UNIVERSAL 
LIBRARY 


OU _202013 


4೬೬'1೬೮1] 
IVSHAINN 


ಶ್ರೀಸ್ಥಾಂದಮಹಾಪುರಾಣಂ 
ಕಾಶೀಖಂಡ 
(ಉತ್ತರಾರ್ಧ- ಪೂರ್ವ ಭಾಗ) 
(ಮೂಲ ಮತ್ತು ಅನುವಾದ ಸಹಿತ) 


ಶ್ರೀ ಜಯಚಾಮರಾಜೇಂದ್ರ ಗ್ರಂಥರತ್ತಮಾಲಾ ಸಂಖ್ಯಾ ೧೪ 


ಶ್ರೀಸ್ಥಾಂದಮಹಾಪುರಾಣಂ 
ಲು 
ಕಾಶೀಖಂಡ 


(ಉತ್ತರಾರ್ಧ-ಸೂರ್ವ ಭಾಗ) 
(ಮೂಲ ಮತ್ತು ಅನುವಾದ ಸಹಿತ) 


ಅನುವಾದಕ 
ಆಸ್ಥಾನ ನಿದ್ವಾನ್‌ 
ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ಬೆಂಗಳೂರು ಪ್ರೆಸ್‌ 
ನೆಶ್ಚಿಸೂರಂ ರೋಡು, ಬೆಂಗಳೂರು ಸಿಟಿ 
೧೯೪೮ 


ಅರಿಕೆ 


ಈ ಸಂಪುಟದಲ್ಲಿ ಶ್ರೀ ಸ್ಥಾಂದಮಹಾಪುರಾಣದ ನಾಲ್ಕನೆಯ ಕಾಶೀ 
ಖಂಡದ ಉತ್ತರಾರ್ಧದಲ್ಲಿ ಪೂರ್ವ ಭಾಗವು ಮುಗಿದಿರುತ್ತದೆ. ಮೂಲದಲ್ಲಿ 
"ಪೂರ್ವ ಭಾಗ ಉತ್ತರ ಭಾಗ ಎಂದು ವಿಭಾಗನೇನೂ ಇಲ್ಲದಿದ್ದರೂ 
ಸಂಪುಟೀಕರಣದ ಸೌಲಭ್ಯಕ್ಕಾಗಿ ಇಲ್ಲಿ ಮಾತ್ರ ಹೀಗೆ ಭಾಗಮಾಡಲಾಗಿದೆ. 
ಇನ್ನೊಂದು ಸಂಪುಟಿಜೊಡನೆ ಈ ಕಾಶೀಖಂಡವು ಸಮಾಸ್ತವಾಗುತ್ತದೆ. 
ಕ್ಲೇತ್ರೋತ್ತಮವಾದ ಕಾಶಿಯ ವೈಭವವನ್ನು ವರ್ಣಿಸುವ ಈ ಕಾಶೀಖಂಡದ 
ಬಗ್ಗೆ ಸೂಚಿಸಬೇಕಾದ ಸಂಗತಿಗಳನ್ನು ಈ ಖಂಡದ ಮೊದಲ ಸಂಪುಟದ 
ಅರಿಕೆಯಲ್ಲಿ ಕೊಡಲಾಗಿದೆ. ವಾಚಕರು ದಯವಿಟ್ಟು ಅದನ್ನೊಮ್ಮೆ ಮನಸ್ಸರಿಸ 
ಬೇಕೆಂದು ಬಿನ್ನಹ. 

ಇಂತಹ ಅನೇಕಾನೇಕ ಕ್ಬೇತ್ರಮಾಹಾತ್ಮ್ಯಗಳ ಸಂಪುಟಿನೆನಿಸಿರುವ 
ಈ ಮಹಾಪುರಾಣವನ್ನು ಕನ್ನಡದ ಅನುವಾದದೊಡನೆ ಪ್ರಕಟಸಲು ಪ್ರೇರೇಪಿಸಿ 
ಕನ್ನಡಿಗರೆಲ್ಲರಿಗೂ ಮಹೋವಕೃತಿಯೆನ್ನಸಗಿ ಅವರೆಲ್ಲರ ಚಿರಕೃತಜ್ಞತೆಗೆ ಪಾತ್ರ 
ರಾಗಿರುವ ನಮ್ಮನ್ನಾಳುವ ಶ್ರೀಮದ್‌ ಜಯಚಾಮರಾಜೇಂದ್ರ ಒಡೆಯರ್‌ 
ಬಹದ್ದೂರ್‌, ಜಿ.ಸಿ.ಬಿ., ಜ.ಸಿ.ಎಸ್‌.ಐ. ಮಹಾಸ್ತ್ರಭುಗಳವರಿಗೆ ಪರಮೇಶ್ವರನು 
ಇತೋಪ್ಯತಿಶಯವಾದ ಸಮಸ್ತ ಸನ್ಮಂಗಳಗಳನ್ನೂ ದಯೆಪಾಲಿಸಿ ಸಂರಕ್ಸಿಸ 
ಲೆಂದು ಸಂಪ್ರಾರ್ಥಿಸುತ್ತೇನೆ. 


ಮೋಟಿಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ನಿಷಯಾನುಕ್ರಮಣಿಕೆ 


ಐವತ್ತೊಂದನೆಯ ಅಧ್ಯಾಯ 
ಅರುಣನೃದ್ಧಕೇಶವ ನಿಮಲಗಂಗಾಯಮಾದಿತ್ಯವರ್ಣನ 
ಐವತ್ತೆರಡನೆಯ ಅಧ್ಯಾಯ -- 
ದಶಾಶ್ವನೇಧನವರ್ಣನ 
ಐವತ್ತಮೂರನೆಯ ಅಧ್ಯಾಯ 
ವಾರಾಣಸೀವರ್ಣನೆ-ಗಣಪ್ರೇಷಣನರ್ಣನ 
ಐವತ್ತನಾಲ್ಕನೆಯ ಅಧ್ಯಾಯ 
ಸಿಶಾಜನೋಚನಮಹಿಮಾವರ್ಣನ 
ಐನತ್ತೈದನೆಯ ಅಧ್ಯಾಯ-- 
ಕಾಶೀಕ್ಸೇತ್ರ -ಗಣೇಶಪ್ರೇಷಣನರ್ಣನ 
ಐನತ್ತಾರನೆಯ ಅಧ್ಯಾಯ 
ಗಣೇಶನಾಯಾಪ್ರಸಂಚವರ್ಣನ 
ಐವತ್ತೇಳನೆಯ ಅಧ್ಯಾಯ 
ಡುಂಢಿನಿನಾಯಕೆ ಪ್ರಾದುರ್ಭಾವನರ್ಣನ 
ಐವತ್ತೆಂಟನೆಯ ಅಧ್ಯಾಯ 
ದಿವೋದಾಸನ ನಿರ್ವಾಣಪ್ಪಾಪ್ರಿನರ್ಣನಿ 
ಐವತ್ತೊಂಬತ್ತನೆಯ ಅಧ್ಯಾಯ 
ಪಂಚನದಾನಿರ್ಭಾವವರ್ಣನ 
ಅರುವತ್ತನೆಯ ಅಧ್ಯಾಯ 
ಬಿಂದು ಮಾಧವಾವಿರ್ಭಾವವರ್ಣನ .. 
ಅರುವತ್ತೊಂದನೆಯ ಅಧ್ಯಾಯ 


ಬಿಂದು ಮಾಧವಾವಿರ್ಭಾವ--ಮಾಧವಾಗ್ನಿಬಿಂದು ಸಂವಾದ-- 
ವೈಷ್ಣನತೀರ್ಥ ಮಾಹಾತ್ಮ ನರ್ಣನ 


ಅರುವತ್ತೆರಡನೆಯ ಅಧ್ಯಾಯ -- 
ವೃಷಭಧ್ವಜಪ್ರಾದುರ್ಭಾವವರ್ಣನ ಹ 


ಅರುವತ್ತಮೂರನೆಯ ಅಧ್ಯಾಯ 
ಜೈೇಸ್ಕೇಶಾಖ್ಯಾನವರ್ಣನ ಹೆ 


ಪಟ ಸ ಖೈ 


೪೨- ಓತಿ 


೬೪- ೭೮ 


೭೯೨ ೮೯ 


೯೦-೧೦೪ 


೧೦೫-೧೨೮ 


ಗಿ೨ಶ೯-೧೬ಎ 


೧೬೮-೧೯೨ 


೧೯೩-೨೧೯ 


೨೨೦.೨೬೨ 


೨೬ಕ್ಕಿ-೨೮೨ 


ಪಿಲಿ-೨೯೪ 


ಕ್ಷೇತ್ರರಹಸ್ಯಕಥನ 
ಅರುವತ್ರೈದನೆಯ ಅಧ್ಯಾಯ-- 


ಸರಾಶಕೀಶ್ವರಾದಿ ಲಿಂಗಗಳ ಅನಿರ್ಭಾವವರ್ಣನ ,, 


ಅರುವತ್ತಾರನೆಯ ಅಧ್ಯಾಯ-- 
ಶೈರೇಶಾದಿಲಿಂಗನಿರ್ಣಯ ವರ್ಣನ * 
ಅರುವತ್ತೇಳನೆಯ ಅಧ್ಯಾಯ 
ರತ್ನೇಶ್ವರಪ್ರಶಂಸನವರ್ಣನ 
ಅರುವತ್ತೆಂಟನೆಯ ಅಧ್ಯಾಯ 
ಕೃತ್ತಿನಾಸಸಮುದೃವವರ್ಜನ 
ಅರುವತ್ತೊಂಬತ್ತನೆಯ ಅಧ್ಯಾಯ-- 
ಅಸ್ಟಸಷ್ಟ್ರಾಯತನ ಸಮಾಗಮ ವರ್ಣನ 
ಎಸ್ಸತ್ತನೆಯ ಅಧ್ಯಾಯ-- 
ದೇನತಾಧಿಸ್ಕಾನನರ್ಣನ 
ಎಪ್ಪತ್ತೊಂದನೆಯ ಅಧ್ಯಾಯ 
ದುರ್ಗಾಪರಾಕ್ರಮವರ್ಣನ 
ಎಪ್ಪತ್ತೆರಡನೆಯ ಅಧ್ಯಾಯ 
ದುರ್ಗಾವಿಜಯವರ್ಣನ ಕ 


ಫಟ ಸಂಖ್ಯೆ 


೨೯೯-೩೧೯ 


ಪ೨೦-೩೩೩ 


ಬ 


4೬೦-೩೯೭ 


ರ್ಷೀಲ-೪೧೨ 


೪೧೩-೪೪೩ 


೪೪೪-೪೬೦ 


೪೬೧-೪೮೦ 


೪೮೧-೫೦೦ 


"ಶ್ರೀಃ 
ಅಥ ಮಂಗಳಾಚರಣಶ್ಲೋಕ; 


ಯಸ್ಯಾಜ್ಞಯಾ ಜಗತ್ಸಷ್ಟಾ ನಿರಿಂಚಿಃ ಸಾಲಕೋ ಹರಿಃ । 

ಸಂಹರ್ತಾ' ಕಾಲರುದ್ರಾಖ್ಯೋ ನಮಸ್ತಸ್ಮೈ ಸಿನಾಕಿನೇ॥ 
ತಾತ್ಪರ್ಯ 

ಯಾನ ಪ್ರಭುವಿನ ಅಪ್ಪಣೆಯಿಂದ 
ಬ್ರಹ್ಮನು ಜಗತ್ತನ್ನು ಸೃಜಿಸುವವನಾಗಿಯೂ 
ಶ್ರೀಮನ್ನಾರಾಯಣಮೂರ್ತಿಯು ಸಂರಕ್ಸಿಸುವವನಾಗಿಯೂ 
ಳಾ ಲರುದ್ರನೆಂದು ಹೆಸರಾದ ಸ್ವಾಮಿಯು ಸಂಹಾರಕರ್ತನಾಗಿಯೂ ಇರುವರೋ 
ಆ ನಿನಾಕಪಾಣಿಯಾದ ಪರಮಶಿವನಿಗೆ 

ನಮಸ್ಥಾರವು 


ಶ್ರೀಃ ॥ 


1 ಶ್ರೀಶಂಕರಃ ಶಂಕರಃ ॥ 


ಶ್ರೀ ಸ್ಕಾಂದಮಹಾಪುರಾಣಂ 


a 


ಅಥ ಕಾಶೀಖಂಡಸ್ಯೋತ್ತ ರಾರ್ಧಃ ಪ್ರಾರಭ್ಯತೇ 
ಓಂ ಶ್ರೀ ಗಣೇಶಾಯ ನಮಃ ! ಓಂ ನಮೋ ಬೃಹಸ್ಪತಯೇ 1 
ನಮಸ್ತಸ್ಮೈ ಬ್ರಹ್ಮಣೇ ! ವಿಷ್ಣವೇ ನಮಃ ॥ 


ಶ್ರೀಮತ್ಸುಂದರಮಿಾಶಾನಂ ಶ್ರೀಮತ್ತಿದ್ದಿವಿನಾಯಕಂ । 
ಷಣ್ಮುಖಂ ಸ್ಕಂದಮಾನಂದಂ ಬ್ರಹ್ಮಾಣಂ ವಿಸ್ಕುಮಾಶ್ರಯೇ ॥ 


ಯಸ್ಕಾಜ್ಞಯಾ ಜಗತ್ಸ್ಪಷ್ಟಾ ವಿರಿಂಚಿಃಚ ಸಾಲಕೋ ಹರಿಃ । 


ಸಂಹರ್ತಾ ಕಾಲರುದ್ರಾಖ್ಯೋ ನಮಸ್ತಸ್ಕೈ ಪಿನಾಕಿನೇ ॥ 
ಅಥೈೆಕ ಸಂಚಾಶತ್ತಮೋ*ಧ್ಯಾಯಃ 
ಅರುಣವೃದ್ಧಳೇಶನ ವಿಮಲಗಂಗಾಯಮಾದಿತ್ಯನರ್ಣನಂ 
ಆಗಸ್ತಿರುವಾಚ:- 
ಪಾರ್ವತೀಹೃದಯಾನಂದ ಸರ್ವಜ್ಞಾಂಗಭವ ಪ್ರಭೋ | 
ಕಿಂಚಿತ್ರಷ್ಟುಮನಾಃ ಸ್ವಾಮಿಂಸ್ತ್ರದ್ಭವಾನ್‌ ವಕ್ತುಮರ್ಹತಿ ॥೧॥ 





ಕನ್ನಡದ ಅನುವಾದ 
ಅರುಣವೃದ್ಧ ಕೇಶವ ವಿಮುಲಗಂಗಾಯಮಾದಿತ್ಯವರ್ಣನ 
೧. ಅಗಸ್ತ್ಯನು ಕೇಳುತ್ತಾನೆ;--ಪಾರ್ವತಿಯ ಹೃದಯಕ್ಕೆ ಆನಂದ 
ವನ್ನುಂಟುಮಾಡುವ ಓ ಸೃಂದಸ್ವಾಮಿಯೆ ! ಸರ್ವಜ್ಞನಾದ ಮಹೇಶ್ವರನ ಶರೀರ 
ದಿಂದ ಉತ್ಸನ್ನನಾದ ಲೋಕೇಶ್ವರನೆ! ನಿನ್ನಲ್ಲಿ ಒಂದು ವಿಷಯನನ್ನು ಪ್ರಶ್ನೆ 
ಮಾಡಲು ಕುತೂಹಲವುಳ್ಳವನಾಗಿರುವೆನು. ಅದನ್ನು ನೀನು ತಿಳಿಸಲು 
ಶಕ್ತನಾಗಿರುವೆ. 


ಪಿ ಶ್ರೀ ಸ್ಕಾಂದೆಮಹಾಪುರಾಣಂ 


ಪಕ್ಚಪ್ರಜಾಪತೇಃ ಪುತ್ರೀ ಕಶ್ಯಪಸ್ಯ ಪರಿಗ್ರಹಃ । 


ಗರುತ್ಮತಃ ಪ್ರಸೂಃ ಸಾಧ್ವೀ ಕುತೋ ದಾಸ್ಯಮವಾಪ ಸಾ ॥ ೨ ॥ 
ಸ್ಕಂದ ಉವಾಚ ;-- 

ಹಂಜಿಕಾತ್ಸಂ ಯಥಾ ಪ್ರಾಪ್ತಾ ವಿನತಾ ಸಾ ತಪಸ್ವಿನೀ । 

ತದಸ್ಯಹಂ ಸಮಾಖ್ಯಾಸ್ಕೇ ನಿಶಾಮಯ ಮಹಾಮತೇ Han 

ಕದ್ರೂರಜೀಜನತ್ಪುತ್ರಾನ್‌ ಶತಂ ಕಶ್ಯಪತಃ ಪುರಾ 

ಉಲೂಕಮರುಣಂ ತಾಕ್ಟ 87 ಮಸೂತ ವಿನತಾ ತ್ರಯಂ ॥೪॥ 

ಕೌಶಿಕೋ ರಾಜ್ಯಮಾಪ್ಯಾಪಿ ಶ್ರೇಸ್ಮತ್ವಾತ್ಸಕ್ಟಿಣಾಂ ಮುನೇ । 

ನಿರ್ಗುಣತ್ವಾಚ್ಚ ತೈಃ ಸರ್ವೈಃ ಸ ರಾಜ್ಯಾದನರೋಪಿತಃ ume 

ಕ್ರೂರಾಕ್ಸೋಂಯಂ ದಿನಾಂಥೋಯಂ ಸದಾ ವಕ್ರನಖಸ್ತ್ಪಸೌ। 

ಅತೀವೋದ್ವೇಗಜನಕಂ ಸರ್ಮೇಸಾಮಸ್ಯ ಭಾಷಣಂ ॥೬॥ 

ಇತ್ಸ 0 ತಸ್ಯ ಗುಣಗ್ರಾಮಾನ್ನಿಕಥ್ಯ ಬಹುಶಃ ಖಗಾಃ । 

ನಾವ್ಯಾಪಿ ವೃಣ್ವತೇ ರಾಜ್ಯೇ ಕಮಸಿ ಸ್ಟೈರಚಾರಿಣಃ 8೭॥ 


_————— 





೨. ದಕ್ಬಪ್ರಜೇಶ್ವರನ ಮಗಳೂ, ಕಶ್ಯಸಬ್ರಹ್ಮನ ಪತ್ನಿಯೂ ಆದ 
ವಿನತಾದೇವಿಯು ಮಹಾತ್ಮನಾದ ಗರುಡನನ್ನು ಪುತ್ರನನ್ನಾಗಿ ಪಡೆದಳಲ್ಲವೆ. 
ಆದರೂ ಆ ಸಾಧ್ವೀಮಣಿಯು ತನ್ನ ಸಪತ್ನಿಯ ದಾಸ್ಯವನ್ನು ಪಡೆಯಲು 
ಕಾರಣವೇನು? 

೩. ಸ್ಫಂದನು ಹೇಳುತ್ತಾನೆ: ತಪಸ್ಸಂಪನ್ನೆಯಾದ ಆ ವಿನತೆಯು ಹೇಗೆ 
ದಾಸಿಯ ಪದವಿಯನ್ನು ಹೊಂದಿದಳೆಂಬುದನ್ನು ನಾನು ವಿಸ್ತಾರವಾಗಿ ತಿಳಿಸು 
ವೆನು. ಮಹಾಪ್ರಾಜ್ಞನಾದ ಅಗಸ್ತ್ಯನೆ! ಶ್ರದ್ಧೆಯಿಂದ ಕೇಳು. 

೪. ಪೂರ್ವದಲ್ಲಿ ಕಶ್ಯಪನ ದೆಸೆಯಿಂದ ಕದ್ರೂದೀವಿಯು ಒಂದುನೂರು 
ಮಕ್ಕಳನ್ನು ಪಡೆದಳು. ಜ್ಯೇಷ್ಠಳಾದ ನಿನತೆಯಾದಕೊ, ಉಲೂಕ, ಅರುಣ 
ಮತ್ತು ಗರುಡರೆಂಬ ಮೂವರನ್ನು ಮಾತ್ರ ಮಕ್ಕಳಾಗಿ ಪಡೆದಳು. 

೫. ಗೂಗೆಯ ರೂಪವನ್ನು ಹೊಂದಿದ್ದ ಜ್ಯೇಷ್ಮಪುತ್ರನಾದ ಉಲೂಕನು 
ಪಕ್ಸಿಗಳಲ್ಲಿ ಶ್ರೇಷ್ಠನೆನಿಸಿದ್ದರೂ ಗುಣವಿಹೀನನಾಗಿದು ದರಿಂದ ಅವರೆಲ್ಲರೂ 
ಅವನನ್ನು ರಾಜ್ಯಾಧಿಕಾರದಿಂದ ಚ್ಯುತನನ್ನಾಗಿ ಮಾಡಿದರು. 

೬. ಈತನು ಕ್ರೂರನೇತ್ರಗಳುಳ್ಳವನು. ಹಗಲಿನಲ್ಲಿ ಕಣ್ಣುಕಾಣ 
ದವನು. ಇವನ ಪಾದಗಳಲ್ಲಿ ನಖಗಳು ಯಾವಾಗಲೂ ವಕ್ರಗಳಾಗಿರುವುವು. 
ಇವನ ಮಾತುಗಳಾದರೊ ಕೇಳುವವರೆಲ್ಲರಿಗೂ ಅತ್ಯಂತವಾದ ಅಸಹ್ಯತೆಯ 
ನ್ನುಂಟುಮಾಡುತ್ತಿರುವುವು. 

೭. ಇಂತೆಂದು ಆ ಉಲೂಕನ ದುರ್ಗುಣಗಳನ್ನೇ ಅನೇಕ ವಿಧವಾಗಿ 


ಏಕಪಂಚಾಶತ್ತನೋರಿಧ್ಯಾಯಃ a 


ಕೌಶಿಕೇಂಥ ತಥಾನೃತ್ತೇ ಪುತ್ರವೀಕ್ಷೃಣಲಾಲಸಾ । 


ಅಂಡಂ ಪ್ರಸ್ಫೋಟಯಾಮಾಸ ಮಧ್ಯಮಂ ವಿನತಾ ತದಾ nen 
ಪೂರ್ಣೇ ನರ್ಷಸಹಸ್ರೇ ತು ಪ್ರಸ್ಫೋಟ್ಯ ಘಟಸಂಭವ । 

ತದಭೇದಿ ತಯೌತ್ಸುಕ್ಯಾದಂಡಮಷ್ಟಮಕೇ ಶತೇ uel 
ತಾನತ್ಸರ್ವಾಣಿ ಗಾತ್ರಾಣಿ ತಸ್ಯಾತಿನುಹಸಃ ಶಿಶೋಃ । 

ಊರ್ವೋರುಪರಿ ಸಿದ್ಧಾನಿ ತದಂಡಾಂತರ್ನಿವಾಸಿನಃ ॥ ೧೦॥ 
ಅಂಡಾನ್ನಿರ್ಗತಮಾತ್ರೇಣ ಕ್ರೋಧಾರುಣಮುಖಶ್ರಿಯಾ । 
ಅರ್ಧನಿಷ್ಸನ್ನದೇಹೇನ ಶಿಶುನಾ ಶಾಪಿತಾ ಪ್ರಸೂಃ N00 


ಜನಯಿತ್ರಿ ತ್ವಯಾ ದೃಷ್ಟ್ಯಾ ಕಾದ್ರವೇಯಾನ್ಸಲೀಲಯಾ | 

ಖೇಲತೋ ಮಾತುರುತ್ಸಂಗೇ ಯದಂಡಂ ಯಾದಿತಾ ದ್ವಿಧಾ ॥ ೧೨ ॥ 
ತದನಿಸ್ಸನ್ನಸರ್ನಾಗಃ ಶಸಾಮಿ ತ್ವಾಂ ವಿಹಂಗಮೋ 1 

ತೇಷಾನೇವೈಧಿ ದಾಸೀತ್ರಂ ಸಪತ್ನ ಓ್ಕಂಗಭುವಾಮಿಹ ॥ ೧೩ ॥ 


ಎತ್ತಿ ಹೇಳಿಕೊಳ್ಳು ತಾ ಪಕ್ಸಿಗಳೆಬ್ಲವೂ ಅದನ್ನು ಧಾನ ಸ 
ಮಾಡಿದುದಲ್ಲದೆ NE ಸಹ ಯಾವನನ್ನೂ ತಮ್ಮ ರಾಜನಾಗಿ ಸಿ ಸ್ವೀಕರಿಸದೆ 
ಹ ವಿಹರಿಸುತ್ತಿರು ವುವು. 

. ಜ್ವೀಷ್ಠ ಪುತ್ರನಾದ ಉಲೂಕನ ವಿಷಯವು ಹೀಗೆ ಪರಿಣಮಿಸಲು 
ತಾಯಿಯಾದ ನಿನತಾದೀನಿಯ ಮತ್ತೊಬ್ಬ ಮಗನನ್ನು ಪಡೆಯಬೇಕೆಂಬ 
ಶುತೂಹಲದಿಂದ ಎರಡನೆಯ ಅಂಡವನ್ನು  ಬಲಾತ್ಮಾರವಾಗಿ, ಒಡೆದುಹಾಕಿದಳು. 

೯. ಎಲ್ಲೆ, ೈ ಅಗಸ್ಯನೆ: ಒಂದು ಸಾವಿರ ವರ್ಷಗಳು ಕಳೆಯಲು ಆ ಅಂಡವು 

ನಾಗಿಯೇ ಒಡೆಯಬೇಕಾಗಿದ್ದಿತು.  ಆದಕಿ ತಾಯಿಯ ಔತ್ಸುಕ್ಯವು 
SE CES ಅದು ಎಂಟನೆಯ ಶತಮಾನದಲ್ಲಿಯೇ ಭೇದಿಸಲ್ಪಟ್ಟ ತು. 

೧೦-೧೧. ಆ ಸಮಯಕ್ಕೆ ಅಂಡದೊಳಗಿದ್ದ ಮಹಾಮಹಿಮಾಸ್ವಿತವಾದ 
ಶಿಶುವಿಗೆ ತೊಡೆಗಳ ಮೇಲಿನ ನರ ಅವಯವಗಳೂ ವಿಭಜಿಸಲ್ಪಟ್ಟು ಸಿದ್ಧ 
ವಾಗಿದ್ದುವು. ಅಂಡದಿಂದ ಹೊರಬಿದ್ದ ಕ್ಷಣದಲ್ಲಿಯೇ ಆ ಮಗುವು ಕೋಪದಿಂದ 
ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಮುಖವು ರಂಜಿಸುತ್ತಿರಲು ಅರ್ಥನಿಷ್ಟನ್ನವಾದ 
ರೂಪದಿಂದಲೇ ಹೊರಬಿದ್ದು ತಾಯಿಯನ್ನೇ ಶಾಪಗ್ರಸ್ತಳನ್ನಾಗಿ ಮಾಡಿದನು. 

೧೨. ಓ ತಾಯೆ! ನಿನ್ನ ಸವತಿಯಾದ ಕಾದ್ರೂದೇವಿಯ ಮಕ್ಕಳು 
ಲೀಲಾನಿನೋದಗಳಿಂದ ತಮ್ಮ ತಾಯಿಯ ಮಡಿಲಲ್ಲಿ ಸ್ವೇಚ್ಛೆಯಾಗಿ ವಿಹರಿಸು 
ತ್ರಿರುವುದನ್ನು ಕಂಡು ಈ ಅಂಡವನ್ನು ಇಬ್ಭಾಗವಾಗಿ ಸೀಳಿದೆಯಲ್ಲವೆ. 

೧೩. ಎಲೌ ನಿನತೆಯೆ ! ನಿನ್ನ ಕುತೂಹಲದ ಫಲವಾಗಿ ಅಂಗಸೌಷ್ಟವ 
ವನ್ನು ಹೊಂದದೆ ಅನೂರುವಾಗಿರುನ ನಾನು ಈಗ ನಿನಗೆ ಶಾಸನನ್ನು ಕೊಡು 


೪ ಶ್ರೀ ಸ್ಕಾಂದಮ ಹಾಪುರಾಣಂ 


ವೇಪಮಾನಾಥ ತಚ್ಛಾಪಾದಿದಂ ಪ್ರೋವಾಚ ಪಕ್ಸಿಣೇ । 

ಅನೂರೋ ಬ್ರೂಹಿ ಮೇ ಶಾಪಾವಸಾನಂ ಮಾತುರಂಗಜ ॥ ೧೪ ॥ 
ಅನೂರುರುವಾಚ :- 

ಅಂಡಂ ತೃತೀಯಂ ಮಾ ಭಿಂದಿ ಹ್ಯನಿಸ್ಪನ್ನಂ ಮುಮೇನ ಹಿ । 


ಅಸ್ಮಿನ್ನಂಡೇ ಭವಿಷ್ಯೋ ಯಃ ಸ ತೇ ದಾಸ್ಯಂ ಹರಿಷ್ಯತಿ ॥ ೧೫ ॥ 
ಇತ್ಯುಕ್ತ್ವಾ ಸೋಂರುಣೋಗಚ್ಛದುಡ್ಡೀಯಾನಂದಕಾನನಂ | 

ಯತ್ರ ವಿಶ್ಚೇಶ್ವರೋ ದದ್ಯಾದಸಿ ಪಂಗೋಃ ಶುಭಾಂ ಗತಿಂ ॥ ೧೬ ॥ 
ಏತತ್ತೇ ಸೃಚ್ಛತಃ ಖ್ಯಾತಂ ನಿನತಾದಾಸ್ಯಕಾರಣಂ । 

ಮುನೇ ಪ್ರಸಂಗತೋ ನಚ್ಚಿ ಅರುಣಾದಿತ್ಯಸಂಭವಂ ॥ ೧೭॥ 
ಅನೂರುತ್ವಾದನೂರುರ್ಯೋಃರುಣಃ ಕ್ರೋಧಾರುಣೋ ಯತಃ । 
ವಾರಾಣಸ್ಯಾಂ ತಪಸ್ತಪ್ಪ್ವಾ ಶೇನಾರಾಧಿ ದಿನಾಕರಃ ॥ ೧೮ ॥ 





ವೆನು. ನಿನ್ನ ಸವತಿಯ ಮಕ್ಕಳಾದ ಆ ನಾಗರಿಗೇ ನೀನು ದಾಸಿಯಾಗಿ 
ಬದುಕು. 

೧೪. ಈ ಶಾಸವನ್ನು ಕೇಳಿ ಪಕ್ಸಿರೂಪಿಣಿಯಾದ ವಿನತೆಯು ಭಯದಿಂಡೆ 
ನಡುಗುತ್ತ ""ಅಪ್ಪಾ ಅರುಣನೆ! ನೀನು ನನ್ನ ಶರೀರದಿಂದಲೇ ಉದ್ಭವಿಸಿರುವ 
ನಲ್ಲವೆ. ನನ್ನ ಈ ಶಾಪಕ್ಕೆ ಅವಸಾನಕಾಲವನ್ನೂ ಅಂತೆಯೆ ಹೇಳುವವನಾಗು ಕ 
ಎಂದು ಕೇಳಿಕೊಂಡಳು. 

೧೫. ಅರುಣನು ಹೇಳುತ್ತಾನೆ: ಈ ಮೂರನೆಯ ಅಂಡವನ್ನು ಖಂಡಿತ 
ವಾಗಿಯೂ ಭೇದಿಸಬೇಡ. ಇದರಲ್ಲಿಯೂ ನನ್ನಂತೆಯೇ ಅರ್ಧದೇಹವುಳ್ಳ 
ವ್ಯಕ್ತಿಯೊಬ್ಬನಿರುವನು. ಸಹಸ್ಪವರ್ಷಗಳ ಅವಧಿಯು ಮುಗಿದ ಮೇಲೆ 
ಈ ಅಂಡದಿಂದ ಹುಟ್ಟುವ ಮಹಾತ್ಮನು ನಿನ್ನ ದಾಸ್ಯವನ್ನು ಕೊನೆಗಾಣಿಸುವನು. 

೧೬. ಇಂತೆಂದು ಅಭಯವನ್ಸಿತ್ತು ಅರುಣದೇವನು ಆಕಾಶದಲ್ಲಿ ಹಾರಿ 
ಆನಂದಕಾನನನೆಂಬ ಹೆಸರಿನ ಕಾಶೀಕ್ಸೇತ್ರವನ್ನು ಕುರಿತು ಹೊರಟುಹೋದನು. 
ಆ ಪುಣ್ಯಕ್ಸೇತ್ರದಲ್ಲಿ ವಿಶ್ವೇಶ್ವರನು ಕುಂಟಿರಾದವರಿಗೂ ಉತ್ತಮವಾದ ಗತಿಯನ್ನು 
ಕೊಡುತ್ತ ನೆಲಸಿರುವನಷ್ಟೆ. 

೧೭. ಎಲೈ ಅಗಸ್ಕಮಹರ್ಷಿಯೆ ! ಪ್ರಸಂಗವೊದಗಿರುವುದರಿಂದ ನೀನು 
ಪ್ರಶ್ನೆಯನ್ನು ಮಾಡಿದ ವಿನತಾದಾಸೀತ್ವದ ಕಾರಣವನ್ನು ವಿಸ್ತರಿಸಿರುವೆನು. 
ಇನ್ನು ಅರುಣಾದಿತ್ಯಮೂರ್ತಿಯ ಉದ್ಬವವನ್ನು ನಿರೂಸಿಸುವೆನು. 

೧೮. ತೊಡೆಗಳಿಲ್ಲದುದರಿಂದ ಅನೂರುವೆಂದು ಪ್ರಸಿದ್ಧನಾದ ಅರುಣನು 
ತಾಯಿಯಮೇಲಿನ ಸಿಟ್ಟಿನಿಂದ ಕೆಂಪಡರಿದ ಮುಖವುಳ್ಳವನಾಗಿ ಅರುಣನೆಂಬ 
ಅನ್ವರ್ಥನಾಮವನ್ನು ಪಡೆದನು. ಅವನು ಆ ಬಳಿಕ ವಾರಾಣಸೀಕ್ಸೇತ್ರದಲ್ಲಿ 
ತೀವ್ರವಾದ ತಪಸ್ಸನ್ನು ಕೈಗೊಂಡು ಸೂರ್ಯದೇವನನ್ನು ಆರಾಧಿಸುತ್ತಿದ್ದನು. 


ಏಕಪಂಚಾಶತ್ತಮೋರಧ್ಯಾಯಃ ೫ 


ಸೋಪಿ ಪ್ರಸನ್ನೋ ದತ್ತಾಥ ವರಂ ತಸ್ಮಾ ಅನೂರವೇ । 

ಆದಿತ್ಯಸ್ತಸ್ಯ ನಾಮ್ನಾಭೂದರುಣಾದಿತ್ಯ ಇತ್ಯಫ ॥೧೯॥ 
ಅರ್ಕ ಉವಾಚ: 

ತಿಸ್ಕಾನೂರೋ ಮಮ ರಥೇ ಸದೈನ ವಿನತಾತ್ಮಜ । 

ಜಗತಾಂ ಚ ಹಿತಾರ್ಥಾಯ ಧ್ವಾಂತಂ ನಿಧ್ವಂಸಯನ್ನುರಃ ॥೨೦॥ 

ಅತ್ರ ತ್ವತ್ಸ್ಯಾಪಿತಾಂ ಮೂರ್ತಿಂ ಯೇ ಭಜಿಷ್ಯಂತಿ ಮಾನವಾಃ । 

ವಾರಾಣಸ್ಯಾಂ ಮಹಾದೇವೋತ್ತರೇ ತೇಷಾಂ ಕುತೋ ಭಯಂ ॥ ೨೧॥ 

ಯೇಂರ್ಚಯಿಷ್ಯಂತಿ ಸತತಮರುಣಾದಿತ್ಯಸಂಜ್ಞಕಂ । 

ಮಾಮತ್ರ ತೇಷಾಂ ನೋ ದುಃಖಂ ನ ದಾರಿದ್ರ್ಯಂ ನ ಪಾತಕಂ ॥ ೨೨ ॥ 

ವ್ಯಾಧಿಭಿರ್ನಾಭಿಭೂಯಂತೇ ನೋಸಸರ್ಗೈಶ್ಚ ಕೈಶ್ಚನ । 


ಶೋಕಾಗ್ನಿನಾ ನ ದಹ್ಯಂತೇ ಹ್ಯರುಣಾದಿತ್ಯಸೇವನಾತ್‌ ॥ ೨೩ ॥ 
ಅಥ ಸ್ಕಂದನಮಾರೋಪ್ಯ ನೀತವಾನರುಣಂ ರವಿಃ । 
ಅದ್ಯಾಪಿ ಸ ರಥೇ ಸೌರೇಃ ಪ್ರಾತರೇವ ಸಮುದ್ಯತಿ ॥ ೨೪ ॥ 





೧೯. ಆ ಸೂರ್ಯದೇವನೂ ಆತನ ತಪಸ್ಸಿಗೆ ಪ್ರಸನ್ನನಾಗಿ ಅನೂರುವಾದ 
ಆತನಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಆತನ ಹೆಸರಿನಿಂದಲೇ ಅರುಣಾದಿತ್ಯನೆಂದು 
ಪ್ರಸಿದ್ಧಿಯನ್ನು ಪಡೆದನು. 

೨೦೨.೨೨೨, ಸೂರ್ಯನು ಹೇಳುತ್ತಾನೆ :--ವಿನತಾದೇನಿಯ ಸತ್ಬುತ್ರನಾದ 
ಅನೂರುನೆ! ನೀನು ನನ್ನ ರಥದ ಮುಂದುಗಡೆಯಲ್ಲಿ ಸುಖಾಸೀನನಾಗಿರು. 
ನಿರಂತರದಲ್ಲಿಯೂ ಲೋಕಗಳ ಅಂಧಕಾರವನ್ನು ನಾಶಗೊಳಿಸಿ ಹಿತವನ್ನು 
ಚರಿಸುತ್ತ ವರ್ತಿಸುತ್ತಿರು. ಇಲ್ಲಿ ನೀನು ಸ್ಥಾಪಿಸಿರುವ ನನ್ನ ಮೂರ್ತಿಯನ್ನು 
ಯಾವ ಮಾನವರು ಭಜಿಸುತ್ತಾರೆಯೊ, ವಾರಾಣಸಿಯಲ್ಲಿ ಮಹಾದೇವನಿಗೆ 
ಉತ್ತರದಲ್ಲಿರುವ ಈ ನನ್ನ ರೂಪವನ್ನು ಯಾರು ನೋಡುವರೊ ಅವರಿಗೆ 
ಭಯವೆತ್ತಣದು? ಯಾರು ಅರುಣಾದಿತ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವ 
ನನ್ನನ್ನು ನಿತ್ಯವೂ ಪೂಜಿಸುತ್ತಿರುವರೊ, ಅವರಿಗೆ ದುಃಖಗಳಾಗಲಿ, ದಾರಿದ್ರ್ಯ 
ವಾಗಲಿ, ಪಾತಕಗಳಾಗಲಿ ಎಂದಿಗೂ ಸಂಭವಿಸಲಾರವು. 

೨೩. ಅರುಣಾದಿತ್ಯನ ಸೇವೆಯ ಫಲವಾಗಿ ಭಕ್ತರು ದೇಹವ್ಯಾಧಿಗಳಿಗೆ 
ಈಡಾಗುವುದಿಲ್ಲವು. ಇತರ ಯಾವ ವಿಧಗಳ ಕಷ್ಟಗಳಿಗೂ ಗುರಿಯಾಗಲಾರರು. 
ಎಂದಿಗೂ ಶೋಕವೆಂಬ ಅಗ್ನಿಯಲ್ಲಿ ಸುಡಲ್ಪಡುವುದಿಲ್ಲ. 

೨೪. ಇಂತೆಂದು ವರವನ್ನಿತ್ತು ಸೂರ್ಯನು ಅರುಣನನ್ನು ತನ್ನ ರಥದ 
ಮೇಲೆ ಕುಳ್ಳಿರಿಸಿಕೊಂಡನು. ಇಂದಿಗೂ ಆತನು ಸೂರ್ಯರಥದಲನ್ಲಿದ್ದು 
ಪ್ರಾತಃಕಾಲದಲ್ಲಿ ಸೂರ್ಯನಿಗೆ ಮುಂಚೆಯೇ ಕಾಣಿಸಿಕೊಳ್ಳುವನು. 


೬ ಶ್ರೀ ಸ್ಕಾಂದಮಹಾಪುರಾಣಂ 


ಯಃ ಕುರ್ಯಾತ್ಪಾತರುತ್ಥಾ ಯ ನಮಸ್ಕಾರಂ ದಿಸೇದಿನೇ । 


ಅರುಣಾಯ ಸಸೂರ್ಯಾಯಾ ತಸ್ಯ ದುಃಖಭಯಂ ಕುತಃ 1೨2೫ 

ಅರುಣಾದಿತ್ಯ ಮಾಹಾತ್ಮ್ಯಂ ಯಃ ಶ್ರೋಷ್ಯತಿ ನರೋತ್ತಮಃ | 

ನ ತಸ್ಯ ದುಸ್ಕೃತಂ ಕಿಂಚಿದೃವಿಸ್ಯತಿ ಕದಾಚನ ॥ ೨೬॥ 
ಸ್ಕಂದ ಉವಾಚ: 


ವೃದ್ಧಾದಿತ್ಯಸ್ಯ ಮಾಹಾತ್ಮ್ಯಂ ಶೃಣು ತೇ ಕಥಯಾಮ್ಯಹಂ । 
ಯಿ ುಸೃ'ಶ್ರ ಶ ನೆಣಮಾತ್ರೆ ಣ Eu ನೋ ದುಷ್ಕೃ ತಂ ಭಜೇತ್‌ ॥ ೨೭॥ 
ಪುರಾತ್ರ ಕೆ ಷ್ಧಹಾರೇತೋ ವಾರಾಣಸ್ಕಾಂ ನುಹಾತಸಾಃ | 


ಮಹಾತಪಸ್ಸಮೃದ್ಧ್ಯರ್ಥಂ ಸಮಾರಾಧಿತವಾನ್‌ ರವಿಂ ॥ ೨೮ ॥ 
ಮೂರ್ತಿಂ ಸಂಸ್ಥಾಪ್ಯ ಶುಭದಾಂ ಭಾಸ್ವತಃ ಶುಭಲಕ್ಸಣಂ ! 
ದಕ್ಷಿಣೇನ ನಿಶಾಲಾಕ್ಸ್ಸ್ಯಾ ದೃಢಭಕ್ತಿಸಮನ್ಹಿತಃ ॥೨೯॥ 


ತುಪ್ಪಸ್ತ ಸ್ಮೈ ನರಂ ಸ್ಪಾನಾಷ್ಪ್ರೃಥ್ನೋ ವೃದ್ಧತಪಸ್ವಿ ನೇ। 
ಅಲಂ ವಿಲಂಬ್ಯ ಯಾಚೆಸ್ವ ಕಸ್ತೇ ದೇಟೋ ನಕೋ ಎಷ ॥೩೦॥ 


೨೫. SE ತಿನಿತ್ಯ ದಲ್ಲಿಯೂ ಸೂರ್ಯಸಹಿತನಾದ ಸಸ 
ಪ್ರಾತಃಕಾಲದಲ್ಲಿ ಎದು , ನಮಸ್ಕಾರಗಳನ್ನು ಮಾಡುವನೊ, ಅವನಿಗೆ ದುಃಖಗಳ 
ಭಯವು ಹೇಗೆ ಸಂಭವಿಸುವುದು ? 

೨೬. ಯಾವ ಮನುಷ್ಯೋತ್ತನ ಮನು ಈ ಅರುಣಾದಿತ್ಯನ ಮಾಹಾತ್ಮ್ಯ 
ವನ್ನು ಶ್ರದ್ಧಾನ್ವಿತನಾಗಿ ಕೇಳುವನೊ, ಅವನಿಗೆ ಸ್ವಲ್ಪ ನಾದರೂ ಯಾವ 
ವಿಧವಾದ ಪಾತಕದ ಲೇಪವೂ ಎಂದಿಗೂ ಟಾ 

೨೭. ಸ್ವಂದನು ಹೇಳುತ್ತಾನೆ ಇನ್ನು ವೃದ್ಧಾ ದಿತ್ಯನ ಮಾಹಾತ್ಮ್ಯ 
ವನ್ನು ಕೇಳು. ನಿನಗೆ ಅದನ್ನು ಕಥನಮಾಡುವೆನು. ಅದನ್ನು ಕೇಳಿದ 
ಮಾತ್ರ ದಿಂದಲೇ ಮನುಷ್ಯನು ಹಾ ಗಳಾದ ಬಿಡುಗಡೆಯನ್ನು ಹೊಂಡುಳು. 

೨೮. ಪೂರ್ವದಲ್ಲಿ ಕಾಶೀನಗರಿಯಲ್ಲಿ ವೃದ್ಧ ಹಾರೀತನೆಂಬ ಮಹಾತಪ 
ಸ್ಪಂಪನ್ನ; ನೊಬ್ಬನು ತನ್ನ ತಪಸ್ಸನ್ನು ಸಂಪು ಗೊಳಿಸುವ ಉದ್ದೆ ೇಶದಿಂದ 
ಸೂರ್ಯನನ್ನು ಚೆನ್ನಾಗಿ. ಪೂಜಿಸುತ್ತಿದ್ದ ನು. 

೨೯-೩೦. ವಿಶಾಲಾಕ್ಸಿಗೆ ದಕ್ಷಿ[ ಣದಲ್ಲಿ ಮಂಗಳಪ್ರದವೂ ಸರ್ವಲಕ್ಸಣ 
ಲಕ್ಷ್ಮಿತವೂ ಆದ ಸೂರ್ಯನ. ಮೂರ್ತಿಯನ್ನು ಸ್ಥಾಪಿಸಿ ನಿಶ್ಚ ಲವಾದ ಭಕ್ತಿ 
ಯಿಂಡೊಡಗೂಡಿದವನಾಗಿ ಆರಾಧನೆ ಮಾಡುತ್ತಿದ್ದನು. ಆತನ ವಿಷಯದಲ್ಲಿ 
ಸಂತುಷ್ಟ ನಾದ ಸೂರ್ಯಭಗವಾನನು ಪ್ರ ಸನ್ನ ನಾಗಿ "ವ ದ್ಧ ತಪಸ್ವಿ ಯಾದ ಆತನಿಗೆ 
ವರವನ್ನು ಕೊಡಲು ಸಾಕ್ಸಾತ್ಮರಿಸ್ಕಿ ಯ್ಯ ಹಕ ನಿನ್ನ ತಪಸ್ಸು 
ಸಾಕು. ನಾನು ಯಾವ ವರವನ್ನು ಕೊಡಬೇಕೆಂಬುದನ್ನು ತಡಮಾಡಡೆ 
ಯಾಚಿಸುವವನಾಗು'? ಎಂಬುದಾಗಿ ಅಪ್ಪ ್ರೈಣೆಮಾಡಿದನು. 








ಏಕಪಂಚಾಶತ್ತಮೋಕಧ್ಯಾಯಃ ೩ 


ಸೋ ಪ್ರಸನ್ನಾದ್ಹ್ಯು ಮಣೇರವೃಣೇತ ನರಂ ಮುನಿಃ । 

ಯದಿ ಪ್ರಸನ್ನೋ ಭಗವಾನ್ಯುವತ್ವಂ ದೇಹಿ ಮೇ ಪುನಃ 1೩೧8 
ತಪಃಕರಣಸಾಮರ್ಥ್ಯ್ಯಂ ಸ್ಥವಿರಸ್ಯ ನ ಮೇ ಯತಃ । 
ಪುನಸ್ತಾರುಣ್ಯಮಾಪ್ರೋಹಂ ಚರಿಷ್ಕಾಮ್ಯುತ್ತಮಂ ತಪಃ ॥ ೩೨॥ 
ತಪ ಏವ ಪರೋ ಧರ್ಮಸ್ತಪ ಏವ ಪರಂ ವಸು । 


ತಪ ಏನ ಪರಃ ಕಾಮೋ ನಿರ್ವಾಣಂ ತಪ ಏನ ಹಿ 1 ೩೩ ॥ 
ಯುತೇನ ತಪಸಃ ಕ್ವಾಪಿ ಲಭ್ಯಾ ಐಶ್ಚರ್ಯಸಂಪದಃ । 

ಪದಂ ಧ್ರುವಾದಿಭಿಃ ಪ್ರಾಪಿ ಕೇವಲಂ ತಪಸೋ ಬಲಾತ್‌ 1 ೩೪॥ 
ತತಸ್ತ್ರಪಶ್ನರಿಷ್ಕಾನಿ ಲೋಕದ್ಟಯಮಹತ್ತ್ವದಂ | 

ಪ್ರಾಸ್ಯ ತೃದ್ವರದಾನೇನ ಯೌವನಂ ಸರ್ವಸಮ್ಮತಂ ॥೩೫॥ 


ಧಿಗ್ಹರಾಂ ಪ್ರಾಣಿನಾಮತ್ರ ಯಯಾ ಸರ್ವೋ ವಿರಜ್ಯತಿ । 
ಜರಾತುರೇಂದ್ರಿಯಗ್ರಾಮೇ ಸ್ತ್ರಿಯೋಪಿ ನ ಯತಃ ಸ್ಪಸಾತ್‌ 1೩೬॥ 


೩೧. ಇಂತು ಪ್ರಸನ್ನನಾದ ಸೂರ್ಯನನ್ನು ಕಂಡು ಹಾರೀತಮಹಾ 
ಮುನಿಯು ವರವನ್ನು ಬೇಡಿಕೊಂಡನು. ""ಭಗವಂತನಾದ ನೀನು ನನ್ನಲ್ಲಿ 
ಪ್ರಸನ್ನನಾಗಿರುವೆಯಾದರೆ ನನಗೆ ಪುನಃ ಯೌವನವನ್ನು ದಯಪಾಲಿಸು. 

೩೨. ಗತವಯಸ್ಕನಇಗಿರುವ ನನಗೆ ತಪಸ್ಸನ್ನಾಚರಿಸುವ ಸಾಮರ್ಥ್ಯವು 
ಕಳೆದು ಹೋಗಿರುವುದು. ಸಿನ್ನ ಅನುಗ್ರಹದಿಂದ ಮತ್ತೆ ತಾರುಣ್ಯವನ್ನು 
ಪಡೆದರೆ ಮತ್ತೂ ಸರ್ವೋತ್ತಮವಾದ ತಪಸ್ಸನ್ನು ಮಾಡಲೆಳಸುನೆನು. 

೩೩. ತಪಸ್ಸೇ ನಮಗೆ ಉತ್ತಮ ಧರ್ಮವು. ತಪವೇ ನಾಶರಹಿತವಾದ 
ಧನವು. ಅದೇ ಪರಾತ್ಬರವೆಥಿಸಿ ನಮಗೆ ಅಭಿಲಸಿತವಾಗಿರುವುದು. ಸರ್ವಸೌಖ್ಯ 
ವೆಂದರೂ ನಮಗೆ ಆ ತಪಸ್ಸೇ ಆಗಿರುವುದು. 

೩೪. ತಪಸ್ಸಿನ ಸಾಧನೆಯಿಲ್ಲದೆ ಎಲ್ಲಿಯೂ ಯಾರಿಗೂ ಐಶ್ವರ್ಯಾದಿ 
ಸಂಪತ್ತುಗಳು ಲಭಿಸಲಾರವು. ಧ್ರುವನೇ ಮೊದಲಾದ ಮಹಾಪುರುಷರಿಗೂ 
ಕೂಡ ಕೇವಲ ತಪಸ್ಸಿನ ಬಲದಿಂದಲೇ ಕೈವಲ್ಯಪದವು ಲಭಿಸಿತು. 

೩೫. ಆದಕಾರಣ ನೀನು ವರವನ್ನು ಕೊಡುವೆಯಾದರೆ ಸಕಲರಿಗೂ 
ಸಮ್ಮತವೆನಿಸಿದ ಯೌವನವನ್ನು ಪಡೆದು ಇಹಲೋಕ ಪರಲೋಕಗಳೆರಡರಲ್ಲಿಯೂ 
ಮಹಾ ಪದವಿಯನ್ನು ಸಂಪಾದಿಸಿ ಕೊಡುವ ತಪಸ್ಸನ್ನೇ ಆಚರಿಸುವೆನು. 

೩೬. ಸಕಲ ಪ್ರಾಣಿಗಳಲ್ಲಿಯೂ, ಅಲಂಬುದ್ಧಿಯನ್ನುಂಟುಮಾಡುವ 
ಮುದಿತನವೆಂಬ ಅವಸ್ಥೆಗೆ ಧಿಕ್ಕಾರವಿರಲಿ. ವಾರ್ಧಕ್ಯದಿಂದ ಇಂದ್ರಿಯಗಳ 
ಪಾಟವವು ನಶಿಸಿಹೋಗಲು ಸ್ತ್ರೀಯರೂ ಸಹ ಪರಕೀಯರಂತೆ ವರ್ತಿಸುವರಲ್ಲವೆ. 


ಆ ಶ್ರೀ ಸ್ಕಾಂದಮಹಾಪುರಾಣಂ 


ವರಂ ಮರಣಮೇವಾಸ್ತು ಮಾ ಜರಾಸ್ತ್ಯೃತಿ ಶೋಚ್ಯಕೃತ್‌ । 


ಕ್ಸಣಂ ದುಃಖಂ ಚ ಮರಣಂ ಜರಾದುಃಖಂ ಕಣೇ ಕಣೇ ॥೩೭॥ 
ಕಾಂಕ್ಸಂತಿ ದೀರ್ಫ್ಥತಸಸೇ ಚಿರಮಾಯುರ್ಜಿತೇಂದ್ರಿಯಾಃ । 

ಧನಂ ದಾನಾಯ ಪುತ್ರಾಯ ಕಲತ್ರಂ ಮುಕ್ತಯೇ ಧಿಯಂ ॥೩೮॥ 
ವೃದ್ಧ ಸ್ಯ ವಾರ್ಧಕಂ ಬ್ರದ್ಸ್ಮಸ್ತತ್‌ಕ್ಸೃಣಾದಪಹೃತ್ಯ ವೈ! 

ದದೌ ಚ ಚಾರುತಾಹೇತುಂ ತಾರುಣ್ಯಂ ಪುಣ್ಯಸಾಧನಂ ॥೩೯॥ 
ಏವಂ ಸ ವೃದ್ಧಹಾರೀತೋ ವಾರಾಣಸ್ಯಾಂ ಮಹಾಮುನಿಃ । 

ಸಂಪ್ರಾಪ್ಯ ಯೌವನಂ ಬ್ರಧ್ನಾತ್ತಪ ಉಗ್ರಂ ಚಚಾರ ಹ n ೪೦॥ 
ವೃದ್ಧೇನಾರಾಧಿತೋ ಯಸ್ಮಾದ್ಭಾರೀತೇನ ತಪಸ್ಜಿನಾ । 

ಆದಿತ್ಯೋ ನಾರ್ಥಕಹರೋ ವೃದ್ಧಾದಿತ್ಯಸ್ತತಃ ಸ್ಮೃತಃ ॥ ೪೧॥ 
ವೃದ್ಧಾದಿತ್ಯಂ ಸಮಾರಾಧ್ಯ ನಾರಾಣಸ್ಯಾಂ ಘಟೋದ್ಭವ | 
ಜರಾದುರ್ಗತಿರೋಗಫ್ಲುಂ ಬಹವಃ ಸಿದ್ಧಿಮಾಗತಾಃ ॥ ೪೨ ॥ 


೩೭. ಇದಕ್ಕಿಂತಲೂ ಕ್ಲಣಮಾತ್ರದಲ್ಲಿ ಸಂಭವಿಸುವ ಮರಣವೇ ಉತ್ತಮ 
ವೆಂದು ಆಶಿಸಬಹುದು. ಅನೇಕ ಶೋಕಗಳಿಗೆ ನಿದಾನನೆನಿಸಿದ ವಾರ್ಧಕ್ಯವು 
ಯಾರಿಗೂ ಉಂಟಾಗದಿರಲಿ. ಮರಣವು ಕ್ಷಣಕಾಲೀನವಾದ ದುಃಖವಾದರೆ 
ಜರೆಯು ಕ್ಸಣಕ್ಸಣಕ್ಕೂ ದುಃಖಗಳನ್ನು ತಂದೊಹ್ಮುವುದು. 

೩೮. ಜಿತೇಂದ್ರಿಯರಾದ ಮನುಷ್ಯೋತ್ತಮರು ದೀರ್ಪವಾದ ತಪಸ್ಸನ್ನು 
ಮಾಡುವುದಕ್ಕಾಗಿಯೇ ಚಿರಾಯುಸ್ಸನ್ನೂ, ದಾನವನ್ನು ಮಾಡಲು ಮಾತ್ರ 
ಧನವನ್ನೂ, ಸಂತಾನೋತ್ಸಾದನಕ್ಕಾಗಿಯೇ ಪತ್ತಿಯನ್ನೂ, ಮೋಕ್ಸವನ್ನು 
ಪಡೆಯುವುದಕ್ಕಾಗಿಯೇ ಸದ್ಭುದ್ದಿಯನ್ನೂ ಅಪೇಕ್ಸಿಸುವರು.?' 

೩೯. ವೃದ್ಧನಾದ ಹಾರೀತನ ಈ ಮಾತುಗಳನ್ನು ಕೇಳಿ, ಸೂರ್ಯ 
ಭಗವಂತನು ಆತನ ಮುಪ್ಪನ್ನು ಕ್ಲಣಮಾತ್ರದಲ್ಲಿಯೇ ಕಳೆದು, ಅಂಗಸೌಷ್ಮವಕ್ಕೆ 
ಕಾರಣಭೂತವೂ, ಪುಣ್ಯಸಾಧನೆಗೆ ಅನುಕೂಲವೂ ಆದ ಯೌವನವನ್ನು ಆತನಿಗೆ 
ಅನುಗ್ರಹಿಸಿದನು. 

೪೦. ಇಂತು ಮಹಾಮುನಿಯಾದ ಆ ವೃದ್ಧಹಾರೀತನು ಸೂರ್ಯದೇವ 
ನಿಂದ ಯೌವನಾವಸ್ಥೆಯನ್ನು ಪಡೆದು ವಾರಾಣಸಿಯಲ್ಲಿಯೇ ಅತ್ಯುಗ್ರವಾದ 
ತಪಸ್ಸನ್ನು ಮಾಡುತ್ತಿದ್ದನು. 

೪೧. ವೃದ್ಧನೂ, ತಪೋಸನಿರತನೂ ಆದ ಹಾರೀತನಿಂದ ಪೂಜೆಯನ್ನು 
ಸ್ವೀಕರಿಸಿದ ಕಾರಣದಿಂದಲೂ, ಆತನ ವಾರ್ಧಕ್ಯವನ್ನು ಕಳೆದುದರಿಂದಲೂ 
ಆ ಆದಿತ್ಯನಿಗೆ ವೃದ್ಧಾದಿತ್ಯನೆಂಬ ಹೆಸರಾಯಿತು. 

೪೨. ಕುಂಭಸಂಭವನಾದ ಅಗಸ್ಯೃನೆ! ವಾರಾಣಸೀ ಕ್ಷೇತ್ರದಲ್ಲಿರುವ 


ಏಕಪಂಚಾಶತ್ತಮೋ$ಧಥ್ಯಾಯಃ ೯ 


ವೃದ್ಧಾದಿತ್ಯಂ ನಮಸ್ಕೃತ್ಯ ವಾರಾಣಸ್ಕಾಂ ರವೌ ನರಃ । 


ಲಭೇದಭೀಪ್ಸಿತಾಂ ಸಿದ್ಧಿಂ ನ ಕೃಚಿದ್ದುರ್ಗತಿಂ ಲಭೇತ್‌ ॥ ೪೩॥ 
ಸ್ಕಂದ ಉವಾಚ :- 

ಅತಃ ಪರಂ ಶೃಣು ಮುನೇ ಕೇಶವಾದಿತ್ಯಮುತ್ತಮಂ । 

ಯಥಾ ತು ಕೇಶವಂ ಪ್ರಾ ಸ್ಯ ಸವಿತಾ ಜ್ಞಾ ನಮಾಪ್ತವಾನ್‌ ॥ ೪೪ ॥ 
ವ್ಯೋನ್ನಿ ಸಂಚರಮಾಣೇನ "ಪಾ  ಶ್ವೀನಾಡಿಕೇಶವಃ | 

ಏಕದಾದರ್ಶಿ ಭಾನೇನ ಪೂಜಯನ್‌ ಲಿಂಗಮೈಶ್ಚರಂ ॥ ೪೫ ॥ 
ಕೌತುಕಾದಿನ ಉತ್ತೀರ್ಯ ಹರೇ ರನಿರುಸಾವಿಶತ್‌ । 

ನಿಃಶಬ್ದೋ ನಿಶ್ಚಲಃ ಸ್ಚಸ್ಕೋ ಮಹಾಶ್ಚರ್ಯಸಮನ್ವಿತಃ ॥ ೪೬ ॥ 
ಪ್ರತೀಕ್ಸಮಾಣೋಂವಸರಂ ಕಿಂಚಿತ್ರಷ್ಟುಮನಾ ಹರಿಂ । 

ಹರಿಂ ನಿಸರ್ಜಿತಾರ್ಚಂ ಚ ಪ್ರಣನಾಮ ಕೃತಾಂಜಲಿಃ ॥ ೪೭॥ 





ಈ ವೃದ್ಧಾ ದಿತ್ಯನನ್ನು ಪೂಜಿಮಾಡಿ, ಮುಪ್ಪು, ದುರ್ಗತಿ, ರೋಗಗಳನ್ನು 
ನಾಶಗೊಳಿಸುವ ಈತನ ಅನುಗ್ರಹದಿಂದ ಹಿಂದೆ ಅನೇಕರು ಸಿದ್ಧಿಯನ್ನು ಪಡೆ 
ದಿರುವರು. 

೪೩. ಕಾಶಿಯ ನಿವಾಸಿಯಾದ ವೃದ್ಧಾ ದಿತ್ಯನಿಗೆ ಭಾನುವಾರದ ದಿನ 
ನಮಸ್ಕಾರವನ್ನು ಮಾಡಿದ ಮನುಷ್ಯನು ಮುನ್ನಿ ನಲ್ಲಿ ಕಾಮಿಸಿದ ಸಿದ್ಧಿ ಯನ್ನು 
ಪಡೆಯುವುದಲ್ಲದೆ ಎಂದಿಗೂ ದಾರಿದ್ದಾ ತ್ರ್ಯಾದಿ ದುರ್ಗತಿಯನ್ನು ಹೊಂದುವುದಿಲ್ಲ. 

೪೪. ಸ್ಫಂದನು ಹೇಳುತ್ತಾನೆ: ಬಳಿಕ ಉತ್ತಮವಾದ ಕೇಶವಾದಿತ್ಯನ 
ವಿಷಯವನ್ನು ಹೇಳುವೆನು.  ಮಹಾಮಂನಿಯೆ! ಕೇಳು. ಸೂರ್ಯನು 
ಶ್ರೀಮನ್ನಾರಾಯಣನನ್ನು ಪ್ರಸನ್ನೀಕರಿಸಿಕೊಂಡು ಜ್ಞಾನವನ್ನು ಪಡೆದ ನಿಧಾನ 
ವನ್ನು ನಿರೂಪಿಸುವೆನು. 

೪೫. ಒಂದು ದಿನ ಸಪ್ತಾಶ್ವಗಳಿಂದ ಕೂಡಿದ ರಥದಲ್ಲಿ ಸೂರ್ಯನು 
ಆಕಾಶಮಾರ್ಗದಲ್ಲಿ ಸಂಚರಿಸುತ್ತಿರಲು ನಾರಾಯಣನು ಭಕ್ತಿಭಾವಭರಿತನಾಗಿ 
ಮಾಹೇಶ್ವರಲಿಂಗವೊಂದನ್ನು ಪೂಜಿಸುತ್ತಿರುವುದನ್ನು ಕಂಡನು. 

೪೬. ಅತ್ಯಂತ ಕುತೂಹಲದಿಂದ ಕೂಡಿದವನಾಗಿ ರವಿಯು ತನ್ನ ರಥ 
ದಿಂದ ಭೂಲೋಕಕ್ಕಿಳಿದು ಮಾತನಾಡದೆ, ನಿಶ್ಚಲನಾಗಿ, ಮಹಾಶ್ಚರ್ಯಭರಿತ 
ನಾಗಿ, ಶ್ರೀ ಹರಿಯ ಸಮಾಪದಲ್ಲಿ ಸ್ವಸ್ಪವಾಗಿ ಕುಳಿತುಕೊಂಡನು. 

೪೭. ವಿಷಯವನ್ನು ಕೇಳಬಯಸಿದವನಾಗಿ ಶ್ರೀಮನ್ನಾರಾಯಣನನ್ನು 
ನೋಡುತ್ತ ಆತನ ಸಮಯವನ್ನೇ ಕಾಯುತ್ತಿದ್ದನು. ಹರಿಯು ಪೂಜೆಯನ್ನು 
ಮುಗಿಸಿದಮೇಲೆ ಅಂಜಲಿಬಂಧವನ್ನು ಮಾಡಿಕೊಂಡು ಅತನಿಗೆ ದಂಡಪ್ರಣಾಮ 
ವನ್ನು ಮಾಡಿದನು. 





F 


೩೦ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ವಾಗತಂ ತೇ.ಹರಿಃ ಪ್ರಾಹ ಬಹುಮಾನಪುರಸ್ಸರಂ । 


ಸ್ವಾಭ್ಯಾಶ ಆಸಯಾಮಾಸ ಭಾಸ್ವಂತಂ ನೆತಕಂಧರಂ ॥1 ೪೮ ॥ 

ಅಥಾನಸರಮಾಲೋಕ್ಕ ಲೋಕಚಕ್ಟುರಥೋಕ್ಸಜಂ ! 

ನತ್ತಾ ವಿಜ್ಞಾ ಪಯಾಮಾಸ ಕೃತಾನುಜ್ಞೊ ಆಸುರಾರಿಣಾ ॥೪೯॥ 
ಕನಿರುವಾಚ:- 

ಅಂತರಾತ್ಮಾಸಿ ಜಗತಾಂ ವಿಶ್ವಂಭರ ಜಗತ್ಪತೇ । 

ತವಾಪಿ ಪೂಜ್ಯಃ ಕೋಪೃಸ್ತಿ ಜಗತ್ಪೂಜ್ಯಾತ್ರ ಮಾಧವ n mon 

ತೃತ್ತಶ್ಹಾನಿರ್ಭನೇದೇತತ್ತ್ವ ಯಿ ಸರ್ವಂ ಪ್ರಲೀಯತೇ । 

ತ್ವಮೇವ ಪಾತಾ ಸರ್ವಸ್ಯ ಜಗತೋ ಜಗತಾಂ ನಿಧೇ 1 ೫೧॥ 

ಇತ್ಯಾಶ್ಚರ್ಯಂ ಸಮಾಲೋಕ್ಕ ಪ್ರಾಪ್ತೋಸ್ಕ್ಯತ್ರ ತವಾಂತಿಕಂ | 

ಕಿಮಿದಂ ಪೂಜ್ಯತೇ ನಾಥ ಭವತಾ ಭನತಾಪಹೃತ್‌ ॥ ೫೨ ॥ 





೪೮. ಹರಿಯೂ ಸಹ ಸೂರ್ಯನನ್ನು ಮರ್ಯಾದೆಯಿಂದ ಬರಮಾಡಿ 
ಕೊಂಡು " ನಿನಗೆ ಸುಸ್ವಾಗತವಿರಲಿ'' ಎಂಬುದಾಗಿ ಹೇಳಿದನು. ಅಲ್ಲದೆ ತಲೆ 
ಯನ್ನು ಬಗ್ಗಿಸಿ ವಿನೀತನಾಗಿದ್ದ ಆತನನ್ನು ತನ್ನ ಸಮಾಪದಲ್ಲಿಯೇ ಕುಳ್ಳಿರಿಸಿ 
ಕೊಂಡನು. 

೪೯. ಬಳಿಕ ಸುಸಮಯವನ್ನರಿತು ಲೋಕನೇತ್ರನೆನಿಸಿದ ಸೂರ್ಯನು 
ಶ್ರೀಮನ್ನಾರಾಯಣನನ್ನು ಕುರಿತು ನಮಸ್ವಾರವನ್ನು ಮಾಡಿ, ದೈತ್ಯದಮನ 
ನಾದ ಆತನಿಂದ ಅನುಜ್ಞೆಯನ್ನು ಪಡೆದು, ಇಂತೆಂದು ನಿಜ್ಞಾಸಿಸಿಕೊಂಡನು. 

೫೦. ಸೂರ್ಯನು ಹೇಳುತ್ತಾನೆ: ಬ್ರಹ್ಮಾಂಡವನ್ನು ರಕ್ಷಿಸುತ್ತಿರುವ 
ಜಗನ್ನಾಥನಾದ ಮಾಧವನೇ! ನೀನೇ ಸಕಲ ಪ್ರಾಣಿಗಳಿಗೂ ಅಂತರಾತ್ಮನಾಗಿ 
ರುವೆ. ಲೋಕ ಪೂಜ್ಯನಾದ ನಿನಗೂ ಪೂಜ್ಯನಾದ ಮತ್ತೊಬ್ಬನು ಯಾವನು 
ತಾನೆ ಈ ಸ್ಥಳದಲ್ಲಿ ನೆಲಸಿರುವನು? 

೫೧. ನಿನ್ನಿಂದಲೇ ಈ ಬ್ರಹ್ಮಾಂಡವೆಲ್ಲವೂ ನಾಮರೂಸಾತ್ಮಕವಾಗಿ ಹೊರ 
ಬಂದಿರುವುದು. ನಿನ್ನಲ್ಲಿಯೇ ಕಾಲಾಂತರದಲ್ಲಿ ಲಯವನ್ನೂ ಹೊಂದುವುದು. 
ಸಕಲ ಲೋಕಗಳಿಗೂ ನಿಧಿಸ್ವರೂಪನಾದ ನೀನೇ ಈ ಜಗತ್ತಿಗೆ ರಕ್ಷಕನಾಗಿ 
ರುವೆ. 

೫೨. ಆದರೂ ನೀನು ಪೂಜೆಮಾಡುತ್ತಿರುವ ಆಶ್ಚರ್ಯವನ್ನು ಕಂಡು 
ಈಗ ನಿನ್ನ ಸಮಾಪಕ್ಕೆ ಬಂದಿರುವೆನು. ಒಡೆಯನೆ! ಭಕ್ತರಿಗೆ ಸಂಸಾರದ 
ತೊಡಕುಗಳನ್ನು ಕಳೆಯುವ ನಿನ್ನಿಂದಲೇ ಪೂಜೆಗೊಳ್ಳುತ್ತಿರುವ ಈ ಮೂರ್ತಿಯು 
ಯಾವುದು? 


ಏಕಪಂಚಾಶತ್ತಮೋ$ಧ್ಯಾಯಃ ೧೧ 


ಇತಿ ಶೃತ್ವಾ ಹೃಷೀಕೇಶಃ ಸಹಸ್ರಾಂಶೋರುಡೀರಿತಂ । 

ಉಚ್ಚೈರ್ಮಾ ಶಂಸ ಸಸ್ತಾಶ್ಚನ್‌ ವಾರಯನ್ಯರಸಂಜ್ಞಯಾ ॥ ೫೩॥ 
ಶ್ರೀ ನಿಷ್ಣುರುವಾಚ 2 

ದೇವದೇವೋ ಮಹಾದೇವೋ ನೀಲಕಂಠ ಉಮಾಪತಿಃ । 

ಏಕ ಏವ ಹಿ ಪೂಜ್ಯೋಂತ್ರ ಸರ್ವಕಾರಣಕಾರಣಂ ॥ ೫೪ ॥ 

ಅತ್ರ ತ್ರಿರೋಚನಾದನ್ಯಂ ಸಮರ್ಚಯತಿ ಯೋಲ್ಬಧೀಕಃ । 

ಸಲೋಚನೋಃಫಿ ವಿಜ್ಞೆ ಯೋ ಲೋಚನಾಭ್ಯಾಂ ವಿವರ್ಜಿತಃ ॥ ೫೫॥ 

ಏಕೋ ಮೃತ್ಯುಂಜಯಃ ಪೂಜ್ಯೋ ಜನ್ಮಮೃತ್ಯುಜರಾಹರಃ । 

ಮೃತ್ಯುಂಜಯಂ ಕಿಲಾಭ್ಯರ್ಚ್ಯ ಶ್ವೇತೋ ಮೃತ್ಯುಂಜಯೋಂಭವತ್‌ ॥೫೬॥ 

ಕಾಲಕಾಲಂ ಸಮಾರಾಧ್ಯ ಭೃಂಗೀ ಕಾಲಂ ಜಿಗಾಯ ವೈ । 

ಶೈಲಾದಿಮಪಿ ತತ್ಯಾಜ ಮೃತ್ಯುರ್ಮುತ್ಯುಂಜಯಾರ್ಚಕಂ H ೫೭॥ 


೫೩. ಸೂರ್ಯನು ಹೇಳಿದ ಈ ಮಾತುಗಳನ್ನು ಕೇಳಿ ಹೃಷೀಕೇಶನು 
ಕ ಎಲ್ಲೆ ಸಪ್ರಾಶ್ವನೆ! ಈ ವಿಧವಾದ ದೈವದ್ರೋಹದ ಮಾತುಗಳನ್ನು ಗಟ್ಟಿಯಾಗಿ 
ಆಡಬೇಡ?” ಎಂಬುದನ್ನು ಸೂಚಿಸುವಂತೆ ಕೈಸಂಜ್ಞೆಯನ್ನು ಮಾಡಿದನು. 

೫೪. ಶ್ರೀ ವಿಷ್ಣುವು ಹೇಳುತ್ತಾನೆ:--ದೇವತಾಸಾರ್ವಭೌಮನೂ, ನೀಲ 
ಕಂಠನೂ, ಪಾರ್ವತೀನಾಥನೂ ಆದ ಮಹಾದೇವನೊಬ್ಬನೇ ಇಲ್ಲಿ ಸಕಲರ ಪೂಜೆ 
ಗಳನ್ನೂ ಸ್ವೀಕರಿಸಲು ಅರ್ಹನು. ಆತನೇ ಬ್ರಹ್ಮಾಂಡ ವ್ಯಾಪಾರಕ್ಕೆ ಕಾರಣ 
ರಾದ ನಮ್ಮೆಲ್ಲರಿಗೂ ಕಾರಣಭೂತನಾಗಿರುವನು. 

೫೫. ಅಲ್ಪಬುದ್ದಿಯಾದ ಯಾವ ಮಾನವನು ಈ ಕ್ಟೇತ್ರದಲ್ಲಿ ತ್ರಿನೇತ್ರ 

Ww 
ನಾದ ಮಹೇಶ್ವರನನ್ನುಳಿದು ಬೇರೊಬ್ಬನನ್ನು ಅರ್ಚಿಸುವನೊ, ಅವನು ಕಣ್ಣು 
ಗಳಿರುವವನಾದರೂ ಲೋಚನಹೀನನಾದನನೆಂದೇ ತಿಳಿಯ ಲ್ಪಡುವನು. 

೫೬. ಭಜಕರ ಜನ್ಮಮೃತ್ಯುಜರಾದಿಗಳನ್ನು ಪರಿಹರಿಸುವ ಮೃತ್ಯುಂಜಯ 
ನೊಬ್ಬನೇ ಲೋಕವಂದಿತನಾಗಿರುವನು. ಆತನನ್ನೇ ಪೂಜಿಸಿ ಪೂರ್ವದಲ್ಲಿ 
ಶ್ವೇತಮಹಾರಾಜನು* ಮೃತ್ಯುವನ್ನೂ ಸಹ ಜಯಿಸಿದವನಾದನು. 

೫೭. ಯಮಧರ್ಮರಾಯಸಿಗೂ ಯಮನೆನಿಸಿದ ಆತನನ್ನು ಆರಾಧಿಸಿಯೇ 

* ಪೂರ್ವದಲ್ಲಿ ಶ್ವೇತರಾಜನೆಂಬ ಮಹಾ ತಿವಭಕ್ತನೊಬ್ಬನು ಪರಮೇಶ್ವರನ ಪೂಜೆಯನ್ನು 
ನಿಶ್ಚಲಭಕ್ತಿಯಿಂದ ಮಾಡುತ್ತಿರಲು ಆತನಿಗೆ ದೇಹನಿಯೋಗದ ಕಾಲವೊದಗಿತು. ತೇಜೋಮಯ 
ನಾದ ಅತನ ಸಮಾಪಕ್ಕೆ ಹೋಗಲಾರದೆ ಯಮಕಿಂಕರರೂ ಯಮನೂ ತಳಮಳಿಸುತ್ತಿರಲು, ಕಾಲನು 
ಉದ್ದಟತನದಿಂದ ಖಡ್ಗವನ್ನು ಒರೆಯೆಂದ ಸೆಳೆದು ಆತನ ಬಳಿಗೆ ಬರುತ್ತಿರುವಾಗ ಪರಮೇಶ್ವರನ 
ಮೂರನೆಯ ಕಣ್ಣಿ ನ ಬೆಂಕಿಗೆ ತುತ್ತಾಗಿಹೋದನು, ಬಳಿಕ ಆ ಶ್ವೇತರಾಜನ ಪ್ರಾರ್ಥನೆಯನ್ನೇ ಅಂಗೀಕರಿಸಿ 


ಪರಶಿವನು ಪುನಃ ಕಾಲನಿಗೆ ಮುನ್ನಿನ ರೂಪವನ್ನೇ ಅನುಗ್ರಹಿಸಿದನು. (ಇದೇ ಪುರಾಣದ ಕೇದಾರ 
ಖಂಡದ ಮುವ್ವತ್ತೆರಡನೆಯ ಅಧ್ಯಾಯವನ್ನು ನೋಡಿ.) 


63 ಶ್ರೀ ಸ್ಕಾಂದನುಹಾಪುರಾಣಂ 


ವಿಜಿಗ್ಯೇ ತ್ರಿಪುರಂ ಯಸ್ತು ಹೇಲಯೈಕೇಷುನೋಕ್ಸಣಾತ್‌ । 
ತಂ ಸಮಧ್ಯಚ್ಯ ೯ ಭೂತೇಶಂ ಕೋ ನ ಪೂಜ್ಯತನೋ ಭವೇತ್‌ ॥ ೫೮॥ 
ತ್ರಿಜಗಜ್ಜ ಯಿನೋ ಹೇತೋಸ್ಟ್ರ ಸ್ಲೈಸ್ಯಾರಾಧನಂ ಪರಂ! 


ಕೋ ನಾರಾಧಯತಿ ಬ್ರಧ್ದ ಸಾರಸ್ಯ ಸ್ಮರವಿದ್ದಷಃ ॥೫೯॥ 
ಯಸ್ಕ್ಯಾಸ್ಸಿಪಕ್ಸ್ಮಸಂಕೋಚಾಜ್ಞಗತ್ಸ ಕಂಕೋಚಮೇತ್ಯಹೋ | 
ವಿಕಸ್ವ ಬ ನಿಕಾಸಾಚ್ಚ ಕಸ್ಯ ಪೂಜ್ಯ ತನೋ ನಸಃ ॥೬೦॥ 


ಶಂಭೋರ್ಲಿಂಗಂ ಸಮಭ್ಯಚ್ಯ ೯ ಪುರುಷಾರ್ಥಚತುಸ್ಟ ಯಂ । 
ಸಪ್ರಾಪ್ನೋತ್ಯತ್ರ ಪುಮಾನ್ಸದ್ಯೋ ನಾತ್ರ ಕಾರ್ಯಾ ನಿಚಾರಣಾ ॥೬೧॥ 
ಸಮರ್ಚ್ಯ ಶಾಂಭನಂ ಲಾಗಮಹಿ ಜನ್ಮ ಶತಾರ್ಜಿತಂ | 

ಪಾಪಪುಂಜಂ ಜಹಾತ್ಯೇನ ಪುಮಾನತ್ರ ಕ್ಸಣಾಧ್ರುನಂ ॥೬೨॥ 


ಭೃಂಗಿಪಾರ್ಷದನು ಯಮನನ್ನು ಜಯಿಸಿದನು. ಮೃತ್ಯುಂಜಯನನ್ನು ಪೂಜಿ 
ಸಿದ ನಂದಿಯನ್ನೂ ಸಹ ಮೃತ್ಯುದೇವತೆಯು ಕೈಬಿಡಬೇಕಾಯಿ ತು. 

೫೮. ದುರ್ಗಮವಾದ ತ್ರಿಪುರವನ್ನೂ ಸಹ ಕೇವಲ ಲೀಲೆಯಿಂದಲೇ 
ಒಂದು ಬಾಣವನ್ನು ಬಿಟ್ಟ ಮಾತ್ರದಿಂದ ಯಾವನು ನಿಗ್ರಹಿಸಿದಕೊ, ಭೂತ 
ನಾಯಕನಾದ ಅಂತಹ ಪರಮೇಶ್ವರನನ್ನು ಪೂಜಿಸಿದ ಯಾವನುತಾನೆ ಲೋಕ 
ವಂದಿತನಾಗುವುದಿಲ್ಲ? 

ರ್ಜ. ಎಲೈ ಸೂರ್ಯನೆ! ಮೂರುಲೋಕಗಳ ವಿಜಯಕ್ಕೂ ಕಾರಣ 
ಭೂತನೂ, ತ್ರಿನೇತ್ರನೂ ಆದ ಆತನ ಆರಾಧನೆಯೇ ಸಕಲ ಪುರುಷಾರ್ಥಗಳ 
ಸಾಧನೆಗೂ ಉತ್ತಮೋಪಾಯವಾಗಿರುವುದು. ಬ್ರಹ್ಮಾಂಡದ ಸಾರಭೂತನೂ 
ಮನ್ಮಥವೈರಿಯೂ ಆದ ಆತನನ್ನು ಯಾವನು ತಾನೆ ಪೂಜೆಮಾಡುವುದಿಲ್ಲ? 

೬೦. ಯಾವನ ಕಣ್ಣುರೆಪ್ಪೆಗಳ ಮುಚ್ಚುವಿಕೆಯಿಂದಲೇ ಈಗ ಕಾಣುತ್ತಿರುವ 
ಈ ಬ್ರಹ್ಮಾಂಡವೆಲ್ಲವೂ ಕಾರಣಲಯವನ್ನು ಹೊಂದುವುದೊ, ಮತ್ತು ಯಾರ 
ನೇತ್ರೋನ್ಮೀಲನದಿಂದ ಎ ಕಾಗ ಅಂತಹ ಮಹಾಮಹಿಮ 
ನಾದ ಪರಮೇಶ್ವರನು ಯಾರಿಗೆ ಪೂಜ್ಯನಾಗದಿರುವನು? 

೬೧. ಫಿ ಕ್ಷೇತ್ರದಲ್ಲಿ ಶಿವನ ಲಿಂಗವನ್ನು ಪೂಜಿಸಿದ ಮಾನವನು 
ಧರ್ಮಾರ್ಥಕಾಮನೋಸ್ಸ ಗಳೆಂಬ ನಾಲ್ಕು ಪುರುಷಾರ್ಥಗಳನ್ನೂ ನಿಮಿಷ 
ಮಾತ್ರದಲ್ಲಿಯೇ ಪಡೆಯುವನು. ಈ ವಿಷಯದಲ್ಲಿ ಸಂದೇಹಪಡಬಾರದು. 

೬೨, ಯಾವ ಮನುಷ್ಯನಾದರೂ ಪರಮೇಶ್ವರನ ಲಿಂಗವನ್ನು ಆರಾಧಿಸಿ 
ದರೆ ನಿಶ್ವ ಯವಾಗಿಯೂ ಕ್ರಣಕಾಲದಲ್ಲಿಯೇ ಹಿಂದಿನ ನೂರಾರು ಜನ್ಮಗಳಲ್ಲಿ 
ಸಂಪಾದಿಸಿದ ಪಾಪರಾಶಿಯನ್ನೂ ಕಳೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ. 


ಏಕಪಂಚಾಶತ್ತನೋ$9ಧ್ಯಾಯಃ ೧ಿತಫಿ 


೦ ಕ೦ ನ ಸಂಭವೇದತ್ರ ಶಿನಲಿಂಗಸಮರ್ಚನಾತ್‌ | 
ಪುತ್ರಾಃ ಕಲತ್ರಕ್ಸೇತ್ರಾಣಿ ಸ್ಪರ್ಗೋ ಮೋಕ್ಸೋಪ್ಕಸಂಶಯಂ ॥ ೬೩॥ 
ತ್ರೈಲೋಕ್ಕೈಶ್ಚರ್ಯಸಂಪತ್ತಿರ್ಮಯಾ ಪ್ರಾಪ್ತಾ ಸಹಸ್ರಗೋ | 


ಶಿನಲಿಂಗಾರ್ಚನಾಜೇಕಾತ್ಸತ್ಯಂ ಸತ್ಯಂ ಪುನಃ ಪುನಃ ॥೬೪॥ 
ಅಯಮೇನ ಪರೋ ಯೋಗಸ್ತ್ಸಿದನೇನ ಪರಂ ತಪಃ । 
ಇದಮೇವ ಪರಂ ಜ್ಞಾನಂ ಸ್ಥಾಣುಲಿಂಗಂ ಯದರ್ಚ್ಯತೇ ॥ ೬೫ ॥ 


ಯೈರ್ಲಿಂಗಂ ಸಕೃದಪ್ಯತ್ರ ಪೂಜಿತಂ ಪಾರ್ವತೀಪತೇಃ । 
ಕುತೋ ದುಃಖಭಯಂ ತೇಷಾಂ ಸಂಸಾರೇ ದುಃಖಭಾಜನೇ ॥ ೬೬॥ 
ಸರ್ವಂ ಪರಿತ್ಯಜ್ಯ ರನೇಯೋ ಲಿಂಗಂ ಶರಣಂ ಗತಃ । 


ನ ತಂ ಸಾಪಾನಿ ಬಾಧಂತೇ ಮಹಾಂತ್ಯಪಿ ಡಿನಾಕರ 1 ೬೭॥ 
ಲಿಂಗಾರ್ಚನೇ ಭನೇದ್ಟು ದ್ಧ ಸ್ತ ೇಷಾಮೇವಾತ್ರ ಭಾಸ್ಕರ । 
ಯೇಷಾಂ ಪುನರ್ಭನಚ್ಛೆ ಡಂ ಚಿಕೀರ್ಷತಿ ಮಹೇಶ್ವ ಲ್ಯ ೬೮ ॥ 








೬೩. ಶಿವಲಿಂಗವನ್ನು ಪೂಜಿಸುವ ಭಕ್ತರಿಗೆ ಯಾನ ಯಾನ ಇಷ್ಟಾರ್ಥ 
ಗಳು ಕೈಗೂಡಲಾರವು? ಸತ್ಸುತ್ರರು, ಪತ್ತಿ, ಭೂಮಿ, ಸ್ವರ್ಗ, ಮೋಕ್ಬಗಳೂ 
ಸಹ ನಿಸ್ಸಂಶಯವಾಗಿಯೂ ಲಭಿಸುವುವು. 

೬೪. ಎಲೈ ಸಹಸ್ತ್ರರಶ್ಲಿಯಾದ ಸೂರ್ಯನೆ! ಶಿವಲಿಂಗಾರ್ಚನೆಯೆಂಬ 
ಕೇವಲ ಒಂದು ಭರದ ಬರೇ ನನಗೆ ಮೂರು ಲೋಕಗಳ ಪಾಲಕತನದ 

ಐಶ್ವರ್ಯವು ಲಭಿಸಿರುವುದು. ಈ ಮಾತನ್ನು ಸತ್ಯವೆಂದು ಮತ್ತೆ ಮತ್ತೆ ಶಪಥ 
ಸಾ ಹೇಳುತ್ತಿರುವೆನು. 

೬೫. ಸ್ಥಾ ಣುಲಿಂಗದ ಪರಿಚರ್ಯೆಯೆಂಬ ಕಾರ್ಯವೇ ಸರ್ವಕಶೆ ಶ್ರೇಷ್ಠ ವಾದ 
ಯೋಗಾಭ್ಯಾ ಸಪ್ಪೆ. ಅದೇ ಉತ್ತಮ ತಪಶ್ಚ ರಣೆಯು. ಅದೇ ಮೋಕ್ಷ ಪ್ರ ದವಾದ 
ಜಾ 2 ನವೆನಸಿರುವುದು. 

೬೬, ಒಮ್ಮೆಯಾದರೂ ಪಾರ್ವತೀರಮಣನ ಲಿಂಗವನ್ನು ಈ ಕ್ಷೇತ್ರದಲ್ಲಿ 
ಯಾರು ಇರ್ಚಿಸು ಕೋ) ಅಂತಹವರಿಗೆ ಕೇವಲ ದುಃಖಗಳ ಭಾಜನವೆನಿಸಿದ 
ಸಂಸಾರದೆಸೆಯಲ್ಲಿದ್ದರೂ ಕೂಡ ತಾಪತ್ರಯಗಳ ಭಯವುಂಟಾಗಲಾರದು. 

೬೭. ಅಯ್ಯಾ ದಿವಾಕರನೆ! ಯಾವನು ಸಕಲವ್ಯಾಪಾರಗಳನ್ನೂ ಪರಿತ್ಯಜಿಸಿ 
ಶಿವಲಿಂಗದ ಸಮರ್ಚನೆಯಲ್ಲಿಯೇ ಕಾಲವನ್ನು ಕಳೆಯುತ್ತ ಆದನ್ನೇ ಶರಣು 
ಹೊಕ್ಕಿರು ವನೊ, ಅವನನ್ನು ಎಂತಹ ಮಹಾಪಾತಕಗಳಾದರೂ ಬಾಧಿಸಲಾರವು. 

೬೮. ಸೂರ್ಯನೆ! ನಿನಗೆ ಮತ್ತೊಂದು ರಹಸ್ಯವನ್ನು ತಿಳಿಸುವೆನು. 
ಮಹಾದೇವನು ಯಾರಿಗೆ ಜನನಮರಣರೂಪವಾದ ಸಂಸಾರದಿಂದ ಬಿಡುಗಡೆ 
ಯನ್ನು ಮಾಡಲೆಳಸುವನೊ, ಅವರಿಗೆ ಮಾತ್ರ ಈ ಪ್ರದೇಶದಲ್ಲಿ ಶಿವಲಿಂಗದ 
ಪೂಜೆಯನ್ನು ಮಾಡುವ ಸದ್ಬುದ್ಧಿ ಯುಂಟಾಗುವುದು. 


೧೪ ಶ್ರೀ ಸ್ಕಾಂದಮಹಾಪುರಾಣಂ 


ನ ಲಿಂಗಾರಾಧನಾತ್ಪುಣ್ಯಂ ತ್ರಿಷು ಲೋಕೇಷು ಚಾಪರಂ 
ಸರ್ವತೀರ್ಥಾಭಿಷೇಕಃ ಸ್ಯಾಲ್ಲಿಂಗಸ್ನಾನಾಂಬುಸೇನನಾತ್‌ Hare 
ತಸ್ಮಾಲ್ಲಿಂಗಂ ತೃಮಪ್ಯರ್ಕ ಸಮರ್ಚಯ ಮಹೇಶಿತುಃ । 

ಸಂಪ್ರಾಪು_ಿಂ ಪರಮಾಂ ಲಕ್ಷ್ಮೀಂ ಮಹಾತೇಜೋಭಿಜೃಂಭಣೇಂ॥ ೭೦ ೪ 
ಇತಿ ಶ್ರುತ್ವಾ ಹರೇರ್ನಾಕ್ಕಂ ತದಾರಭ್ಯ ಸಹಸ್ರಗುಃ । 

ವಿಧಾಯ ಸ್ಫಾಟಕಂ ಲಿಂಗಂ ಮುನೇಂದ್ಯಾಪಿ ಸಮರ್ಚಯೇತ್‌ ॥ ೭೧8 
ಗುರುತ್ವೇನ ತದಾಕಲ್ಪ A ನಿನಸ್ಕಾನಾದಿಕೇಶನಂ । 


ತತ್ರೋಪತಿಸ್ಕತೇಃದ್ಯಾನಿ ಉತ್ತರೇಣಾದಿಕೇಶವಾತ್‌ ॥ ೭೨ ॥ 
ಅತಃ ಸ ಕೇಶವಾದಿತ್ಯಃ ಕಾಶ್ಯಾಂ ಭಕ್ತತನೋನುದಃ । 

ಸಮರ್ಚಿತಃ ಸದಾ ದೇಯಾನ್ಮನಸೋ ವಾಂಛಿತಂ ಫಲಂ ॥ ೭೩0 
ಕೇಶವಾದಿತ್ಯಮಾರಾಧ್ಯ ವಾರಾಣಸ್ಯಾಂ ನರೋತ್ತಮಃ । 

ಪರಮಂ ಜ್ಞಾನಮಾಸ್ನೋತಿ ಯೇನ ನಿರ್ವಾಣಭಾಗ್ಭನೇತ್‌ ॥ ೭೪॥ 





೬೯. ಲಿಂಗಾರಾಧನೆಗಿಂತ ಪುಣ್ಯತಮವಾದ ಕರ್ತವ್ಯವು ಮೂರುಲೋಕ 
ಗಳಲ್ಲಿಯೂ ಮತ್ತೊಂದಿಲ್ಲವು. ಲಿಂಗಕ್ಕೆ ಅಭಿಷೇಕಮಾಡಿದ ತೀರ್ಥೋದಕವನ್ನು 
ಸೇವಿಸುವುದರಿಂದ ಭೂಮಂಡಲದ ಸಕಲ ತೀರ್ಥಗಳಲ್ಲಿಯೂ ಸ್ನಾನಗಳನ್ನು 
ಮಾಡಿದ ಫಲವು ಲಭಿಸುವುದು ಖಂಡಿತವು. 

೭೦. ಎಲೈ ಸೂರ್ಯನೆ! ಮಹಾತೇಜಸ್ಸನ್ನು ನನ್ನಲ್ಲಿ ಪ್ರಕಾಶಗೊಳಿಸುವು 
ದಾದ ಪರಮೈಶ್ಚರ್ಯವನ್ನು ಪಡೆಯಬೇಕೆಂಬ ಬಯಕೆಯಿದ್ದರೆ ನೀನೂ ಸಹ 
ಮಹೇಶ್ವರನ ಲಿಂಗವನ್ನು ಭಕ್ತಿಯಿಂದ ಪೂಜೆಮಾಡು.” 

೭೧. ಅಗಸ್ತ್ಯ ಮ ಹರಿಯೆ ! ಇಂತೆಂದ ಮಹಾವಿಷ್ಣುವಿನ ಮಾತುಗಳನ್ನು 
ಕೇಳಿ ಸಹಸ್ರಕಿರಣನೂ ಒಂದು ಸ್ಫಟಕಲಿಂಗವನ್ನು ನಿರ್ಮಾಣಮಾಡಿ ಸ್ಥಾಪಿಸಿ 
ಇಂದಿಗೂ ಅದನ್ನು ಪೂಜಿಸುತ್ತಿರುವನು. 

೭೨, ಸೂರ್ಯನು ಆದಿಕೇಶವನನ್ನೇ ಗುರುಸ್ಥಾನದಲ್ಲಿ ಸ್ವೀಕರಿಸಿ ಇಂದಿಗೂ 
ಕೂಡ ಆದಿಕೇಶವಸ್ವಾಮಿಗೆ ಉತ್ತರದಲ್ಲಿ ನೆಲಸಿರುವನು. 

೭೩. ಆದುದರಿಂದ ಆ ಮೂರ್ತಿಗೆ ಕೇಶವಾದಿತ್ಯನೆಂಬ ಹೆಸರುಂಟಾಯಿತು. 
ಕಾಶಿಯಲ್ಲಿ ಆತನು ಭಕ್ತರ ಮನಸ್ಸಿನ ಅಂಧಕಾರವನ್ನು ಕಳೆಯುತ್ತಿರುವನು. 
ಆತನನ್ನು ಪೂಜಿಸಿದ ಭಕ್ತರ ಮನಸ್ಸಿನ ಅಭೀಷ್ಟವನ್ನು ಯಾವಗಲೂ ನೀಡು 
ತ್ರಿರುವನು. 

೭೪. ಮನುಜಶ್ರೇಷ್ಠನಾದವನು ಕೇಶವಾದಿತ್ಯನನ್ನು ಆರಾಧನಮಾಡಲು 
ಕಾಶೀಕ್ಬೇತ್ರದಲ್ಲಿ ಸರ್ವೋತ್ತಮವಾದ ಜ್ಞಾನವನ್ನು ಪಡೆಯುವನು. ಆ ಜ್ಞಾನದ 
ಫಲವಾಗಿ ಮೋಕ್ಷದಲ್ಲಿಯೂ ಭಾಗಿಯಾಗುವನು. 


ಏಕಪಂಚಾಶತ್ತಮೋ9ಧ್ಯಾಯಃ ೧೫ 


ತತ್ರ ಪಾಡೋದಳೇ ತೀರ್ಥೇ ಕೃತಸರ್ವೋದಕಕ್ರಿಯಃ । 


ವಿಲೋಕ್ಯ ಕೇಶವಾದಿತ್ಯಂ ಮುಚ್ಯತೇ ಜನ್ಮಸಾತಕ್ಕೆಃ 1೭೫ ॥ 
ಅಗಸ್ತೇ ರಥಸಪ್ತಮ್ಯಾಂ ರನಿನಾರೋ ಯವದಾಪ್ಯತೇ । 
ತದಾ ಸಾದೋದಕೇ ತೀರ್ಥೇ ಆದಿಕೇಶವಸನ್ನಿಧೌ ॥ ೭೬॥ 


ಸ್ನಾತ್ಟೋಷಸಿ ನರೋ ಮೌನೀ ಕೇಶವಾದಿತ್ಯಪೂಜನಾತ್‌ । 
ಸಪ್ತಜನ್ಮಾರ್ಜಿತಾತ್ಪಾಸಾನ್ಮುಕ್ತೋ ಭನತಿ ತತ್‌ಕ್ಚಣಾತ್‌ ॥ ೭೭ 
'ಯದ್ಯಜ್ಜನ್ಮಕೃತಂ ಸಾಸಂ ಮಯಾ ಸಪ್ತಸು ಜನ್ಮಸು । 

ತನ್ಮೇ ರೋಗಂ ಚ ಶೋಕಂ ಚ ಮಾಕರೀ ಹಂತು ಸಪ್ತವಿತಾ ೭೮ 
ಏತಜ್ಜನ್ಮಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ । 
ಮನೋವಾಕ್ಕಾಯಜಂ ಯಚೆ ಜ್ಞಾ ತಾಜಾ ಕೇ ಚ ಯೇ ಪುನಃ ॥೭೯॥ 
ಇತಿ ಸಪ ಕ್ರವಿಧಂ ಪಾಪಂ ಸಾ ನಾನೆ ೇ "ಸಪ್ತ ಸಸಿ ಕೇ । 
ಸಪ್ತವ್ಯಾಧಿಸಮಾಯುಕ್ತ 0 "ಹರೀ "ಮಾಕರಿ ಸಪ್ತ ವಿ ॥೮೦॥ 


೭೫. ಅಲ್ಲಿರುವ ಪಾಜೋದಕವೆಂಬ ತೀರ್ಥದಲ್ಲಿ ಸ್ನಾನನೇ ಮೊದಲಾದ 
ಸಕಲ ಕ್ರಿಯೆಗಳನ್ನೂ ಮುಗಿಸಿಕೊಂಡು ಕೇಶವಾದಿತ್ಯನ ದರ್ಶನವನ್ನು ಮಾಡಲು 
ಒಂದು ಜನ್ಮದಲ್ಲಿ ಮಾಡಿದ ಸಮಸ್ತ ಪಾತಕಗಳಿಂದಲೂ ಮುಕ್ತನಾಗುವನು. 

೭೬-೭೭. ಎಲೈ ಅಗಸ್ಕುನೆ! ರಥಸಪ್ತಮಿಯ ತಿಥಿಯು ಭಾನುವಾರದ 
ದಿನದೊಡನೆ ಕೂಡಿಬರಲು ಉತ್ತಮಯೋಗವಾಗುವುದು. ಅಂದು ಆದಿಕೇಶವನ 
ಸನ್ನಿಧಿಯಲ್ಲಿರುವ ಪಾದೋದಕ ತೀರ್ಥದಲ್ಲಿ (ಗಂಗಾ ಮತ್ತು ವರಣಾನದಿಗಳ 
ಸಂಗಮದಲ್ಲಿ) ಸ್ನಾನವನ್ನು ಮಾಡಿ ಉಷಃಕಾಲದಲ್ಲಿ ಮೌನವ್ರತವನ್ನು ಧರಿಸಿ 
ಕೇಶವಾದಿತ್ಯನನ್ನು ಪೂಜಿಸುವ ಮನುಷ್ಯನು ಏಳು ಜನ್ಮಗಳಲ್ಲಿ ಉಪಾರ್ಜಿಸಿದ 
ಮಹಾಪಾತಕಗಳನ್ನು ಕ್ಲಣಮಾತ್ರದಲ್ಲಿಯೇ ಕಳೆದುಕೊಳ್ಳುವನು. 

೭೮. ಈ ಜನ್ಮದಲ್ಲಿ ಮೊದಲಿನಿಂದ ಮಾಡಿದ ಪಾಪದ, ಹಿಂದಿನ ಏಳು 
ಜನ್ಮಗಳಲ್ಲಿ ಮಾಡಿದ ಪಾಪಗಳ ಫಲವಾದ ರೋಗವೂ, ದುಃಖವೂ ಈ ಮಕರ 
ಮಾಸದ ಸಪ್ತಮಿಯ ಸ್ನಾನದಿಂದ ಕಳೆದುಹೋಗಲಿ. 

೭೯-೮೦. ಓ ಮಾಘ ಸಪ್ತಮಿಯೆ! ಈ ಜನ್ಮದಲ್ಲಿ ಮಾಡಿದ ಪಾಪವು, 
ಜನ್ಮಾಂತರಗಳಲ್ಲಿ ಸಂಚಿತವಾದ ಪಾತಕವು, ಮನಸ್ಸಿನಿಂದಲೂ ಮಾತಿನಿಂದಲೂ 
ಜೇಹದಿಂದಲೂ ಮಾಡಿದ ಪಾಪಗಳು, ತಿಳಿದೂ ತಿಳಿಯದೆಯೂ ಮಾಡಿದ 
ಪಾತಕಗಳು ಎಂಬುದಾಗಿ ಪಾಪಗಳು ಏಳು ವಿಧಗಳಾಗಿರುವುವು. ಸೂರ್ಯಾಧಿ 
ಖೈವತಾಕವಾದ ಮಕರ ಸಪ್ತಮಿಯೆ! ನಾನು ಮಾಡುತ್ತಿರುವ ಸ್ನಾನದ 
ಫಲವಾಗಿ ಈ ಏಳು ಪ್ರಕಾರಗಳಿಂದ ಕೂಡಿದ ಪಾತಕಗಳನ್ನು ನಾಶಗೊಳಿಸು. 


೧೬ ಶ್ರೀ ಸ್ಥಾಂದಮಹಾಪುರಾಣಂ 


ಏತನ್ಮಂತ್ರತ್ರಯಂ ಜಪ್ತ್ವಾ ಸ್ನಾತ್ವಾ ಪಾಜೋದಕೇ ನರಃ | 


ಕೇಶವಾದಿತ್ಯಮಾಲೋಕ್ಕ ಕ್ಪೃಣಾನ್ನಿಸ್ಕಲುಷೋ ಭವೇತ್‌ ॥ ೮೧ 8 

ಕೇಶವಾದಿತ್ಯಮಾಹಾತ್ಮ 4° ಶೈಣ್ವನ್‌ ಶ್ರದ್ಧಾಸಮಸ್ಸಿತಃ | 

ನರೋನ ಲಿಪ್ಯತೇ ಪಾಪೈಃ ಶಿವಭಕ್ತಿಂ ಚ ನಿಂದತಿ ॥ ೮೨ ॥ 
ಸ್ಕಂದ ಉವಾಚ: 

ಅತಃ ಪರಂ ಶೃಣು ಮುನೇ ನಿಮಲಾದಿತ್ಯಮುತ್ತಮಂ | 

ಹರಿಕೇಶ ವನೇ ರಮ್ಯೇ ವಾರಾಣಸ್ಕಾಂ್ಸವ್ಯನಸ್ಥಿತಂ ॥ ೮೩ ॥ 

ಉಚ್ಚದೇಶೇಃ ಭನತ್ಪೂರ್ವಂ ನಿಮಲೋ ನಾಮ ಬಾಹುಜಃ । 

ಸ ಪ್ರಾಕ್ಷನಾತ್ಮರ್ಮಯೋಗಾದ್ದಿಮಲೇ ಪಥ್ಯಪಿ ಸ್ಥಿತಃ ॥ ೮೪ ॥ 

ಕುಷ್ಕರೋಗಮವಾಪ್ಯೋಜ್ಚೆಸ್ತ್ಯಕ್ತ್ವಾ ದಾರಾನ್ಸೃಹಂ ನಸು । 

ವಾರಾಣಸೀಂ ಸಮಾಸಾದ್ಯ ಬ್ರಹ್ಮ ಮಾರಾಧಯತ್ಸುಧೀಃ ॥ ೮೫ ॥ 

ಕರವೀರೈರ್ಜಸಾಭಿತ್ಚ ಗಂಧಕೈಃ ಕಿಂಶುಕೈಃ ಶುಭೈಃ । 

ರಕ್ತೋತ್ಸಲೈರಶೋಕೈಶ್ಚ ಸ ಸಮಾನರ್ಚ ಭಾಸ್ಕರಂ ॥ ೮೬ ॥ 





೮೧. ಮೇಲೆ ಹೇಳಿದ ಮೂರು ಮಂತ್ರಗಳನ್ನು ಜಪಿಸುತ್ತ ವಾದೋದಕ 
ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಾರನ ಕೇಶವಾದಿತ್ಯನನ್ನು ದರ್ಶನ 
ಮಾಡಲು ಕ್ಸಣದಲ್ಲಿಯೇ ಪಾಪರಹಿತನಾಗುವನು. 

೮೨. ಶ್ರದ್ಧಾಭಕ್ತಿಗಳಿಂದ ಕೂಡಿದವನಾಗಿ ಮನು ಸ್ಯನು ಈ ಕೇಶವಾದಿತ್ಯನ 
ಮಾಹಾತ್ಮ್ಯವನ್ನು ಕೇಳಲು, ಯಾವ ಪಾತಕಗಳ ಲೇಪವನ್ನೂ ಹೊಂದ 
ಲಾರನು. ಮತ್ತು ಶಿವನಲ್ಲಿ ಭಕ್ತಿಯನ್ನೂ ಮಾಡುವನು. 

೮೩. ಸ್ಫಂದನು ಹೇಳುತ್ತಾನೆ: ಮಹಾ ಮುನಿಯೆ! ಇನ್ನುಮೇಲೆ 
ಉತ್ತಮನಾದ ವಿಮಲಾದಿತ್ಯನ ವಿಷಯವನ್ನು ಲಾಲಿಸು. ಈ ಜಸ್ಟ 
ವಾರಾಣಸೀ ಕ್ಷೇತ್ರದಲ್ಲಿ ಮನೋಹರವಾದ ಹರಿಕೇಶ್ಯವನದಲ್ಲಿ ನೆಲಸಿರುವನು. 

೮೪-೮೫. ಸರ್ವತಪಾ ಶ್ರ೦ತದಲ್ಲಿ ಮುನ್ನು ವಿಮಲನಾಮಕನಾದ 

ಯನೊಬ್ಬನಿದ್ದನು. ಆತನು ನಿರ್ಮಲವಾದ ಸದಾಚಾರಮಾರ್ಗದಲ್ಲಿ 
1೩. ಪೂರ್ವಜನ್ಮಗಳ ಪಾಸಸಂಸ್ಕಾರನಿಶೇಷದಿಂದ ಕುಷ್ಕರೋಗ 
ವನ್ನು ಹೊಂದಿದವನಾಗಿ, ಉದ್ವೇಗದಿಂದ ಹೆಂಡತಿಯನ್ನೂ, ಮನೆಯನ್ನೂ, 
ಐಶ್ವರ್ಯವನ್ನೂ ತ್ಯಜಿಸಿ ಉತ್ತಮ ಜ್ಞಾನಿಯಾದುದರಿಂದ ವಾರಾಣಸಿಗೆ 
ಹೊರಟು ಅಲ್ಲಿ ಸೂರ್ಯನನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದ ನು. 

೮೬. 'ಕರವೀರ, ಜಪಾ, ಗಂಧಕ, ಪವಿತ್ರವಾದ ಕಿಂಶುಕ, ರಕ್ತೋತ್ಸಲ 
ಮತ್ತು ಅಶೋಕಗಳೆಂಬ ಪುಷ್ಪಗಳಿಂದ ಸೂರ್ಯಜೀವನನ್ನು ನಿತ್ಯವೂ ಪೂಜಸು 
ತಿ ದ್ದನು. 


ಏಕಪಂಚಾಶತ್ತ ನೋತಧ್ಯಾಯಃ ೧೭ 


ವಿಚಿತ್ರರಚನೈರ್ಮಾಲ್ಯೆ 4° ಪಾಟಲಾಚಂಪಕೋ ದೃವೈಃ | 


ಕುಂಕುಮಾಗುರುಕರ್ಪೂರಮಿಶ್ರಿತೈಃ ಶೋಣಚಂದನೈಃ ॥ ೮೭ ॥ 
ದೇವಮೋಹನಧಥೂಪೈಶ್ಚ ಬಹ್ಹಾಮೋದತತಾಂಬರೈಃ । 
ಕರ್ಪೂರವರ್ತಿದೀಪೈಶ್ಚ ನೈನೇದ್ಯೈರ್ಫೃತಸಾಯಸೈಃ ॥ ೮೮ ॥ 
ಅರ್ಥದಾನೈಶ್ಚ ನಿಧಿನತ್‌ ಸೌರೈಃ ಸ್ತೋತ್ರಜಸೈರಪಿ । 

ಏವಂ ಸಮಾರಾಧಯತಸ್ತ ಸ್ಯಾ ತೋ! ವರಡೋಭನತ್‌ Hern 
ಉವಾಚ ಚ ವರಂ ಬ್ರೂ ಹಿ ನಿಮಲಾನುಲಚೇಷ್ಟಿ ತ। 

ಕುಷ್ಕಶ್ಚ ತೇ ಪ್ರಯಾತ್ನೆ ನಷ ಪ್ರಾರ್ಥಯಾನ್ಯಂ ವರಂ ಪುನಃ ॥೯೦॥ 
ಆಕರ್ಣ ನಿಮಲಕ್ಷೆ ತ್ಲ ಮಾಲಾಪಂ ರಶ್ಮಿಮಾಲಿನಃ । 

ಪ್ರಣತೋ ದಂಡನದ್ಭೂಮೌ ಸಂಪ್ರಹೃ ಷ್ಟ ತನೂರುಹಃ ॥೯೧॥ 
ಶಸೈರ್ನಿಜ್ಞಾ ಪಯಾಂಚಕ್ರ ಏಕಚಕ ರಥಂ ರವಿಂ | 


ಜಗಚ್ಚ ಕ್ಸು ರಮೇಯಾತ್ಮ ಫ್‌ ೈಹಾಧ್ನಾಂತನಿಢೂನನ ॥ ೯೨॥ 

೮೭-೮೯, ಪಾಟಲ ಮತ್ತು ಸಂಪಿಗೆಯ ಪುಷ್ಪಗ ಗಳಿಂದ ವಿಚಿತ್ರಾಕಾರ. 
ಗಳಾಗಿ ರಚಿಸಲ್ಪಟ್ಟ ಮಾಲೆಗಳಿಂದಲೂ, ಕುಂಕುಮ, ಅಗರು, ಕರ್ಪೂರಗಳು 
ಬೆರಸಿದ ಚಂದನಲೇಪನದಿಂದಲೂ, ದೇವತೆಗಳನ್ನೂ ಮೋಹನಗೊಳಿಸುವ ಧೂಪ 
ಗಳಿಂದಲೂ, ಸುವಾಸನಾದ್ರವ್ಯಗಳಿಂದ ಮಫಘಮ ಹಿಸುತ್ತಿರುವ ದಿವ್ಯ ವ್ವ 
ಗಳಿಂದಲೂ, ಕರ್ಪೂರ ಮತ್ತು ಬತ್ತಿಗಳ'ದೀಸಗಳಿಂದಲೂ, ತುಪ್ಪ ಪಾಯಸಗ 
ನ್ನೊಳಗೊಂಡ ವಿವಿಧ ಭಕ್ಷ ತಿಗಳ ನೆ ಸೈ ವೇದ್ಯಗಳಿಂದಲೂ, ವಿಧ್ಯುಕ್ತ ಮ 
ಅರ್ಪಿಸಲ್ಪಟ್ಟ 3, ಅರ್ಫೈಡಾನಗಳಿಂದಲ್ಲೂ ಸೂರ್ಯದೇವನನ್ನು ಕುರಿತ ಸ್ತೋತ್ರ 
ಗಳನ್ನು ಜಪಮಾಡುವುದರಿಂದಲೂ ಆತನು ಪೂಜೆಯನ್ನು ಭಕ್ತಿಯಿಂದ ಮಾಡು 
ತ್ರಿರಲು ಕಾಲಕ್ರಮದಲ್ಲಿ ಸೂರ್ಯನು ಪ್ರಸನ್ನನಾಗಿ ಆತನಿಗೆ ವರವನ್ನು ಕೊಡು 
ವವನಾದನು. 

೯೦. ಮತ್ತು ಇಂತೆಂದು ಹೇಳಿದನು. " ನಿರ್ಮಲಸದಾಚಾರಸಂಪನ್ಮನಾದ. 
ವಿಮಲನೆ! ನಿನಗೆ ಬೇಕಾದ ವರವನ್ನು ಬೇಡಿಕೊ. ನಿನ್ನ ದೇಹದಲ್ಲಿರುವ 
ಈ ಕುಷ್ಠರೋಗವು ಕಳೆದುಹೋಗಲಿ. ಇದಲ್ಲದೆ ಮತ್ತೊಂದು ವರವನ್ನು 
ಪ್ರಾರ್ಥಿಸು.” 

೯೧. ಸಹೆಸ್ರಕಿರಣನಾದ ಸೂರ್ಯನ ಈ ಮಾತುಗಳನ್ನು ವಿಮಲನು 
ಕೇಳಿದವನಾಗಿ ಭೂಮಿಯಲ್ಲಿ ಸಾಷ್ಟಾಂಗಪ್ರಣಾಮವನ್ನು ಮಾಡಿ ಹರ್ಷಾಧಿಕ್ಯ 
ದಿಂದ ಮೈನವಿರೇಳುತ್ತಿರುವವನಾದನು. 

೯೨, ಬಳಿಕ ಒಂದೇ ಚಕ್ರವುಳ್ಳ ರಥದಲ್ಲಿ ಸಂಚರಿಸುತ್ತಿರುವ ಆ ಸೂರ್ಯ 
ನನ್ನು ಕುರಿತು ಮೆಲ್ಲಮೆಲ್ಲಗೆ ವಿಜ್ಞಾಪನೆಯನ್ನು ಮಾಡಿಕೊಂಡನು. ಲೋಕ. 


೧೮ ಶ್ರೀ ಸ್ಮಾಂದಮ ಹಾಪುಕಾಣಂ 


ಯದಿ ಪ್ರಸನ್ನೋ ಭಗವನ್ಯದಿ ದೇಯೋ ವರೋ ಮನು । 


ತದಾ ತ್ವದ್ಭಕ್ತಿನಿಸ್ಮಾ ಯೇ ಕುಷ್ಮಂ ಮಾಸ್ತು ತದನ್ವಯೇ ॥೯೩॥/ 
ಅನ್ಯೇಃಸಿ ರೋಗಾ ಮಾ ಸಂತು ಮಾಸ್ತು ತೇಷಾಂ ದರಿದ್ರತಾ । 
ಮಾಸ್ತು ಕಶ್ಚನ ಸಂತಾಪಸ್ತ್ಮೃದ್ಧಕ್ತಾನಾಂ ಸಹಸ್ರಗೋ ॥ ೯೪ ॥ 


ಶ್ರೀ ಸೂರ್ಯ ಉವಾಚ: 
ತಥಾಸ್ತ್ರಿತಿ ಮಹಾಪ್ರಾಜ್ಞ ಶೃಣ್ವನ್ಯಂ ವರಮುತ್ತಮಂ ! 
ತ್ವಯೇಯಂ ಪೂಜಿತಾ ಮೂರ್ತಿರೇವಂ ಕಾಶ್ಯಾಂ ಮಹಾಮತೇ ॥ ೯೫ ॥ 
ಅಸ್ಯಾಃ ಸಾನ್ನಿಧ್ಯಮತ್ರಾಹಂ ನ ತ್ಯಕ್ಷಾ ನಿಂ ಕದಾಚನ । 


ಪ್ರಥಿತಾ ತನ ನಾಮ್ನಾ ಚ ಪ್ರತಿಮೈೈಸಾ ಭವಿಷ್ಯತಿ ॥೯೬॥ 
ವಿಮಲಾದಿತ್ಯ ಇತ್ಯಾಖ್ಯಾ ಭಕ್ತಾನಾಂ ನರದಾ ಸದಾ । 
ಸರ್ವವ್ಯಾಧಿನಿಹಂತ್ರೀ ಚ ಸರ್ವಪಾಪಕ್ಟಯಂಕರೀ ॥೯೭॥ 





ನೇತ್ರಕೆ! ಅಸ್ರಮೇಯವಾದ ಸ್ವರೂಪದಿಂದ ಕೂಡಿದವನೆ! ಸಂಸಾರದಶೆಯೆಂಬ 
ಘೋರವಾದ ಈ ಅಂಧಕಾರವನ್ನು ಕಳೆಯಲು ನೀನೊಬ್ಬನೇ ಸಮರ್ಥ 
ನಾಗಿರುವೆ. 

೯೩. ಭಗವಂತನಾದ ನೀನು ನನ್ನಲ್ಲಿ ಪ್ರಸನ್ನನಾಗಿರುವೆಯಾದಕೆ ಮತ್ತು 
ನಾನು ವರವನ್ನು ಪಡೆಯಲು ಅರ್ನನಾಗಿರುವುದು ನಿಜವಾದರೆ ನಿನ್ನಲ್ಲಿ ಈ ವರ 
ವನ್ನು ಬೇಡುವೆನು. ನಿನ್ನ ಭಕ್ತಿಯಲ್ಲಿಯೇ ಯಾರು ನಿರತರಾಗಿರುವರೊ, 
ಅವರ ವಂಶಗಳಲ್ಲಿ ಯಾರಿಗೂ ಕುಷ್ಕಕೋಗವುಂಟಾಗದಿರಲಿ. 

೯೪. ಅವರಿಗೆ ಇತರ ರೋಗಗಳೂ ಸಂಭವಿಸದಿರಲಿ. ಅವರಿಗೆ ಎಂದಿಗೂ 
ದಾರಿದ್ರ್ಯ ದುಃಖವು ಸಂಭವಿಸದಂತಾಗಲಿ. ಸಹಸ್ರರಶ್ಮಿಯೆ ! ನಿನ್ನ ಭಕ್ತರೆನ್ನಿಸಿ 
ಕೊಂಡವರಿಗೆ ಯಾವ ವಿಧವಾದ ಸಂತಾಪವೂ ಉಂಟಾಗದಿರಲಿ. 

೯೫-೯೬. ಸೂರ್ಯನು ಹೇಳುತ್ತಾನೆ:--""ಎಲ್ಫೈ ಮಹಾಪ್ರಾಜ್ಞ ನೆ! 
ನೀನು ಬಯಸಿದಂತೆಯೇ ಎಲ್ಲವೂ ನಡೆಯಲಿ. ನಿನಗೆ ಮತ್ತೊಂದು ಉತ್ತಮ 
ವಾದ ವರವನ್ನು ಕೊಡುವೆನು, ಕೇಳು. ಬುದ್ಧಿವಂತನಾದ ನಿನ್ನಿಂದ ಪೂಜೆ 
ಗೊಂಡಿರುವ ಈ ಮೂರ್ತಿಯು ಹೀಗೆಯೇ ಕಾಶೀಕ್ಷೇತ್ರದಲ್ಲಿ ನೆಲಸಿರುತ್ತದೆ. 
ನಾನು ಈ ಪ್ರತಿಮೆಯಲ್ಲಿ ಸಾನ್ಲಿಧ್ಯವನ್ನೆಂದಿಗೂ ತ್ಯಜಿಸುವುದಿಲ್ಲ. ಈ ಮೂರ್ತಿಯು 
ನಿನ್ನ ಹೆಸರಿನಿಂದಲೇ ಭೂಲೋಕದಲ್ಲಿ ಪ್ರಖ್ಯಾತಿಯನ್ನು ಪಡೆಯುವುದು. 

೯೭, ವಿಮಲಾದಿತ್ಯನೆಂಬ ಹೆಸರಿನ ಈ ಮೂರ್ತಿಯು ಯಾವಾಗಲೂ 
ಭಕ್ತರ ಸಕಲಾಭೀಷ್ಟಗಳನ್ನೂ ನೆರವೇರಿಸುವುದು. ಅವರ ಸಕಲ ವ್ಯಾಧಿಗಳನ್ನೂ 
ನಿರ್ಮೂಲಗೊಳಿಸಿ ಸಮಸ್ತ ಪಾತಕಗಳನ್ನೂ ನಾಶಮಾಡುವುದು.” 


ಏಕಪಂಚಾಶತ್ತಮೋ9ಧ್ಯಾಯಃ ೧೯ 


ಇತಿ ದತ್ವಾ ವರಾಸ್ಸೂರ್ಯಸ್ತತ್ತ್ರೈನಾಂತರಧೀಯತ । 


ವಿನುಲೋ ನಿರ್ಮಲತನುಃ ಸೋಪಿ ಸ್ವಭವನಂ ಯಯೌ ॥ Fon 
ಇತ್ಥಂ ಸ ವಿಮಲಾದಿತ್ಕೋ ವಾರಾಣಸ್ಯಾಂ ಶುಭಪ್ರದಃ | 
ತಸ್ಯ ದರ್ಶನಮಾತ್ರೇಣ ಕುಷ್ಕರೋಗಃ ಪ್ರಣಶ್ಯತಿ 1೯೯ ॥ 


ಯಕ್ಚೆತಾಂ ವಿಮಲಾಡಿತ್ಯಕಥಾಂ ವೈ ಶೃಣುಯಾನ್ನರಃ । 

ಪ್ರಾಪ್ನೋತಿ ನಿರ್ಮಲಾಂ ಶುದ್ಧಿಂ ತ್ಯಜ್ಯತೇ ಚ ಮನೋಮಲೈಃ ॥ ೧೦೦ ॥ 
ಸ್ಕಂದ ಉವಾಚ :-- 

ಗಂಗಾಡಿತ್ಯೋಸ್ತಿ ತತ್ರಾನ್ಕೋ ನಿಶ್ವೇಶಾದ್ದಸ್ಸಿಣೇನ ನೈ । 


ತಸ್ಯ ವರ್ಶನಮಾತ್ರೇಣ ನರಃ ಶುದ್ಧಿನಿಯಾದಿಹ ॥ ೧೦೧ ॥ 
ಯದಾ ಗಂಗಾ ಸಮಾಯಾತಾ ಭಗೀರಥಪುರಸ್ಕೃತಾ | 

ತದಾ ಗಂಗಾಂ ಪರಿಷ್ಟೋತುಂ ರವಿಸ್ತತ್ತೈವ ಸಂಸ್ಥಿತಃ ॥ ೧೦೨ ॥ 
ಅದ್ಯಾಸ್ಯಹರ್ನಿಶಂ ಗಂಗಾಂ ಸಮ್ಮುಖೀ ಸೃತ್ಯ ಭಾಸ್ಕರಃ | 

ಪರಿಷ್ವೌತಿ ಪ್ರಸನ್ನಾತ್ಮಾ ಗಂಗಾಭಕ್ತನರಪ್ರದಃ ॥ ೧೦೩ ॥ 





೯೮. ಇಂತೆಂದು ವರಗಳನ್ನು ಅನುಗ್ರಹಿಸಿ ಸೂರ್ಯನು ಅಲ್ಲಿಯೇ 
ಅಂತರ್ಧಾನವನ್ನು ಹೊಂದಿದನು. ವಿಮಲನೂ ಕೂಡ ಪರಿಶುದ್ಧ ಶರೀರವುಳ್ಳ 
ವನಾಗಿ ತನ್ನ ವುನೆಗೆ ಹಿಂದಿರುಗಿದನು. 

೯೯. ಇಂತು ವಿಮಲಾದಿತ್ಯನು ವಾರಾಣಸಿಯಲ್ಲಿ ನೆಲಸಿ ಮಂಗಳಪ್ರದ 
ನಾಗಿರುವನು. ಆತನ ದರ್ಶನವನ್ನು ಮಾಡಿದ ಮಾತ್ರದಿಂದಲೇ ಜನರ ಕುಷ್ಕ 
ರೋಗವು ಕಳೆದುಹೋಗುವುದು. 

೧೦೦. ಯಾವ ಮನುಷ್ಯನು ವಿಮಲಾದಿತ್ಯನ ಈ ಚರಿತ್ರೆಯನ್ನು ಭಕ್ತಿ 
ಯುಕ್ತನಾಗಿ ಶ್ರವಣಮಾಡುವನೊ, ಅವನು ಮಲರಹಿತನಾಗಿ ದೇಹಶುದ್ಧಿ 
ಯನ್ನು ಪಡೆಯುವನಲ್ಲದೆ ಮನಸ್ಸಿನ ಕಲ್ಮಸಗಳನ್ನೂ ಕಳೆದುಕೊಳ್ಳುವನು. 

೧೦೧. ಸ್ಫಂದನು ಹೇಳುತ್ತಾನೆ: ವಿಶ್ವೇಶ್ವರನಿಗೆ ದಕ್ಸಿಣದಿಕ್ಕಿನಲ್ಲಿ 
ಗಂಗಾದಿತ್ಯನೆಂಬ ಮತ್ತೊಂದು ಮೂರ್ತಿಯು ಕಾಶಿಯಲ್ಲಿ ನೆಲಸಿರುವುದು. 
ಅದರ ದರ್ಶನಮಾತ್ರದಿಂದಲೇ ಮಾನವರು ಕಾಯಿಕ ಮಾನಸಿಕ ಪಾರಿಶುದ್ಧ್ಯ 

ನ್ನು ಪಡೆಯುವರು. 

೧೦೨. ಪೂರ್ವದಲ್ಲಿ ಭಗೀರಥನು ಗಂಗೆಯನ್ನು ಕರೆದುಕೊಂಡು ಬರ: 
ತ್ತಿರಲು, ಇಲ್ಲಿ ಸೂರ್ಯನು ಆ ಗಂಗೆಯನ್ನು ಸ್ತೋತ್ರಮಾಡಲು ನಿಂತನು. 

೧೦೩. ಇಂದಿಗೂ ಸಹ ಸೂರ್ಯದೇವನು ಗಂಗೆಗೆ ಅಭಿಮುಖನಾಗಿ 
ನಿಂತು ಆ ದೇವನದಿಯನ್ನು ಸ್ತೋತ್ರಮಾಡುತ್ತ' ಪ್ರಸನ್ನಾಂತಃಕರಣನಾಗಿ 
ಗಂಗೆಯ ಭಕ್ತರಿಗೆ ವರಗಳನ್ನು ನೀಡುತ್ತ ಪ್ರತಿಷ್ಠಿ ತನಾಗಿರುವನು. 


೨೦ ಶ್ರೀ ಸ್ಕಾಂದಮಹಾಪುರಾಣಂ 


ಗಂಗಾದಿತ್ಯಂ ಸಮಾರಾಧ್ಯ ವಾರಾಣಸ್ಯಾಂ ನರೋತ್ತಮಃ | 

ಮರ್ಗತಿಂ ಜಾತು ನ ಕ್ವಾಪಿ ಲಭತೇ ನ ಚ ರೋಗಭಾಕ್‌ ॥ ೧೦೪ ॥ 
ಸ್ಕಂದ ಉವಾಚ: 

ಅನ್ಯಚ್ಛ ಎಣು ಮಹಾಭಾಗ ಯಮಾದಿತ್ಯಸ್ಯ ಸಂಭವಂ | 

ಯಚ್ಛೃತ್ವಾಪಿ ನರೋ ಜಾತು ಯಮಲೋಕಂ ನ ಪಶ್ಯತಿ ॥ ೧೦೫ ॥ 

ಯಮೇಶಾತ್ಛಶ್ಲಿಮೇ ಭಾಗೇ ನೀರೇಶಾತ್ಸೂರ್ನತೋ ಮುನೇ 1 

ಯಮಾದಿತ್ಯಂ ನರೋ ದೃಷ್ಟ್ಯಾ ಯಮಲೋಕಂ ನ ಪಶ್ಯತಿ ॥ ೧೦೬॥ 

ಯಮತೀರ್ಥೇ ನರಃ ಸ್ನಾತ್ವಾ ಭೂತಾಯಾಂ ಭೌನುವಾಸರೇ । 

ಯಮೇಶ್ವರಂ ನಿಲೋಕ್ಕಾಶು ಸರ್ವೈಃ ಪಾಪೈಃ ಪ್ರಮುಚ್ಯತೇ ॥ ೧೦೭ ॥ 

ಯಮತೀರ್ಥೇ ಯಮಃ ಪೂರ್ವಂ ತಪ್ಪಾ ಸುನಿಮಲಂ ತಪಃ । 

ಯನೇಕಶಂ ಚ ಯಮಾದಿತ್ಯಂ ಪ್ರತೃಷ್ಟೌದ್ಧಕ್ರಿಸಿದ್ಧಿದಂ ॥ ೧೦೮ ॥ 

ಯಮೇನ ಸ್ಥಾಪಿತೋ ಯಸ್ಮಾದಾದಿತ್ಯಸ್ತೃತ್ರ ಕುಂಭಜ । 

ಅತಃ ಸಹಿ ಯಮಾದಿತ್ಕೋ ಯಾವಿತಾಂ ಹರತಿ ಯಾತನಾಂ ॥ ೧೦೯॥ 

೧೦೪. ವಾರಾಣಸೀ ಕ್ಷೇತ್ರದಲ್ಲಿರುವ ಈ ಗಂಗಾದಿತ್ಯನನ್ನು ಚೆನ್ನಾಗಿ 
ಪೂಜಿಸಿದ ಮನುಷ್ಯೋತ್ತವುನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ 
ವಲ್ಲದೆ ದೇಹಕೋಗಗಳಿಗೆ ಭಾಗಿಯಾಗಲಾರನು. 

೧೦೫. ಸ್ಥಂದನು ಹೇಳುತ್ತಾನೆ :--ಮಹಾತ್ಮನಾದ ಅಗಸ್ತ್ಯನೆ! ಯಮಾ 
ವಿತ್ಯನೆಂಬ ಬೇರೊಂದು ಮೂರ್ತಿಯ ವಿಷಯವನ್ನು ಕೇಳು. ಈ ಚರಿತ್ರೆಯನ್ನು 
ಕೇಳುವ ಪುಣ್ಯದ ಫಲವಾಗಿ ಮನುಷ್ಯನು ಯಾವಾಗಲೂ ಯಮಲೋಕವನ್ನು 
ನೋಡುವ ಸಂಭವವೇ ಇರುವುದಿಲ್ಲವು. 

೧೦೬. ಯಮೇಶ್ವರನಿಗೆ ಪಶ್ಚಿಮ ಭಾಗದಲ್ಲಿಯೂ, ವೀರೇಶ್ವರಲಿಂಗಕ್ಕೆ 
ಪೂರ್ವದಿಕ್ಸಿನಲ್ಲಿಯೂ, ನೆಲಸಿರುವ ಯಮಾದಿತ್ಯನನ್ನು ನೋಡಿದ ಮಾನವನು 
ಯಮಲೋಕದ ದರ್ಶನವನ್ನು ಮಾಡುವುದಿಲ್ಲ. 

೧೦೭. ಮಂಗಳವಾರದ ಪ್ರಾತಃಕಾಲದಲ್ಲಿ ಯಮತೀರ್ಥದಲ್ಲಿ ಸ್ನಾನವನ್ನು 
ಮಾಡಿಕೊಂಡು ಮನುಷ್ಯನು ಯಮೇಶ್ವರನ ದರ್ಶನವನ್ನು ತೆಗೆದುಕೊಳ್ಳಲು 
ಶ್ಹಣಮಾತ್ರದಲ್ಲಿಯೇ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗುವನು. 

೧೦೮. ಪೂರ್ವದಲ್ಲಿ ಯಮತೀರ್ಥದಲ್ಲಿ ಯಮಧರ್ಮರಾಜನು ಸ್ನಾನ 
ವನ್ನು ಮಾಡುತ್ತ ಲೋಕೋಪಕಾರಕವಾದ ತಪಸ್ಸನ್ನು ಮಾಡಿ ಭಕ್ತರಿಗೆ ಸಕಲ 
ಇಷ್ಟಾರ್ಥಗಳನ್ನೂ ಒಡಗ್ಳಡಿಸುವ ಯಮೇಶ್ವರನನ್ನೂ, ಯಮಾದಿತ್ಯನನ್ನೂ 
ಸ್ಥಾಪಿಸಿದನು. ಈ 

‘೧೦೯. ಕುಂಭೋದ್ಭವನೆ! ಈ ಆದಿತ್ಯನ್ನು ಯಮನಿಂದ ಪ್ರತಿಷ್ಠೆಯನ್ನು 


ಏಕಪಂಚಾಶತ್ತಮೋತಧ್ಯಾಯಃ ೨೧ 


ಯಮೇಶಂ ಚ ಯಮಾದಿತ್ಯಂ ಯಮೇನ ಸ್ಥಾಪಿತಂ ನಮನ್‌ । 
ಯನುತೀರ್ಥೆ ಕೃತಸ್ವಾ ನೋ ಯಮಲೋಕಂ ನ ಪಶ್ಯತಿ ॥ ೧೧೦ n 
ಯಮತೀರ್ಥೇ ಜಿತುರ್ಪಶ್ಯಾಂ ಭರಣ್ಯಾಂ ಭೌಮನವಾಸಕೇ [ 

ತರ್ಪಣಂ ಪಿಂಡದಾನಂ ಚ ಕೃತ್ವಾ ಪಿತ್ರನೃಣೀ ಭನೇತ್‌ ॥ ೧೧೧॥ 
ಅಭಿಲಷ್ಯಂತಿ ಸತತಂ ಪಿತರೋ ನರಕೌಕಸಃ । 

ಭೌನೇ ಭರಣ್ಯಾಂ ಭೂತಾಯಾಂ ಯದಿ ಯೋಗೋಯಮುತ್ತಮಃ ॥ 
ಕಾಶ್ಯಾಂ ಕಶ್ಚಿದ್ಯಮೇ ತೀರ್ಥೇ ಕೃತ್ವಾ ಸ್ನಾನಂ ಮಹಾಮತಿಃ । 

ಅಪಿ ಯಸ್ತರ್ಪಣಂ ಕುರ್ಯಾತ್ಸತಿಲಂ ನೋ ನಿಮುಕ್ತಯೇ ॥ ೧೧೩॥ 
ಕಂ ಗೆಯಾಗಮನೈಃ ಪುಂಸಾಂ ಕಿಂ ಶ್ರಾದ್ಧ ಯರ್ಥೂರಿದಕ್ಸಿಣೈಃ । 

ಯಡಿ ಕಾಶ್ಯಾಂ ಯಮೇ ತೀರ್ಥೇ ಯೋಗೇಃಸ್ಮಿನ್‌ ಶ್ರಾದ್ಧಮಾಪ್ಯತೇ i 


ಪಡೆದ ಕಾರಣದಿಂದ ಯಮಾಡಿತ್ಯನೆಂದು ಪ್ರಸಿದ್ಧಿಯನ್ನು ಪಡೆದು ಪೂಜಿಸು 
ವವರ ಯಮಯಾತನೆಗಳನ್ನು ಬಿಡಿಸುವನು. 

೧೧೦. ಇಂತು ಯಮದೇವನಿಂದ ಪ್ರತಿಷ್ಠಿಸಲ್ಪಟ್ಟಿ ಯಮೇಶ್ವರನನ್ನೂ 
ಯಮಾದಿತ್ಯನನ್ನೂ ಪೂಜಿಸಿ ನಮಸ್ಕಾರಗಳನ್ನರ್ಪಿಸಿ, ಯಮತೀರ್ಥದಲ್ಲಿ ಸ್ನಾನ 
ವನ್ನು ಮಾಡಲು ಮನು ಷ್ಯನು ಯಮಲೋಕವನ್ನು ನೋಡುವುದಿಲ್ಲ. 

೧೧೧. ಚತುರ್ದಶೀ ತಿಥಿಯೂ, ಭರಣೀ ನಕ್ಸ್ಛತ್ರವೂ, ಮಂಗಳವಾರವೂ 
ಒಟ್ಟಿಗೆ ಪ್ರಾಪ್ತವಾಗಿರಲು ಪಿತೃಗಳನ್ನುದ್ದೇಶಿಸಿ ತರ್ಪಣಗಳನ್ನೂ ಹಿಂಡಗಳನ್ನೂ 
ದಾನಮಾಡುವ ಮಾನವನು ನಿತೃಖಣದಿಂದ ಬಿಡುಗಡೆ ಹೊಂದುವನು. 

೧೧೨. ನರಕವಾಸಿಗಳಾದ ಪಿತೃಗಳೂ ಸಹೆ ಮಂಗಳವಾರದ ದಿವಸ 
ಭರಣೀನಕ್ಸತ್ರದ ಉತ್ತಮಯೋಗವು ಸಂಭವಿಸುವುದನ್ನೇ ನಿರಂತರವೂ ನಿರೀಕ್ಷಿಸು 
ತರುವರು. 

೧೧೩. "" ಕಾಶೀಕ್ಟೇತ್ರದಲ್ಲಿ ಯಮತೀರ್ಥದಲ್ಲಿ ಈ ಪುಣ್ಯದಿನದಲ್ಲಿ ಸ್ನಾನ 
ವನ್ನು ಮಾಡಿ ನಮ್ಮ ವಾಶ ಯಾವ ಮಹಾತ್ಮನಾದರೂ ನಮ್ಮ ಮೋಶ್ಬಕ್ಕಾಗಿ 
ತಿರೋದಕದಿಂದ ತರ್ಪಣಗಳನ್ನು ಕೊಡಬಹುದು'' ಎಂಬುದಾಗಿಯೇ 
ಯಾವಾಗಲೂ ಅನೇಕ್ಸಿಸುತ್ತಿರುವರು. 

೧೧೪. ಈ ಉತ್ತಮ ಯೋಗವು ದೊರೆತಾಗ ಕಾಶಿಯಲ್ಲಿ ಶ್ರಾದ್ಧಕರ್ಮ 
ವನ್ನು ಮಾಡಿದ ಮೇಲೆ ಮನುಷ್ಯರು ಗಯಾಕ್ಸೇತ್ರದ ಪ್ರವಾಸದಿಂದಲೊಗಲಿ, 
ಬಹು ದಕ್ಷಿಣೆಗಳಿಂದೊಡಗೂಡಿದ ಶ್ರಾದ್ಧ ಗಳಿಂದಾಗಲಿ ಹೆಚ್ಚಿಗೆ ಏನನ್ನು 
ಪಡೆಯಲು ಅಸಪೇಕ್ಲಿಸಬಹುದು? 


೨೨ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರಾದ್ಧಂ ಕೃತ್ವಾ ಯಮೇ ತೀರ್ಥೇ ಪೂಜಯಿತ್ವಾ ಯಮೇಶ್ವರಂ | 

ಯಮಾದಿತ್ಯಂ ನಮಸ್ಕೃತ್ಯ ಸಿತ್ರೂಣಾಮನೃಣೋ ಭವೇತ್‌ ॥ ೧೧೫ 8 
ಸ್ಕಂದ ಉವಾಚ :-- 

ಇತಿ ತೇ ದ್ವಾದಶಾದಿತ್ಯಾಃ ಕಥಿತಾಃ ಪಾಪನಾಶನಾಃ । 

ಯತ್ಸಂಭವಂ ಸಮಾಕರ್ಣ್ಯ ನರೋ ನ ನಿರಯಾ ಭವೇತ್‌ ॥ ೧೧೬ ॥ 

ಅನ್ಯೇಷಿ ಸಂತಿ ಘಟಿಜ ರವಿಭಕ್ತೆ ಎರನೇಕಶಃ । 

ಕಾಶ್ಯಾಂ ಸಂಸ್ಥಾಪಿತಾಃ ಸೂರ್ಯಾ ಗುಹ್ಯಕಾರ್ಕಾದಯಃ ಕಿಲ ॥ ೧೦೭ ॥ 

ಶೃತ್ವಾಧ್ಯಾಯಾನಿಮಾನ್ಸುಣ್ಯಾನ್ಹ್ವಾದಶಾದಿತ್ಯಸೂಚಕಾನ್‌ । 

ಶ್ರಾನಯಿತ್ವಾಪಿ ನೋ ಮರ್ತ್ಯೋ ಮರ್ಗತಿಂ ಯಾತಿ ಕುತ್ರಚಿತ್‌ ॥೧೧೮॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಧ * ಅರುಣವೃದ್ಧ ಕೇಶವ ವಿಮಲ 
ಗಂಗಾಯವಣಾದಿತ್ಯವರ್ಣನಂ''ನಾಮೈ ಕಪಂಚಾಶತ್ತ ಮೋಂಧ್ಯಾಯಃ 


೧೧೫. ಯಮತೀರ್ಥದಲ್ಲಿ ಪಿತೃಶ್ರಾದ್ಧವನ್ನು ನೆರವೇರಿಸಿ, ಯ ಮೇಶ್ವರನ 
ಪೂಜೆಯನ್ನು ಮಾಡಿಕೊಂಡು, ಯಮಾದಿತ್ರನಿಗೆ ನಮಸ್ಕರಿಸಲು ಮಾನವನು 
ಪಿತೃಗಳ ಖುಣಗಳಿಂದ ಮುಕ್ತನಾಗುವನು. 

೧೧೬. ಸ್ವಂದನು ಹೇಳುತ್ತಾನೆ:---ಎಲೈ ಅಗಸ್ತ್ಯನ! ಇಂತು ಭಕ್ತರ ಪಾತಕ 
ಗಳನ್ನು ನಾಶಮಾಡುತ್ತ ಕಾಶೀಕ್ಷೇತ್ರದಲ್ಲಿ ನೆಲಸಿರುವ ದ್ವಾದಶಾದಿತ್ಯರ ವಿಷಯ 
ವನ್ನು ಫಿರೂಪಿಸಿರುವೆನು. ಇವರ ಉತ್ಪತ್ತಿಯ ಪ್ರಕಾರಗಳನ್ನು ಶ್ರದ್ಧೆಯಿಂದ 
ಹೇಳಿದ ಮನುಷ್ಯನು ಎಂದಿಗೂ ನರಕಭಾಗಿಯಾಗಲಾರನು. 

೧೧೭. ಅಯ್ಯಾ ಘಟೋದ್ಧವನೆ! ಸೂರ್ಯೋಪಾಸಕರಿಂದ ಸಾ ಪಿಸಲ್ಪ 
ಟ್ಟರುವ ಗುಹ್ಯಕಾದಿತ್ಯನೇ ಮುಂತಾದ ಅನೇಕ ಇತರ ಆದಿತ್ಯ ನಿಗ್ರಹಗಳೂ 
ಕಾಶಿಯಲ್ಲಿ ಸ್ಥಾಪಿತಗಳಾಗಿ ಭಕ್ತರ ಅಭೀಷ್ಟಗಳನ್ನು ಸಲ್ಲಿಸುತ್ತಿರುವುವು. 

೧೧೮. ದ್ವಾದಶಾದಿತ್ಯರ ಪ್ರತಿಷ್ಠಾನಾದಿಗಳನ್ನೊಳಕೊಂಡಿರುವ ಪು 
ತಮಗಳಾದ ಈ ದಿವ್ಯೋಪಾಖ್ಯಾನಗಳನ್ನು ಕೇಳಿದವನೂ, ಇತರರಿಗೆ ಕೇಳಿಸು. 
ವವನೂ ಎಂದಿಗೂ ಎಲ್ಲಿಯೂ ಮರ್ಗತಿಯನ್ನು ಪಡೆಯಲಾರನು. 


ಇಲ್ಲಿಗೆ ಎಂಬಕ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
೩4 ಅರುಣವೃದ್ಧ ಕೇಶವ ವಿಮಲಗಂಗಾಯಮಾದಿತ್ಯವರ್ಣನ''ನೆಂಬ 
ಐನತ್ತೊಂದನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ ॥ 
ಅಥ ದ್ವಿಪಂಚಾಶತ್ತ ಮೋಧ್ಯಾಯಃ 
ದಶಾತ್ವಮೇಧವರ್ಣನಂ 
ಸ್ಕಂದ ಉವಾಚ ;-- 
ಗಭಸ್ತಿಮಾಲಿನಿ ಗತೇ ಕಾಶೀಂ ತ್ರೈಲೋಕ್ಕಮೋಹಿನೀಂ | 
ಪುನಶ್ಚಿಂತಾಮವಾಪೋಚ್ಚೈರ್ಮಂದರಸ್ಕೋ ಮುನೇ ಹರಃ non 
ನಾವ್ಯಾಸ್ಯಾಯಾಂತಿ ಯೋಗಿನ್ಯೋ ನಾದ್ಯಾಪ್ಯಾಯಾತಿ ತಿಗ್ಮಗುಃ । 
ಪ್ರವೃತ್ತಿರನಿ ಮೇ ಕಾಶ್ಯಾಶ್ಲಿತ್ರಮುತ್ಯಂತದುರ್ಲಭಾ ॥೨॥ 
ಕಿಮತ್ರ ಚಿತ್ರಂ ಯತ್ಕಾಶೀ ಮದೀಯಮಪಿ ಮಾನಸಂ | 
ನಿಶ್ಚಲಂ ಚಂಚಲಯತಿ ಗಣನಾ ಕೇತರೇ ಸುರೇ Han 
ಅಧಾಕ್ಸಿಸಮಹಂ ಕಾಮಂ ತ್ರಿಜಗಜ್ಜಿತ್ತ್ವರಂ ದೃಶಾ । 


ಜಾವ 


ಅಹೋ ಕಾಶ್ಯಭಿಲಾಪೋತ್ರ ಮಾಮೇವ ಮನುಯಾತ್ತರಾಂ ॥೪॥ 
ಕನ್ನಡದ ಅನುವಾದ 
ದಶಾಶ್ವನೇಧವರ್ಣನ 

೧. ಸ್ಫಂದನು ಹೇಳುತ್ತಾನೆ:--""ಅಗಸ್ತ್ಯಮುನಿಯೆ ! ಇಂತು ಸೂರ್ಯ 
ದೇವನು ಮೂರು ಲೋಕದ ನಿವಾಸಿಗಳಿಗೂ ಮೋಹವನ್ನುಂಟುಮಾಡುವ 
ಕಾಶೀಕ್ಷೇತ್ರಕ್ಕೆ ಹೋಗಿ ಬಹುಕಾಲವಾದರೂ ಹಿಂದಿರುಗದಿರಲು ಇತ್ತ ಮಂದರ 
ಪರ್ವತದಲ್ಲಿ ವಾಸಿಸುತ್ತಿದ್ದ ಮಹೇಶ್ವರನು ಪುನಃ ದೀರ್ಫವೂ ಮಹತ್ತರವೂ ಆದ 
ಚಿಂತೆಗೊಳಗಾದನು. 

೨. ಇಂದಿನವರೆಗೂ ಯೋಗಿನಿಯರೂ ಹಿಂದಕ್ಕೆ ಬರಲಿಲ್ಲ. ಸೂರ್ಯನೂ 
ಇಲ್ಲಿಯವರೆಗೂ ಬರಲಿಲ್ಲ. ನನಗೆ ಪ್ರಿಯವಾದ ಕಾಶಿಯಲ್ಲಿ ನಾಸವು ವಿಚಿತ್ರ 
ಫಲಪ್ರದವೂ ಅತ್ಯಂತ ದುರ್ಲಭವೂ ಆಗಿರುವುದು. 

೩. ಇದರಲ್ಲಿ ಆಶ್ಚರ್ಯವು ತಾನೆ ಏನಿರುವುದು? ಈ ವಾರಾಣಸಿಯು 
ತಪಃಪ್ರಭಾವದಿಂದ ಏಕಾಗ್ರಗೊಳಿಸಿದ ನನ್ನ ಮನಸ್ಸನ್ನೂ ಕೂಡ ಚಾಂಚಲ್ಯ 
ಯುತವನ್ನಾಗಿ ಮಾಡುತ್ತಿರುವುದೆಂದಮೇಲೆ ಈ ವಿಷಯದಲ್ಲಿ ಇತರ ದೇವತೆಗಳು 
ಕೂಡ ಎಷ್ಟು ಮಾತ್ರದವರು ? 

೪. ಮೂರುಲೋಕಗಳನ್ನೂ ಜಯಿಸುವ ವೈಭವದಿಂದ ಕೂಡಿದ ಮನ್ಮಥ 
ನನ್ನೂ ನಾನು ಕೇವಲ ದೃಷ್ಟಿಪಾತದಿಂದಲೇ ಸುಟ್ಟುಹಾಕಿದೆನು. ಆದಕೆ ಕಾಮ 
ವೈರಿಯಾದ ನನ್ನನ್ನೂ ಕಾಶೀಕ್ಬೇತ್ರದ ಅಭಿಲಾಸೆಯು ಮಾತ್ರ ಬಹುವಿಧವಾಗಿ 
ಪೀಡಿಸುತ್ತಿರುವುದು ಆಶ್ಚರ್ಯಕರವೇ ಆಗಿರುವುದು. 


೨೪ ಶ್ರೀ ಸ್ಕಾಂದಮಹಾಪುರಾಣಂ 


ಕಾಶೀಪ್ರವೃತ್ತಿಮನ್ಸೇಸ್ಟುಂ ಕಂ ನಾ ಪ್ರಹಿಣುಯಾಮಿತಃ । 


ಜ್ಞಾತುಂ ಕ ಏನ ನಿಪುಣೋ ಯತಃ ಸ ಚತುರಾನನಃ ॥೫॥ 
ಇತ್ಯಾಹೂಯ ವಿಧಾತಾರಂ ಬಹುಮಾನಪುರಸ್ಸರಂ । 

ತತ್ರೋಪನೇಶ್ಯ ಶ್ರೀಕಂಠಃ ಪ್ರೋವಾಚ ಚತುರಾನನಂ ॥ ೬॥ 
ಯೋಗಿನ್ಯಃ ಸ್ರೇಷಿತಾಃ ಪೂರ್ವಂ ಪ್ರೇಷಿತೋಥ ಸಹಸ್ರಗುಃ । 
ನಾದ್ಯಾಸಿ ತೇ ನಿವರ್ತಂತೇ ಕಾಶ್ಯಾಃ ಕಮಲಸಂಭವ Han 
ಸಾ ಸಮುತ್ಸುಕಯೇತ್ಕಾಶೀ ಲೋಕೇಶ ನುಮ ಮಾನಸಂ । 

ಪ್ರಾಕೃತಸ್ಯ ಜನಸ್ಕೇವ ಚಂಚಲಾಕ್ಸೀನ ಕಾಚನ ॥೮॥ 
ಮಂಡರೇಃತ್ರ ರತಿರ್ಮೇ ನ ಭೃಶಂ ಸುಂದರಕಂದರೇ । 

ಅನಚ್ಛತುಚ್ಛ ಸಾನೀಯೇ ನಕ್ರಸ್ಕೇವಾಲ್ಪಪಲ್ವಲೇ ॥೯॥ 
ನಾಬಾಧಿಷ್ಟ ತಥಾ ಮಾಂ ಸ ತಾಪೋ ಹಾಲಾಹಲೋದ್ಭನಃ | 


ಕಾಶೀನಿರಹಜನ್ಮಾತ್ರ ಯಥಾ ಮಾಮತಿ ಬಾಧತೇ Hoon 





೫. ಕಾಶೀಕ್ಷೇತ್ರದ ವಿಚಾರವನ್ನು ತಿಳಿದುಕೊಳ್ಳಲು ಇಲ್ಲಿಂದ ಮತ್ತೆ 
ಯಾರನ್ನು ಕಳುಹಲಿ? ಅಲ್ಲಿನ ವಿದ್ಯಮಾನಗಳನ್ನು ತಿಳಿಸಲು ಯಾವನು ತಾನೆ 
ನಿಪುಣನಾಗಿರುವನು? ಪ್ರಕೃತದಲ್ಲಿ ಚತುರ್ಮುಖನಾದ ಬ್ರಹ್ಮನೇ ಉತ್ತಮ 
ದೂತನೆಂದು ತೋರುತ್ತಿರುವುದು.?' 

೬. ಇಂತೆಂದು ಯೋಚಿಸಿ ಉಚಿತಮರ್ಯಾದೆಗಳೊಡನೆ ಬ್ರಹ್ಮದೇವ 
ನನ್ನು ಬರಮಾಡಿಕೊಂಡು ಸಮೀಪದಲ್ಲಿ ಕುಳ್ಳಿರಿಸಿ ನೀಲಕಂಠನು ಆತನಿಗೆ 
ಹೇಳತೊಡಗಿದನು. 

೭. ಎಲ್ಫೈ ಕಮಲೋದ್ಧವನೆ! ಕಾಶೀಕ್ಸೇತ್ರದ ವೃತ್ತಾಂತಗಳನ್ನು 
ತಿಳಿದುಬರಲು ಮೊದಲು ಯೋಗಿನಿಯರನ್ನು ಕಳುಹಿಸಿದೆನು. ಬಳಿಕ ಸೂರ್ಯನು 
ಹೋದನು. ಅವರಾಗಲಿ ಅವನಾಗಲಿ ಇಂದಿನವರೆಗೂ ಕಾಶೀಕ್ಷೇತ್ರದಿಂದ 
ಹಿಂದಿರುಗಲಿಲ್ಲವು. " 

೮. ಅಯ್ಯಾ ಲೋಕಜನಕನೆ! ಆ ಕಾಶಿಯು ನನ್ನ ಮನಸ್ಸಿನಲ್ಲಿಯೂ 
ಅತ್ಯಂತವಾದ ಕುತೂಹಲವನ್ನುಂಟುಮಾಡುತ್ತಿರುವುದು. ಇಂದ್ರಿಯಲೋಲುಪ 
ರಾದ ಪ್ರಾಕೃತ ಜನರು ಒಬ್ಬಾ ನೊಬ್ಬ ಸುಂದರಿಯಾದ ಸ್ತ್ರೀಯ ಮೋಹಕ್ಕೊಳ 
ಗಾಗುವಂತೆ ನಾನು ಕಾಶಿಗಾಗಿ ಅಭಿಲಸಿಸುತ್ತಿರುವೆನು. 

೯. ಸುಂದರಗಳಾದ ತಪ್ಪಲುಗಳಿಂದ ಕೂಡಿದುದಾದರೂ ಈ ಮಂದರ 
ಪರ್ವತದಲ್ಲಿ ವಿಶೇಷವಾದ ಅಭಿರುಚಿಯಿರುವುದಿಲ್ಲ. ಕಲ್ಮನಷಯುಕ್ತವೂ, 
ತುಚ್ಛವೂ ಆದ ನೀಚ ಜಲಾಶಯದಲ್ಲಿ ಮೊಸಳೆಗೆ ಎಂದೂ ಪ್ರೀತಿಯಿಲ್ಲವಷ್ಟೆ. . 

೧೦. ಈ ಕಾಶೀಕ್ಸೇತ್ರದ ಅಗಲಿಕೆಯಿಂದುಂಟಾದ ವ್ಯಥೆಯು ನನ್ನನ್ನು 


ದ್ವಿಪಂಚಾಶತ್ತಮೋತಧ್ಯಾಯಃ ೨೫ 


ಶೀತರಶ್ಮಿಃ ಶಿರಸ್ಫೋಪಿ ವರ್ಷನ್ಸೀಯೂಪಸೀಕಕೈಃ । 

ಕಾಶೀನಿಶ್ಲೇಷಜಂ ತಾಪಂ ನಾರ್ಹೋ ಗಮಯಿತುಂ ಪ್ರಭುಃ ॥೧೧॥ 
ವಿಡೇ ನಿಧೇಹಿ ಮೇ ಕಾರ್ಯಮಾರ್ಯಧುರ್ಯ ಮಹಾಮತೇ | 

ಯಾಹಿ ಕಾಶೀವಿಂತಸ್ತೂರ್ಣಂ ಯತಸ್ವ ಚ ಮನೋಹಿತೇ ॥ ೧೨ ॥ 
ಬ್ರಹ್ಮಂಸ್ಕ್ಥೃಮೇನ ತದ್ದೇಶ್ಸಿ ಕಾಶೀತ್ಯಜನಕಾರಣಂ | 

ಮಂಡೊಪಿ ನ ತ್ಯಜೇತ್ಕಾಶೀಂ ಕಿಮು ಯೋ ವೇತ್ತಿ ಕಿಂಚನ ॥ ೧೩॥ 
ಅಥೈವ ಕಂ ನ ಗಚ್ಛೇಯಂ ಕಾಶೀಂ ಬ್ರಹ್ಮನ್ನುಮಾಯಯಾ । 


ಏಕ 
ದಿನೋದಾಸಂ ಸ್ವಧರ್ಮಸ್ಥಂ ನ ತೂಲ್ಲಂಘಿತುಮುತ್ಸಹೇ ॥ ೧೪ ॥ 
ವಿಧೇ ಸರ್ವವಿಧೇಯಾನಿ ತ್ವಮೇವ ವಿದಧಾಸಿ ಯತ್‌ । 
ಇತಿ ಚೇತಿ ಚ ವಕ್ತವ್ಯಂ ತ್ವಯ್ಯಪಾರ್ಥಮತೋಸಖಿಲಂ ॥ ೧೫ ॥ 





ಎಷ್ಟು ಬಾಧಿಸುತ್ತಿರುವುದೊ, ಅಷ್ಟರಮಟ್ಟಿಗೆ ಪೂರ್ವದಲ್ಲಿ ಹಾಲಾಹಲ 
ವಿಷವನ್ನು ಪಾನಮಾಡಿದ ಸಂತಾಪವೂ ಬಾಧೆಗೊಳಿಸಲಿಲ್ಲ. 

೧೧. ಶೀತಕಿರಣನಾದ ಚಂದ್ರನು ನನ್ನ ತಲೆಯಮೇಲೆ ಕುಳಿತು ತನ್ನ 
ಅಮೃತವನ್ನು ಸುರಿಸುತ್ತಿದ್ದರೂ ಕಾಶೀಕ್ಸೇತ್ರದ ವಿರಹದಿಂದುಂಟಾದ ತಾಪವನ್ನು 
ಶಮನಮಾಡಲು ಸಮರ್ಥನಾಗಿಲ್ಲವು. ಈ 

೧೨. ಬ್ರಹ್ಮನೆ! ನೀನು ಪೂಜ್ಯತಮರಲ್ಲಿ ಅಗ್ರಗಣ್ಯನಾಗಿರುವೆ. ಮಹಾ 
ಪ್ರಾಜ್ಞನೂ ಆಗಿರುವೆ. ಆದುದರಿಂದ ನನ್ನ ಕಾರ್ಯವನ್ನು ನೀನೇ ನೆರನೇರಿಸ 
ಬೇಕು. ಶೀಘ್ರವಾಗಿ ಇಲ್ಲಿಂದ ಕಾಶಿಗೆ ಹೋಗಿ ನನ್ನ ಅಭಿಪ್ರಾಯದ ಸಾಧನೆ 
ಗಾಗಿ ಪ್ರಯತ್ನವನ್ನು ಮಾಡಬೇಕು. 

೧೩. ಚತುರ್ಮುಖನೆ! ನಾನು ಕಾಶಿಯನ್ನು ಬಿಟ್ಟು ಬಂದುದಕ್ಕೆ 
ಕಾರಣವನ್ನು ನೀನು ಆದ್ಯಂತವಾಗಿ ತಿಳಿದಿರುವೆ. ಎಂತಹ ಮೂಢನೂ 
ಕಾಶಿಯನ್ನೊಮ್ಮೆ ಸೇರಿದಮೇಲೆ ಬಿಟ್ಟು ಬರಲಾರನೆಂದ ಮೇಲೆ ಆ ಕ್ಷೇತ್ರದ 
ಮಾಹಾತ್ಮ್ಯದ ಕಿಂಚಿದಂಶವನ್ನು ತಿಳಿದವರ ವಿಷಯವನ್ನು ಹೇಳಲೇಕೆ? 

೧೪. ನನ್ನ ಮಾಯಾ ಶಕ್ತಿಯ ಸಹಾಯದಿಂದ ಇಂದೇ ಕಾಶಿಗೆ ಏಕೆ 
ಹೋಗಬಾರದೆಂದು ನೀನು ಕೇಳಬಹುದು. ಆದರೆ ಸ್ವಧರ್ಮದಲ್ಲಿ ನಿರತ 
ನಾಗಿರುವ ದಿವೋದಾಸನ ರಾಜ್ಯಭಾರವನ್ನು ಉಲ್ಲೇಘನೆಮಾಡಲು ನನಗೆ 
ಅಭಿಲಾಸಷೆಯಿರು ವುದಿಲ್ಲವು. 

೧೫. ವಿಧಾತೃವೆ! ನೀನೇ ಸಕಲ ಪ್ರಪಂಚವ್ಯಾಪಾರಗಳನ್ನೂ ನಡೆಸು 
ವವನಾಗಿರುವುದರಿಂದ ನಿನಗೆ "ಹೀಗೆ ಮಾಡು; ಹಾಗೆ ಮಾಡು' ಎಂದು 
ಹೇಳುವುದೇ ವೃರ್ಥವಾಗಿರುವುದು. 


೨೬ ಶ್ರೀ ಸ್ಮಾಂದಮಹಾಪುರಾಣಂ 


ಅರಿಷ್ಟಂ ಗಚ್ಛ ಪಂಥಾಸ್ತೇ ಶುಭೋದರ್ಕೋ ಭವತ್ವಲಂ । 
ಆದಾಯಾಜ್ಞಾ 0 ವಿಧಿರ್ಮೂರ್ಥ್ಸಿ ಯಯೌ ವಾರಾಣಸೀಂ ಮುದಾ ॥೧೬॥ 
ಸಿತಹಂಸರಥಸ್ತೂ ರ್ಣಂ ಪ್ರಾಪ್ಯ ವಾರಾಣಸೀಂ ಪುರೀಂ । 
ಕೃತಕೃತ್ಯಮಿವಾತ್ಕಾ ಶಮನಮಮನ್ಯತ ತದಾತ್ಮಭೂಃ ॥ ೧೭॥ 
ಹಂಸಯಾನಫಲಂ ಮೇಂದ್ಯ ಜಾತಂ ಕಾಶೀಸಮಾಗಮೇ । 

ಕಾಶೀ ಪ್ರಾಸ್ತೌ ಯತಃ ಪ್ರೋಕ್ತಾ ಅಂತರಾಯಾಃ ಪದೇಪದೇ ॥ ೧೮ 8 
ವೃಶಿ ಧಾತುರಭೂದದ್ಯ ಮದ್ದೃಶೌ ಪ್ರಾಪ್ಯ ಸಾನ್ವಯಃ ! 

ಸೃಷ್ಟಂ ದೃ ಪ್ಟಿಪಫಂ ಪ್ರಾಪ್ತಾ ಯದೇಷಾಂ: ನಂದವಾಟಕಾ ॥೧೯॥ೀ 
ಸ್ಟ ಸ ಸಂಚಿ ಯಾನುದ್ಧಿಃ ಃ ಸ್ವಾಭಿಃ ಸ್ವರ್ಗತರಂಗಿಣೀ । 

ಯತಾ ್ರಾನಂಡಮಯಾ ವೃ ಕ್ಸ್‌ ಯತಾ ತ್ರಾನಂದಮಯಾ ಜನಾಃ n 90 i 


೧೬. ಇನ್ನು ಹೊರಡು. ನಿನಗೆ ಮಂಗಳವಾಗಲಿ. ದಾರಿಯು ನಿನಗೆ 
ಸುಖಮಯವಾಗಿ ಪರಿಣಮಿಸಲಿ.'' ಇಂತೆಂದ ಮಹಾದೇವನ ಅನುಜ್ಞೆಯನ್ನು 
ಶಿರಸಾವಹಿಸಿ ಆ ಬ್ರಹ್ಮದೇವನು ಸಂತೋಷದಿಂದ ವಾರಾಣಸೀ ಕ್ಷೇತ್ರವನ್ನು 
ಕುರಿತು ಪ್ರಯಾಣಮಾಡಿದನು. 

೧೭. ಕಮಲಾಸನನಾದ ಆತನು ಶ್ವೇತವರ್ಣದ ಹಂಸಯಾನವನ್ನೇರಿ 
ಬರುತ್ತ ಜಾಗ್ರತೆಯಾಗಿಯೇ ವಾರಾಣಸೀಪುರಿಯನ್ನು ಸೇರಿ ಆ ಉತ್ತಮ 
ಕ್ಷೇತ್ರದ ದರ್ಶನ ಮಾತ್ರದಿಂದಲೇ ತಾನು ಕೃತಕ್ಕ ೃತ್ಯನಾದಂತೆ ಯೋಚಿಸಿ 
ಕೊಂಡನು. 

೧೮. ಕಾಶೀಕ್ಬೇತ್ರದ ಸಮಾಗಮದಿಂದಲೇ ನನ್ನ ಹಂಸಯಾನದ ಸಫಲ 
ತೆಯು ಇಂದಿಗೆ ಸಮಗ್ರವಾಯಿತು. ಈ ಕ್ಷೇತ್ರದ ದರ್ಶನವನ್ನು ಪಡೆಯ 
ಬಯಸುವವರಿಗೆ ಅಡಿಗಡಿಗೂ ಅನೇಕ ವಿಘ್ನಗಳು ಸಂಭವಿಸುತ್ತಿರುವುವೆಂದು 
ಹೇಳುತ್ತಿರುವರಲ್ಲವೆ? 

೧೯. ಇಂದಿಗೆ ನನ್ನ ನೇತ್ರಗಳಿಗೆ ಸಂಬಂಧಪಟ್ಟುದರಿಂದ ದೃತಿರ್‌ 
ಪ್ರೇಕ್ಷಣೇ'' ಎಂಬ ವ್ಯಾಕರಣಧಾತುವು ಸಾರ್ಥಕತೆಯನ್ನು ಪಡೆಯಿತು. 
ಇಂದಿಗೆ ಈ ಆನಂದವಾಟಕೆಯೆಂಬ ಕಾಶಿಯು ನನ್ನ ನೇತ್ರಪಥಕ್ಕೆ ಸ್ಪಷ್ಟವಾಗಿ 
ಗೋಚರವಾಯಿತು. 

೨೦. ಈ ಕ್ಷೇತ್ರವನ್ನು ಸ್ವರ್ಗ ಲೋಕದಿಂದ ಅವತರಿಸಿದ ಗಂಗೆಯೇ ಸ್ವತಃ 
ತನ್ನ ಶೀರಿಠಿಂದ ನಾವತಗೆಳಿಸುತ. ರುವಳು. ಇಲ್ಲಿರುವ ವೃಕ್ಸಗಳೆಲ್ಲವೂ 
ಸಚ್ಚಿದಾನಂದ ಸ್ವರೂಪವುಳ್ಳ ವುಗಳಾಗಿರುವುವು. ಇಲ್ಲಿ ವಾಸಮಾಡುವ ಜನರೂ 
ಸಹ ಆನಂದಭರಿತರಾಗಿಯೇ ಇರುವರು. 


ದ್ವಿಸಂಚಾಶತ್ತಮೋಂಧ್ಯಾಯಃ ೨೭ 


ನಿರ್ವಿಶಂತಿ ಸದಾ ಕಾಶ್ಯಾಂ ಫಲಾನ್ಯಾನಂದವಂತ್ಯಪಿ । 
ಸದೈವಾನಂದಭೂಃ ಕಾಶೀ ಸದೈವಾನಂದದಃ ಶಿವಃ । 


ಅನಂದರೂಸಾ ಜಾಯಂತೇ ತೇನ ಕಾಶ್ಯಾಂಹಿ ಜಂತ ವಃ ॥ ೨೧೫ 
ಚರಣೌ ಚರಿತುಂ ವಿತ್ತಸ್ತಾನೇನ ಕೃತಿನಾವಿಹ । 
ಚರಣೌ ನಿಚರೇತಾಂ ಯೌ ವಿಶ್ವಭರ್ತೃಪುರೀಭುನಿ ॥ ೨೨ ॥ 


ತಾವೇನ ಶ್ರನಣೌ ಶ್ರೋತುಂ ಸಂವಿದಾತೇ ಬಹುಶೃತೌ । 
ಇಹ ಶೃತಿಮತಾಂ ಪುಂಸಾಂ ಯಾಭ್ಯಾಂ ಕಾಶೀ ಶೃತಾಸಕೃತ್‌ ॥ ೨೩॥ 
ತದೇನ ಮನುತೇ ಸರ್ವಂ ಮನಸ್ಸ್ಸಿಹ ಮನಸ್ಥಿನಾಂ । 


ಯೇನಾನುಮನ್ಯತೇ ಚೈಷಾ ಕಾಶೀ ಸರ್ವಪ್ರಮಾಣಭೂಃ ॥ ೨೪ ॥ 
ಬುದಿ )ರ್ಬುಧ್ಯತಿ ಸಾ “ನಿ ಬುದ್ಧಿ ಮತಾಂ ಸತಾಂ । 
ಯಯ್ಯೆ ತದೂ ರ್ಜಟೇರ್ಧಾಮ ಧ್ರು ನಂ ಸ್ವವಿಷಯಾಕೃತಂ ॥ ೨೫ ॥ 


ರಾ 


೨೧. ಕಾಶೀಕ್ಸೇತ್ರವನ್ನು ಪ್ರವೇಶಮಾಡಲು ಇತರ ಪ್ರದೇಶಗಳಲ್ಲಿ ಬೆಳೆದ 
ಫಲಗಳೂ ಆನಂದದಾಯಕಗಳಾಗುವುವು. ಈ ಕಾತಿಯು ಯಾವಾಗಲೂ 
ಆನಂದ ಭೂಮಿಯೇ ಆಗಿರುವುದು. ಇಲ್ಲಿ ನೆಲಸಿರುವ ವಿಶ್ವೇಶ್ವರನೂ ಸಕಲ 
ರಿಗೂ ಆನಂದವನ್ನೇ ಉಂಟುಮಾಡುತ್ತಿ ರುವನು. ಆದುದರಿಂದ ಈ ವಾರಾಣಸಿ 
ಯಲ್ಲಿ ಸಕಲ ಹಗಲ ಅನಂದಮಯಸ್ವರೂಪವುಳ್ಳವುಗಳಾಗಿಯೇ ತೋರು 
ತ್ರಿರುವುಪು. 

೨೨. ಯಾವ ಪುಣ್ಯಪುರುಷನ ಚರಣದ್ವ ದ್ವ ಗಳು ಲೋಕೇಶ್ವ ರನನೆಲೆವನೆ 
ಯಾದ ಈ ಕ್ಷೇತ್ರದ ಭೂಮಿಯನ್ನು ಸುತ್ತು ಸತ್ತರು ಪ್ರವ ಆ ಜಗಳ ನಿಜ 
ವಾಗಿಯೂ ಸಂಚಾರಕ್ರಮವನ್ನು ತಿಳಿದುಕೊಂಡಿರು ವುವು. 

ಈ ಲೋಕದಲ್ಲಿ ಶ್ರವಣತತ್ಪರರಾದ ಮಹಾತ್ಮರ ಯಾವ ಶ್ರೋತ್ರೇಂ 
ದ್ರಿಗಳು ಕಾಶೀಕ್ಸೇತ್ರದ ಮಹಾತ್ಮ್ಯ ವನ್ನು ಪದೇ ಪಡೀ ಕೇಳುತ್ತಿ ಕುವುವೊ, ಬಹು 
ಶ್ರುತಗಳಾದ ಆಶ್ರ ಶ್ರವಣಗಳೇ ಕೇಳುವುದನ್ನು ಕಲಿತಿರುವುವೆಂದು ಹೇಳಬೇಕು. 

೨೪. ಸಕಲ ಮಾನವರಿಗೂ ಪಾ ್ರಿಪ್ಯೈಕದೇಶವಾದ ಈ ಕಾಶಿಯನ್ನು 
ಯಾವ ಮನೋಯೋಗಿಗಳ ಮನಸ್ಸು ಲಕ್ಷ ಕ್ಸ್ಯೈವನ್ನಾ ಗಿ ಮಾಡಿಕೊಂಡಿರುವುದೊ, 
ಆ ಮನಸ್ಸೇ ನಿಜವಾದ ಧ್ಯಾನಕ್ಕೆ ಯೋಗ್ಯವಾದುದು. 

೨೫. ಬುದ್ಧಿ ವಂತರೂ ಸತ್ಪುರುಷರೂ ಆದ ಯಾವ ಭಕ್ತೋತ್ತಮರ 
ಬುದ್ಧಿ ಯಲ್ಲಿ ಈ ಸ್ರ ದೇಶವೇ ಪರಮೇಶ ಶ್ವರನಿಗೆ ಶಾಶ್ವತನಿವಾಸನೆಂಬ ನಿಶ್ಚ ಯ 
ಜಾ ನವು ಉತ್ಪನ ನ್ನನಾಗಿರುವುಡೊ, ಆ ಬುದ್ಧಿ ಯೇ “ಕಲವನ್ನೂ ತಿಳಿಯಲು 
ಸಾಮರ್ಥ್ಯವುಳ್ಳ ದ್ಹಾಗಿರುವುದು. 


ಅಳ ಶ್ರೀ ಸ್ಕಾಂದಮಹಾಪುರಾಣಂ 


ವರಂ ತೃಣಾನಿ ಧಾನ್ಯಾನಿ ತಾನಿ ವಾತ್ಯಾಹತಾನ್ಯಪಿ । 


ಕಾಶ್ಯಾಂ ಯಾನ್ಯಾಪತಂತೀಹ ನ ಜನಾಃ ಕಾಶ್ಯದರ್ಶನಾಃ ॥ ೨೬ ॥ 
ಅದ್ಯ ಮೇ ಸಕಲಂ ಚಾಯುಃ ಪರಾರ್ಧದ್ವಯಸಂಮಿತಂ | 

ಯಸ್ಮಿನ್ಸತಿ ಮಯಾ ಪ್ರಾಪಿ ದುಷ್ಟ್ರಾಪಾ ಕಾಶಿಕಾ ಪುರೀ ॥ ೨೭ ॥ 
ಅಹೋ ಮೇ ಧರ್ಮುಸಂಪತ್ತಿರಹೋ ಮೇ ಭಾಗ್ಯಗೌರವಂ । 
ಯದದ್ರಾಕ್ಸಿಷಮದ್ಯಾಹಂ ಕಾಶೀಂ ಸುಚಿರಚಿಂತಿತಾಂ ॥ ೨೮ ॥ 
ಅದ್ಯ ಮೇ ಸ್ವತಪೋನೃಕ್ಸೋ ಮನೋರಥಫಲೈರಲಂ । 

ಶಿನಭಕ್ತ್ಯ ೦ಬುನಾ ಸಿಕ್ತಃ ಫಲಿತೋಂತಿಬೃಹತ್ತ ಕೈಃ ॥ ೨೯॥ 
ಮಯಾ ವ್ಯಧಾಯಿ 'ಬಹುಧಾ ಸೃಷ್ಟಿಃ ಸೃಷ್ಟಿಂ ವಿತನ್ವತಾ । 
ಪರಮನ್ಯಾದೃಶೀ ಕಾಶೀ ಸ್ವ ಯಂ. ವಕ್ಷ ಶನಿರ್ನಿತಾ ॥೩೦॥ 
ಇತಿ ಹೃಷ್ಟಮನಾ ನೇಧಾ ದೃಷ್ಟ್ವಾ ವಾರಾಣಸೀಂ ಪುರೀಂ । 
ವೃದ್ಧಬ್ರಾಹ್ಮಣರೂಪೇಣ ರಾಜಾನಂ ಚ ದದರ್ಶ ಹ ॥1೩೧॥ 


೫337777777೨ ೨೨ ೨. 


೨೬. ಗಂಳಿಯ ಸೆಳೆತಕ್ಕೆ ಸಿಕ್ಕಿ ಕಾಶೀಪ್ರ ದೇಶದಲ್ಲಿ ಬಂದು ಆಕಸ್ಮಿಕವಾಗಿ 
ಬೀಳುವ ಹುಲ್ಲುಕಡ್ಡಿ ಗಳೂ ಧಾನ್ಯಕಣಗಳೂ ಸರ್ವೋತ್ತಮಗಳೆನಿಸುವುವೇ 
ಹೊರತು ಕಾಶಿಯ ದರ್ಶನವನ್ನು ಮಾಡದಿರುವ ಮನುಷ್ಯರೂ ಕೂಡ ನಿಕೃಷ್ಟರೇ 
ಆಗಿರುವರು. 

೨೭. ಇಂದಿಗೆ ಎರಡ. ಪರಾರ್ಧಗಳ ಪರಿಮಿತಿಯಿಂದ ಕೂಡಿದ ನನ್ನ 
ಆಯುಷ್ಯವು ಸಾಫಲ್ಯವನ್ನು ಹೊಂದಿತು. ಆ ದೀರ್ಫಾಯುಸ್ಸಿನ ಪರಿಣಾಮ 
ವಾಗಿಯೇ ಇತರರಿಗೆ ದುಷಾ ಪೃವಾದ ಕಾಶೀಕ್ಷೇತ್ರವು ನನಗೆ ಲಭ್ಯವಾಯಿತು. 

೨೮. ಆಹಾ! ನನ್ನ ಧರ್ಮದ ಸಂಚಯವನ್ನೂ ಸೌಭಾಗ್ಯದ ಹಿರಿಮೆ 
ಯನ್ನೂ ಎಷ್ಟೆ ದು ವರ್ಣಿಸಲಿ! ಬಹುಕಾಲದಿಂದ ಮನಸ್ಸಿನಲ್ಲಿಯೇ ಬಯಸ 
ಲ್ಪಡುತ್ತಿದ್ದ ಅ ಕಾಶೀಕ್ಸೇತ್ರವನ್ನು ಇಂದು ನಾನು ಸಾಕ್ಸಾತ್ತಾಗಿಯೇ 
ನೋಡುವ ಪುಣ್ಯವೊದಗಿತು. 

೨೯. ಶಿವಭಕ್ತ£ಯೆಂಬ ನೀರಿನಿಂದ ಬೆಳೆದ ನನ್ನ ತಪಸ್ಸೆಂಬ ಮಹಾ 
ವೃಕ್ಸುವು ಮನೋರಥಗಳೆಂಬ ಬಹುಪ್ರಮಾಣಗಳಾದ EE ತುಂಬಿದು 
ದಾಗಿ ಇಂದಿಗೆ ನನಗೆ ಮನಸ್ಸ ಂತೋಷವನ್ನು ಂಟುಮಾಡಿತು. 

೩೦. ಲೋಕಗಳ ಸ ಸೃಷ್ಟಿ ಯನ್ನು ಹೊರಗೆಡಹಿದ ನನ್ನಿಂದ ಬಹುವಿಧವಾದ 
ಷ್ಟಿಯೇ ವ್ಯಾಕೃ ತವಾಯಿತು. ೮ದರೆ ಅನ್ಯಾದೃ ಶವಾದ ಈ ಕಾಶೀಕ್ಟೇತ್ರವು 
ರಾತ್ರ ಶ್ರೀ ವಿಶ್ವೇಶ್ವರನ ಸ್ನ ಸ್ವಂತ ನಿರ್ಮಾಣವೇ ಆಗಿರುವುದು. 

pO ಹಂತಿ ವಾಠಾಣಸೀಕೆ ಶ್ಸೇತ್ರವನ್ನು ಕಂಡ ಬ್ರಹ್ಮದೇವನು ಅತ್ಯಂತ 
ಸಂತೋಷಗೊಂಡು ವೃದ್ಧನಾದ ಒಬ್ಬ ಬ್ರಾಹ್ಮಣನ ವೇಷವನ್ನು ತಾಳಿ ಅರಸನಾದ 
ದಿವೋದಾಸನನ್ನು ಕಾಣಲು ಹರ: 


62. 


Ww 


ದ್ವಿಪಂಚಾ ಶತ್ತಮೋರಧ್ಯಾಯಃ ೨೯ 


ಜಲಾರ್ದ್ಪಾಕ್ಟೃತಸಾಣಿಶ್ಚ ಸ್ವಸ್ಪುಕ್ತಾ ಸೃಥಿನೀಭುಜೇ । 


ಕೃತಪ್ರಣಾಮೋ ರಾಜ್ಞಾಥ ಭೇಜೇ ತದ್ದತ್ತಮಾಸನಂ ॥ ೩೨ ॥ 
ಕೃತಮಾನೋ ನೃಪತಿನಾ ಸೋಇಭ್ಯುತ್ಮಾನಾಸನಾದಿಭಿಃ । 
ನಿಪ್ರೋ ವ್ಯಜಿಜ್ಞ ಪದ್ಭೂಪಂ ಪೃಷ್ಟಾಗಮನಕಾರಣಂ ॥ ೩೩ ॥ 


ಬ್ರಾಹ್ಮಣ ಉವಾಚ :- 
ಭೂಪಾಲ ಬಹುಕಾಲೀನೋಸ್ಮ್ಯಹಮತ್ರ ಚಿರಂತನಃ । 
ತ್ವಂ ತು ಮಾಂ ನೈವ ಜಾನಾಸಿ ಜಾನೇ ತ್ವಾಂ ಹಿ ರಿಪುಂಜಯಂ ॥ ೩೪॥ 
ಪರಃ ಶತಾ ಮಯಾ ದೃಷ್ಟಾ ರಾಜಾನೋ ಭೂರಿದಕ್ಸಿಣಾಃ । 


ವಿಜಿತಾನೇಕಸಂಗ್ರಾಮಾ ಯಾಯಜೂಕಾ ಜಿತೇಂದ್ರಿಯಾಃ 1 ೩೫॥ 
ವಿನಿಷ್ಕೃತಾರಿಷಡ್ಜರ್ಗಾಃ ಸುಶೀಲಾಃ ಸತ್ತಶಾಲಿನಃ | 
ಶೃತಸ್ಯ ಪಾರದೃಶ್ವಾನೋ ರಾಜನೀತಿವಿಚೆಕ್ಟಣಾಃ ॥ ೩೬ ॥ 


೩೨. ನೀರಿನಲ್ಲಿ ನೆನೆಯಿಸಿದ ಅಕ್ಸತೆಗಳನ್ನು ಕೈಯಲ್ಲಿ ಹಿಡಿದು ಆ ಮಹಾ. 
ರಾಜನಿಗೆ ಸ್ವಸ್ತಿವಾಚನಗಳನ್ನು ಮಾಡಿದವನಾಗಿ ಆತನು ಸಾಷ್ಟಾಂಗಪ್ರಣಾಮ 
ವನ್ನು ಮಾಡಿ ಸಮರ್ಪಿಸಿದ ಉಚಿತಾಸನವನ್ನಲಂಕರಿಸಿದನು. 

೩೩. ರಾಜೇಶ್ವರನು ಪ್ರತ್ಯುತ್ಥಾನ, ಆಸನದಾನಗಳೇ ಮುಂತಾದ 
ಉಚಿತೋಪಚಾರಗಳನ್ನು ಸಮರ್ಪಿಸಿ ಆಗಮನದ ಕಾರಣವನ್ನು ಕುರಿತು 
ವಿನಯಾಸ್ವಿತನಾಗಿ ಪ್ರಶ್ನೆಮಾಡುತ್ತಿರಲು ಆ ಬ್ರಾಹ್ಮಣೋತ್ತಮನು ವಿಜ್ಞಾಪನೆ 
ಮಾಡಲುಪಕ್ರಮಿಸಿದನು. 

೩೪. ಬ್ರಾಹ್ಮಣನು ಹೇಳುತ್ತಾನೆ:--ಮಹಾರಾಜನೆ! ನಾನು ಬಹಳ 
ಹಿಂದಿನ ಕಾಲದವನು. ಈ ಕ್ಷೇತ್ರಕ್ಕೂ ನಾನು ಚಿರಕಾಲದಿಂದಲೂ ನಿವಾಸಿ 
ಯಾಗಿರುವೆನು. ಆದರೆ ನೀನು ಮಾತ್ರ ನನ್ನನ್ನು ಪ್ರಾಯಶಃ ತಿಳಿದಿರಲಾಕೆ. 
ನಾನಾದರೊ ಶತ್ರುಂಜಯನಾದ ನಿನ್ನನ್ನು ಚೆನ್ನಾಗಿ ಬಲ್ಲೆನು. 

೩೫. ಬ್ರಾಹ್ಮಣಾದಿಗಳಿಗೆ ವಿಶೇಷ ದಕ್ಸಿಣೆಗಳನ್ನು ಕೊಡುತ್ತಿದ್ದವರೂ, 
ಅನೇಕ ಯುದ್ಧಗಳಲ್ಲಿ ವಿಜಯಶಾಲಿಗಳಾದವರೂ, ಯಜ್ಞಯಾಗಾದಿಗಳನ್ನು 
ನೆರವೇರಿಸಿದವರೂ, ಜಿತೇಂದ್ರಿಯರೂ ಆದ ನೂರಾರು ಮಹಾರಾಜರನ್ನು 
ಇಲ್ಲಿಯವರೆಗೂ ಕಂಡಿರುವೆನು. 

೩೬. ಅವರು ಕಾಮಕ್ರೋಧಾದಿ ಅರಿಷಡ್ವರ್ಗಗಳೆಲ್ಲವನ್ನೂ ದೂರಮಾಡಿ, 
ಸೌಶೀಲ್ಯಾದಿ ಸದ್ದುಣಭರಿತರಾಗಿ, ಪರಾಕ್ರಮವಂತರಾಗಿ ಶ್ರುತಿಸ್ಮೃತಿಗಳ 
ಪರಮಾರ್ಥ ತತ್ತ್ವಗಳನ್ನು ತಿಳಿದುಕೊಂಡು, ರಾಜನೀತಿಗಳ ನಿಯಮಗಳನ್ನು 
ಪಯೋಗಿಸುವುದರಲ್ಲಿಯೂ ಅತ್ಯಂತ ವಿಚಕ್ಸಣರಾಗಿದ್ದರು. 


೩೦ ಶ್ರೀ ಸ್ಕಾಂದಮ ಹಾಫುರಾಣಂ 


ದಯಾದಾಕ್ಸಿಣ್ಯನಿಪುಣಾಃ ಸತ್ಯವ್ರತಸರಾಯಣಾಃ । 
ಮಯಾ ಕನುಯಾ ತುಲ್ಯಾ ಗಾಂಭೀರ್ಯಜಿತಸಾಗರಾಃ !1೩೭॥ 
ಜಿತಕೋಷರಯಾಃ ಶೊರಾಃ ಸೌಮ್ಯಸೌಂದರ್ಯಭೂಮಯಃ I 


ಇತ್ಯಾದಿ ಗುಣಸಂಪನ್ನಾಃ ಸುಸಂಚಿತಯಶೋಧನಾಃ ॥೩೮॥ 
ಪರಂ ದ್ವಿತ್ರಾಃ ಪವಿತ್ರಾ ಯೇ ರಾಜರ್ಷೇ ತನ ಸದ್ಗುಣಾಃ I 
ತೇಷ್ಟೇಷು ರಾಜಸು ಮನು ಪ್ರಾಯಶೋ ನ ದೃಶಂ ಗತಾಃ ॥ರ೩೯॥ 


ಪ್ರಜಾನಿಜಕುಟುಂಬಸ್ತ್ವಂ ತ್ವಂ ತು ಭೂದೇವದೈನತಃ । 
ಮಹಾತಪಸ್ಸಹಾಯಸ್ಕೃಂ ಯಥಾ ನಾನೇ ಯಥಾ ನೃಪಾಃ ॥೪೦॥ 
ಧನ್ಯೋ ಮಾನ್ಕೋಸಿ ಚ ಸತಾಂ ಪೂಜನೀಯೋಸಿ ಸದ್ಗುಣೈಃ । 

ದೇವಾ ಅಸಿ ದಿವೋದಾಸ ತ್ವತ್ವ್ರಾಸಾನ್ನ ನಿಮಾರ್ಗಗಾಃ ॥ ೪೧॥ 


೩೭. ಅವರೆಲ್ಲರೂ ದಯಾದಾಕ್ಸಿಣ್ಯಗಳಿಂದ ಕೂಡಿದನರಾಗಿ, ಸತ್ಯವಾಕ್ಯ 
ನೆಂಬವ್ರತವನ್ನೇ ಅಖಂಡವಾಗಿ ನಡೆಸುವವರೂ, ಸಹನೆಯ ಗುಣದಲ್ಲಿ ಭೂಮಿಗೆ 
ಸಮಾನರಾದವರೂ, ಗಾಂಭೀರ್ಯದಿಂದ ಸಮುದ್ರವನ್ನೂ ಧಿಕ್ಕರಿಸುವನರೂ 
`ಆಗಿರುತ್ತಿದ್ದರು. 

೩೮. ಎಲ್ಲರೂ ರೋಷದ ವೇಗವನ್ನು ತಡೆಗಟ್ಟಿದವರು. ಶೂರರು. 
ಪ್ರಸನ್ನ ಮುಖಗಳುಳ್ಳವರು. ಶರೀರ ಸೌಂದರ್ಯದ ಖನಿಗಳು. ಇವೇ 
ಮೊದಲಾದ ಸದ್ಗುಣಗಳಿಂದ ಭರಿತರಾಗಿ ಜೀವಮಾನದಲ್ಲೆಲ್ಲ ಸತ್ಯೀರ್ತಿಯೆಂಬ 
ಧನವೊಂದನ್ನೇ ಶ್ರದ್ಧೆಯಿಂದ ಗಳಿಸುತ್ತಿದ್ದರು. 

೩೯. ಎಲೈ ರಾಜರ್ಷಿಯೆ ! ಆದರೆ ಇಷ್ಟು ಜನರಲ್ಲಿಯೂ ನಿನ್ನಲ್ಲಿರುವಂತಹೆ 
ಸದ್ಗುಣಗಳುಳ್ಳ ಪವಿತ್ರರಾದ ಇಬ್ಬರು ಮೂವರನ್ನು ಮಾತ್ರ ನೋಡಿರುವೆನು. 
ಅವರನ್ನುಳಿದು ಆ ರಾಜೋತ್ತಮರಲ್ಲಿಯೂ ಸಹ ಪ್ರಾಯಶಃ ನಿನಗೆ ಸಮಾನ 
ಕೆನಿಸಿದವರು ನನ್ನ ದೃಷ್ಟಿಗೆ ಬಿದ್ದಿಲ್ಲವು. 

೪೦. ನೀನು ಪ್ರಜೆಗಳನ್ನೇ ಕುಟುಂಬವನ್ನಾಗಿ ತಿಳಿದು ಪಾಲಿಸುತ್ತಿರುವೆ. 
ಎಲೈ ರಾಜನೆ! ನೀನೇ ಅವರಿಗೆ ದೈವಪ್ರಾಯನಾಗಿ ಸಕಲಾಭೀಷ್ಟಗ4ನ್ನು 
ಕೊಡುತ್ತಿರುವೆ. ಅಲ್ಲದೆ ಮಹೋಗ್ರವಾದ ತಪಸ್ಸಿಗೆ ಸಹಾಯವನ್ನೂ ಸಡೆದಿ 
ರುವೆ. ಇಂತಹ ಉತ್ತಮಗುಣಶಾಲಿಗಳು ಹಿಂದೆ ಇತರರು ಯಾರೂ ಇರಲಿಲ್ಲ. 

೪೧. ನೀನೇ ಧನ್ಯನು. ಸಕಲ ಸಜ್ಜನರ ಮನ್ನಣೆಗೂ ಪಾತ್ರನಾಗಿರುವೆ. 
ಸದು ಣಗಳುಳ್ಳವನಾದುವರಿಂದ ಲೋಕಪೂಜ್ಯನಾಗಿರುವೆ. ಎಲೈ ದಿವೋದಾಸನೆ! 
ನಿನ್ನ ಭಯದಿಂದಲೇ ದೇವತೆಗಳೂ ಸಹ ಅಯೋಗ್ಯಮಾರ್ಗಗಳಲ್ಲಿ ವ್ಯವಹರಿಸು 


ತ್ರಿಲ್ಲ. 


ದ್ವಿಪಂಚಾಶತ್ತನೋಕಧ್ಯಾಯೆಃ ತಿಣ 


ಕಿಂನಸ್ತುತ್ಯಾ ತನ ನೃಪ ದ್ವಿಜಾನಾಮಸ್ಸೃಹಾವತಾಂ | 

ಕಿಂ ಕುರ್ಮಸ್ತೃದ್ಧುಣಗ್ರಾ ಮಾಃ ಸಾ >್ರೌವಕಾನ್ನಃ ಪ್ರಕುರ್ವತೇ ॥ ೪೨॥ 
ಗೋಷ್ಮೀ ತಿಸ್ಮತ್ಚಿಯಂ ತಾನತ್ರ ಸ್ತುತಂ ಸ್ತೌನಿ ಸಾಂಪ್ರತಂ | 

ಯಷ್ಟು 'ಕಾನೊಕಾಸ್ಕ $ಹಂ ಜನಾ, ೩ರ "ಸಹಾಯನುಕೋ ವೃಣೇ॥೪೩ಟ 
ತ್ವ ಯಾ ರಾಜನ್ವತೀ Fi ಷಾಂವನಿಃ ಸರ್ವರ್ಧಿಭಾಜನಂ । 

ಸಾ ಜಾಸ್ತಿಧನೋ ರಾಜನ್ನಾ $ಯೋಪಾತ್ತಮಹಾಧನಃ 1 ೪೪ ॥ 
ಇಯಂ ಚ ರಾಜಧಾನೀ ಶೇ ಕರ್ಮಭೂಮಾನವನುತ್ತಮಾ | 

ಯಸ್ಯಾಂ ಕೃತಾನಾಂ ಕಾರ್ಯಾಣಾಂ ಸಂನರ್ತೇ ಪಿ ನ ಸಂಕ್ಷಯಣ ೪೫ ॥ 
ಸಂಚಿತಂ ಯದ ನಂ ಪುಂಭಿರ್ನಯಸನ್ಮಾ: ರ್ಗಗಾಮಿಭಿಃ । 


ತತ್ಕಾಶ್ಯಾ 0 ವಿನಿಯುಜ್ಶೆ ತ ಕೆ £ (ಶಾಯೇತರಥಾ ಭವೇತ್‌ ॥ ೪೬ ॥ 
ಮಹಿಮಾನಂ ಪರಂ ಕಾಶ್ಯಾ 8 "ಕೋಪಿ ವೇದ ನ ಭೂಪತೇ । 
ಯತೇ ತ್ರಿನಯನಾಚ್ಛಂಭೋಃ ಸರ್ವಜ್ಞಾ ನಪ್ರದಾಯಿನಃ ॥ ೪೭ ॥ 


೪೨. ಮಹಾರಾಜನೆ! ಬ್ರಾಹ್ಮಣರೂ ಸಕಲ ಕಾಮನಾರಹಿತರೂ ಆಗಿರುವ 
ನಮಗೆ ನಿನ್ನನ್ನು ಸೋತ್ರಮಾಡಿದುದರಿಂದಾಗಬೇಕಾದುದೇನು? ಆದರೂ 
ಈ ವಿಷಯದಲ್ಲಿ ನಮಗೆ ಸ್ವಾತಂತ್ರ್ಯನಿಲ್ಲದಂತೆಯೇ ಆಗಿರುವುದು. ನಿನ್ನಲ್ಲಿರುವ 
ಸದ್ಗುಣಗಳ ಸಮೂಹವೇ ನಮ್ಮನ್ನು ಸ್ತುತಿಪಾಠಕರನ್ನಾಗಿ ಮಾಡಿರುವುದು. 

೪೩. ಈ ವಿಚಾರವದಂತಿರಲಿ. ಈಗ ನನಗೊದಗಿರುವ ಕಾರ್ಯಗೌರವ 
ವನ್ನು ನನ್ನಲ್ಲಿ ವಿಜ್ಞಾನಿ ನಿಸಿಕೊಳ್ಳುವೆನು. ಎಲೈ ರಾಜನೆ! ನಾನು ಯಜ್ಞ ್ಞ್ಞಗಳನ್ನು 
ಮಾಡಬೇಕೆಂಬ ಕುತೂಹಲವುಳ್ಳ ವನಾಗಿರುನೆನು. ಅದುದರಿಂದ ನೇನು 
ಸಹಾಯಕನಾಗಬೇಕೆಂದು ಯಾಚಿಸಲು ಇಲ್ಲಿಗೆ ಬಂದಿರುವೆನು. 

೪೪, ಈ ದೇಶವೆಬ್ಲವೂ ನಿನ್ನಿಂದಲೇ. ಸನಾಯಕವೆಂದು ಕರೆಯಲ್ಪಡು 
ತ್ತಿರುವುದು. ಸಕಲೈಶ್ಚರ್ಯಗಳಿಗೂ ನೆಲೆಮನೆಯಾಗಿರುವುದು. ನೃಪನೆ! 
ನಾನೂ ಸಹ ಯತ್ಠಿಂಚಿತ್ತಾದ ಧನವುಳ್ಳವನಾಗಿರುವೆನು. ನನ್ನ ಸಮಗ್ರ 
ವೈಭವ ನ್ಯಾಯಮಾರ್ಗದಲ್ಲಿಯೇ ಸಂಪಾದಿತವಾಗಿರುವುದು. 

೪೫. ಕರ್ಮುಭೂಮಿಯೆನಿಸಿದ ಭರತಖಂಡದಲ್ಲಿ ಈ ನಿನ್ನ ರಾಜಧಾನಿ 
ಯಾವ ಕಾಶೀಕ್ಷೇತ್ರವು ಸರ್ವೋತ್ತಮವಾದ ಪ್ರದೇಶವಾಗಿರುವುದು. ಇಲ್ಲಿ 
ನೆರವೇರಿಸಿದ ಸತ್ಯರ್ಮಗಳ ಫಲಗಳಿಗೆ ಪ್ರಳಯಕಾಲದಲ್ಲಿಯೂ ನಂಶವೆಂಬುದಿಲ್ಲ. 

೪೬. ಮನುಷ್ಯನು ವಿನಯ ಮತ್ತು ಸವಾಚಾರಗಳಿಂದ ಯಾವ ಧನವನ್ನು 
ಶೇಖರಿಸಿರುವನೊ, ಅದನ್ನು ಕಾಶೀಕ್ಬೇತ್ರದಲ್ಲಿಯೇ ಸದ್ವಿನಿಯೋಗಮಾಡಬೇಕು. 
ಇತರ ವಿಧದಲ್ಲಿ ವ್ಯಯವನ್ನುಮಾಡಲು ಕೇವಲ ಕ್ಲೇಶನಾಗಿಯೆ ಪರಿಣಮಿಸುವುದು. 

ತ್ರಿನೇತ್ರಗಳಿಂದೊಪ್ಪುನವನೂ, ಸಕಲರಿಗೂ ಜ್ಞಾನದಾಯಕನೂ 


ಷಃ ಶ್ರೀಸಾ ಿಂದಮಹಾಪುರಾಣಂ 


'ಮನ್ಯೇ ಧನ್ಯತರೊೋಸಿ ತ್ವಂ ಬಹುಜನ್ಮಶತಾರ್ಜಿತೈಃ । 


ಸುಕ ತೈಃ ಪಾಸಿ ಯತಾ ಶೇಂ ನಿಶ್ಚಭರ್ತುಃ ಪರಾಂ ತನುಂ ॥೪೮॥ 
ಕಾಶೀತಿ ತ್ರಿಜಗತೀಸಾರಸಿ ಸ್ವಿನೇದೀಸಾರ ಏನ ವೈ । 

ತಿ ತ್ರಿನರ್ಗೋತ್ತ ರಸಾರಶ್ಲ್‌ ನಿರ್ಣೀತೇತಿ ಮಹರ್ಷಿಭಿಃ ॥೪೯॥ 
ನಿಕಿ ೇಶಾನುಗ್ರ ಹೇಣೈ ವತ ;ಯ್ಕೈಷಾ ಸಾಲ್ಯತೇ ಪುರೀ । 
ಏಕಸ್ಮಾಪ್ಯವನಾತ್ಯಾಶ್ಶಾಂ” ತ್ರೈಲೋಕ್ಕಮವಿತಂ ಭನೇತ್‌ ॥ ೫೦॥ 
ಅನೃಶ್ಚ ತೇ ಹಿತಂ ವಚ್ಚಿ ಯದಿ ತೇ ರೋಚತೇ ನಘ । 

ಪ್ರೀಣನೀಯಃ ಸದೈನೈಕೋ ನಿಶ್ಚೇಶಃ ಸರ್ವಕರ್ಮಭಿಃ ॥ ೫೧॥ 


ಅನ್ಯದೇವಧಿಯಾ ರಾಜನ್ಸಿಶ್ವೇಶಂ ಪಶ್ಯ ಮಾ ಕ್ವಚಿತ್‌ । 
ಬ್ರಹ್ಮನಿಷ್ಣಿ ಆಂದ್ರಚಂಜ್ರಾರ್ಕಕ್ರೀಡೇಯಂ ತಸ್ಯ ಧೂರ್ಜಟೇಃ ॥ ೫೨ ॥ 


ಆಗಿರುವ ಪರಮೇಶ್ವರನೊಬ್ಬನನ್ನುಳಿದು ಮತ್ತೆ ಯಾವನೂ ಕಾಶೀಕ್ಷೇತ್ರದ 
ಪರಾತ್ಸರವಾದ ಮಹಿಮೆಯನ್ನು ತಿಳಿಯಲಾರನು. 

೪೮. ಲೋಕೇಶ್ವ ರನ ಅಪರ ಶರೀರವೆಂದು ಪ್ರ ಸಿದ್ಧ ವಾದ ಈ ಕಾಶೀಕ್ಷೆ (ತ್ರ 
ವನ್ನು ಪಾಲಿಸುತಿ ತ, ರುವುದರಿಂದ ನೀನು ಅನೇಕ ನೂರು 'ಜನ್ಮ ಗಳಲ್ಲಿ ಸಂಪಾದಿಸಿದ 
ಪುಣ್ಯಗಳಿಂದ ಕೂಡಿದ ಧನ್ಯತಮನೆಂದೇ ತಿಳಿಯುವೆನು. 

೪೯, ಈ ಕಾಶಿಯ ಮೂರು ಲೋಕಗಳ ಸಾರಭೂತವಾಗಿರುವುದು. 
ಮೂರು ವೇದಗಳಲ್ಲಿ ಪ್ರತಿಪಾದ್ಯವಾದ ಸಾರವೂ ಆಗಿರುವುದು. ಧರ್ಮಾರ್ಥ 
ಕಾಮಗಳನ್ನು ಮೀರಿದ ಮೋಕ್ಸಕ್ಕೂ ಇದೇ ಏಕಾಂತವಾದ ಮಾರ್ಗವೆಂದು 
ಮಹರ್ಷಿಗಳು ನಿಶ್ಚಯಿಸಿರುತ್ತಾರೆ. 

೫೦. ವಿಶ್ವೇಶ್ವ ರನ ಅನುಗ್ರಹದ ಬಲದಿಂದಲೇ ನೀನು ಈ ನಗರನನ್ನು 
ಪಾಲಿಸುತ್ತಿರುವೆ. ಕಾಶಿಯಲ್ಲಿ ಒಬ್ಬ ಮನುಷ್ಯ ನನ್ನು ಅನ್ನ ವಸನಗಳಿಂದ 
ಪೋಷಿಸಲು ಮೂರುಲೋಕಗಳ ನಿವಾಸಿಗಳೆಲ್ಲರನೂ' ಪಾಲಿಸಿದ ಪುಣ್ಯವೊದಗು 
ವುದು. 

೫೧, ಎಲೈ ಪಾಪರಹಿತನೆ! ನಿನಗೆ ಕೇಳಬೇಕೆಂಬ ಅಭಿಲಾಷೆಯಿದ್ದರೆ 
ಮತ್ತೊಂದು ಹತನಚನವನ್ನು ಹೇಳುವೆನು. ಸಕಲರೂ ಯಾವಾಗಲೂ ಸಮಸ್ತ 
ಕಾರ್ಯಗಳಿಂದಲೂ ವಿಶ್ಲೆ ್ವೇಶ್ವ ರನೊಬ ನಿನನ್ನೇ ಸಂತೋಷಗೊಳಿಸಬೇಕು. 

೫೨. ರಾಜೇಂದ್ರ ಕ! ಇತರ ದೇವತೆಗಳಂತೆ ಸ ಸಾಮಾನ್ಯನೆಂಬ ದೃ ದಷಿ ಸ್ಟಿಯಿಂದ 
ಎಂದಿಗೂ ವಿಶೆ ಕ್ವೇಶ್ವ ರನನ್ನು ಕಾಣಬೇಡ. ಬ್ರಹ್ಮ, ವಿಷ್ಣು ತ ಮಹೇಂದ್ರ, 
“ಚಂದ್ರ, ಸೂ ಮುಂತಾದ ರೂಪಗಳಿಂದ ಆ ಧೂರ್ಜಟಿಯ ಲೀಲೆಯೇ 
ಈ ಜಗತ್ತಿನಲ್ಲಿ ವಿಸ್ತಾರಿತವಾಗಿರುವುದು. 


ದ್ವಿಪಂಚಾಶತ್ತ್ವನೋ9ಧ್ಯಾಯಃ ತತ್ತಿ 


ವಿಶ್ಟೆರುದರ್ಕವಿಚ್ಛೆದ್ಳಿಃ ಶಿಕ್ಷಣೇಯಾ ಯತೋ ನೃಪಾಃ । 

ಅತಸ್ತನ ಹಿತಂ ಖ್ಯಾತಂ ಕಿಂ ವಾ ಮೇ ಚಿಂತಯಾನಯಾ ॥ ೫೩ ॥ 
ಇತಿ ಜೋಷಂ ಸ್ಥಿತಂ ವಿಪ್ರಂ ಪ್ರತ್ಯುವಾಚ ನೃಪೋತ್ತಮಃ । 

ಸರ್ವಂ ಮಯಾ ಹೃದಿ ಧೃತಂ ಯತ್ತ್ತ್ವೃಯೋಕ್ತಂ ದ್ವಿಜೋತ್ತಮ ॥ ೫೪ ॥ 

ರಾಜೋವಾಚ :-- 

ಅಹಂ ಯಿಯಕ್ಸಮಾಣಸ್ಯ ತನ ಸಾಹಾಯ್ಯಕರ್ನೂಣಿ । 

ಜಾಸೋಸಸ್ಮಿ ಯಜ್ಞಸಂಭಾಧಾನ್ನಯ ಮೇ ಕೋಶತೋಖಲಾನ್‌॥ ೫೫ ॥ 
ಯದಸ್ತಿ ಮೇ: ಖಿಲಂ ತತ್ರ ಸಸ್ತಾಂಗೇಪಿ ಭವಾನ್ರ್ರಭುಃ । 


'ಯಜಸ್ಸೈ ಕಮನಾ ಬ್ರಹ್ಮನ್ಸಿದ್ದಂ ಮನ್ಯಸ್ವ ವಾಂಛಿತಂ ॥ ೫೬ ॥ 
ರಾಜ್ಯಂ ಕರೋಮಿ ಯಷ್ಟ್ರಹ್ಮನ್ಸ್ಟಾರ್ಥಂ ತನ್ನ ಮನಾಗಸಿ । 
ಪುತ್ರಃ ಕಲತ್ರೈರ್ದೇಹೇನ ಪರೋಪಕೃತಯೇ ಯತೇ ॥ ೫೭॥ 


೫೩. ಶ್ರೇಯೋಭಿಲಾಷಿಗಳಾದ ಬ್ರಾಹ್ಮಣರು ಯಾವಾಗಲೂ ರಾಜರನ್ನು 
ಸನ್ಮಾರ್ಗದಲ್ಲಿ ಶಿಕ್ಸಿಸುತ್ತಿರಬೇಕು. ಆದುದರಿಂದ ನಿನಗೆ ಉತ್ತರೋತ್ತರದಲ್ಲಿ 
ಹಿತವನ್ನುಂಟುಮಾಡುವ ಈ ಮಾತುಗಳನ್ನಾಡಿದೆನೇ ಹೊರತು ಈ ಚಿಂತೆ 
ಯಿಂದಾದರೂ ನನಗೆ ಆಗಬೆ*ಕಾದದ್ದೇನು? 

೫೪. ಇಂತೆಂದು ಹೇಳಿ ಸುಮ್ಮನೆ ಕುಳಿತ ಬ್ರಾಹ್ಮಣೋತ್ತಮನನ್ನು 
ಕಂಡು ದಿವೋದಾಸ ಮಹಾರಾಜನು "ಓ ದ್ವಿಜಶ್ರೇಷ್ಠ! ನೀನು ಹೇಳಿದ ಮಾತು 
ಗಳೆಲ್ಲವನ್ನೂ ನಾನು ಚೆನ್ನಾಗಿ ಹೃದಯದಲ್ಲಿ ಧರಿಸಿರುವೆನು? ಎಂಬುದಾಗಿ 
ಪ್ರತ್ಯುತ್ತರವನ್ನ್ನಿತ್ತನು. 

೫೫. ರಾಜನು ಹೇಳುತ್ತಾನೆ: ಯಜ್ಞಗಳನ್ನು ಮಾಡಲೆಳಸುತ್ತಿರುವ 
ಸಿನಗೆ ಸಹಾಯವನ್ನು ಮಾಡುವ ಕಾರ್ಯದಲ್ಲಿ ನಾನು ನಿನ್ನ ದಾಸನಾಗಿರು 
ವೆನು. ನಿನ್ನ ಯಜ್ಞಗಳಿಗೆ ಬೇಕಾದ ಸಂಭಾರಗಳೆಲ್ಲವನ್ನೂ ನನ್ನ ರಾಜ್ಯ 
ಹೋಶದಿಂದ ತೆಗೆದುಕೊಂಡು ಹೋಗು. 

೫೬. ಸಪ್ತಾಂಗ ಸಮಸ್ವಿತವಾದ ನನ್ನ ಈ ರಾಜ್ಯದಲ್ಲಿ ನನ್ನದೆಂಬ 
ಯಾವುದಿರುವುದೊ, ಅದೆಲ್ಲಕ್ಕೂ ನೀನೇ ಸ್ವಾಮಿಯಾಗಿರುವೆ. ಬ್ರಾಹ್ಮಣನೆ! 
ಸೀನು ಏಕಾಗ್ರಚಿತ್ತದಿಂದ ಯಜ್ಞಗಳನ್ನು ನಿರ್ವಹಿಸು. ನಿನ್ನ ಅಭೀಷ್ಟ ವೆಲ್ಲವೂ 
ನೆರವೇರಿತೆಂದೇ ನಿಶ್ಚಯಿಸಿಕೊ. 

೫೭. ಎಲ್ಲೆ ಬ್ರಾಹ್ಮಣನೆ! ನಾನು ಈ ದುರ್ಭರವಾದ ರಾಜ್ಯದ ಭಾರವನ್ನು 
ವಹಿಸುತ್ತಿರುವೆನಾದರೂ ಇದರಲ್ಲಿ ನನಗೆ ಸ್ವಾರ್ಥಾಭಿಲಾಷೆಯು ಎಳ್ಳಿನಷ್ಟೂ 
ಇರುವುದಿಲ್ಲ. ಮಕ್ಕಳು, ಹೆಂಡತಿಯರು, ಶರೀರ ಮುಂತಾದ ಸಕಲ ಸನ್ನಾಹ 
ಗಳಿಂದಲೂ ನಾನು ಪರೋಪಕಾರಗಳಲ್ಲಿಯೇ ನಿರತನಾಗಿರುವೆನು. 

2 


೩೪ ಶ್ರೀ ಸ್ಕಾಂದಮಹಾಪುರಾಣಂ 


ರಾಜ್ಞಾಂ ಕ್ರತುಕ್ರಿಯಾಭ್ಯೋಸಿ ತೀರ್ಥೇಜ್ಯೋ ಪಿ ಸಮಂತತಃ । 
ಪ್ರಜಾಸಾಲನಮೇವೈಕೋ ಧರ್ಮಃ ಪ್ರೋಕ್ತೋ ಮನೀಸಿಭಿಃ ॥ ೫೮ ॥ 
ಪ್ರಜಾಸಂತಾಪಜೋ ನಹ್ನಿರ್ವಜ್ರಾದಪಿಸುದಾರುಣಃ । 


ದ್ವಿತ್ರಾನ್ದಹತಿ ವಜ್ರಾಗ್ನಿಃ ಪೂರ್ವೋ ರಾಜ್ಯಂ ಕುಲಂ ತನುಂ ॥ ೫೯ ॥ 
ಯದಾವಭೃಥಸಿಸ್ನಾಸುರ್ಭವೇಯಂ ದ್ವಿಜಸತ್ತಮ । 

ತದಾ ನಿಪ್ರಪದಾಂಭೋಭಿರಭಿಸೇಕಂ ಕರೋಮ್ಯಹಂ ॥ ೬೦॥ 
ಹವನಂ ಬ್ರಾಹ್ಮಣಮುಖೇ ಯತ್ಕರೋಮಿ ದ್ವಿಜೋತ್ತಮ । 

ಮನ್ಯೇ ಕ್ರತುಕ್ರಿಯಾಭ್ಯೋಪಿ ತದ್ದಿಶಿಷ್ಟಂ ಮಹಾಮತೇ ॥ ೬೧॥ 
ಅಭಿಲಾಷೇಷು ಸರ್ನೇಷು ಜಾಗರ್ತೇಕೋ ಹೃದೀಹ ಮೇ । 

ಅದ್ಯಾಪಿ ಮಾರ್ಗಣಃ ಕೋಪಿ ದ್ರಷ್ಟನ್ಯಃ ಸ್ವತನೋರಪಿ ॥ ೬೨ ॥ 


ಅಹೋ ಅಹೋಭಿರ್ಬಹುಭಿಃ ಫಲಿತೋ ಮೇ ನುನೋರಘಃ | 
ಯತ್ತ್ವಂ ಮೇಂದ್ಯ ಗೃಹೇ ಪ್ರಾಪ್ತಃ ಕಿಂಚಿತ್ಛ್ರಾರ್ಥಯಿತುಂ ದ್ವಿಜ ॥ ೬೩ ॥ 





೫೮. ಯಜ್ಞಗಳಿಗಿಂತಲೂ, ಇತರ ಕ್ರಿಯೆಗಳಿಗಿಂತಲೂ, ಭೂಲೋಕದ 
ಸಮಸ್ತ ತೀರ್ಥಯಾತ್ರೆಗಳಿಗಿಂತಲೂ, ರಾಜರಾದವರಿಗೆ ತಮ್ಮ ಪ್ರಜೆಗಳನ್ನು 
ಪಾಲನೆಮಾಡುವುದೇ ಉತ್ತಮಧರ್ಮವೆಂದು ಶಾಸ್ತ್ರಜ್ಞರೆಬ್ಲರೂ ಹೇಳುತ್ತಿರುವರು. 

೫೯. ಪ್ರಜೆಗಳ ಸಂತಾಪವೆಂಬ ಬೆಂಕಿಯು ವಜ್ರಘಾತದ ಬೆಂಕಿಗಿಂತಲೂ 
ಭಯಂಕರವಾದುದು. ಸಿಡಿಲಿನ ಘಾತವು ಇಬ್ಬರು ಮೂವರನ್ನು ಮಾತ್ರ ನಾಶ 
ಗೊಳಿಸುವುದು. ಆದರೆ ಪ್ರಜೆಗಳ ಸಂತಾಪದಿಂದೆದ್ದ ಬೆಂಕಿಯು ರಾಜನಾದವನ 
ರಾಜ್ಯವನ್ನೂ, ವಂಶವನ್ನೂ, ದೇಹವನ್ನೂ ಒಮ್ಮೆಯೇ ನಾಶಮಾಡುವುದು. 

೬೦. ಬ್ರಾಹ್ಮಣೋತ್ತಮನೆ! ನಾನು ಯಾವಾಗ ಅವಭೃಥಸ್ನಾನವನ್ನು 
ಮಾಡಲೆಳಸುವೆನೊ, ಆಗ ಬ್ರಾಹ್ಮಣರ ಪಾದಗಳನ್ನು ತೊಳೆದ ತೀರ್ಥೋದಕ 
ದಿಂದಲೇ ಅಭಿಷೇಕವನ್ನು ಮಾಡುತ್ತಿರುವೆನು. 

೬೧. ಮಹಾಪ್ರಾಜ್ಞನಾದ ವಿಪ್ರನೆ! ನಾನು ನಿತ್ಯವೂ ಬ್ರಾಹ್ಮಣರ 
ಮುಖಾಗ್ಲಿಯಲ್ಲಿ ಯಾವ ಹೋಮವನ್ನು ಮಾಡುತ್ತಿರುವೆನೊ (ಬ್ರಾಹ್ಮಣರನ್ನು 
ಭೋಜನಗಳಿಂದ ತೃಶ್ತಿಗೊಳಿಸುತ್ತಿರುವೆನೊ), ಅದನ್ನೇ ಸಕಲ ಯಜ್ಞಗಳ: 
ಆಚರಣೆಗಿಂತಲೂ ಮುಖ್ಯಕರ್ತವ್ಯವೆಂದು ತಿಳಿದಿರುವೆನು. 

೬.೨. ಈಗ ನನಗೆ ಸಕಲ ಅಭಿಲಾಷೆಗಳಿಗಿಂತಲೂ ಒಂದು ಮಾತ್ರ ಪ್ರಬಲ 
ವಾಗಿ ಬಾಧಿಸುತ್ತಿರುವುದು. ಆ ಕೊರತೆ ಯಾವುದೆಂದರೆ ಇಲ್ಲಿಯವರೆಗೂ 
ಈ ನನ್ನ ದೇಹವನ್ನು ಅಪೇಕ್ಸಿಸಿದ ಯಾವ ಯಾಚಕನೂ ಕಾಣಿಸಲಿಲ್ಲವೆಂಬುದೇ 
ಆಗಿರುವುದು. 

೬೩. ಆಶ್ಚರ್ಯ! ಬಹಳ ದಿವಸಗಳಾದಮೇಲೆ ನನ್ನ ಮನೋರಥವೆಂಟ 


ದ್ವಿಪಂಚಾಶತ್ತಮೋತಧ್ಯಾಯಃ ೩ಿಜ 


'ಏಕಾಗ್ರಮಾನಸೋ ವಿಪ್ರ ಯಜ್ಞಾನ್ವಿಪುಲದಕ್ಸಿಣಾನ್‌ । 


ಬಹೂನ್ಯಜ ಕೃತಂ ವಿದ್ಧಿ ಸಾಹಾಯ್ಯಂ ಸರ್ವವಸ್ತುಷು ॥ ೬೪ 8 
ಇತಿ ರಾಜ್ಞೊ e ಮಹಾಬುದ್ದೇರ್ಧರ್ಮಶೀಲಸ್ಯ ಭಾಷಿತಂ । 

ಶ್ರುತ್ವಾ ತುಷ್ಟಮನಾಃ ಸ್ರಷ್ಟಾ ಕ್ರತುಸಂಭಾರಮಾಹರತ್‌ ॥ ೬೫॥ 
ಸಾಹಾಯ್ಯಂ ಪ್ರಾಪ್ಯ ರಾಜರ್ಷೇರ್ದಿವೋದಾಸಸ್ಯ ಪದ್ಮಭೂಃ । 

ಇಯಾಜ ದಶಭಿಃ ಕಾಶ್ಯಾಮಶ್ವಮೇಧೈರ್ಮುಹಾಮಖೈಃ ॥೬೬॥ 
ಅದ್ಯಾಪಿ ಹೋಮಧೂಮೌಫೈರ್ಯದ್ವ್ಯಾಪ್ತಂ ಗಗನಾಂತರಂ । 

ತದಾ ಪ್ರಭೃತಿ ನ ವ್ಯೋಮ ನೀಲಿಮಾನಂ ಜಹಾತ್ಯದಃ ॥ ೬೭॥ 
ತೀರ್ಥಂ ದಶಾಶ್ವಮೇಧಾಖ್ಯಂ ಪ್ರಥಿತಂ ಜಗತೀತಲೇ । 

ತದಾ ಪ್ರಭೃತಿ ತತ್ರಾಸೀದ್ವಾರಾಣಸ್ಕಾಂ ಶುಭಪ್ರದಂ 1 ೬೮॥ 
ಪುರಾ ರುದ್ರಸರೋನಾಮ ತತ್ತೀರ್ಥಂ ಕಲಶೋದ್ಭವ । 


ಪಶಾಶ್ಚಮೇಧಿಕಂ ಸಪಶ್ಚಾ ಜ್ಞಾತಂ ವಿಧಿಪರಿಗ್ರಹಾತ್‌ 1೬೯॥ 





ವೃಕ್ಸವು ಫಲಭರಿತವಾದಂತಾಯಿತು. ವಿಪ್ರನೆ! ಇಂದು ನೀನು ನನ್ನನ್ನು 
ಯಾಚಿಸಲು ನನ್ನ ಮನೆಗೆ ಬಂದಿರುವೆಯಲ್ಲವೆ. 

೬೪. ಎಲ್ಫೈ ನಿಪ್ರೋತ್ತಮನೆ! ನೀನು ಏಕಾಗ್ರಮನಸ್ಸಿನಿಂದ ಬಹುದಕ್ಸಿಣೆ 
ಗಳಿಂದೊಡಗೂಡಿದ ಯಜ್ಞಗಳನ್ನು ಸಿಶ್ಚಿಂತೆಯಾಗಿ ನೆರವೇರಿಸು. ಸಕಲ 
ವಸ್ತುಗಳ ಶೇಖರಣೆಯಲ್ಲಿಯೂ ನನ್ನ ಪೂರ್ಣ ಸಹಾಯವು ಇರುವುದೆಂದು 
ತಿಳಿದುಕೊ.” 

೬೫. ಇಂತೆಂದು ಮಹಾಬುದ್ಧಿ ಶಾಲಿಯೂ, ಧರ್ಮಶೀಲನೂ ಆದ ಮಹಾ 
ರಾಜನಾಡಿದ ಮಾತುಗಳನ್ನು ಕೇಳಿ ಬ್ರಹ್ಮನು ಸಂತುಷ್ಟಾಂತರಂಗನಾಗಿ ಯಜ್ಞ 
ಸಂಭಾರಗಳನ್ನೆಲ್ಲ ಭಂಡಾರದಿಂದ ತೆಗೆದುಕೊಂಡನು. 

೬೬. ರಾಜರ್ಷಿಯಾದ ದಿವೋದಾಸನ ಸಹಾಯಸಂಪತ್ತನ್ನು ಪಡೆದವ 
ನಾಗಿ ಕಮಲಸಂಭವನು ಕಾಶೀಕ್ಷೇತ್ರದಲ್ಲಿಯೇ ಮಹಾಯಜ್ಞಗಳೆನಿಸಿದ ಹತ್ತು 
ಅಶ್ವಮೇಧಗಳನ್ನು ನೆರವೇರಿಸಿದನು. 

೬೭-೬೮. ಈ ಸಮಾರಂಭದಲ್ಲಿ ಎದ್ದ ಹೋಮಗಳ ಹೊಗೆಯ ಮೊತ್ತ 
ದಿಂದ ಆಚ್ಛಾದಿತವಾದ ಆಕಾಶವು ಅಂದಿಸಿಂದೆ ಇಂದಿನವರೆಗೂ ತನ್ನ ನೀಲಿಮ 
ನನ್ನು ಬಿಟ್ಟಿರುವುದಿಲ್ಲ. ಆ ಕಾಲದಿಂದಲೇ ವಾರಾಣಸಿಯಲ್ಲಿ ಮಂಗಳಪ್ರದವಾದ 
ದಶಾಶ್ವಮೇಧನಾಮಕವಾದ ತೀರ್ಥವು ಉತ್ಪನ್ನವಾಗಿ ಭೂಮಂಡಲದಲ್ಲೆಲ್ಲ 
ಪ್ರಖ್ಯಾತಿಯನ್ನು ಪಡೆದಿರುವುದು. 

೬೯. ಓ ಕಲಶಸಂಭವಾ! ಪೂರ್ವದಲ್ಲಿ ಆ ತೀರ್ಥವು ರುದ್ರಸರಸ್ಸೆಂಬ 
ಕೆಸರಿನಿಂದ ಕೂಡಿದ್ದಿತು. ಬಳಿಕ ತನ್ನ ಯಜ್ಞಗಳ ಕಾಲದಲ್ಲಿ ಬ್ರಹ್ಮನು ಅದನ್ನು 


೩೬ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ಪರ್ಧುನ್ಯತ್ರ ತತಃ ಪ್ರಾಪ್ತಾ ಭಗೀರಥಸಮಾಗಮಾತ್‌ । 


ಅತೀನ ಪುಣ್ಯವಜ್ಜಾತಮತಸ್ತತ್ತೀರ್ಥಮುತ್ತಮಂ ೭೦08 
ವಿಧಿರ್ದಶಾಶ್ವಮೇಢೀಶಂ ಲಿಂಗೆಂ ಸಂಸ್ಥಾಪ್ಯ ತತ್ರವೈ! 

ಸ್ಥಿತನಾನ್ನ ಗತೋಂದ್ಯಾಪಿ ಕ್ವಾಪಿ ಕಾಶೀಂ ನಿಹಾಯ ತು 1೭೧8 
ರಾಜ್ಞೋ ಧರ್ಮುರತೇಸ್ತಸ್ಯ ಛಿದ್ರಂ ನಾವಾಪ ಕಿಂಚನ । 

ಅತಃ ಪುರಾರೇಃ ಪುರತೋ ವ್ರಜಿತ್ವಾ ಕಂ ವದೇದ್ದಿಧಿಃ ॥ ೭೬೨ 0 
ಕ್ಸೇತ್ರಪ್ರಭಾನಂ ನಿಜ್ಞಾಯ ಧ್ಯಾಯನ್ವಿಶ್ಚೇಶ್ಚರಂ ಶಿವಂ । 

ಬ್ರಹ್ಮೇಶ್ವರಂ ಚ ಸಂಸ್ಥಾಪ್ಯ ವಿಧಿಸ್ತತ್ರೈನ ಸಂಸ್ಥಿತಃ ॥ ೭೩0 


ಪರಾ ತನುರಿಯಂ ಕಾಶೀ ವಿಶ್ಲೇಶಸ್ಯೇತಿ ನಿಶ್ಚಿತಂ । 

ಅಸ್ಯಾಃ ಸಂಸೇವನಾಚ್ಛಂಭುರ್ನ ಕುಪ್ಯತಿ ಪುರೋ ಮಯಿ ॥ ೭೪ ॥ 
ಕಃ ಪ್ರಾಪ್ಯ ಕಾಶೀಂ ದುರ್ಮೆೇಧಾಃ ಪುನಸ್ಯಕ್ತುನಿಹೀಹತೇ । 
ಅನೇಕಜನ್ಮಜನಿತಕರ್ಮನಿರ್ಮೂಲನಕ್ಚ್ಟಮಾಂ ॥ ೭೫ 0 
ಸ್ನಾನಾದಿಗಳಿಗಾಗಿ ಪರಿಗ್ರಹಿಸಿದುದರಿಂದ ದಶಾಶ್ವಮೇಧನೆಂಬುದಾಗಿ ಕರೆಯ. 
ಲ್ಪಟ್ಟಿತು. 

೭೦. ಕಾಲಾಂತರದಲ್ಲಿ ಭಗೀರಥನನ್ನು ಹಿಂಬಾಲಿಸಿ ಬಂದ ಗಂಗೆಯು 
ಈ ತೀರ್ಥದ ಮೂಲಕ ಹರಿದುಹೋಯಿತು. ಆದುದರಿಂದ ಮೊದಲೇ ಸರ್ವೋ 
ತ್ರಮವಾಗಿದ್ದ ಈ ತೀರ್ಥವು ಮತ್ತೂ ಹೆಚ್ಚಿನ ಪುಣ್ಯವನ್ನು ಗಳಿಸಿಕೊಡುವಂತಹು. 
ದಾಗಿ ಪರಿಣಮಿಸಿತು. 

೭೧. ಬ್ರಹ್ಮನಾದರೊ ಆ ಸ್ಥಳದಲ್ಲಿಯೇ ದಶಾಶ್ವಮೇಧೇಶ್ವರವೆಂಬ ಲಿಂಗ. 
ನನ್ನು ಸ್ಥಾಪನೆಮಾಡಿ ಅಲ್ಲಿಯೆ ಸೆಲಸಿದನು. ಇಂದಿನವರೆಗೂ ಕಾಶಿಯನ್ನು 
ತ್ಯಜಿಸಿ ಎಲ್ಲಿಗೂ ಹೋಗಿರುವುದಿಲ್ಲ. 

೭೨. ಕೇವಲ ಸ್ವಧರ್ಮದಲ್ಲಿಯೇ ನಿರತನಾಗಿದ್ದ ದಿವೋದಾಸರಾಜನಲ್ಲಿ 
ಅತೃಲ್ಪವಾದ ಅಧರ್ಮವನ್ನೂ ಬ್ರಹ್ಮನು ಕಾಣಲಾರದಾದನು. ಅದುದರಿಂದ. 
ಮಹೇಶ್ವರನ ಸಮ್ಮುಖಕ್ಕೆ ಹೋಗಿ ಆತನು ಏನನ್ನು ತಾನೆ ಹೇಳಲಾದೀತು? 

೭೩. ಆ ಕ್ಷೇತ್ರದ ಮಹಾಮಹಿಮೆಯನ್ನು ತಿಳಿದು, ವಿಶ್ವೇಶ್ವರನಾದ 
ಸದಾಶಿವನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತ, ಬ್ರಹ್ಮೇಶ್ವರಲಿಂಗವನ್ನು ಸ್ಥಾಪಿಸಿ. 
ಚತುರ್ಮುಖನು ಕಾಶಿಯಲ್ಲಿಯೇ ಶಾಶ್ವತವಾಗಿ ನೆಲಸಿದನು. 

೭೪. ಲೋಕೇಶ್ವರನಿಗೆ ಈ ಕಾಶಿಯು ಮತ್ತೊಂದು ಶರೀರವೆಂದೇ ಶಾಸ್ತ್ರ 
ಗಳು ನಿಶ್ಚಯಿಸಿರುವುವು. ಆದುದರಿಂದ ಈ ಕ್ಲೇತ್ರವನ್ನು ನಾನು ಸೇವಿಸು 
ತ್ರಿರಲು ಮಹಾದೇವನು ನನ್ನ ವಿಷಯದಲ್ಲಿ ಕೋಪಗೊಳ್ಳಲಾರನು. 

೭೫. ಅನೇಕ ಜನ್ಮಗಳಲ್ಲಿ ಸಂಪಾದಿಸಿರುವ ಕರ್ಮಗಳನ್ನು ನಿರ್ಮೂಲ 


ದ್ವಿಪಂಚಾಶತ್ರ್ರಮೋ6ಧ್ಯಾಯ॥ ೩೩ 


ವಿಶ್ವಸಂತಾಪಸಂಹರ್ತುಃ ಸ್ಥಾನೇ ನಿಶ್ಚಪತೇಸ್ತನುಃ। 


ಸಂತಾಪ್ಯತೇತರಾಂ ಕಾಶ್ಯಾ ವಿಶ್ಲೆ €ಷಜಮಹಾಗ್ಲಿನಾ 1೭೬॥ 
ಪ್ರಾಪ್ಯ ಕಾಶೀಂ ತ್ಯಜೇದ್ಯಸ್ತು ಸಮಸ್ತಾಘಳಘನಾಶಿನೀಂ । 

ನೃಪಶುಃ ಸ ಪರಿಜ್ಞೆ ಯೋ ಮಹಾಸೌಖ್ಯ ಪರಾಜ್ಮುಖಃ 1೩೭೩ 
ನಿರ್ನಾಣಲಕ್ಸ್ಮೀಂ ಯಃ ಕಾಂಕ್ಲೇತ್ಯಕ್ಷ್ಯಾ ಸಂಸಾರದುರ್ಗತಿಂ । 

ತೇನ ಕಾಶೀ ನ ಸಂತ್ಯಾಜ್ಯಾ ಯದ್ಯಾಪ್ರೈಶಾದನುಗ್ರಹಾತ್‌ ॥ ೭೮8 
ಯಃ ಕಾಶೀಂ ಸಂಪರಿತ್ಯಜ್ಯ ಗಚ್ಛೇದನ್ಯತ್ರ ದುರ್ಮತಿಃ । 

ತಸ್ಯ ಹಸ್ತತಲಾದ್ಗಚ್ಛೇಚ್ಚತುರ್ವರ್ಗಫಲೋದಯಃ 2೯a 


ನಿಬರ್ಹಣೀಮುಘೌಘಸ್ಯ ಸುಪುಣ್ಯಪರಿಬೃಂಹಿಣೇಂ । 

ಕಃ ಪ್ರಾಪ್ಯ ಕಾಶೀಂ ದುರ್ಮೇಧಾಸ್ತ್ಯಜೇನ್ಮೋಕ್ಸಸುಖಪ್ರದಾಂ ॥ 6೦ 8 
ಸತ್ಯಲೋಕೇ ಕ ತತ್ಸೌಖ್ಯಂ ಕ್ವ ಸೌಖ್ಯಂ ವೈಸ್ಣನೇ ಪದೇ 

ಯತ್ಸೌಖ್ಯಂ ಲಭ್ಯತೇ ಕಾಶ್ಯಾಂ ನಿಮೇಷಾರ್ಧನಿಷೇನಣಾತ್‌ ॥ ೪೧೩ 
ಗೊಳಿಸಲು ಶಕ್ತವಾಗಿರುವ ಕಾಶಿಯನ್ನು ಸೇರಿದ ಮೇಲೆ ದುರ್ಬುದ್ಧಿಯುಳ್ಳ 
ಯಾವನಾದರೂ ಬಿಟ್ಟುಹೋಗಲು ಅಸೇಕ್ಸಿಸುವನೆ? 

೭೬. ಸಕಲ ಲೋಕಗಳ ಸಂತಾಪಗಳನ್ನೂ ನಾಶಗೊಳಿಸುವ ವಿಶ್ವೇಶ್ವರನ 
ಶರೀರವಾದ ಈ ಕ್ಸೇತ್ರವು ತನ್ನ ಅಗಲಿಕೆಯುಂಟಾದ ಮಹಾಗ್ನಿಯಿಂದ ಆತನಿಗೆ 
ಅತಿಶಯವಾದ ಸಂತಾಪವನ್ನುಂಟುಮಾಡುತ್ತಿರುವುದು. 

೭೭. ಸಕಲ ಪಾತಕಗಳ ಸಮೂಹವನ್ನು ಹದಗೆಡಿಸುವ ಕಾತೀಕ್ಸೇತ್ರ 
ವನ್ನು ಸೇರಿ ಯಾವನು ಬಿಟ್ಟುಹೋಗಲೆಳಸುವನೊ, ಅವನನ್ನು ಮಹಾ ಸೌಖ್ಯ 
ದಿಂದ ಹಿಂದಿರುಗಲೆಳಸಿದ ನರಪಶುವೆಂದೇ ರೆಕ್ಕಿಸಬೇಕು. 

೭೮. ಸಂಸಾರದ ದುರ್ಗತಿಯನ್ನು ಕಳೆದುಕೊಂಡು ಯಾವನು ಮೋಕ್ಟ 
ಲಕ್ಷ್ಮಿಯನ್ನು ಸಡೆಯಲಸೇಕ್ಸಿಸುವನೊ, ಅನನು ಒಮ್ಮೆ ಮಹೇಶ್ವರನ 
ಅನುಗ್ರಹದಿಂದ ಕಾಶಿಯನ್ನು ಸೇರಿದುದಾದರೆ ಆದನ್ನು ತ್ಯಜಿಸಿ ಬರಬಾರದು. 

೭೯. ಯಾವ ಮೂಡಮಾನವನು ಕಾಶಿಯನ್ನು ತ್ಯಜಿಸಿ ಇತರ ಸ್ಥಳಗಳಿಗೆ 
ಹೋಗುವನೊ, ಅವನಿಗೆ ಕರತಲಗತಗಳಾದ ಧರ್ಮಾರ್ಥಕಾಮಮೋಶ್ಸಗಳೆಂಬ 
ಚತುರ್ವಿಧ ಪುರುಷಾರ್ಥಗಳೂ ಕೈಬಿಟ್ಟುಹೋಗುವುವು. ಎಂದಿಗೂ ಫಲೋನ್ಮುಖ 
ಗಳಾಗಲಾ ರವು. 

೮೦. ಸಕಲ ಪಾಪಗಳನ್ನು ಪರಿಹರಿಸುವುದೂ, ಪುಣ್ಯಸಂಚಯವನ್ನು 
ವೃದ್ಧಿಗೊಳಿಸುವುದೂ, ಮೋಕ್ಬಸುಖವನ್ನೊದಗಿಸಿಕೊಡುವುದೂ ಆದ ಕಾಶಿ 
ಯನ್ನು ಸೇರಿದ ಯಾವ ಜ್ಞಾನಹೀನನಾದರೆ ಅದನ್ನು ತ್ಯಜಿಸಲಾಶಿಸುವನು? 

೮೧. ಕಾಶಿಯಲ್ಲಿ ಅರ್ಧ ನಿಮಿಷದ ಕಾಲದ ಸೇವೆಯಿಂದ ಲಭಿಸುವ 





ತಿ ಶ್ರೀ ಸ್ಕಾಂದಮಹಾಪುರಾಣಂ 


ವಾರಾಣಸೀ ಗುಣಗಣಾನ್ನಿರ್ಣೀಯ ದ್ರುಹಿಣಸ್ತಿತಿ | 


ವ್ಯಾವೃತ್ಯ ಮಂದರಗಿರಿಂ ನ ಪುನಃ ಪ್ರತ್ಯಗಾನ್ಮುನೇ ॥ ೮೨ ॥ 
ಸ್ಕಂದ ಉವಾಚ: 

ಮಿತ್ರಾನರುಣಯೋಃ ಪುತ್ರ ಮಹಿಮಾನಂ ಬ್ರನೀನಿ ತೇ! 

ಕಾಶ್ಯಾಂ ದಶಾಶ್ವಮೇಧಸ್ಯ ಸರ್ವತೀರ್ಥಶಿರೋಮಣೇಃ ॥ ೮೩ ॥ 

ದಶಾಶ್ಚಮೇಧಿಕಂ ಪ್ರಾಪ್ಯ ಸರ್ವತೀರ್ಥೊೋತ್ತಮೋತ್ತಮಂ ! 

ಯತ್ಕಿಂಚಿತ್ಕ್ರಿಯತೇ ಕರ್ಮ ತದಕ್ಟಯಮಿಹೇರಿತಂ ॥ ೮೪ ॥ 

ಸ್ನಾನಂ ದಾನಂ ಜಪೋ ಹೋಮಃ ಸ್ವಾಧ್ಯಾಯೋ ದೇವತಾರ್ಚನಂ । 

ಸಂಧ್ಯೋಪಾಸ್ತಿಸ್ತರ್ಪಣಂ ಚ ಶ್ರಾದ್ಧಂ ಪಿತೃಸಮರ್ಚನಂ ॥ ೮೫ ॥ 

ವಶಾಶ್ಚಮೇಧಿಕೇ ತೀರ್ಥೇ ಸಕೃತ್ಸ್ಟಾತ್ವಾ ನರೋತ್ತಮಃ । 

ದೃಷ್ಟ್ವಾ ದಶಾಶ್ಚಮೇಧೇಶಂ ಸರ್ವಪಾಪೈಃ ಪ್ರಮುಚ್ಯತೇ ॥ ೮೬ ॥ 


ಸೌಖ್ಯಕ್ಕೆ ಸಮಾನವಾದ ಆನಂದವು ಬ್ರಹ್ಮದೇವನಾದ ನನ್ನ ಸತ್ಯಲೋಕದಲ್ಲಾ 
ಗಲಿ ಮಹಾ ವಿಷ್ಣುವಿನ ವೈಕುಂಠದಲ್ಲಾಗಲಿ ಹೇಗೆ ಲಭಿಸುವುದು? 

೮೨. ಬ್ರಹ್ಮನು ಈ ವಿಧವಾಗಿ ವಾರಾಣಸಿಯ ಸದ್ಗುಣಸಮೂಹವನ್ನು 
ನಿಶ್ಚಯಿಸಿದವನಾಗಿ ಕಾಶಿಯಿಂದ ಹಿಂದಿರುಗಿ ಪುನಃ ಮಂದರಪರ್ವತಕ್ಕೆ 
ಹೋಗಲು ಅಪೇಕ್ಸಿಸಲಿಲ್ಲ. 

೮೩. ಸ್ಫಂದನು ಹೇಳುತ್ತಾನೆ:--ಮಿತ್ರಾನರುಣರ ಪುತ್ರನಾದ ಅಗಸ್ತ್ಯನೆ! 
ಕಾಶಿಯಲ್ಲಿ ಸಕಲ ತೀರ್ಥಗಳಲ್ಲಿ ಉತ್ತಮೋತ್ತಮವೆನಿಸಿದ ದಶಾಶ್ವಮೇಥ 
ತೀರ್ಥದ ಮಹಿಮೆಯನ್ನು ಬಣ್ಣಿಸುವೆನು. 

೮೪. ಸಕಲತೀರ್ಥಗಳಲ್ಲಿಯೂ ಉತ್ತಮೋತ್ರಮವೆನಿಸಿದ ದಶಾಶ್ವಮೇಧ 
ತೀರ್ಥವನ್ನು ಸೇರಿ ಮನುಷ್ಯನು ಎಷ್ಟೇ ಅಲ್ಪವಾದ ದಾನಾದಿ ಸತ್ಕ್ಯರ್ಮವನ್ನು 
ಮಾಡಿದರೂ, ಅದು ಅಕ್ಷಯವಾದ ಫಲವನ್ನು ಸಂಪಾದಿಸಿಕೊಡುವುದೆಂದು 
ಶಾಸ್ತ್ರಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುವುದು. 

೮೫. ಸ್ಪಾನ,- ದಾನ, ಜಪ, ಹೋಮ, ವೇದಾಧ್ಯಯನ, ದೇವತಾರ್ಚನೆ, 
ಸಂಧ್ಯಾವಂದನಾದಿ ನಿತ್ಯಕರ್ಮ, ಪಿತೃತರ್ಪಣ, ಶ್ರಾದ್ಭಕ್ರಿಯೆ, ಪಿತೃಪೂಜೆ 
ಮುಂತಾದ ಕರ್ಮಗಳೆಲ್ಲವೂ ಅಲ್ಲಿ ಅನಂತ ಫಲದಾಯಕಗಳಾಗುವುವು. 

೮೬. ಮಾನವೋತ್ತ ಮನಾದವನು ದಶಾಶ್ವಮೇಧ ತೀರ್ಥದಲ್ಲಿ ಒಮ್ಮೆ 
ಯಾದರೂ ಸ್ನಾನವನ್ನು ಮಾಡಿ ದಶಾಶ್ವಮೇಢೇಶ್ವರನ ದರ್ಶನವನ್ನು ಮಾಡಲು 
ಸಮಸ್ತ ಪಾತಕಗಳಿಂದಲೂ ಮುಕ್ತನಾಗುವನು. 


ದ್ವಿಫಂಚಾಶತ್ತಮೋಕಧ್ಯಾಯಃ ರ್ತ 


ಜ್ಯೇಸ್ಕೇ ಮಾಸಿ ಸಿತೇ ಪಕ್ಸೇ ಪ್ರಾಪ್ಯ ಪ್ರತಿಪದಂ ತಿಥಿಂ । 


ದಶಾಶ್ವಮೇಧಿಕೇ ಸ್ನಾತ್ವಾ ಮುಚ್ಯತೇ ಜನ್ಮಪಾತಕೈಃ ॥ ೮೭ ॥ 
ಜ್ಯೇಷ್ಕೇ ಶುಕ್ಲ ದ್ವಿತೀಯಾಯಾಂ ಸ್ನಾತ್ವಾ ರುದ್ರಸರೋನರೇ | 
ಜನ್ಮದ್ವಯಕೃತಂ ಪಾಪಂ ತತ್‌ಕ್ಪೃಣಾದೇನ ನಶ್ಯತಿ ॥ ೪೮ ॥ 
ಏವಂ ಸರ್ವಾಸು ತಿಥಿಸು ಕ್ರಮಸ್ನಾಯೀ ನರೋತ್ತಮಃ । 
ಆಶುಕ್ಲಪಕ್ಸದಶನಿ ಪ್ರತಿಜನ್ಮಾಘಮುತ್ಸ ಎಜೇತ್‌ ॥ ೮೯ ॥ 


ತಿಥಿಂ ದಶಹರಾಂ ಪ್ರಾಪ್ಯ ದಶಜನ್ಮಾಘಹಾರಿಣೇಂ | 
ದಶಾಶ್ವಮೇಧಿಕೇ ಸ್ನಾತೋ ಯಾವಿತಾಂ ಪಶ್ಯೇನ್ನ ಯಾತನಾಂ ॥೯೦॥ 
ಲಿಂಗಂ ದಶಾಶ್ಚಮೇಥೇಶಂ ದೃಷ್ಟ್ಯಾ ದಶಹರಾತಿಥೌ । 


ದಶಜನ್ಮಾರ್ಜಿತೈಃ ಪಾಪೈಸ್ಕ್ಯಜ್ಯತೇ ನಾತ್ರ ಸಂಶಯಃ ॥೯೧॥ 
ಸ್ನಾತೋ ದಶಹರಾಯಾಂ ಯಃ ಪೂಜಯೇಲ್ಲಿಂಗಮುತ್ತಮಂ । 
ಭಕ್ತ್ಯಾ ದಶಾಶ್ಚನೇಧೇಶಂ ನತಂ ಗರ್ಭದಶಾ ಸ್ಪೃಶೇತ್‌ ॥ ೯೨॥ 


೮೭. ಜ್ಯೇಷ್ಕಮಾಸದ ಶುಕ್ಲಪಕ್ಸದ ಪ್ರತಿಪತ್ತಿಥಿಯು ಪ್ರಾಪ್ತವಾಗಲು 
ದಶಾಶ್ವಮೇಧತೀರ್ಥದಲ್ಲಿ ಸ್ನಾನವನ್ನು ಮಾಡಿದ ಮನುಷ್ಯನು ಜನ್ಮದಿನದಿಂದ 
ಮಾಡಿದ ಸಕಲ ಪಾಪಗಳಿಂದಲೂ ಮೋಕ್ಷವನ್ನು ಪಡೆಯುವನು. 

೮೮. ಅದೇ ಜ್ಯೇಷ್ಠ ಶುಕ್ಲ ದ್ವಿತೀಯೆಯ ದಿನ ಈ ರುದ್ರ ಸರೋವರದಲ್ಲಿ 
ಸ್ನಾನವನ್ನು ಮಾಡಲು ಎರಡು ಜನ್ಮಗಳಲ್ಲಿ ಮಾಡಿದ ಪಾಪರಾಶಿಯೆಲ್ಲವೂ ಕ್ಷಣ 
ಮಾತ್ರದಲ್ಲಿಯೇ ನಾಶವನ್ನು ಹೊಂದುವುದು. 

೮೯, ಇಂತು ಆ ಮಾಸದ ಶುಕ್ಲ ದಶಮಿಯ ತಿಥಿಯವರೆಗೂ ಪ್ರತಿ 
ನಿತ್ಯವೂ ಸ್ನಾನಗಳನ್ನು ಮಾಡಲು ಆಯಾ ತಿಥಿ ಸಂಖೈಗನುಗುಣವಾದ ಜನ್ಮ 
ಗಳಲ್ಲಿ ಆರ್ಜಿಸಿದ ಪಾತಕಗಳನ್ನು ಕಳೆದುಕೊಳ್ಳುವನು. 

೯೦. ಹತ್ತು ಜನ್ಮಗಳ ಪಾಪಸಂಚಯವನ್ನು ನಾಶಗೊಳಿಸುವ ದಶಹರಾ 
ನಾಮಕವಾದ ದಶಮಾತಿಥಿಯ ದಿನದಲ್ಲಿ ದಶಾಶ್ವಮೇಧತೀರ್ಥದಲ್ಲಿ ಸ್ನಾನವನ್ನು 
ಮಾಡಿದ ನರನು ಯಮಲೋಕದ ಯಾತನೆಗಳನ್ನನುಭನಿಸುವುದಿಲ್ಲ. 

೯೧. ಈ ದಶಹರಾತಿಥಿಯಲ್ಲಿ ದಶಾಶ್ವಮೇಥೇಶ್ವರನ ಲಿಂಗವನ್ನು ದರ್ಶನ 
ಮಾಡಿಕೊಂಡು ಮನುಷ್ಯನು ಹತ್ತುಜನ್ಮಗಳಲ್ಲಿ ಸಂಪಾದಿಸಿದ ಪಾತಕಗಳಿಂದ 
ಬಿಡುಗಡೆಯನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲವು. 

೯೨. ಯಾವನು ಈ ತಿಥಿಯಲ್ಲಿ ಈ ತೀರ್ಥದ ಸ್ನಾನವನ್ನು ಮಾಡಿ ಭಕ್ತಿ 
ಯಿಂದೊಡಗೂಡಿದವನಾಗಿ ಸರ್ವೋತ್ತಮವಾದ ದಶಾಶ್ವಮೇಥೇಶ್ವರ ಲಿಂಗವನ್ನು 
ಪೂಜಿಸುವನೊ, ಅವನಿಗೆ ಪುನಃ ಗರ್ಭವಾಸವು ಸಂಭನಿಸಲಾರದು. 


೪೦ ಶ್ರೀ ಸ್ಕಾಂದಮಹಾಪುರಾಣಂ 


ಜ್ಯೇಷ್ಕೇ ಮಾಸಿ ಸಿತೇ ಪಕ್ಸೇ ಸಕ್ಸಂ ರುದ್ರಸರೇ ನರಃ । 
ಕುರ್ವನೆ ಕೈ ವಾರ್ಷಿಕೀಂ ಯಾತ್ರಾಂ ನ ವಿಫ್ಟೈರಭಿಭೂಯತೇ ॥ ೯೩॥ 
ದಶಾಶ ಮೇಧಾನಭೃಫೈರ್ಯತೃ ಲ ಲಂ ಸಮ್ಯಗಾಪ್ಯತೇ । 


ದಶಾಶ್ಚನೇಥೇ ತನ್ನೂನಂ ಸ್ನಾತ್ವಾ ದಶಹರಾತಿಥೌ ॥ ೯೪॥ 
ಸ್ಪರ್ಧುನ್ಯಾಃ ಪಶ್ಚಿಮೇ ತೀರೇ ನತ್ತಾ ದಶಹರೇಶ್ವರಂ । 
ನ ದುರ್ದಶಾಮವಾಸ್ನೋತಿ ಪುಮಾನ್ಸು ಣ್ಯತನುಃ ಕ್ವಚಿತ್‌ ॥೯೫॥ 
ಯತ್ಕಾ ಶ್ಯಾಂ ದಕ್ಸಿಣಾದ್ವಾ ರಮಂತರ್ಗೇಹಸ್ಯ ಕೀರ್ತ್ಯತೇ 1 
ತತ್ರ ಬ್ರ Ky ್ಮೇಶ್ವ Fly ದೃಷ್ಟಾ ಬ್ರಹ್ಮ ಲೋಕೇ. ಮಹೀಯತೇ ॥ ೯೬॥ 
ಇತಿ ಜಾ ್ರಹ್ಮಣನೇಷೇಣ ವಾರಾಣಸ್ಕಾಂ ಮಹಾಧಿಯಾ । 
ದ್ರುಹಿಣೇನ ಸ್ಥಿ ತಂ ತಾವದ್ಯಾವಾದ್ವಿಶ್ಚೇಶ್ವರಾಗನುಃ ॥೯೭॥ 
ದಿಪೋದಾಸೊಳಪಿ ರಾಜೇಂದ್ರೋ ನೈ ದ್ದ: ಬ್ರಾಹ್ಮಣರೂಸಿಣೇ । 

ಬ್ರಹ್ಮಣೇ ಕೃ ಕ್ರ ತಯಜ್ಞಾ ಯ ಬ್ರ ಹ್ಮ ಶಾಲಾಮಕಲ್ಲ' ಯತ್‌ ॥ ೯೮॥ 


೯೩. ಈ ಪ್ರದೇಶಕ್ಕೆ ಪ್ರತಿವರ್ಷವೂ ಜ್ಯೇಷ್ಠಮಾಸದ ಶುಕ್ಲಪಕ್ಸದ 
ಸಮಯವನ್ನರಿತು ಯಾತ್ರೆಯನ್ನು ಮಾಡಿ ಮನುಷ್ಯನು ರುದ್ರಸರೋವರದಲ್ಲಿ 
ಪಕ್ಚದ ಎಲ್ಲ ದಿವಸಗಳಲ್ಲಿಯೂ ಸ್ನಾನವನ್ನು ಮಾಡಲು ಅವನಿಗೆ ಜನ್ಮದಲ್ಲೆಂದಿಗೂ 
ಕಾರ್ಯಗಳಲ್ಲಿ ವಿಫ್ನಗಳು ಪರಾಭವವನ್ನುಂಟುಮಾಡಲಾರವು. 

೯೪. ಹತ್ತು ಅಶ ಶ್ರಮೇಧಯಜ್ಞ ಗಳನ್ನು ಮಾಡಿ ಅವಭೃಥಸ್ನಾ, ನವನ್ನು 
ಮಾಡಿದವನಿಗೆ ಯಾವ "ಪುಣ್ಯವು ಲಭಿಸುವುಡೊ, ಆ ಪುಣ್ಯಫಲವೇ ಧಶಹರಾ 
ತಿಥಿಯಲ್ಲಿ ದಶಾಶ್ನ ಕಮೇಧತೀಫದಲ್ಲಿ ಸ್ಥಾ ಸ್ಲಾನಮಾಡಿದ ಮನುಷ್ಯನಿಗೆ ಪ್ರಾಪ್ತವಾಗು 
ವುದು. ಇದು ನೆಸ್ಸಂದೇಹವು. 

೯೫. ಗಂಗಾನದಿಯ ಪಶ್ಚಿಮತೀರದಲ್ಲಿರುವ ದಶಹರೇಶ್ವರಲಿಂಗಕ್ಕೆ 
ನಮಸ್ಕರಿಸಿದ ಮನುಷ್ಯನು ಎಂದಿಗೂ ದುರ್ದಶೆಯನ್ನು ಹೊಂದುವುದಿಲ್ಲ. 
ಯಾವಾಗಲೂ ಪುಣ್ಯ ವಂತನಾಗಿಯೇ ಇರುವನು. 

೯೬. ಕಾಶೀಕೆ ಶ್ರೇತ್ರದಲ್ಲಿ ಅಂತರ್ಗ್ಯಹದ ದಕ್ಷಿ ದ್ವಾರಪ್ರ ದೇಶವೆಂದು 
ಪ್ರಖ್ಯಾತವಾಗಿರುವ. ಸ ಸ ಳದಲ್ಲಿ ನೆಲಸಿರುವ ಬ ್ರಹ್ಮೇಶ್ರ ರನನ್ನು "ಸಂದರ್ಶಿಸಿದ 
ಮನುಷ್ಯನು ಬ ್ರಹ್ಮಲೋಕದಲ್ಲಿಯೂ ಸಂಪೂಜ್ಯನಾಗುವನು. 

೯೭. ಈ ವಿಧವಾಗಿ ಮಹಾಧೀಮಂತನಾದ ಬ್ರಹ್ಮದೇವನು ಕಾಶಿಯಲ್ಲಿ 
ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ವಿಕೆ ್ವೇಶ್ವ ರನ” ಪುರಪ್ರ ವೇಶದ ಸಮಯ 
ನನ್ನೇ ನಿರೀಕ್ಷಿಸುತ್ತ ಅಲ್ಲಿಯೇ ನಿಂತುಬಿಟ್ಟ ನು 

೯೮. ರಾಜಕ್ರೆ ಷ್ಠ "ನಾದ ದಿವೋದಾಸನೂ ಸ ಸಹ ಹ ವೃದ್ಧಬ್ರಾಹ್ಮ ಣನ ರೂಪ 
ವನ್ನು ತಾಳಿ ಯಜ್ಞ ಗಳನ್ನು ಸಮಾಪ್ತಿಗೊಳಿಸಿದ ಆ ಬ್ರಹ್ಮನಿಗಾಗಿ ಉತ್ತಮ 
ವಾದೊಂದು ಬ ಬ್ರಹ್ಮಕಾಲೆಯನ್ನು ನಿರ್ಮಾಣಮಾಡಿದನು. 





ದ್ವಿಪಂಚಾಶತ್ತ್ವಮೋ9ಧ್ಯಾಯಃ ೪0 


ಬ್ರಹ್ಮೇಶ್ವ ರಸಮಿಾಪೇ ತು ಬ್ರಹ್ಮಶಾಲಾ ಮನೋಹರಾ । 

ಬ್ರಹ್ಮಾ ತತ್ರಾ ನಸದ್ಧ್ಯೋನ ಬ್ರಹ್ಮಘೋಷೈರ್ನಿನಾದಯನ್‌ ॥೯೯॥ 

ಇತಿ ತೇ ಕಥಿತೋಬ ್ರಿಹ್ಮನ್ಮಹಿಮಾತಿಮಹತ್ತರಃ ! 

ದಶಾಶ ಶೈ ಮೇಧತೀರ್ಥಸ್ಯ ಸರ್ನಾಘೌಫವಿನಾಶನಃ ೧೦೦ ॥ 
ಕೃತ್ವಾಧ್ಯಾಯನಿನುಂ "ಪುಣ್ಯ 0 ಶ್ರಾನಯಿತ್ವಾ ತಥ್ಸೈವ ಚ । 

ಬ್ರಹ್ಮಲೋಕಮವಾಸ್ಟೋತಿ ಶ್ರ 1 ದ್ಧ 'ಯಾ ಮಾನವೋತ್ತ ಮಃ ॥೧೦೧॥ 


ಇತಿ ಶ್ರೀ ಸ್ಕಾ ಂಡೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಷತುರ್ಕಿಕ ಕಾಶೀಖಂಡೇ ಉತ್ತರಾರ್ಥೇ " ದಶಾಶ್ವನೇಥವರ್ಣನಂ 33 
ನಾಮ ದ್ವಿಪಂಚಾಶತ್ತ ನೋಂಧ್ಯಾಯಃ 





೯೯. ಬ್ರಹ್ಟೇಶ್ವರನ ಸಮಾನದಲ್ಲಿಯೇ ಅತ್ಯಂತ ಮನೋಹರವಾದ 
ಆ ಬ್ರಹ್ಮಶಾಲೆಯು ಕಟ್ಟ ಲದ್ದಿ ತು. ಅದರಲ್ಲಿ ವೇದಘೋಷಗಳಿಂದ ಆಕಾಶ 
ನನ್ನೂ ಪ್ರತಿಧ್ವನಿಗೊಳಿಸುತ್ತ ನು ಸುಖವಾಗಿ ವಾಸಮಾಡುತ್ತಿದ ನು. 

೧೦೦. ಎಲ್ಫೈ ಆಗಸಕೆ? ಇಂತು ನಿನಗೆ ಸಕಲ ಪಾಪ ಪಗಳನ್ನೂ ನಿರ್ಮೂಲ 
ಗೊಳಿಸುವಂತಹ ದಶಾಶ್ವಮೇಧತೀರ್ಥದ ಅಪಾರವಾದ ಮಹಿಮೆಯನ್ನು 
ವಿಸ್ತಾರವಾಗಿ ತಿಳಿಸಿರುನೆನು. 

೧೦೧. ಪರಮಪನವಿತ್ರವಾದ ಈ ಅಧ್ಯಾಯವನ್ನು ಕೇಳಿದರಾಗಲಿ, ಇತರರಿಗೆ 
ಶ್ರವಣಮಾಡಿಸಿದರಾಗಲಿ, ಆ ಮನುಷ್ಯಕ್ರಿ (ಷ್ಮನು ತನ್ನ ಶ್ರ ಶ್ರದ್ಧಾ ಭಕ್ತಿ ಗಳ ಫಲವಾಗಿ 
ಬ್ರಹ್ಮಲೋಕವನ್ನೇ ಪಡೆಯುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
"" ದಶಾಶ್ಚಮೇಧವರ್ಣನ'ನೆಂಬ ಐವತ್ತೆರಡನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥ ತ್ರಿಪಂಚಾಶತ್ತಮೋಧ್ಯಾಯಃ 
ನಾರಾಣಸೀನರ್ಣನಂ- ಗಣಪ್ರೇಷಣವರ್ಣನಂ 
ಅಗಸ್ತಿರುವಾಚ:- 
ಅಪೂರ್ನೇಯಂ ಕಥಾ ಖ್ಯಾತಾ ಬ್ರಹ್ಮಣೋ ಬ್ರಹ್ಮನಿತ್ತಮ । 


ಕಿಂ ಚಕಾರ ಪುನಃ ಶಂಭುಸ್ತತ್ರ ಬ್ರಹ್ಮಣ್ಯಪಿ ಸ್ಥಿತೇ | non 
ಸ್ಕಂದ ಉವಾಚ:- 

ಶೃಣ್ವಗಸ್ಯ ಮಹಾಭಾಗ ಕಾಶ್ಯಾಂ ಬ್ರಹ್ಮಣ್ಯಪಿ ಸ್ಥ ತೇ! 

ಗಿರಿಶಶ್ಚಿಂತಯಾಮಾಸ ಭೃಶಮುದ್ದಿಗ್ನಮಾನಸಃ ॥೨॥ 

ಪುರೀ ಸಾ ಯಾದೃಶೀ ಕಾಶೀ ನಶೀಕರಣಭೂಮಿಕಾ । 

ನ ತಾದೃಶೀದೃಶೀಹಾಸೀತೃಜ್ಜಿನ್ನೇ ಪ್ರಾಯಶೋ ಧ್ರುವಂ Nan 

ಯೋ ಯೋ ಯಾತಿ ಪುರೀಂ ತಾಂತು ಸಸ ತತ್ರೈವ ತಿಸ್ಮತಿ। 


ಅಭೂವನ್ನನು ಯೋಗಿನ್ಯೋಯೋಗಿನ್ಯಃ ಕಾಶಿಸಂಗತಾಃ ॥೪॥ 
ಕನ್ನಡದ ಅನುವಾದ 
ವಾರಾಣಸೀವರ್ಣನ. _ ಗಣಪ್ರೇಸಣವರ್ಣನ 

೧. ಅಗಸ್ತುನು ಹೇಳುತ್ತಾನೆ:--ವೇದಗಳಲ್ಲಿ ನಿಷ್ಣಾತನಾದ ಷಣ್ಮುಖನೆ! 
ಬ್ರಹ್ಮದೇವನಿಗೆ ಸಂಬಂಧಿಸಿದ ಅಪೂರ್ವವಾದ ಈ ಚರಿತ್ರೆಯನ್ನು ನನಗೆ ತಿಳಿಸಿ 
ರುವೆ. ಇಂತು ಬ್ರಹ್ಮದೇವನೂ ಸಹ ಕಾಶೀಕ್ಷೇತ್ರದಲ್ಲಿಯೇ ಶಾಶ್ವತವಾಗಿ ನೆಲಸಲು 
ಆ ಪರಮೇಶ್ವರನು ಮತ್ತೇನನ್ನು ಮಾಡಿದನು? 

೨. ಸ್ಫೃಂದನು ಹೇಳುತ್ತಾನೆ:--ಮಹಾತ್ಮನಾದ ಅಗಸ್ಯುನೆ! ಕೇಳು. 
ಇಂತು ಬ್ರಹ್ಮನೂ ಸಹ ಕಾಶಿಯಲ್ಲಿಯೇ ನಿಂತುಬಿಡಲು ಮಹೇಶ್ವರನು ಮನಸ್ಸಿ 
ನಲ್ಲಿ ಅತ್ಯಂತ ಉದ್ವೇಗವನ್ನು ಹೊಂದಿದವನಾಗಿ ತನ್ನಲ್ಲಿಯೇ ಯೋಚಿಸ 
ತೊಡಗಿದನು. 

೩. ಕಾಶಿಯೆಂಬ ಈ ನಗರಿಯು ಜನರನ್ನು ವಶಮಾಡಿಕೊಳ್ಳುವುದರಲ್ಲಿ 
ಎಷ್ಟರಮಟ್ಟಿನದಾಗಿರುವುದೊ, ಅಷ್ಟುಮಟ್ಟನ ಮತ್ತೊಂದುಸ್ರದೇಶವು ಪ್ರಾಯಿಕ 
ವಾಗಿ ಬೇಕೆ ಯಾವೆಡೆಯಲ್ಲಿಯೂ ಖಂಡಿತವಾಗಿಯೂ ನನ್ನ ಕಣ್ಣುಗಳಿಗೆ 
ಗೋಚರವಾಗುವುದಿಲ್ಲ. 

೪. ಯಾವ ಯಾವನು ಆ ಪಟ್ಟಣವನ್ನು ನೋಡಲು ಹೋಗುವನೊ, 
ಅವನವನು ಅಲ್ಲಿಯೇ ಸ್ಥಿರವಾಗಿ ನೆಲಸಿಬಿಡುವನು. ಕಾಶಿಯನ್ನು ನೋಡಿಬರಲು 
ಹೊರಟ ಯೋಗಿನಿಯರೂ ಸಹ ಅಯೋಗಿನಿಯರೇ ಆಗಿರುವರೋ ನಿನೋ? 


ತ್ರಿಪಂಚಾಶತ್ತಮೋತಧ್ಯಾಯಃ ೪೩ 


ಅಕಿಂಚಿತ್ಯರತಾಂ ಪ್ಲಾ ್ರಿಪ್ರಃ ಸ ಸಹಸ್ಪಕರೋಂಪ್ಯಹಂ | 
ನಿಧಿರ್ನಿಥಾನದಕ್ಟೊ€ ಅಪಿ ನಮೇ ಇ ಸನಿಧೋಭನತ್‌ Hn 
ಚಿಂತಯನ್ನಿತಿ ದೇವೇಶೋ ಗಣಾನಾಹೂಯ ಭೂರಿಶಃ । 

ಪ್ರೇಷಯಾಮಾಸ ಭೋ ಯಾತ ಕ್ಸಿಪ್ರಂ ವಾರಾಣಸೀಂ ಪುರೀಂ ॥೬॥ 
ಎ ಕುರ್ವಂತಿ ತು ಯೋಗಿನ್ಯಃ ಕಿಂ ಕರೋತಿ ಸ ಭಾನುಮಾನ್‌ | 


ಗತ್ವಾ ವಿತ್ತ ತ್ವರಾಯುಕ್ತಾ ವಿಧಿಶ್ವ ವಿದಧಾತಿ ಕಂ an 
ನಾಮಗ್ರಾಹಂ' ತತೋಃ ಸ್ಪೈಸೀದ ದುಮಾನಪುರಸ್ಸರಂ | 

ಶಂಕುಕರ್ಣ ಮಹಾಕಾಲ ಘಂಟಾಕರ್ಣ ಮಹೋದರ Hen 
ಸೋಮನಂದಿನ್ನಂದಿಷೇಣ ಕಾಲ ಪಿಂಗಲ ಕುಕ್ಕುಟ | 

ಕುಂಡೋದರ ಮಯೂರಾಕ್ಟ ಬಾಣ ಗೋಕರ್ಣ ತಾರಕ ॥೯॥ 
ತಿಲಪರ್ಣ ಸ್ಥೂಲಕರ್ಣ ದೃಮಿಚಂಡ ಪ್ರಭಾಮಯ । 

ಸುಕೇಶ ವಿಂದತೇ ಛಾಗ ಕಪರ್ದಿನ್‌ ಪಿಂಗಲಾಕ್ಸಕ ॥ ೧೦॥ 
ನೀರಭದ್ರ ಕಿರಾತಾಖ್ಯ ಚತುರ್ಮುಖ ನಿಕುಂಭಕ । 

ಪಂಚಾಕ್ಟ, ಭಾರಭೂತಾಖ್ಯ ತ್ರ್ಯಕ್ಸು ಕ್ಲೇಮುಕ ಲಾಂಗಲಿನ್‌ ॥೧೧॥ 





೫. ಸಹಸ್ರರಶ್ಮಿಯಾದ ಸೂರ್ಯನೂ ಸಹ ಅಲ್ಲಿ ಬಹಳವಾದ ನಿಶ್ಚಲ 
ಸ್ವಭಾವವನ್ನೇ ಹೊಂದಿರುವನು. ಬ್ರಹ್ಮಾಂಡದ ಕಾರ್ಯವನೆ ಲ್ಲ ನಿರ್ವಹಿಸು 
ವುದರಲ್ಲಿ ದಶ್ಬನೆನಿಸಿದ ಬ್ರಹ್ಮನೂ ನನ್ನ ಕಾರ್ಯಭಾರವನ್ನು ನಿರ್ವಹಿಸುವುದರಲ್ಲಿ 
ಅಶಕ್ತನಾಗಿರುವನು.?' 

೬. ಇಂತೆಂದು ಚಿಂತಿಸುತ್ತ ಮಹಾದೇವನು ಬಹುಸಂಖ್ಯಾತರಾದ ತನ್ನ 
ಗಣಗಳನ್ನೆಲ್ಲ ಕರೆದು "" ಎಲ್ಫೈ ಗಣಗಳಿರಾ! ನೀವೆಲ್ಲರೂ ವೇಗವಾಗಿ ಆ ಕಾಶೀ 
ನಗರಿಯನ್ನು ಹೋಗಿ ಸೇರಿರಿ” ಎಂಬುದಾಗಿ ಕಳುಹಿಸಿಕೊಟ್ಟನು. 

೭. ಅಲ್ಲಿಗೆ ಕಳುಹಿಸಿದ ಯೋಗಿನಿಯರು ಏನನ್ನು ಮಾಡುತ್ತಿರುವರು? 
ಆ ಸೂರ್ಯನಾದರೂ ಅಲ್ಲಿ ಏನು ಮಾಡುತ್ತಿರುವನು? ಬ್ರಹ್ಮದೇವನು ಯಾವ 
ಕಾರ್ಯದಲ್ಲಿ ನಿರತನಾಗಿರುವನು? ನೀವು ತ್ವರೆಯಿಂದ ಅಲ್ಲಿಗೆ ಹೋಗಿ ಈ 
ಸಮಾಚಾರವೆಲ್ಲವನ್ನೂ ತಿಳಿದು ಬನ್ಸಿರಿ. 

೮೧೨. ಇಂತೆಂದು ಪರಮೇಶ್ವ ರನು ತನ್ನ ಗಣಾನಾಯಕರಲ್ಲಿ ಒಬ್ಬೊಬ್ಬ 
ನನ್ನೇ ಬಹುಮಾನಪೂರ್ವಕವಾಗಿ ಹೆಸ ರುಗಳಿಂದ ಕೂಗಿ ಕರೆದನು. "(ಶಂಕು 
ಕರ್ಣ, ಮಹಾಕಾಲ, ಘಂಟಾಕರ್ಣ, ಮಹೋದರ, ಸೋಮನಂದಿ, ನಂದಿಷೇಣ, 
ಕಾಲ, ಪಿಂಗಲ, ಕುಕ್ಕುಟಿ, ಕುಂಡೋದರ, ಮಯೂರಾಕ್ಟ್ರ, ಬಾಣ, ಗೋಕರ್ಣ, 
ತಾರಕ, ತಿಲಪರ್ಣ, ಸ್ಫೂಲಕರ್ಣ, ದೃಮಿಚಂಡ, ಪ್ರಭಾಮಯ, ಸುಕೇಶ, 
ವಿಂದತಿ, ಛಾಗ, ಕಪರ್ದಿ, ಹಪಿಂಗಲಾಕ್ಟ, ವೀರಭದ್ರ, ಕಿರಾತ, ಚತುರ್ಮುಖ, 


ಳಳ ಶ್ರೀ ಸ್ಕಾಂದಮ ಹಾಪುರಾಣಲ 


ವಿರಾಧ ಸುಮುಖಾಸಾಡೇ ಭವಂತೋ ಮಮ ಸೂನನಃ । 

ಯಥೇಮೌ ಸ್ವಂದಹೇರಂಬೌ ನೈಗನೇಯೋ ಯಥಾ ತ್ವಯಂ ॥೧೨॥ 
ಯಥಾ ಶಾಖನಿಶಾಖೌ ಚ ಯಥೇಮಾೌ ನಂದಿಭೃಂಗಿಣೌ । 

ಭವತ್ಸು ವಿದ್ಯಮಾನೇಷು ಮುಹಾನಿಕ್ರಮಶಾಲಿಷು ॥೧೩॥ 
ಕಾಶೀಪ್ರವೃತ್ತಿಂ ನೋ ಜಾನೇ ದಿವೋದಾಸನೃಪಸ್ಯ ಚ । 
ಯೋಗಿನ್ಯರ್ಕನಿಧೀನಾಂ ಚ ತದ್ಭೋ ಯಾತಂ ಭನತ್ಸೃಮೂ ॥ ೧೪ ॥ 
ಶಂಕುಕರ್ಣಮಹಾಕಾಲೌ ಕಾಲಸ್ಯಾಪಿ ಪ್ರಕಂಪನೌ । 


ಜ್ಞಾ ತುಂ ವಾರಾಣಸೀವಾರ್ತಾಮಾಯಾತಂ ಚ ತ್ವರಾನ್ವಿತೌ ॥ ೧೫ ॥ 
ಕೃತಪ್ರತಿಜ್ಞೌ ತೌ ತೂರ್ಣಂ ಪ್ರಾಪ್ಯ ವಾರಾಣಸೀಂ ಪುರೀಂ । 
ಶಂಕುಕರ್ಣಮಹಾಕಾಲೌ ವಿಸ್ಮ ತ್ಯೆ ಶಾಂಭನೀಂ ಗಿರಂ ॥ ೧೬ ॥ 
ಯಥೈಂದ್ರಜಾಲಿಕೀಂ ದೃಷ್ಟ್ವಾ ಮಾಯಾಮಿಹ ವಿಚಕ್ಷಣಃ । 
ಕ್ಷಣೇನ ನೋಹಮಾಯಾತಿ ಕಾಶೀಂ ವೀಳ್ಯ ತಥೈವ ತೌ ॥ ೧೭॥ 


ನಿಕುಂಭಕ, ಪಂಚಾಕ್ಸೃ, ಭಾರಭೂತ, ತ್ರ್ಯಕ್ಸ ಕ್ರೇಮಕ, ಲಾಂಗಲಿ, ವಿರಾಧ, 
ಸುಮುಖ, ಆಷಾಢಿ, ನೀವೆಲ್ಲರೂ ನನ್ನ ಪುತ್ರರಿಗೆ ಸಮಾನರಾಗಿರುವಿರಿ. ಷಣ್ಮುಖ 
ಗಣೇಶರಂತೆಯೂ ಈ ನೈಗಮೇಯನಂತೆಯೂ ನೀವು ನನಗೆ ಪ್ರಿಯರಾಗಿರುವಿರಿ. 

೧೩-೧೪. ಈ ಶಾಖ, ವಿಶಾಖರು ಹೇಗೆಯೋ ನಂದಿ, ಭೃಂಗಿಗಳು 
ಹೇಗೆಯೋ ಹಾಗೆಯೇ ನೀವೂ ಇರುವಿರಿ. ಇಂತಹ ಮಹಾಪರಾಕ್ರಮಶಾಲಿ 
ಗಳಾದ ನೀವೆಲ್ಲರೂ ಪರಿವಾರವಾಗಿದ್ದರೂ ನಾನು ಕಾಶೀನಗರದ ವೃತ್ತಾಂತ 
ವನ್ನಾಗಲಿ, ದಿವೋದಾಸನ ನಡೆವಳಿಕೆಗಳನ್ನಾಗಲಿ ತಿಳಿಯಲಾರದೆ ತನಕಪಡು 
ತ್ರಿರುವೆನು. ಯೋಗಿನಿಯರೂ, ಸೂರ್ಯನೂ, ಬ್ರಹ್ಮನೂ ಏನಾದರೆಂಬುದು 
ತಿಳಿಯದಾಗಿದೆ. ಆದುದರಿಂದ ನಿಮ್ಮಲ್ಲಿ ಇಬ್ಬರು ಅಲ್ಲಿಗೆ ಹೊರಡಲನುವಾಗಿರಿ. 

೧೫. ಕಾಲಯಮನಿಗೂ ಭಯವನ್ನುಂಟುಮಾಡುವ ಈ ಶಂಕುಕರ್ಣ 
ಮಹಾಕಾಲರಿಬ್ಬರೂ ವಾರಾಣಸೀನಗರದ ವೃತ್ತಾಂತವನ್ನು ತಿಳಿಯಲು ಹೋಗಿ 
, ಜಾಗ್ರತೆಯಾಗಿ ಹಿಂದಿರುಗಿಬರಲಿ.?' 

೧೬. ಹಾಗೆಯೇ ಆಗಲೆಂದು ಪ್ರತಿಜ್ಞೆಯನ್ನು ಮಾಡಿ ಆ ಶಂಕುಕರ್ಣ 
ಮಹಾಕಾಲರಿಬ್ಬರೂ ಶೀಘ್ರವಾಗಿ ವಾರಾಣಸಿಯನ್ನು ಸೇರಿದ ಕೂಡಲೆ 
ಮಹೇಶ್ವರನು ತಮಗೆ ಹೇಳಿ ಕಳುಹಿಸಿದ ಸಂದೇಶವನ್ನು ಸಂಪೂರ್ಣವಾಗಿ 
ಮಕಿತುಬಿಟ್ಟರು. 

೧೭. ಲೋಕದಲ್ಲಿ ಎಂತಹ ವಿಚಕ್ಸಣನಾದ ಮನುಷ್ಯನಾದರೂ ಐಂದ್ರ 
ಜಾಲಿಕನ ಮಾಯಾಸೃಸ್ಟಿಯನ್ನು ಕಂಡು ಕ್ಲಣಮಾತ್ರವಾದರೂ ಹೇಗೆ ಭ್ರಾಂತ 


ತ್ರಿಪಂಚಾಶತ್ತಮೋತಧ್ಯ್ಮಾಯಃ ೪೫ 


ಅಹೋ ಮೋಹಸ್ಯ ಮಾಹಾತ್ಮ $ನುಹೋ ಭಾಗ್ಯವಿಷರ್ಯಯಃ । 
ಸಿರ್ವಾಣರಾಶಿಂ ಯತ್ಕಾಶೀಂ ಪ್ರಾ ಪ್ಯ ಯಾಂತ್ಯನ್ಯತೋಬುಧಾಃ ॥ ೧೮ ॥ 
ತತ್ಯ ಜೇ ಯೈರಿಯಂ ಸಸ್ಯ Bilal SEE I 


ತೇಜಾಂ ಕರತಲಾಂ ಮುಕ್ತಃ ಪ್ರಾಪ್ತಾಪಿ ಪರಿತೋ ಗತಾ ॥೧೯॥ 
ಯತ್ರ ಸರ್ವಾವಭೃಥತಃ ಸ್ನಾನ ಮಾತ್ರ 9 ನಿಶಿಷ್ಯತೇ । 

ಅಪ್ಪು ಸ್ವೀಕೃತಸಾನೀಯ್ಯೈಸ್ತಾಂ ಕಾಶೀಂ ಕಃ ಸರಿತ್ಯ ಜೇತ್‌ ॥ ೨೦॥ 
ಯತ್ನ ತ್ರೈಕಪುಸ್ಪ ದಾನೇನ ಶಿವಲಿಂಗಸ್ಯ ಮೂರ್ಧನಿ । 

ಡೆಕಸೌವರ್ಣಿಕಂ ಪುಣ್ಯಂ ಕಸ್ತಾಂ ಕಾಶೀಂ ಪರಿತ್ಯಜೇತ್‌ ॥ ೨20 


ಯತ್ರ ದಂಡಪ್ರಣಾಮೇನ ಅಸ್ಕೇಕೇನ ಶಿವಾಗ್ರತಕ | 
ತುಚ್ಛಮೈಂದ್ರಪದಂ ಪ್ರಾಹುಸ್ತಾಂ ಕಾಶೀಂ ಕೋ ವಿಮುಂಚತಿ ॥ ೨೨ ॥ 


ನಾದಂತೆ ತೋರುವನೊ, ಹಾಗೆಯೇ ಇವರಿಬ್ಬರೂ ಸಹ ಕಾಶೀಕ್ಸೇತ್ರವನ್ನು 
ಕಂಡು ಸಂಭ್ರಾಂತರಾಗಿದ್ದರು. 

೧೮. ಆಶ್ಚರ್ಯ! ಮೋಹದ ಮಹಾಮಹಿಮೆಯನ್ನೇನೆಂದು ಹೇಳೋಣ! 
ಜನರ ಭಾಗ್ಯದ ವ್ಯತ್ಯಾಸವನ್ನು ಹೇಗೆ ವರ್ಣಿಸೋಣ! ಮೋಕ್ಷ ಸೌಖ್ಯದ 
ರಾಶಿಯೆನಿಸಿದ ಕಾಶಿಯನ್ನು ಹೊಂದಿಯೂ ಮೂಢರಾದ ಜನರು ಇತರ ತೀರ್ಥ 
ಕ್ಸೇತ್ರಗಳಿಗೆ ಹೋಗುತ್ತಿರುವರಲ್ಲವೆ! 

೧೯. ಸಕಲಾಶೀರ್ವಾದಗಳಿಗೂ ನಿವಾಸಭೂಮಿಯಾದ ಈ ವಾರಾಣಸಿಯು 
ಯಾರಿಂದ ಪರಿತ್ಯಕ್ತವಾಗಿದೆಯೊ, ಅವರಿಗೆ ಕರತಲಗತವಾದ ಮೋಕ್ಷ 
ಸಾಮ್ರಾಜ್ಯವೂ ಸಹ ಅವರನ್ನು ಬಿಟ್ಟು ಹೋಗುವುದು. 

೨೦. ಯಾವ ಪ್ರದೇಶದಲ್ಲಿ ಕಾಯಿಸಿದ ನೀರಿನಲ್ಲಿ ಮಾಡಿದ ಸ್ನಾನವೂ 
ಇತರ ಸ ಸ್ಥಳಗಳಲ್ಲಿ ಸ ಸಕಲ ಯಜ್ಞಗಳನ್ನು ಸಮಾಸ್ತಿಗೊಳಿಸಿ ಮಾಡಿದ ಅವಭೃಥ 
ಸ್ನಾನಕ್ಕಿಂತಲೂ ವಿಶೇಷಫಲದಾಯಕವಾಗಿರುವುದೊ, ಅಂತಹ ಕಾಶೀಕ್ಷೇತ್ರ 
ವನ್ನು ಯಾವ ಮನುಷ್ಯ ನು ತಾನೆ ಬಿಟ್ಟು ಹೋಗುವನು? 

೨೧. ಎಲ್ಲಿ ಶಿವಲಿಂಗದ ಮೇಲೆ ನ ಪುಷ್ಪ ಸಮರ್ಪಣೆಯಿಂದಲೇ 
ಹತ್ತು ಸುವರ್ಣ ಪುಷ್ಪಗಳನ್ನರ್ನಿಸಿದ ಪುಣ್ಯ ಪೊಡಗುವುಜೊ, ಅಂತಹ ಕಾಶಿ 
ಯನ್ನು ಯಾವ ಮನುಷ್ಯನು ತ್ಯಜಿಸ ಸಲಿಚಿ ಸುವನು ? 

೨೨. ಯಾವ ಕ್ಲೇತ್ರದಲ್ಲಿ ಶಿನಲಿಗದ ಎದುರಿನಲ್ಲಿ ಮಾಡಿದ ಒಂದೇ 
ಸಾಷ್ಟಾಂಗ ನಮಸ್ಕಾರಕ್ಕೆ ಮಹೇಂದ್ರ ಪದವಿಯೂ ಅತ್ಯಲ್ಪ ಫಲವೆಂದು ಪ್ರ ಸಿದ್ಧ 
ವಾಗಿರಿ ವ್ರ, ಅಂತಹ ವಾರಾಣಸಿಯನ್ನು ಯಾವನು ತಾನೆ ಬಿಟ್ಟು ಬರು 
ವನು? 


೪೬ ಶ್ರೀ ಸ್ಥಾಂದಮ ಹಾಪುರಾಣಂ 


ಯತ್ರೆಕದ್ವಿಜಮಾತ್ರಂ ತು ಭೋಜಯಿತ್ವಾ ಯಥೇಚ್ಛಯಾ । 
ವಾಜಪೇಯಾಧಿಕಂ ಪುಣ್ಯಂ ತಾಂ ಕಾಶೀಂ ಕೋ ನಿಮುಂಚತಿ ॥ ೨೩8 
ಏಕಾಂ ಗಾಂ ಯತ್ರ ದತ್ವಾ ವೈ ವಿಧಿನದ್ಬ್ರಾಹ್ಮಣಾಯ ನೈ । 


ಲಭೇದಯುತಗೋಪುಣ್ಯಂ ಕಸ್ತಾಂ ಕಾಶೀಂ ತ್ಯಜೇತ್ಸುಧೀಃ ॥ ೨೪ ೫ 
ಏಕಂ ಲಿಂಗಂ ಪ್ರತಿಷ್ಠಾಪ್ಯ ಯತ್ರ ಸಂಸ್ಥಾಪಿತಂ ಭವೇತ್‌ । 

ಅಪಿ ತ್ರೈಲೋಕ್ಯಮಖಿಲಂ ತಾಂ ಕಾಶೀಂ ಕಃ ಸಮುಜ್ಜತಿ ॥ ೨೫ ॥ 
ಪರಿನಿಶ್ಲಿತ್ಯ ತಾವಿತ್ಯಂ ಲಿಂಗೇ ಸಂಸ್ಥಾಪ್ಯ ಪುಣ್ಯದೇ । 

ತತ್ರೈನ ಸಂಸ್ಥಿತಿಂ ಸ್ರಾಸ್ಟೌ ಕಾಶೀಂ ನಾದ್ಯಾಪಿ ಮುಂಚತಃ ॥ ೨೬ ॥ 


ಶಂಕುಕರ್ಣೇಶ್ವರಂ ಲಿಂಗಂ ಶಂಕುಕರ್ಣಗಣಾರ್ಚಿತಂ । 
ದೃಷ್ಟ್ಯಾ ನ ಜಾಯತೇ ಜಂತುರ್ಜಾತು ಮಾತುರ್ಮಹೋದರೇ ॥ ೨೭ ॥8 
ವಿಶ್ವೇಶಾದ್ವಾಯುದಿಗ್ಟಾಗೇ ಶಂಕುಕರ್ಣೇಶ್ವರಂ ನರಃ । 
ಸಂಪೂಜ್ಯ ನ ವಿಶೇದತ್ರ ಘೋರೇ ಸಂಸಾರಸಾಗರೇ ॥ ೨೮ ॥ 

೨೩. ಎಲ್ಲಿ ಕೇವಲ ಒಬ್ಬ ಬ್ರಾಹ್ಮಣನಿಗೇ ಯಥೇಚ್ಛವಾದ ಭೋಜನವನ್ನು 
ಮಾಡಿಸುವುದರಿಂದ ಅಶ್ವಮೇಧಫಲಕ್ಕೂ ಹೆಚ್ಚಿನ ಪುಣ್ಯವು ಲಭಿಸುವುದೊ, 
ಅಂತಹ ಕಾಶಿಯನ್ನು ಯಾವನು ತ್ಯಜಿಸುವನು? 

೨೪. ಎಲ್ಲಿ ವಿಧ್ಯುಕ್ತರೀತಿಯಿಂದ ಬ್ರಾಹ್ಮಣೋತ್ತಮನಿಗೆ ಒಂದು 
ಗೋವನ್ನೇ ದಾನಮಾಡುವುದರಿಂದ ಹತ್ತು ಸಾವಿರ ಗೋವುಗಳ ಮಹಾದಾನದ 
ಪುಣ್ಯವನ್ನು ಪಡೆಯಬಹುದೊ, ಅಂತಹ ಕಾಶಿಯನ್ನು ಯಾವ ಮನುಷ್ಯನು. 
ತ್ಯಜಿಸುವನು? 

೨೫, ಯಾವ ಸ್ಸೇತ್ರದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠೆ ಮಾಡುವುದ 
ರಿಂದಲೇ ಮೂರು ಲೋಕಗಳನ್ನೂ ಸ್ಥಾಪನೆಮಾಡಿದ ಪುಣ್ಯವೊದಗುವುದೊ, 
ಅಂತಹ ಕಾಶೀಕ್ಷೇತ್ರವನ್ನು ಯಾವನು ತಾನೆ ಬಿಟ್ಟು ಬರುವನು? 

೨೬. ಇಂತೆಂದು ಮನಸ್ಸಿನಲ್ಲಿಯೇ ದೃಢನಿಶ್ಚಯವನ್ನು ಮಾಡಿಕೊಂಡು. 
ಅವರಿಬ್ಬರೂ ಪುಣ್ಯಪ್ರದಗಳಾದ ಎರಡು ಲಿಂಗಗಳನ್ನು ಸ್ಥಾಪಿಸಿ ಅಲ್ಲಿಯೇ ನೆಲಸು 
ವವರಾದರು. ಇಂದಿಗೂ ಅವರು ಕಾಶಿಯನ್ನು ತ್ಯಜಿಸಲಿಲ್ಲ. 

೨೭. ಶಂಕುಕರ್ಣನೆಂಬ ಗಣೇಶ್ವರನಿಂದ ಪೂಜಿತವಾದ ಶಂಕುಕರ್ಣೇಶ್ವರ 
ವೆಂಬ ಲಿಂಗವನ್ನು ನೋಡಿದ ಮಾನವನು ಪುನಃ ದುಃಖಮಯವಾದ ತಾಯಿಯ 
ಗರ್ಭದಲ್ಲಿ ಜನ್ಮವನ್ನು ಪಡೆಯುವುದಿಲ್ಲ. 

೨೮. ವಿಶ್ವೇಶ್ವರನ ವಾಯುವ್ಯ ದಿಗ್ಸಾಗದಲ್ಲಿ ನೆಲಸಿರುವ ಶಂಕುಕರ್ಣೇಶ್ವರ 
ನನ್ನು ಪೂಜಿಸಲು ಮಾನವನು. ಘೋರವಾದ ಸಂಸಾರವೆಂಬ ಸಮುದ್ರದಲ್ಲಿ 
ಪುನಃ ಬೀಳಲಾರನು. 


ತ್ರಿನಂಚಾಶತ್ತಮೋತಧ್ಯಾಯಃ ೪೭ 


ಮಹಾಕಾಲೇಶ್ವರಂ ಲಿಂಗಂ ಮಹಾಕಾಲಗಣಾರ್ಚಿತಂ । 


ಅರ್ಚಯಿತ್ವಾ ಚ ನತ್ವಾ ಚ ಸ್ತುತ್ವಾ ಕಾಲಭಯಂ ಕುತಃ ॥ ೨೯॥ 
ಸ್ಕಂದ ಉವಾಚ: 

ತಂಕುಕರ್ಣೇ ಮಹಾಕಾಲೇ ಚಿರಂತನನಿಲಂಬಿತೇ । 

ಜ್ಞಾತ್ವಾ ಸರ್ವಜ ಜ್ಞನಾಥೋಥ ಪ್ರಾಹೈಷೀದಪರೌ ಗಣೌ 1 ೩೦॥ 


ಘಂಟಾಕರ್ಣ ತ್ವ ಸಮಾಗಚ್ಛ ಮಹೋದರ ಮಹಾಮತೇ । 
ಕಾಶೀಂ ಯಾ ಬು ತೂರ್ಣಂ ಜ್ಞಾ ತುಂ ತತ್ರ ತ್ರ [ಚೇಷ್ಟಿ ತಂ॥ ೩೧ ॥ 
ಇತ್ಯಗಸ್ತೇ ಗಣೌ ತೌ ತು ಗತ್ವಾ ಕಾಶೀಂ ಸುಹಾಪುಕೀಂ | 


ವ್ಯಾನೃತ್ಯಾದ್ಯಾಪಿ ನೋ ಯಾತಾ ಕ್ಪಾಪಿ ತತ್ರೈವ ಸಂಸ್ಥಿತೌ ॥ ೩೨ ॥ 
ಘಂಟಾಕರ್ಣೇಶ್ವರಂ ಲಿಂಗಂ ಘಂಟಬಾಕರ್ಣಗಣೋತ್ತಮಃ । 
ಕಾಶ್ಯಾಂ ಸಂಸ್ಥಾಪ್ಯ ನಿಧಿನತ್ಸ್ಸಯಂ ತಶ್ರೆನ ನಿರ್ವೃತಃ ॥ ೩೩॥ 


ಸೂ ತತ್ತೈನ "ಸಂಸ್ಥಾ ಸ್ಯ ಿಂಗಸ್ಸ ಪನಕರ್ಮಣಿ I 
ದ್ಯಾಪಿ ಸಂತ ಜೇತ್ಯಾ ಹ ಧ್ಯಾಯನ್‌ ಲಿಂಗಂ ತಥೈನಹಿ ॥ ೩೪ ॥ 


೨೯. ಮಹಾಕಾಲನೆಂಬ ಗಣನಾಯಕನಿಂದ ಪೂಜಿಸಲ್ಪಟ್ಟ ಮಹಾ 
ಕಾಲೇಶ್ವರ ಲಿಂಗವನ್ನು ಪೂಜಿಸಿ ನಮಸ್ಕಾರವನ್ನೂ, ಸ್ರೋತ್ರವನ್ನೂ ಮಾಡಲು 
ಕಾಲಯಮನ ಬಾಧೆಯ ಭಯವೆಲ್ಲಿಯದು? 

೩೦. ಸ್ವಂದನು ಹೇಳುತ್ತಾನೆ :--ಶಂಕುಕರ್ಣ ಸುಲಬ ಯಾ ಬಹು 
ಕಾಲವಾದರೂ ಹಿಂದಿರುಗದೆ ವಿಲಂಬವನ್ನು ಮಾಡುತ್ತಿರಲು ಸರ್ವಜ್ಞರಲ್ಲಿ ಶ್ರೇಷ್ಠ 
ನಾದ ಪರಮೇಶ್ವರನು ನಡೆದುದೆಲ್ಲವನ್ನೂ ತಿಳಿದು ಪುನಃ ಇಬ್ಬರು ಗಣನಾಯಕ 
i ಕಳುಹಿಸಿಕೊಟ್ಟ ನು. 

66 ಘಂಟಾಕರ್ಣ! ನೀನಿಲ್ಲಿ ಬಾ. ಮಹಾಪ್ರಾ ಜ್ಞ ನಾದ ಮಹೋ 
ಪ fs ಬಾ. ನೀವಿಬ್ಬರೂ `ಕಾಶೀಕ್ಸೆ| ತ್ರದಲ್ಲಿ ನಡೆದಿರುವ ವ್ಯಾಪಾರ 
ವನ್ನು ತಿಳಿದುಬರಲು ಶೀಘ್ರವಾಗಿ ಅಲ್ಲಿಗೆ ಹೊರಡುನವರಾಗಿರಿ. 38 

೩೨. ಎಲೈ ಅಗಸ್ತ್ಯನೆ! ಈ ಆಜ್ಞಾನುಸಾರವಾಗಿ ಆ ಇಬ್ಬರು ಗಣಾಧಿಸರೂ 
ಕಾಶೀ ಮಹಾನಗರಿಗೆ ಹೊರಟವರು ಇಂದಿನವರೆಗೂ ಹಿಂದಿರುಗಿ ಬರಲಿಲ್ಲ. 
ಅಲ್ಲಿಯೇ ಒಂದೆಡೆಯಲ್ಲಿ ನಿಂತುಬಿಟ್ಟರು. 

೩೩. ಘಂಟಾಕರ್ಣನೆಂಬ ಗಣೋತ್ತಮನು ತನ್ನ ಹೆಸರಿನಿಂದ ಪ್ರಖ್ಯಾತ 
ವಾದ ಲಿಂಗವೊಂದನ್ನು ವಿಧಿಪ್ರೋಕ್ತಪ್ರಕಾರದಿಂದ ಸ್ಥಾಸನೆಮಾಡಿ ತಾನೂ 
ಅಲ್ಲಿಯೇ ಸುಖವಾಗಿ ವಾಸಮಾಡಿಕೊಂಡಿರುವನು. 

೩೪. ಆತನು ಆ ಲಿಂಗದ ಅಭಿಸೇಕೋದಕಕ್ಕಾಗಿ ಅಲ್ಲಿಯೇ ಒಂದು 
ಕುಂಡವನ್ನು ನಿರ್ಮಾಣಮಾಡಿ ಆ ಲಿಂಗವನ್ನೇ ಏಕಾಗ್ರಮನ ನಸ್ಸಿನಿಂದ ಧ್ಯಾನಿಸು 
ತಿ ತ್ರಿರುವವನಾಗಿ ಇಂದಿಗೂ ಕಾಶಿಯನ್ನು ಬಿಟ್ಟು »,ಹೋಗದಿರುವನು. 


[sk 


೫೦ ಶ್ರೀ ಸ್ಕಾಂದಮಹಾಪುರಾಣಂ 


ತಥಾಪಿ ಸ್ರೇಷಯಿಷ್ಕಾಮಿ ಯಾವಾನ್ಮೇಸ್ತಿ ಪರಿಚ್ಛದಃ । 


ನೋದ್ಯಮಾಡ್ದಿರಮಂತೀಹ ಜ್ಞಾನಿನಃ ಸಾಧ್ಯಕರ್ಮಣಿ ॥ ೪೬ ॥ 
ನೋದ್ಯಮಾದ್ವಿರತಿಃ ಕಾರ್ಯಾ ಕ್ವಾಪಿ ಕಾರ್ಯೇ ವಿಚಕ್ಸಣೈಃ। 
ಪ್ರತಿಕೂಲೋಪಿ ಖಿದ್ಯೇತ ವಿಧಿಸ್ತತ್ಸತತೋದ್ಯಮಾತ್‌ ॥೪೭॥ 
ಶೀತೋಷ್ಣ ಭಾನೂ ಸ್ನರ್ಭಾನುಗ್ರಸ್ತಾವಸಿ ನಭೋಂಂಗಣೇ | 

ಗತಿಂ ನ ತ್ಯಜತೋಂದ್ಯಾಪಿ ಪ್ರಕ್ರಾಂತನ್ಯಕೃತೋದ್ಯಮೌ ॥ ೪೮ ॥ 
ಏಕತ್ರ ಹಂತಿ ಕಾರ್ಯಾಣಿ ಪ್ರಾತಿಕೂಲ್ಯಾದ್ವಿಧಿರ್ಮುಹುಃ । 

ಏಕತ್ರ ಕರಣೀಯಾನಿ ಸೇತ್ಯಂತ್ಯತ್ರ ಭೃಶೋದ್ಯಮಾತ್‌ ॥೪೯॥ 
ಜೈನಂ ಪೂರ್ವಕೃತಂ ಕರ್ನು ಕಥ್ಯತೇ ನೇತರತ್ಪುನಃ । 

ತನ್ನಿರಾಕರಣೇ ಯತ್ನಃ ಸ್ವಯಂ ಕಾರ್ಯೋ ನಿಸಶ್ಚಿತಾ ॥ ೫೦॥ 
'ಭಾಜನೋಪಸ್ಥಿತಂ ದೈನಾಧ್ಭೋಜ್ಯಂ ನಾಸ್ಯಂ ಸ್ವಯಂ ವಿಶೇತ್‌ । 
ಹಸ್ತನಕ್ಟ್ರೋದ್ಯಮಾತ್ತಚ್ಚ ಪ್ರವಿಶೇದೌದರೀಂ ದರೀಂ ॥ ೫೧॥ 


೪೬. ಆದರೂ ನನ್ನ ಪರಿವಾರದಲ್ಲಿರುವ ಜನರನ್ನೆಲ್ಲ ನಿನ್ನಲ್ಲಿಗೆ ಕಳುಹಿಸು 
ತ್ತೇನೆ. ಜ್ಞಾನಿಗಳಾದವರು ತಮಗೆ ಸಾಧ್ಯವಾದ ಕೆಲಸದಲ್ಲಿ ಮಧ್ಯದಲ್ಲೊದಗಿದ 
ಕೆಲವು ನಿಫ್ನಗಳ ಭಯದಿಂದಲೇ ತಮ್ಮ ಪ್ರಯತ್ನದಿಂದ ವಿಮುಖರಾಗುವುದಿಲ್ಲ 
ವಷ್ತೆ. 

ಟ 





೪೭. ಕಾರ್ಯಗೌರವದಲ್ಲಿ ವಿಚಕ್ಸಣರಾದವರು ಎಂದಿಗೂ ಸ್ವಪ್ರಯತ್ನ 
ದಲ್ಲಿ ಅಲಂಬುದ್ದಿಯನ್ನು ಮಾಡಬಾರದು. ನಿರಂತರವಾದ ಅವರ ಕಾರ್ಯೋ 
ದ್ಯಮವನ್ನು ಕಂಡು ಪ್ರಥಮದಲ್ಲಿ ಪ್ರತಿಕೂಲವಾಗಿರುವ ದೈವವೂ ಅನಂತರದಲ್ಲಿ 
ಅನುಕೂಲವಾಗಬಹುದು. 

೪೮. ಚಂದ್ರಸೂರ್ಯರನ್ನು ಆಕಾಶಮಾರ್ಗದಲ್ಲಿ ಪುನಃ ಪುನಃ ರಾಹುವು 
ಪರಿಭವಿಸುತ್ತಿದ್ದರೂ ಅವರು ತಮ್ಮ ಕೆಲಸಗಳಿಗೆ ಸತತೋದೃಮವುಳ್ಳವರಾಗಿ 
ಇಂದಿಗೂ ತಮ್ಮ ಸಂಚಾರವನ್ನು ನಡೆಸುತ್ತಲೇ ಇರುವರು. 

೪೯. ಈ ದೈವವು ಅತ್ಯಂತ ಪ್ರತಿಕೂಲವಾಗಿ ಒಮ್ಮೆ ಕಾರ್ಯಗಳನ್ನ ಲ್ಲ 
ಕೆಡಿಸಿಬಿಡುವುದು. ಅದೇ ಈ ಭೂಲೋಕದಲ್ಲಿ ನಿರಂತರಪ್ರಯತ್ನದ ಫಲವಾಗಿ 
ಒಮ್ಮೆ ಹಿಡಿದ ಕಾರ್ಯಗಳನ್ನೆಲ್ಲ ಅನುಕೂಲಮಾಡಿಕೊಡುವುದು. 

೫೦. ಪೂರ್ವದಲ್ಲಿ ಮಾಡಿದ ಕರ್ಮವೇ ದೈವವೆಂದು ಕರೆಯಲ್ಪಡುವುದಲ್ಲದೆ 
ಮತ್ತೆ ಬೇರೆಯಲ್ಲ. ಆದುದರಿಂದ ಬುದ್ಧಿವಂತನಾದವನು ತಾನೇ ಅದನ್ನು 
ನಿರಾಕರಿಸಲು ಪ್ರಯತ್ನಮಾಡಬೇಕು. 

೫೧. ಭೋಜನಕ್ಕಾಗಿ ದೈವಿಕವಾಗಿ ಲಭಿಸಿದ ಪದಾರ್ಥವಾದರೂ ತಾನೇ 
ಬಾಯಿಯೊಳಕ್ಕೆ ಬಂದು ಬೀಳುವುದಿಲ್ಲವಷ್ಟೆ. ಹಸ್ತಗಳ ಮತ್ತು ಮುಖದ 


ತ್ರಿನಸಂಚಾಶತ್ರಮೋಠಿಧ್ಯಾಯಃ ೫೧ 


ಇತ್ಯುದ್ಯಮಂ ಸಮರ್ಥ್ಯೇಶೋ ನಿಶ್ಚಿತಂ ದೈವಜಿತ್ವರಂ । 

ಪುನಶ್ಚ ಪ್ರೇಷಯಾಂಚಕ್ರೇ ಗಣಾನ್ಪಂಚ ಮಹಾರಯಾನ್‌ ॥ ೫೨ ೫ 
ಸೋಮನಂದೀ ನಂದಿಷೇಣಃ ಕಾಲಪಿಂಗಲಕುಕ್ಕುಟಾಃ | 

ತೇಂದ್ಯಾಸಿ ನ ನಿವರ್ತಂತೇ ಕಾಶ್ಯಾಂ ಜೀವಾಮೃತಾ ಯಥಾ ॥ ೫೩ ॥ 
ತೇಃಪಿ ಸ್ವನಾಮ್ನಾ ಲಿಂಗಾನಿ ಶಂಭುಸಂತುಷ್ಟಿಕಾಮ್ಯಯಾ | 
ಪ್ರತಿಷ್ಠಾಸ್ಯಸ್ಥಿತಾಃ ಕಾಶ್ಯಾಂ ವಿಶ್ವನಿರ್ವಾಣಜನ್ಮನಿ ॥ ೫೪ I 
ಸೋಮನಂದೀಶ್ವರಂ ದೃಷ್ಟ್ವಾ ಲಿಂಗಂ ನಂದನನೇ ಪರಂ । 
ಸೋಮಲೋಕೇ ಷರಾನಂದಂ ಪ್ರಾಪ್ನ್ನುಯಾದ್ಭಕ್ತಿಮಾನ್ನರಃ ॥ ೫೫ ॥ 
ತದುತ್ತರೇ ವಿಲೋಕ್ಕಾಥ ನಂದಿಷೇಣೇಶ್ವರಂ ನರಃ । 


ಆನಂದಸೇನಾಂ ಸಂಪ್ರಾಪ್ಯ ಜಯೇನ್ಮೃತ್ಯುಮಪಿ ಕ್ಷಣಾತ್‌ ॥ ೫೬ ॥ 
ಕಾಲೇಶ್ವರಂ ಮಹಾಲಿಂಗಂ ಗಂಗಾಯಾಃ ಪಶ್ಚಿಮೋತ್ತರೇ । 
ಪ್ರಣಮ್ಯ ಕಾಲಪಾಶೇನ ನೋ ಬಧ್ಯೇತ ಕದಾಚನ 1 ೫೭॥ 


ವ್ಯಾಪಾರಗಳಿಂದಲೇ ಆ ಆಹಾರವು ಜಠರದ ಗುಹೆಯನ್ನು ಪ್ರವೇಶಿಸಲು ಸಾಧ್ಯ 
ವಾಗುವುದು. 

೫.೨. ಇಂತೆಂದು ಮಹೇಶ್ವರನು ಅದೃಷ್ಟವನ್ನೂ ಜಯಿಸಲು ಸಾಧನವಾದ 
ಪುರುಷಕಾರವನ್ನೇ ಮಾಡುವ ನಿಶ್ಚಯವುಳ್ಳವನಾಗಿ ಪುನಃ ಮಹಾ ವೇಗಶಾಲಿ 
ಗಳಾದ ಐದು ಮಂದಿ ಗಣಾಧೀಶರನ್ನು ಕಾಶಿಗೆ ಕಳುಹಿಸಿದನು. 

೫೩. ಸೋಮನಂದಿ, ನಂದಿಸೇಣ, ಕಾಲ, ಪಿಂಗಳ ಮತ್ತು ಕುಕ್ಕುಟ 
ಕೆಂಬುವರೇ ಆ ಐವರು. ಅವರೂ ಇಂದಿನವರೆಗೂ ಂದಿರುಗದೆ ಕಾಶಿಯಲ್ಲಿಯೇ 
ಅಮ್ಲತಮಯವಾದ ಜೀವನವುಳ್ಳವರಾಗಿ ನೆಲಸಿರುವರು. 

೫೪. ಅವರೂ ಪರಮೇಶ್ವರನನ್ನು ಸಂತೋಷಗೊಳಿಸುವವರಾಗಿ ತಮ್ಮ 
ತಮ್ಮ ಹೆಸರುಗಳಿಂದ ಶಿವಲಿಂಗಗಳನ್ನು ಸ್ಥಾಪಿಸಿ ಸಕಲ ಸೌಖ್ಯಗಳ ನೆಲಮನೆ 
ಯೆನಿಸಿದ ಕಾಶಿಯಲ್ಲಿಯೇ ವಾಸಮಾಡುತ್ತಲಿರುವರು. 

೫೫. ನಂದವನದಲ್ಲಿರುವ ಪರಮೋತ್ತ ಷ್ಟವಾದ ಸೋಮನಂದೀಶ್ವರನನ್ನು 
ನೋಡಲು ಭಕ್ತಿಯುಕ್ತನಾದ ಮಾನವನು ಚಂದ್ರಲೋಕದಲ್ಲಿ ನಿರತಿಶಯಿತವಾದ 
ಆನಂದವನ್ನು ಅನುಭವಿಸುವನು. 

೫೬, ಅದಕ್ಕೆ ಉತ್ತರದಿಕ್ಕಿನಲ್ಲಿರುವ ನಂದಿಸೇಣೇಶ್ವರನನ್ನು ನೋಡಿದ 
ಮಾನವನು ಆನಂದದ ಪರಂಪರೆಯನ್ನೇ ಪಡೆದವನಾಗಿ ಮೃತ್ಯುವನ್ನೂ ಸಹ 
ಕ್ಸಣಮಾತ್ರದಲ್ಲಿಯೇ ಜಯಿಸುವನು. 

೫೭. ಗಂಗಾನದಿಗೆ ವಾಯುವ್ಯದಿಗ್ಭಾಗದಲ್ಲಿರುವ ಕಾಲೇಶ್ವರನೆಂಬ ಮಹಾ 
ಲಿಂಗವನ್ನು ಕಂಡು ನಮಸ್ಕರಿಸಲು ಮಾನವನು ಎಂದೆಂದಿಗೂ ಕಾಲನ ಪಾಶ. 
ಗಳಿಗೆ ಸಿಕ್ಕಿ ಬಾಥಿಗೊಳಗಾಗುವುದಿಲ್ಲ. 


೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಪಿಂಗಲೇಶ್ವರಮಭ್ಯರ್ಚ್ಯ ಕಾಲೇಶಾತ್ಮಿಂಜಿದುತ್ತರೇ । 


ಲಭತೇ ಪಿಂಗಲಜ್ಞಾ ನಂ ಯೇನ ತನ್ಮಯತಾಂ ವ್ರಜೇತ್‌ 1 ೫೮ ॥ 
ಕುಕ್ಕುಟೀಶ್ವರಲಿಂಗಸ್ಯ ಯೇಂತ್ರ ಭಕ್ತಿಂ ನಿತನ್ವತೇ । 
ಕುಕ್ಳುಬಾಂಡಾಕೃತೇಸ್ತಸ್ಯ ನ ತೇ ಗರ್ಭಮನಾಪ್ಲುಯುಃ ॥೫೯॥ 
ಸ್ಕಂದ ಉವಾಚ :-- 

ಸೋಮನಂದಿಪ್ರಭೃತಿಷು ಮುನೇ ಪಂಚಗಣೇಷ್ಟಪಿ | 

ಆನಂದಕಾನನಂ ಪ್ರಾಪ್ಯ ಸ್ಥಿತೇಷು ಸ್ಥಾಣುರಬ್ರನೀತ್‌ ॥ ೬೦॥ 
ಕಾರ್ಯಮಸ್ಮಾಕಮೇನೈತದ್ಯದಿ ಸಮಗ್ಮಿಮೃಶ್ಯತೇ I 
ಅನೇನೋಪಾಧಿನಾಪ್ಯೇತೇ ತತ್ರ ತಿಷ್ಮಂತು ಮಾಮಕಾಃ ॥೬೧॥ 
ಪ್ರಮಥೇಷು ಪ್ರವಿಷ್ಠೆ ಫ್ಸೇಷು ಮಾಯಾವೀರ್ಯಮಹತ್ಸಪಿ । 

ಅಹನೇನ ಸ್ರನಿಷ್ಟೋಸ್ಥಿ ನಾರಾಣಸ್ಯಾಂ ನ ಸಂಶಯಃ ॥ ೬೨॥ 


ಕ್ರಮೇಣ ಪ್ರೇಷಯಿಸ್ಯಾನಿ ಯೋಸ್ತಿ ಮೇ ಸ್ವಪರಿಚ್ಛದಃ । 
ತತ್ರ ಸರ್ವೇಷು ಯಾತೇಷು ತತೋ ಯಾಸ್ಕಾಮ್ಯುಹಂ ಪುನಃ ॥ ೬೩॥ 

೫೮. ಕಾಲೇಶ್ವರನಿಗೆ ಸ್ವಲ್ಪ ಉತ್ತರದಲ್ಲಿರುವ ಪಿಂಗಲೇಶ್ವರನನ್ನು ಪೂಜಿಸಿ 
ದವನು ಪಿಂಗಲೇಶ್ವರನ ಯಥಾರ್ಥಸ್ವರೂಪವನ್ನು ತಿಳಿದು ಶಿವನಲ್ಲಿಯೇ 
ಐಕ್ಯವನ್ನು ಪಡೆಯುವನು. 

೫೯. ಯಾವ ಮನುಷ್ಯರು ಕಾಶಿಯಲ್ಲಿರುವ ಕೋಳಿಯ ಮೊಟ್ಟೆಯ 
ಆಕಾರವುಳ್ಳ ಕುಕ್ಸುಟೀಶ್ವರ ಲಿಂಗದಲ್ಲಿ ಭಕ್ತಿಯನ್ನು ಮಾಡುವರ, ಅವರು 
ಪುನಃ ಗರ್ಭವಾಸವನ್ನು ಅನುಭವಿಸುವುದಿಲ್ಲ. 

೬೦. ಸ್ಥಂದನು ಹೇಳುತ್ತಾನೆ:--ಸೋಮನಂದಿಯೇ ಮೊದಲಾದ ಐವರು 
ಗಣಗಳೂ ಆನಂದವನವೆನಿಸಿದ ಕಾಶಿಯನ್ನು ಸೇರಿ ಅಲ್ಲಿಯೇ ನಿಂತುಬಿಡಲು 
ಮಹೇಶ್ವರನು ತನ್ನಲ್ಲಿಯೇ ಇಂತೆಂದನು. 

೬೧. ನಿಜವಾಗಿ ಕೂಲಂಕಷವಾಗಿ ವಿಚಾರವನ್ನು ಮಾಡಲು ಇದು ನನಗೆ 
ಸೇರಿದ ಕೆಲಸವೇ ಆಗಿರುವುದು. ಈ ನೆಪದಿಂದಲಾದರೂ ನನ್ನ ಅನುಚರರಾದ 
ಗಣಗಳೆಲ್ಲರೂ ಅಲ್ಲಿಯೇ ವಾಸಮಾಡುತ್ತಿರಲಿ. 

೬೨, ಮಾಯಾಶಕ್ತಿಯಲ್ಲಿಯೂ ಪರಾಕ್ರಮದಲ್ಲಿಯೂ ಮುಂದಾಳುಗಳಾದ 
ನನ್ನ ಪ್ರಮಥಗಣಗಳು ಕಾಶಿಯನ್ನು ಪ್ರವೇಶಮಾಡಿರಲು ಒಂದಂಶದಿಂದ 
ನಾನೇ ಪ್ರವಿಷ್ಟನಾಗಿರುವೆನೆಂಬುದರಲ್ಲಿ ಸಂದೇಹವಿಲ್ಲ. 

೬೩. ನನ್ನ ಪರಿವಾರವೆಷ್ಟಿ ದೆಯೊ, ಅದೆಲ್ಲವನ್ನೂ ಕ್ರಮವಾಗಿ ಅಲ್ಲಿಗೆ 
ಕಳುಹಿಸುವೆನು. ಅವರೆಲ್ಲರೂ ಅಲ್ಲಿ ಸೇರಿದ ಮೇಲೆ ಪುನಃ ನಾನೇ ಪುರಪ್ರವೇಶ 
ವನ್ನು ಮಾಡುವೆನು. | 


ತ್ರಿಸಂಚಾಶತ್ರಮೋಠಿಭ್ಯಾಯ। ೫4 


ಸಂಪ್ರಧಾರ್ಯೇತಿ ಹೃದಯೇ ದೇವದೇನೇನ ಶೂಲಿನಾ । 


ಪ್ರೈಸಿಷ್ಮ ಪ್ರಮಥಾನಾಂ ತು ತತೋ ಗಣಚತುಷ್ಟಯಂ ॥ ೬೪॥ 
ಕುಂಡೋದರೋ ಮಯೂರಾಖ್ಯೋ ಬಾಣೋ ಗೋಕರ್ಣ ಏನ ಚ । 
ಮಾಯಾಬಲಂ ಸಮಾಶ್ರಿತ್ಯ ಕಾಶೀಂ ಪ್ರನಿನಿಶುರ್ಗುಣಾಃ ॥ ೬೫ ॥ 
ಕೃತ್ಕೋಪಾಯಶತಂ ತೈಸ್ತು ದಿವೋದಾಸಸ್ಯ ಸಂಭ್ರಮೇ । 
ಯದೈಕೋಸಿ ಸಮರ್ಥೊ ನ ತದಾ ತತ್ರೆನ ಸಂಸ್ಥಿತಂ ॥ ೬೬॥ 
ಅಸರಾಧಶತೇಸ್ವೀಶಃ ಕೇನ ತುಷ್ಯತಿ ಕರ್ಮಣಾ । 

ಸಂಪ್ರಧಾರ್ಯೀತಿ ತೇ ಚಕ್ರುರ್ಲಿಂಗಾರಾಧನಮುತ್ತಮಂ ॥ ೬೭ ॥ 


ಏಕಸ್ಮಿನ್‌ ಶಾಂಭವೇ ಲಿಂಗೇ ವಿಧಿನಾತ್ರ ಸಮರ್ಚಿತೇ । 
ಸ್ಪಮೇತ್ರ್ಯಕ್ಟೋಃ ಪರಾಧಾನಾಂ ಶತಂ ನೋಕ್ಸಂ ಚ ಯಚ್ಛತಿ ॥೬೮॥ 
ನ ತುಷ್ಯ ತಿ ತಥಾ ಶಂರ್ಚುರ್ಯಜ ನ್ನದಾನತಪೋನ್ರ ತೈಃ । 
ಯಥಾ "ತುಷ್ಕೆ ೇತ್ಸಕ್ಕ ಕೃಲ್ಲಿಂಗೇ ವಧಿನಾಭ್ಯಾರ್ಜಿತೇ ಸ ॥೬೯॥ 


೬೪. ಇಂತು ಮನಸ್ಸಿನಲ್ಲಿಯೇ ದೃಢನಿಶ್ಚ ನ್‌ pe 
ದೇವೋತ್ತಮನಾದ ಮಹೇಶ್ವರನಿಂದ ಪ ಪ್ರಮಥರ ನಾಲ್ಕು ಜನ ಗಣ 
ನಾಯಕರು ಕಾಶಿಗೆ ಪ್ರೇಷಿತರಾದರು. 

೬೫. ಕುಂಡೋದರ, ಮಯೂರ, ಬಾಣ, ಗೋಕರ್ಣರೆಂಬ ನಾಲ್ವರೂ 
ತಮ್ಮ ಮಾಯಾಬಲವನ್ನಾಶ್ರಯಿಸಿದವರಾಗಿ ಕಾಶೀಕೆ ಕ್ರೇತ್ರವನ್ನು ಪ್ರವೇಶಿಸಿದರು. 

ಸ೬-೬೭. ಅವರೆಲ್ಲರೂ ನೂರಾರು ಉಪಾಯಗಳನ್ನು Su ಕೊಡ 
ವಿವೋದಾಸಮಹಾರಾಜನನ್ನು ಒಂದರಿಂದಲೂ ಭ್ರಾಂತಿಗೊಳಿಸಲು ಸಾಧ್ಯವಾಗ 
ಲಿಲ್ಲವು. ತಮ್ಮ ಯಾವ ಪ್ರಯತ್ನವೂ ಸಫಲವಾಗದಿರಲು ಅವರೆಲ್ಲರೂ ಅಲ್ಲಿಯೇ 
ನಿಂತುಬಿಟ್ಟರು. ನಮ್ಮ ಸ್ವಾ Eo ಮಹೇಶ್ವ ರನು ನೂರಾರು ಅಸರಾಧಗಳನ್ನು 
ಮಾಡಿದ ನಮ್ಮಲ್ಲಿ ಯಾನ ಸತ್ಯರ್ಮವನ್ನು ಮಾಡಿದರೆ ಸಂತುಷ್ಟನಾಗುವನು? 
ಎಂದು ತಮ್ಮಲ್ಲಿಯೇ ಪರಸ್ಪರಾಲೋಚನೆಯನ್ನು ನಡೆಸಿ ಸರ್ವೋತ್ತಮನಾದ 
ಲಿಂಗಪೂಜೆಯನ್ನೇ ಮಾಡಲುಪಕ್ರಮಿಸಿದರು. 

೬೮. ಈ ಪವಿತ್ರದೇಶದಲ್ಲಿ ವಿಧಿವಿಹಿತರೀತಿಯಿಂದ ಒಂದು ಲಿಂಗವನ್ನು 
ಪೂಜಿಸಿದರೂ ಸಹ ತಿ ತ್ರಿರೋಚನನು ನೂರು ಅಪರಾಧಗಳನ್ನು ಕ್ಚಮಿಸುವನು; 
ಮೋಕ್ಬನದನಿಯನ್ನೂ ದಯೆಗೈ ಯುವನು. 

೬೯. ಲಿಂಗವನ್ನು ವಿಧಿಪ್ರಕಾರವಾಗಿ ಒಮ್ಮೆಯಾದರೂ ಪೂಜಿಸುವುದ 
ರಿಂದ ಮಹಾಡೇವನು ಹೇಗೆ ಸಂತೋಷಪಡುವನೊ, ಹಾಗೆ ಅನೇಕ ಸಲ 
ಮಾಡಿದ ಯಜ್ಞ ಗಳಿಂದಲೂ, ದಾನಗಳಿಂದಲೂ, ತಪಸ್ಸುಗಳಿಂದಲೂ, ವ್ರತ 
ನಿಯಮಗಳಿಂದಲೂ ಸಂತುಷ್ವನಾಗಲಾರನು. 





೫೬ ಶ್ರೀ ಸ್ಥ್ಯಾಂದಮಹಾಪುರಾಣಂ 


ಗೋಕರ್ಣೆಶ್ಚರಭಕ್ತಸ್ಯ ಪಂಚತ್ವಸಮಯೇ ಸತಿ । 

ಜ್ಞಾನಭ್ರಂಶೋ ನ ಜಾಯೇತ ಕ್ವಚಿದಪ್ಯಂತಮೃಚ್ಛತಃ ॥ ಆತಿ 8 
ಸ್ಕಂದ ಉವಾಚ: 

ಚಿರಯತ್ಸು ಗಣೇಷ್ಟೇಷು ಚತುರ್ಷ್ವಪಿ ಗಣೇಶ್ವರಃ । 

ಮಹಿಮಾನಂ ಮಹತ್ವಂ ತು ತತ್ಯಾಶ್ಯಾಃ ಪರ್ಯವರ್ಣಯತ್‌ ॥ಲ೮೩॥ 

ವೈಷ್ಣವ್ಯಾ ಮಾಯಯಾ ವಿಶ್ವಂ ಭ್ರಾಮ್ಯೇತಾತ್ರ ಯಮಾಖಿಲಂ | 

ಧ್ರುವಂ ಮೂರ್ತಿಮತೀ ಸೈಷಾ ಕಾಶೀ ವಿಶ್ವ 4ಕಮೋಹಿನೀ 1 ೮೪ ॥ 

ಅಸಾಸ್ಯ ಸೋದರಾನ್ಹಾರಾನ್ಸುತ್ರಂ ಶ್ಪ್ವೇತ್ರಂ ಗೃಹಂ ನಸು । 


ಅಪ್ಯಂಗೀಕೃತ್ಯ ನಿಧನಂ ಸರ್ವೇ ಕಾಶೀಮುಪಾಸತೇ ॥ ೮೫ ॥ 
ಮರಣಾದಪಿ ನೋ ಕಾಶ್ಯಾಂ ಭಯಂ ಯತ್ರ ಮನಾಗಪಿ । 
ಗಣಾಸ್ತತ್ರ ತು ತಿಷ್ಕಂತಃ ಕುತೋ ಮುತ್ತೋಪಿ ಬಿಭ್ಯತಿ ॥ ೮೬ ॥ 


ಮರಣಂ ಮಂಗಲಂ ಯತ್ರ ವಿಭೂತಿರ್ಯತ್ರ ಭೂಷಣಂ | 
ಕೌಪೀನಂ ಯತ್ರ ಕೌಶೇಯಂ ಕಾಶೀ ಕುತ್ರೋಪನಿಖಾಯತೇ 1 ೮೭ ॥ 


೫383333372೨ ೨೨೨೨೨೨ ರಾಗಾ ರಾರಾ) 








೮೨, ಗೋಕರ್ಣೇಶ್ವರನ ಭಕ್ತನಾದವನು ದೇಹವನ್ನು ಬಿಡುವ ಕಾಲವೊದ 
ಗಿದರೂ ಮುಮೂರ್ಷುಗಳಿಗೆ ಸಹಜವಾದ ಬುದ್ಧಿ ಭ್ರಮಣೆಯು ಆತನಿಗೆಂದಿಗೂ 
ಉಂಟಾಗುವುದಿಲ್ಲ. 

೮೩. ಸೃಂದನು ಹೇಳುತ್ತಾನೆ:--ಈ ನಾಲ್ಕು ಗಣಾಧಿಪರೂ ಬಹುಕಾಲದ 
ವರೆಗೂ ಹಿಂದಿರುಗದಿರಲು ಮಹೇಶ್ವರನು ಕಾಶಿಯ ಮಹಿಮೆಯನ್ನೂ ಮಹೆ 
ತ್ವ್ವವನ್ನೂ ಬಹುವಿಧವಾಗಿ ವರ್ಣಿಸಿದನು. 

೮೪. ಸಕಲರಿಗೂ ಮೋಹವನ್ನುಂಟುಮಾಡುವ ಈ ಕಾಶೀಕ್ಷೇತ್ರವು ನಿಜ 
ವಾಗಿಯೂ ಸಕಲ ಬ್ರಹ್ಮಾಂಡವನ್ನೂ ವ್ಯಾಪಿಸಿ ಭ್ರಮೆಗೊಳಿಸುತ್ತಿರುವ ವೈಷ್ಣವ 
ಮಾಯೆಯು ಮೂರ್ತಿಗೊಂಡ ಪ್ರದೇಶವಾಗಿರುವುದು. 

೮೫. ಅಲ್ಲಿಗೆ ಒಮ್ಮೆ ಹೋದವರೆಲ್ಲರೂ ಸಹೋದರರನ್ನೂ, ಹೆಂಡತಿಯ. 
ರನ್ನೂ, ಮಕ್ಕಳನ್ನೂ, ಭೂಮಿಯನ್ನೂ, ಮನೆಯನ್ನೂ, ಹಣವನ್ನೂ ತ್ಯಜಿಸಿ 
ಮರಣವನ್ನೇ ಅಪೇಕ್ಸಿಸುತ್ತ ಕಾಶಿಯನ್ನೇ ಸೇವಿಸುತ್ತಿರುವರು. 

೮೬. ಯಾವ ಕಾಶೀಕ್ಷೇತ್ರದಲ್ಲಿ ಮರಣದಿಂದಲೂ, ಸ್ವಲ್ಪವಾದರೂ. 
ಜನರಿಗೆ ಭಯವಿಲ್ಲವೊ, ಅಂತಹ ಪ್ರದೇಶದಲ್ಲಿ ಹೋಗಿರುವ ನನ್ನ ಗಣಗಳಿಗೆ 
ನನ್ನಿಂದಲೂ ಭಯಪಡಲು ಕಾರಣವೇ ಇರುವುದಿಲ್ಲ. 

೮೭. ಎಲ್ಲಿ ಮರಣವೇ ಪರಮಮಂಗಳವೊ, ವಿಭೂತಿಧಾರಣವೇ ಸಕಲಾ 
ಭರಣವೊ, ಕೌನೀನವೇ ಪೀತಾಂಬರ ಸಮಾನವೊ, ಅಂತಹ ಕಾಶಿಗೆ ಸಮಾನ 
ವಾದ ಪ್ರದೇಶವು ಮತ್ತೊಂದು ಎಲ್ಲಿರುವುದು? 


ತ್ರಿಸಂಚಾಶತ್ರನೋ5ಧ್ಯಾಯಃ ೫೭ 


ನಿರ್ವಾಣರಮಣೀ ಯತ್ರ ರಂಕಂ ವಾಂರಂಕಮೇವ ವಾ। 
ಬ್ರಾಹ್ಮಣಂ ನಾ ಶ್ವಪಾಕಂ ವಾ ವೃಣೇತೇ ಪ್ರಾಂತ್ಯಭೂಷಣಂ ॥ ೮೮ ॥ 
ಮೃತಾನಾಂ ಯತ್ರ ಜಂತೂನಾಂ ನಿರ್ವಾಣಸದನೃುಚ್ಛತಾಂ 1 


ಕೋಟ್ಯಂಶೇನಾಪಿ ನ ಸಮಾ ಅಸಿ ಶಕ್ರಾದಯಃ ಸುರಾಃ ॥೮೯॥ 
ಯತ್ರ ಕಾಶ್ಯಾಂ ಮೃತೋ ಜಂತುರ್ಬ್ರಹ್ಮನಾರಾಯಣಾದಿಭಿಃ । 
ಪ್ರಬದ್ಧಮೂರ್ಧಾಂಜಲಿಭಿರ್ನಮಸ್ಯೇತಾತಿಯತ್ನತಃ ॥೯೦॥ 
ಯತ್ರ ಕಾಶ್ಯಾಂ ಶವತ್ವೇಃಪಿ ಜಂತುರ್ನಾಶುಚಿತಾಂ ವ್ರಜೇತ್‌ । 
ಅತಸ್ತತ್ಕರ್ಣಸಂಸ್ಸರ್ಶಂ ಕರೋಮ್ಯಹಮಪಿ ಸ್ವಯಂ ॥೯೧॥ 
ಯಸ್ತು ಕಾಶೀತಿ ಕಾಶೀತಿ ದ್ವಿಸ್ತಿರ್ಜಪತಿ ಪುಣ್ಯವಾನ್‌ । 

ಅಸಿ ಸರ್ವಪನಿತ್ರೇಭ್ಯಃ ಸ ಪನಿತ್ರತರೋ ಮಹಾನ್‌ neon 
ಯೇನ ಕಾಶೀ ಹೃದಿ ಧ್ಯಾತಾ ಯೇನ ಕಾಶೀಹ ಸೇವಿತಾ । 

ತೇನಾಹಂ ಹೃದಿ ಸಂಧ್ಯಾತಸ್ತೇನಾಹಂ ಸೇನಿತಃ ಸದಾ ॥ ೯೩॥ 


೮೮. ಈ ಕ್ಷೇತ್ರದಲ್ಲಿ ನೀಚನನ್ನೂ, ಉಚ್ಚನನ್ನೂ, ಬ್ರಾಹ್ಮಣನನ್ನೂ, 
ಚಂಡಾಲನನ್ನೂ, ಮೋಕ್ಸಲಕ್ಷ್ಮ್ಮಿಯು ದೇಹಾವಸಾನದಲ್ಲಿ ತಾರಕಬ್ರಹ್ಮೋಪದೇಶ 
ದಿಂದ ಸ್ವೀಕರಿಸುತ್ತಿರುವಳು. 

೮೯. ಈ ಕ್ಷೇತ್ರದಲ್ಲಿ ಮರಣವನ್ನು ಹೊಂದಿ ನೋಕ್ಬ್ಪವನ್ನು ಕುರಿತು 
ಪ್ರಯಾಣಮಾಡುತ್ತಿರುವ ನೀಚಜಂತುಗಳಿಗೂ ಕೋಟ್ಯಿಂಶದಿಂದಲೂ 
ಮಹೇಂದ್ರಾದಿ ದೇವತೆಗಳೂ ಕೂಡ ಎಂದಿಗೂ ಸಮಾನವಾಗಲಾ ರರು. 

೯೦. ಈ ಕಾಶಿಯಲ್ಲಿ ದೇಹವನ್ನು ತ್ಯಜಿಸಿದ ಮಾನವನನ್ನು ಬ್ರಹ್ಮ ವಿಷ್ಣು 
ಗಳೇ ಮುಂತಾದವರೆಲ್ಲರೂ ತಲೆಗಳಲ್ಲಿ ಅಂಜಲಿಬಂಧಗಳನ್ನು ಮಾಡಿಕೊಂಡು 
“ ನಾನು ಮುಂದು, ತಾನು ಮುಂದು’? ಎಂಬುದಾಗಿ ಬಹು ಪ್ರಯತ್ನದಿಂದ 
ಫಮಸ್ಯರಿಸುವರು. 

೯೧. ಕಾಶಿಯಲ್ಲಿ ಸತ್ತ ಯಾನ ಜಂತುವಿನ ಶವವೂ ಸಹ ಅಶುಚಿಭಾವ 
ವನ್ನು ಹೊಂದುವುದಿಲ್ಲ. ಆದುದರಿಂದಲೇ ನಾನು ಸ್ವತಃ ಅದರ ಬಲಗಡೆಯ 
ಕವಿಯಲ್ಲಿ ಬಾಯಿಂದ ಮುಟ್ಟಿ ತಾರಕಮಂತ್ರವನ್ನುಪದೇ ಶಿಸುವೆನು. 

೯.೨. ಯಾವ ಪುಣ್ಯವಂತನು ಕಾಶಿ, ಕಾಶಿ ಎಂಬುದಾಗಿ ಎರಡು ಮೂರು 
ಸಲ ಭಕ್ತಿಯಿಂದ ಜಪವನ್ನು ಮಾಡುವನೊ, ಆ ಮಹಾತ್ಮನು ಸಕಲ ಪವಿತ್ರ 
ವಸ್ತುಗಳಿಗಿಂತಲೂ ಪವಿತ್ರತಮನಾಗುವನು. 

೯೩. ಯಾವನಿಂದ ಹೃದಯದಲ್ಲಿ ಕಾಶಿಯು ಧ್ಯಾನಿಸಲ್ಪಡುತ್ತಿರುವುದೊ, 
ಮತ್ತು ಸೇವಿತವಾಗಿರುವುದೊ, ಅವನು ನಿಜನಾಗಿಯೊ ನನ್ನನ್ನೇ ಹೃದಯದಲ್ಲಿ 
ಧ್ಯಾನಮಾಡುತ್ತಿರುವನು ಮತ್ತು ಯಾವಾಗಲೂ ನನ್ನನ್ನೇ ಸೇವಿಸುತ್ತಿರುವನು. 


೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಕಾಶೀಂ ಯಃ ಸೇವತೇ ಜಂತುರ್ನಿರ್ವಿಕಲ್ಸೇನ ಚೇತಸಾ । 


ತಮಹಂ ಹೃದಯೇ ನಿತ್ಯಂ ಧಾರಯಾಮಿ ಪ್ರಯತ್ನತಃ ॥ ೯೪ ॥ 
ಸ್ವಯಂ ವಸ್ತುಮಶಕ್ತೋಪಿ ನಾಸಯೇತ್ತೀರ್ಥವಾಸಿನಂ । 
ಅಪ್ಯೇಕಮಸಿ ಮೂಲ್ಕೇನ ಸ ವಸ್ತುಃ ಫಲಭಾಗ್ಗು ಎನಂ ॥ ೯೫॥ 


ಕಾಶ್ಯಾಂ ವಸಂತಿ ಯೇ ಧೀರಾ ಆಪಂಚತ್ವವಿನಿಶ್ಲಯಾಃ । 
ಜೀನನ್ಮುಕ್ತಾಸ್ತು ತೇ ಜ್ಞೇಯಾ ವಂದ್ಯಾಃ ಪೂಜ್ಯಾಸ್ತ ಏನ ಹಿ. ॥ ೯೬॥ 
ಇತ್ಸಂ ವಿಮೃಶ್ಯ ಬಹುಶಃ ಸ್ಥಾಣುರ್ವಾರಾಣಸೀಗುಣಾನ್‌ | 
ಗಣಾನನ್ಯಾನ್ಸಮಾಹೂಯ ಪ್ರಾಹಿಣೋತ್ರೀತಿಪೂರ್ವಕಂ ॥೯೭॥ 
ತಾರಕ ತ್ವಂ ಸಮಾಗಚ್ಛ ಗಚ್ಛಾತಿಸ್ವಚ್ಛಮಾನಸ | 

ದಿನೋದಾಸೋ ನೃಷಾನಾಸೋ ಯಾನುಧೀಷ್ಟೇ ವರಾಂ ಪುರೀಂ॥ ೯೮ ॥ 
ತಿಲಪರ್ಣ ಸ್ಥೂಲಕರ್ಣ ದೃಮಿಚಂಡ ಪ್ರಭಾಮಯ । 

ಸುಕೇಶ ವಿಂದತೇ ಛಾಗ ಕಪರ್ದಿನ್‌ ಪಿಂಗಲಾಕ್ಟಕ ॥೯೯॥ 

೯೪. ಯಾವ ಮನುಷ್ಯನು ನಿಶ್ಚಂಚಲವಾದ ಮನಸ್ಸಿನಿಂದ ಕಾಶೀಕ್ಷೇತ್ರ 
ವನ್ನು ಸೇವಿಸುವನೋ, ಅವನನ್ನು ನಾನು ಪ್ರಯತ್ನಪೂರ್ವಕವಾಗಿ ನನ್ನ 
ಹೃದಯದಲ್ಲಿ ಧರಿಸಿರುವೆನು. 

೯೫. ಮನುಷ್ಯನು ತಾನೇ ಕಾಶಿಯಲ್ಲಿ ವಾಸಮಾಡಲು ಆಶಕ್ತನಾದಲ್ಲಿ 
ತೀರ್ಥವಾಸಿಯಾದ ಮತ್ತೊಬ್ಬನಿಗೆ ಜೀವನವನ್ನು ಕಲ್ಪಿಸಿಕೊಡಬೇಕು. ಇಂತು 
ಒಬ್ಬನಿಗಾದರೂ ದ್ರವ್ಯಸಹಾಯವನ್ನು ಮಾಡಲು ತಾನೂ ಕಾಶಿಯಲ್ಲಿ ವಾಸ 
ಮಾಡಿದ ಫಲಕ್ಕೆ. ಭಾಗಿಯಾಗುವನೆಂಬುದು ನಿಶ್ಚಯವು. 

೯೬, ಯಾವ ಧೀರಮಾನವರು ಮರಣವಾಗುವವರೆಗೂ ಕಾಶಿಯಲ್ಲಿಯೇ 
ವಾಸಮಾಡಲ” ನಿಶ್ವಯಿಸಿರುನರೊ, ಅವರನ್ನು ಜೀವನ್ಮುಕ್ತರೆಂದು ತಿಳಿಯ 
ಬೇಕು. ಅವರೇ ಸಕಲ ಜನರಿಗೂ ಪೂಜ್ಯರಾದವರು. 

೯೭. ಇಂತೆಂದು ವಾರಾಣಸೀಕ್ಸೇತ್ರದ ಗುಣಗಳನ್ನು ಬಹು ವಿಧವಾಗಿ 
ತನ್ನಲ್ಲಿಯೇ ವಿಮರ್ಶೆಮಾಡಿ ಪರಮೇಶ್ವರನು ಪುನಃ ತನ್ನ ಗಣಗಳನ್ನು ಕರೆದು 
ಪ್ರೇಮಪುರಸ್ಸರವಾಗಿ ಕಳುಹಿಸಿಕೊಟ್ಟನು. 

೯೮. ತಾರಕನೆ! ನೀನಿಲ್ಲಿ ಬಾ. ನೀನು ಪರಿಶುದ್ಧ ಮನಸ್ಯನಾಗಿರುನೆ. 
ಸಕಲ ಧರ್ಮಗಳಿಗೂ ಆಶ್ರಯಭೂತನಾದ ದಿವೋದಾಸನು ಶಾಸನಮಾಡು 
ತ್ರಿರುವ ಉತ್ತಮನಗರಿಯಾದ ಕಾಶಿಗೆ ಹೊರಡುವವನಾಗು. 

೯೯-೧೦೨. ತಿಲಪರ್ಣ, ಸ್ಥೂಲಕರ್ಣ, ದೃಮಿಚಂಡ, ಪ್ರಭಾಮಯ, 
ಸುಕೇಶ, ವಿಂದತಿ, ಭಾಗ, ಕಪರ್ದಿ, ಓಿಂಗಲಾಕ್ಟ್ವ, ವೀರಭದ್ರ, ಕಿರಾತ, 
ಚತುರ್ಮುಖ, ನಿಕುಂಭಕ, ಪಂಚಾಕ್ಟೃ, ಭಾರಭೂತ, ತ್ಯ್ಯಕ್ಸುಃ ಮಕ್ಕೆ 


ತ್ರಿಪಂಚಾಶತ್ತ್ವ್ರಮೋರಧ್ಯಾಯಃ॥ ೫೯ 


ವೀರಭದ್ರ ಕಿರಾತಾಖ್ಯ ಚತುರ್ಮುಖ ನಿಕುಂಭಕ । 
ಪಂಚಾಕ್ಟ ಭಾರಭೂತಾಖ್ಯ ತ್ರ್ಯಕ್ಸ ಕ್ಲೇಮಕ ಲಾಂಗಲಿನ್‌ ॥ ೧೦೦ ॥ 
ವಿರಾಧ ಸುಮುಖಾಷಾಢೇ ಯಾಂತು ಸರ್ವೇ ಪೃಥಕ್‌ ಪೃಥಕ್‌ । 


ಏತೇ ಗಣಾ ಮಹಾಭಾಗಾಃ ಸ್ವಾಮಿಭಕ್ತಾ ಧೃಢವ್ರತಾಃ ॥ ೧೦೧ ॥ 
ಕೃತ್ವಾ ನುಯಾ ಬಹುನಿಧಾ ಬಹುರೂಪನಿಚಕ್ಸಣಾಃ । 
ಅನಿಮೇಷೇಕ್ಸಣಾಸ್ತಸ್ಮುಃ ಕ್ಸೋಣೇಶಚ್ಛೆದ್ರಕಾಂಕ್ಸಿಣಃ ॥ ೧೦೨ ॥ 
ಅಪರಿಜ್ಞಾತತಚ್ಛೆ ದ್ರಾ ನಿದ್ರಾನಿತಯಶೋಧನಾಃ । 

ಆಃ ಕಿಮೇತದಹೋ ಜಾತಂ ನಿನಿಂಮಃ ಸ್ವಾನಿತೀಹ ತೇ ॥ ೧೦೩ ॥ 

ಗಣಾವೂಚತುಃ:- 

ಧಿಗಸ್ಮಾನ್ಸ್ಟಾಮಿನಾ ನಿತ್ಯಂ ಕೃತಸಂಭಾನನಾನ್ಮುಹುಃ । 
ಮನುಷ್ಯಮಾತ್ರಮಪ್ಯತ್ರ ಯೈರೇಕಂ ನ ವಶೀಕೃತಂ ॥ ೧೦೪ ॥ 


ಬಹುಮಾನೇನ ದಾನೇನ ಸೌಹಾರ್ಜೇನ ಮಹೀಯಸಾ । 
ಕೃತಪ್ರಸಾವಾಂಸ್ಕ್ರ್ಯಕ್ಸೇಣ ಧಿಜತ್‌ ನಸ್ತತ್ಕಾರ್ಯವಂಚಕಾನ್‌ ॥ ೧೦೫ ॥ 


ಲಾಂಗಲಿ, ವಿರಾಧ, ಸುಮುಖ, ಆಷಾಢಿಗಳಿರಾ! ನೀವೆಲ್ಲರೂ ಬೇಕಿ ಬೇರೆಯಾಗಿ 
ಹೊರಟು ಕಾಶೀನಗರಿಯನ್ನು ಸೇರುವವರಾಗಿರಿ.'' ಇಂತೇದ ಮಹೇಶ್ವರನ ಅಜ್ಞೆ 
ಯನ್ನನುಸರಿಸಿ ಮಹಾತ್ಮರೂ, ಸ್ವಾಮಿಭಕ್ತರೂ, ದೃಢಪ್ರತಿಜ್ಞರೂ ಆದ 
ಈ ಗಣಗಳೆಲ್ಲರೂ ಕಾರ್ಯದಕ್ಷರಾದುದರಿಂದ ಬಹುವಿಧವಾಗಿ ಮಾಯೆಯ 
ನ್ನುಂಟುಮಾಡಿಕೊಂಡು ಅನೇಕ ರೂಪಗಳನ್ನು ತಾಳಿ ದಿವೋದಾಸ ಮಹಾರಾಜನ 
ದಿನಚರ್ಯೆಗಳಲ್ಲಿ ಛಿದ್ರಗಳನ್ನೇ ಹುಡುಕುತ್ತ, ರೆಸ್ಸೆಯಾಡದ ಕಣ್ಣುಗಳಿಂದ 
ನಿರೀಕ್ಷಿಸುತ್ತ ನೆಲಸಿದ್ದರು. 

೧೦೩. ಬಹುದಿನಗಳಾದರೂ ಆತನಲ್ಲಿ ಯಾವ ಛಿದ್ರವೂ ಕಾಣದಿರಲು 
ಅವರೆಲ್ಲರೂ ತಮ್ಮ ಯಶಸ್ಸೆಂಬ ಧನವನ್ನು ಕಳೆದುಕೊಳ್ಳುವ ಪ್ರಸಂಗವೊದಗಿತು. 
ಅವರೆಲ್ಲರೂ ಕೋಪದಿಂದಲೂ, ದುಃಖದಿಂದಲೂ ಕೂಡಿದವರಾಗಿ ಎಂತಹೆ 
ಪ್ರಸಂಗವು ಪ್ರಾಪ್ತವಾಯಿತೆಂದು ತಮ್ಮನ್ನೇ ನಿಂದಿಸಿಕೊಂಡರು. 

೧೦೪. ಗಣಗಳು ಹೇಳುತ್ತಾರೆ: ಯಜಮಾನನಿಂದ ನಿತ್ಯದಲ್ಲಿಯೂ 
ಪದೇ ಪದೇ ಮರ್ಯಾದೆಗಳನ್ನು ಹೊಂದುತ್ತಿರುವ ನಮ್ಮ ಜನ್ಮಗಳಿಗೆ ಧಿಕ್ಕಾರ 
ವಿರಲಿ. ನಾವು ಇಷ್ಟುಜನರಿದ್ದರೂ ಮನುಷ್ಯಮಾತ್ರನಾದ ಇವನೊಬ್ಬನನ್ನು 
ಕೂಡ ವಶಪಡಿಸಿಕೊಳ್ಳಲು ಸಮರ್ಥರಾಗಲಿಲ್ಲ. 

೧೦೫. ಬಹುಮಾನಗಳಿಂದಲೂ, ದಾನದಿಂದಲೂ, ಸೌಹಾರ್ದದಿಂದಲೂ, 
ಉನ್ನತಾಧಿಕಾರದಿಂದಲೂ ನಮ್ಮಲ್ಲಿ ಪ್ರಸನ್ನನಾಗಿರುವ ಮಹೇಶ್ವರನ ಕಾರ್ಯ 
ದಲ್ಲಿಯೂ ವಂಚಕರಾಗಿರುವ ನಮ್ಮ ಬಾಳಿಗೆ ಧಿಕ್ಕಾರವಿರಲಿ. 


೬೦ ಶ್ರೀ ಸ್ಕಾಂದಮಹಾಪುರಾಣಂ 


ಕಾ ಗತಿರ್ನೋ ಭವಿತ್ರೀಹ ಸ್ವಾಮಿಕೃತ್ಯಪ್ರಮಾದಿನಾಂ । 
ಅಂಧಂತಮೋಮಯೇ ಲೋಕೇ ಧ್ರುನಂ ವಾಸೋ ಭವಿಷ್ಯತಿ ॥ ೧೦೬ ೫ 
ಅಕೃತಸ್ವಾನಿಂಕಾರ್ಯಾಣಾಮಹೋ ಜೀವಿತಧಾರಿಣಾಂ । 
ಅಕ್ಬತೇಂದ್ರಿಯವೃತ್ತೀನಾಂ ದುರ್ಗತಿಶ್ಚ ಪದೇ ಪದೇ ॥ ೧೦೭ ॥ 
ಲಬ್ಧಸಂಭಾವನಾನಾಂ ಚ ನ್ಯಕೃತಸ್ವಾನಿಕರ್ಮಣಾಂ | 

ಭೃತ್ಯಾನಾಂ ಭೂರಿಭಾಜಾಂ ಚ ಭಂಗುರಾಃ ಸ್ಕುರ್ಮುನೋರಥಾಃ॥ ೧೦೮ ॥ 
ಅನಿಷ್ಟಾದಿತಕಾರ್ಯಾರ್ಥಾ ಯೇ ಮುಖಂ ಪ್ರೇಕ್ಟುಯಂತ್ಯಹೋ । 
ಅಪತ್ರಪಾಃ ಪುರೋ ಭರ್ತುಸ್ತೈರ್ಭೂರ್ಭಾರವತೀ ತ್ವಿಯಂ ॥೧೦೯॥ 
ನಾದ್ರೀಣಾಂ ನ ಸಮುದ್ರಾಣಾಂ ನ ದ್ರುಮಾಣಾಂ ಮುಹೀಯಸಾಂ । 
ಭೂತಧಾತ್ರಾ 4ಸಥಾ ಭಾರೋ ಯಥಾ ಸ್ವಾಮಿದ್ರುಹಾಂ ಮಹಾನ್‌ ॥ 
ಅಹೋ ಪೌರಾಣಿಕ ಗಾಥಾ ಸ್ಮೃತಾಸ್ಮಾಭಿರಸಿಂದಿತಾ । 
ತದರ್ಥಮವನಲಂಜ್ಯೇಹ ಸ್ಥಾ ಸ್ಯಾಮಃ ಕೃತನಿಶ್ಚ ಯಾಃ ॥ ೧೧೧ ॥ 





೧೦೬. ಸ್ವಾಮಿಯ ಕಾರ್ಯಭಾರದಲ್ಲಿ ಪ್ರಮಾದದಿಂದ ವರ್ತಿಸಿರುವ 
ನಮಗೆ ಇಲ್ಲಿ ಯಾವ ದುರ್ಗತಿಯು ಲಭಿಸಜೇಕಾಗಿರುವುದೊ? ಜೀಹಾವ 
ಸಾನವಾದ ಮೇಲೆ ನಿಜವಾಗಿಯೂ ನಮಗೆ ಅಂಧಂತಮಸ್ಸೆಂಬ ನರಕವೇ 
ಲಭಿಸುವುದು. 

೧೦೭. ಅಕ್ಬ್ಚತಗಳಾದ ಇಂದ್ರಿಯಗಳ ಪಾಟವವಿದ್ದರೂ ಸ್ವಾಮಿಕಾರ್ಯ 
ಗಳನ್ನು ನೆರವೇರಿಸದೆ ವ್ಯರ್ಥವಾಗಿ ಜೀವನವನ್ನು ನಡೆಸುತ್ತಿರುವ ಸೇವಕರಿಗೆ 
ಅಡಿಗಡಿಗೂ ದುರ್ಗತಿಯೇ ಲಭಿಸುತ್ತಿರುವುದು. 

೧೦೮. ಸ್ವಾಮಿಯಿಂದ ಬಹುವಿಧಗಳಾದ ಬಹುಮಾನಗಳನ್ನು ಹೊಂದಿ 
ಆತನ ಐಶ್ವರ್ಯದಲ್ಲಿ ಭಾಗಿಗಳಾಗಿದ್ದರೂ ಆತನ ಕಾರ್ಯಗಳನ್ನು ನೆರವೇರಿಸ 
ದಿರುವ ಭೃತ್ಯರ ಮನೋರಥಗಳೆಲ್ಲವೂ ಕ್ಷಣಭಂಗುರಗಳೇ ಆಗಿರುವುವು. 

೧೦೯, ಸ್ವಾಮಿಯ ಕಾರ್ಯಗಳನ್ನು ಸಂಪೂರ್ಣವಾಗಿ ಕೈಗೂಡಿಸದೆ 
ಲಜ್ಜಾ ಹೀನರಾಗಿ ಯಜಮಾನನ ಮುಂದೆ ನಿಂತು ಆತನ ಮುಖವನ್ನು 
ನೋಡುವ ಭೃತ್ಯಾಧಮರ ಭಾರದಿಂದಲೇ ಈ ಭೂಮಿಯು ಕ್ಲೇಶಗೊಳ್ಳು 
ತ್ರಿರುವುದು. 

೧೧೦. ಭೂದೇವಿಗೆ ಸ್ವಾಮಿದ್ರೋಹಿಗಳಿಂದ ಎಷ್ಟು ಮಹತ್ತಾದ ಭಾರ 
ವುಂಟಾಗುತ್ತಿರುವುದೊ, ಅಷ್ಟು ಪರ್ವತಗಳಿಂದಲೂ, ಸಮುದ್ರಗಳಿಂದಲೂ, 
ಮಹೋನ್ನತಗಳಾದ ವೃಕ್ಚಗಳಿಂದಲೂ ಉಂಟಾಗಲಾರದು. 

೧೧೧. ಈಗ ಪುರಾಣಗಳಲ್ಲಿ ಹೇಳಲ್ಬಿಟ್ಟರುವ ನಿಷ್ಠ ಲೃಷವಾದ ಗಾಡಿಯು 
ನಮಗೆ ಜ್ಞಾಪಕಕ್ಕೆ ಬರುತ್ತಿರುವುದು. ಅದರ ಅರ್ಥವನ್ನನುಸರಿಸಿಯೇ ನಾವು 


ತ್ರಿಪಂಚಾಶತ್ತಮೋ$ಥ್ಯಾಯಃ॥ ೬.೫ 


ಅನಾಕಲಿತಪುಣ್ಯಾನಾಂ ಪರಿಕ್ಷೀಣಧನಾಯುಷಾಂ । 


ಸರ್ವೋಪಾಯವಿಹೀನಾನಾಂ ಗತಿರ್ವಾರಾಣಸೀ ಪುರೀ ॥ ೧೧೨ ೫ 
ಅಪುಣ್ಯಭಾರಖಿನ್ನಾನಾಂ ಪಶ್ಚಾತ್ತಾಸಮುಪೇಯುಷಾಂ | 
ನಿಷ್ಕಗೂರ್ಥ್ವಗತೀನಾಂ ಚ ಗತಿರ್ನಾರಾಣಸೀ ಪುರೀ ॥ ೧೧೩ ೫ 


ಸ್ವಾಮಿದ್ರುಹಃ ಕೃತಘ್ನಾಶ್ಚ ಯೇ ಚ ವಿಶ್ರಂಭಘಾತಕಾಃ । 
ತೇಷಾಂ ಕ್ವಾಪಿ ಗತಿರ್ನಾಸ್ತಿ ಮುಕ್ತ್ವಾ ನಾರಾಣಸೀಂ ಪುರೀಂ ॥ ೧೧೪ ॥ 
ಇತ್ಥಂ ನಿಶ್ಚಿತ್ಯ ಗಾಧಾರ್ಥಂ ಪ್ರಮಥಾ ಅನತಸ್ಥಿರೇ | 


ಅನಿಜ್ಞಾತಸ್ಪರೂಪಾಶ್ಚ ದಿವೋಜಾಸೇನ ಭೂಭುಜಾ ॥ ೧೧೫ ॥: 
ನ ಬುಚೋಧ ಸ ಭೂಪಾಲೋ ನಿತರಾಂ ಬುದ್ಧಿಮಾನಪಿ | 
ವಿಬುದ್ಧಾನ್ವಿವಿಧಾಕಾರೈಃ ಸ್ಥಿತಾನೀಶಪ್ರಭಾವತಃ ॥ ೧೧೬ ॥ 
ಚಿತ್ರಂ ನ ಚಿತ್ರಗುಪ್ತೋಸಿ ವೇತ್ತಿ ನಾರಾಣಸೀಸ್ಸಿ ತಾನ್‌ । 
ಜಂತೂನ್ಕಾ ಗಣನಾನ್ಯೇಷಾಂ ಮರ್ತ್ಯಲೋಕನಿವಾಸಿನಾಂ ॥ ೧೧೭ ॥ 


ದೃಢವಾದ ನಿಶ್ಚಯವನ್ನು ಮಾಡಿಕೊಂಡು ಈ ವಾರಾಣಸಿಯಲ್ಲಿಯೇ ವಾಸ 
ಮಾಡೋಣ. 

೧೧೨-೧೧೩. ಹಿಂದಿನ ಜನ್ಮಗಳಲ್ಲಿ ಯಾವ ಪುಣ್ಯವನ್ನೂ ಸಂಪಾದಿಸದವ 
ರಿಗೂ, ಧನವೂ ಆಯುಷ್ಯವೂ ಕೊನೆಗಂಡಿರುವವರಿಗೂ, ಸರ್ವವಿಧದಿಂದಲೂ 
ಜೀವನೋಪಾಯವಿಲ್ಲದವರಿಗೂ ಈ ವಾರಾಣಸೀನಗರಿಯೇ ಗತಿದಾಯಕವಾಗಿ 
ರುವುದು, ಪಾಪಗಳ ಭಾರದಿಂದ ಖಿನ್ನರಾಗಿರುವವರಿಗೂ, ಹಿಂದಿನ 
ದುಷ್ಟರ್ಮಗಳಿಗೆ ಪಶ್ಚಾತ್ತಾಪಪಡುವವರಿಗೂ, ಸರ್ವಪ್ರಕಾರದಿಂದಲೂ ಉತ್ತಮ 
ಗತಿಯನ್ನಪೇಕ್ಸಿಸುತ್ತಿರುವವರಿಗೂ ಈ ನಾರಾಣಸಿಯೇ ಗತಿಯು. 

೧೧೪. ಸ್ವಾಮಿದ್ರೋಹಿಗಳೂ, ಕೃತಫ್ನರೂ, ನಂಬಿಕೆಯನ್ನು ಹುಟ್ಟ? 
ಮೋಸಮಾಡುವವರೂ ಆದ ಮಾನವರಿಗೆ ಈ ವಾರಾಣಸೀನಗರವನ್ನು ಬಿಟ್ಟಕಿ 
ಮತ್ತೆಲ್ಲಿಯೂ ಸದ್ಗತಿಯು ದೊರೆಯಲಾರದು. 

೧೧೫. ಇಂತೆಂಬ ಪೌರಾಣಿಕ ಗಾದೆಯ ಮಾತನ್ನು ಮನಸ್ಸಿಗೆ ತಂದು 
ಕೊಂಡು ಅವರೆಲ್ಲರೂ ಮಹಾರಾಜನಾದ ದಿವೋದಾಸಸಿಂದ ತಮ್ಮ ನಿಜರೂಪ 
ಗಳು ತಿಳಿಯಲ್ಪಡದಂತೆ ಅಲ್ಲಿಯೇ ವಾಸಿಸುತ್ತಿದ್ದರು. 

೧೧೬. ಮಹೇಶ್ವರನ ಪ್ರಭಾವದಿಂದ ಬ್ರಾಹ್ಮಣರ ರೂಪಗಳನ್ನು ಧರಿಸಿದ್ದ 
ಈ ಪ್ರಮಥಗಣಗಳನ್ನು ಅತ್ಯಂತ ಬುದ್ಧಿ ಶಾಲಿಯಾದರೂ ಆ ಮಹಾರಾಜನು 
ತಿಳಿಯಲವಕಾಶವಾಗಲಿಲ್ಲ. 

೧೧೭. ಆಶ್ಚರ್ಯಕರವಾದ ವಿಷಯವೆಂದರೆ ಚಿತ್ರಗುಪ್ತನೂ ಸಹ ಕಾಶೀ 
ಕ್ಷೇತ್ರದಲ್ಲಿರುವ ಅವರನ್ನು ಕಂಡುಹಿಡಿಯಲಾರನು. ಎಂದಮೇಲೆ ಮನುಷ್ಯ 
ಲೋಕದಲ್ಲಿ ವಾಸಮಾಡುವ ಇತರ ಮಾನವರ ವಿಷಯವನ್ನು ಹೇಳಲೇಕೆ? 


4೨ ಶ್ರೀ ಸ್ಕಾಂದಮಹಾಪುರಾಣಂ 


ಅನಿಚ್ಛಿನ್ನ ಪ್ರಭಾವಾಣಾಮಪರಿಚ್ಛೆನ್ನತೇಜಸಾಂ | 

ಸೃತಲಿಂಗಪ್ರತಿಸ್ಮಾನಾಂ ನಾಂತಂ ಪ್ರಾಪ್ನೋತಿ ಧರ್ಮರಾಟ್‌ ॥ ೧೧೮ ॥ 
ಇತಿ ತೇ ಪ್ರಮಥಾಃ ಸರ್ವೇ ಘಟೋದ್ಭನ ಮಹಾಮುನೇ | 
ಕೃತಲಿಂಗಾರ್ಚನಾಃ ಕಾಶೀಂ ನಾದ್ಯಾಪ್ರ್ಯುಜ್ಞ ಂತಿ ಶರ್ಮದಾಂ ॥ ೧೧೯॥ 
ತಾರಕೇಶಂ ಮಹಾಲಿಂಗಂ ತಾರಕಾಖ್ಯೋ ಗಣೋತ್ತಮಃ । 
ತಾರಕಜ್ಞಾನದಂ ಪುಂಸಾಂ ಮುನೇದ್ಯಾಪಿ ಸಮರ್ಚಯೇತ್‌ ॥ ೧೨೦ ॥ 
ತಾರಕೇಶ್ವರಲಿಂಗಸ್ಯ ಕೃತ್ವಾ ಭಕ್ತಿಂ ಸುನಿಶ್ಚಲಾಂ । 


ಸುಖೇನ ತಾರಕಜ್ಞಾ ನಂ ಲಭ್ಯತೇ ತೈರ್ನರೋತ್ತಮೈಃ ॥ ೧೨೧॥ 
ತಿಲಪರ್ಣೇಶ್ವರಂ ಲಿಂಗಂ ತಿಲಪರ್ಣಪ್ರತಿಸ್ಠಿತಂ । 
ತಿಲಪ್ರಮಾಣಮಪ್ಯತ್ರ ದೃಷ್ಟ್ವಾ ಪಾಪಂ ನ ಸಂಭವೇತ್‌ ॥ ೧೨೨ ॥ 


ಸ್ಥೂಲಕರ್ಣೇಶ್ವರಂ ಲಿಂಗಂ ಪರಿಪೂಜ್ಯ ನರೋತ್ತಮಃ । 
ನ ದುರ್ಗತಿಮನಾಪ್ನೋತಿ ಪುಣ್ಯಮಾಪ್ನೋತಿ ಚೋತ್ತಮಂ ॥ ೧೨೩॥ 


೧೧೮. ನಿರಾತಂಕವಾದ ಪ್ರಭಾವವುಳ್ಳವರೂ, ಸರ್ವತೋಮುಖವಾದ 
ತೇಜಸ್ಸನ್ನು ಬೆಳಗುವವರೂ, ಕಾಶಿಯಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠೆ ಗೊಳಿಸಿದವರೂ 
ಆದ ಮಾನವರ ಗತಿನಿರ್ಣಯವನ್ನು ಯಮಧರ್ಮರಾಯನೂ ಮಾಡಲಾರನು. 

೧೧೯. ಮಹಾಮುನಿಯಾದ ಅಗಸ್ಕುನೆ! ಇಂತೆಂದು ತಿಳಿದು ಆ ಪ್ರಮಥ 
ಗಣಗಳೆಲ್ಲರೂ ಲಿಂಗಪೂಜೆಯಲ್ಲಿ ನಿರತರಾಗಿ ಇಂದಿನವರೆಗೂ ಸರ್ವಸೌಖ್ಯ 
ಪ್ರದೆಯಾದ ಕಾಶಿಯನ್ನು ಬಿಟ್ಟು ಬರಲಿಲ್ಲವು. 

೧೨೦. ಮುನಿವರ್ಯನೆ! ತಾರಕನಾಮಕನಾದ ಗಣನಾಯಕನು ಮಾನವ 
ಶೆಲ್ಲರಿಗೂ ತಾರಕಜ್ಞಾನವನ್ನುಂಟುಮಾಡಿಸುವ ತಾರಕೇಶ್ವರವೆಂಬ ಮಹಾ 
ಲಿಂಗವನ್ನು ಪ್ರತಿಷ್ಠಿಸಿ ಅದನ್ನು ಇಂದಿಗೂ ಪೂಜಿಸುತ್ತಿರುವನು. 

೧೨೧. ಯಾರು ಈ ತಾರಕೇಶ್ವರ ಲಿಂಗದಲ್ಲಿ ನಿಶ್ಚಲವಾದ ಭಕ್ತಿಯನ್ನು 
ಮಾಡುವರಕೊ, ಆ ಮನುಷ್ಯೋತ್ತಮರಿಗೆ ಅನಾಯಾಸವಾಗಿಯೇ ತಾರಕ 
ಜ್ಞಾನವು ಲಭಿಸುವುದು. 

೧೨೨. ತಿಲಪರ್ಣನಿಂದ ಪ್ರತಿಷ್ಠಿತವಾದ ತಿಲಪರ್ಣೇಶ್ವರಲಿಂಗವನ್ನು 
ಸ್ವಲ್ಪಕಾಲವಾದರೂ ಯಾವನು ದರ್ಶನಮಾಡುವನೊ, ಅವನಿಗೆ ಮತ್ತೆ ಪಾಪಗಳ 
ಸಂಪರ್ಕವುಂಟಾಗುವುದಿ್ಲ. 

೧೨೩. ಸ್ಥೂಲಕರ್ಣೇಶ್ವರನೆಂಬ ಲಿಂಗವನ್ನು ಪೂಜಿಸಲು ಮನುಷ್ಯೋ 
ತ್ರಮನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ಉತ್ತಮರೀತಿಯ 
ಪುಣ್ಯವನ್ನೇ ಸಂಪಾದಿಸುವನು. 


ತ್ರಿಪಂಚಾಶತ್ತಮೋತಧ್ಯಾಯಃ ೬2 


ದೃ ಮಿಚಂಡೇಶ್ವ ರಂ ಲಿಂಗಂ ತಥಾ ಲಿಂಗಂ ಪ್ರಭಾಮಯಂ । 


ಆರಾಧ್ಯ ತತ್ಪೃತೀಚ್ಯಾಂ ಚ ನ ಪಾಸೆ ) ರಭಿಭೂಯತೇ ॥ ೧೨೪ ॥ 
ಪ ಸ್ರ ಭಾಮುಯೇಶ್ವ ಪ ಲಿಂಗಂ ದೃಷ್ಟ್ಟ್ವಾನ್ಯತ್ರಾಸಿ ಸಂಸ್ಥಿತಃ । 
ಸ್ರಭಾಮಯೋನ ಯಾನೇನ ಶಿನಲಿನಕೇ ವ್ರ ಜೇತ್ಸು ನೀಃ ॥ ೧೨೫ ॥ 
ಸುಖೇಶೇಶ ಶ ರಮಭ್ಯಚ್ಯ ೯ ಹರಿಕೇಶ ವನೇ ನರಃ | 

ಷಟ್ಯೌಶಿಕಮಯಂ ದೇಹಂ ಧಾರಯೇನ್ನ ಪುನಃ ಪುನಃ ॥ ೧೨೬ ॥ 


ವಿಂದತೀಶಂ ನರೋ ಭ್ಯಚ್ಯ ೯ ಭೀಮಚಂಡೀಸಮಿಸಿತಃ । 
ತ್ಯಕ್ತ್ವಾ ಪ್ರಚಂಡಮಹ್ಯೇನೋ ಮೋಕ್ಟಂ ವಿಂದತಿ ಶಾಶ್ವತಂ ॥ ೧೨೭॥ 
ಛಾಗಲೇಶಂ ಮಹಾಲಿಂಗಂ ಪಿತ್ರೀಶ್ವರಸನಾಪಗಂ । 
ನಿಲೋಕ್ಯ ಪಶುನತೊ ಸೀಪಿ ನ ಪಾಪಂ ಪ್ರಾ ಕೃತಂ ಸೃಜೇತ್‌ ॥ ೧೨೮ ॥ 
ಇಕಿ ಶ್ರ (ಸ್ಕಾ ದೇ RE ಏಕಾಶಿತಿಸಾಹಸ್ತಾ 4° ಸಂಹಿತಾಯಾಂ 
ಚತುಥೇ ನ ಧಾ ಉತ್ತರಾರ್ಧೇ 4 ನಾರಾಣಸೀನರ್ಣಿನ-ಗಣಸ್ರೆ (ಷಣ 
ವರ್ಣನಂ''ನಾಮ ತ್ರಿಪಂಚಾಶತ್ತಮೋಂಧ್ಯಾಯಃ 


೧೨೪. ಆ ಸ್ಥೂಲಕರ್ಣೇಶ್ವ ರನಿಗೆ ಪಶ್ಚಿಮದಿಕ್ಕಿನಲ್ಲಿರುವ ದೃ ಮಿಚಂಡೇಶ್ವರ 
ಲಿಂಗವನ್ನೂ ಪ್ರಭಾಮಯ ಲಿಂಗವನ್ನೂ ಪೂಜಿಸಿದ ಮನುಷ್ಯನು ಪಾಪಗಳಿಂದ 
ಎಂದಿಗೂ ಸರಿಭವವನ್ನು ಹೊಂದುವುದಿಲ್ಲ. 

೧೨೫, ಬೇರೊಂದೆಡೆಯಲ್ಲಿ ನಿಂತು ಪ್ರಭಾಮಯೇಶ್ವರ ಸ 
ನೋಡಿದರೂ ಸಹ ತೇಜೋಮಯವಾದ ನಿಮಾನದಲ್ಲಿ ಕುಳಿತು ಪ್ರಾಜ್ಞನಾದ 
ವನು ಶಿವಲೋಕವನ್ನು ಕುರಿತು ಪ್ರಯಾಣಮಾಡುವನು. 

೧೨೬. ಹರಿಕೇಶ ವನದಲ್ಲಿ ಸ್ಥಾಪಿತವಾಗಿರುವ ಸುಖೇಶ್ವರನನ್ನು ಪೂಜಿಸಿದ. 
ಮಾನವನು ಮತ್ತೆ ಮತ್ತೆ ಚರ್ಮ, ಮಾಂಸ, ರಕ್ತ, ಸ್ನಾಯು, ಅಸ್ಥಿ, 
ಮಜ್ಜೆಗಳಿಂದ ಕೂಡಿದ ಈ ಪಾಂಚಭೌತಿಕ ದೇಹವನ್ನು ಪಡೆಯುವುದಿಲ್ಲ. 

೧೨೭. ಭೀಮಚಂಡೀದೇವಿಯ ಸಮಾಪದಲ್ಲಿರುವ ವಿಂದತೀಶ್ವರಲಿಂಗ. 
ವನ್ನು ಪೂಜೆಮಾಡಲು ಪ ಥ್ರ ಚಂಡಗಳೆನಿಸಿದ ಪಾತಕಗಳೂ ಕಳೆದುಹೋಗಿ ಶಾಶ್ವತ 
ವಾದ ಮೋಕ್ಟ್ಸ ಪದವಿಯು ಲಭಿಸುವುದು. 

೧೨೮. ಪಿತ್ರೀಶ್ವರನ ಸಮೀಪದಲ್ಲಿರುವ ಛಾಗಲೇಶ ಶೃರವನ್ನು ದರ್ಶನ 
ಮಾಡಲು ಸುರಸಾ ಮನುಷ್ಯ; ನನ್ನೂ ಸಹ ಸಾಧಾರಣಪಾತಕಗಳು 
ಬಾಧಿಸಲಾರವು. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಥಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
"" ವಾರಾಣಸೀವರ್ಣನ- ಗಣಪ್ರೇಷಣವರ್ಣನ''ವೆಂಬ 
ಐವತ್ತಮೂರನೆಯ ಅಧ್ಯಾಯವು ಮಂಗಿದುದು 


n ಶ್ರೀಃ ॥ 


ಅಥ ಚತುಷ್ಪಂಚಾಶತ್ರಮೋಧ್ಯಾಯಃ 


ಪಿಶಾಚಮೋಚನವಮುಹಿಮಾಕಥನಂ 
ಸ್ಕಂದ ಉವಾಚ: 

'ಚುಂಭಸಂಭವನ ನಕ್ಸ್ಯಾಮಿ ಶೃಣೋತ್ಚನಹಿತೋ ಭವಾನ್‌ । 
ಕಪರ್ದೀಶಸ್ಯ ಲಿಂಗಸ್ಕ ಮಹಾಮಾಹಾತ್ಮ್ಯಮುತ್ತಮಂ ॥೧॥ 
ಸ್ವಚ್ಛ ತಳಸ ಗಣಪಃ ಶಂಭೋರತ್ಯಂತವಲ್ಲಭಃ । 

ತ್ರೀಶಾದುತ್ತರೇ ಭಾಗೇ ಲಿಂಗಂ ಸಂಸ್ಥಾಪ್ಯ ಶಾಂಭವಂ ॥೨॥ 
ಅ ಚಖಾನ ತಸ್ಯಾಗ್ರೇ ನಿಮಲೋದಕಸಂಜ್ಞ ಕಂ। 
ಯಸ್ಯ ತೋಯಸ್ಯ ಸಂಸ್ಥ ರ್ಶಾದ್ಮಿಮಲೋ ಜಾಯತೇ ನರಃ nan 
ಇತಿಹಾಸಂ ಪ್ರ ನಕಾ ಮಿ ತತ್ರ ತೆ ತ್ರೇತಾಯುಗೇ ಪುರಾ । 
ಯಥಾವೃತ್ತ ಖ್ಯ ಕುಂಭಯೋನೇ ಶ್ರ  ವಣಾತ್ಪಾ ತಕಾಪಹಂ nen 
ಏಕಃ ಸಾಕುಪತಕೆ ಶ್ರೇನ್ಕೋ ವಾಲಿ, ೀಕಿರಿತಿ ಸಜಿ ತಃ । 
ತಸಶ್ಚ ಚಾರಸ ಮಾನಿಃ ಇಸರ್ದೀಶಂ ಸಮರ್ಚಯತ್‌ ॥೫॥ 


ಕನ್ನಡದ ಅನುವಾದ 
ಪಿಶಾಚಮೋಚನಮಹಿಮಾವರ್ಣನ 

೧. ಸ್ಕಂದನು ಹೇಳುತ್ತಾನೆ —ಕುಂಭೋದ್ಭವನೆ! ಇನ್ನು ಕಪರ್ದೀಶ್ವಂ 
"ಲಿಂಗದ ಮಹೋತ್ರಮವಾದ ಮಾಹಾತ್ಮ್ಯವನ್ನು ವಿವರಿಸುವೆನು. ಸಾವಧಾನ 
“ಮನಸ್ಸುಳ್ಳ ವನಾಗಿ ಕೇಳು. 

2-೩. ಮಹೇಶ್ವರನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದ ಕಸರ್ದಿಯೆಂಬ 
ಗಣನಾಯಕನು ಪಿತ್ರೀಶ್ವರನ ಉತ್ತರದಿಕ್ಕಿನಲ್ಲಿ ಉತ್ತಮವಾದ ಶಿವಲಿಂಗ 
ವೊಂದನ್ನು ಸ್ಥಾಪಿಸಿ ಅದಕ್ಕೆ ಇದಿರಾಗಿಯೇ ವಿಮಲೋದಕವೆಂಬ ಹೆಸರುಳ 
ಕುಂಡವನ್ನು ನಿರ್ಮಾಣಮಾಡಿದನು. ಆ ಕುಂಡದ ನೀರನ್ನು ಸ್ಪರ್ಶಮಾಡುವ 
ಮಾತ್ರದಿಂದಲೇ ಯಾವ ಮನುಷ್ಯನಾದರೂ ಪರಿಶುದ್ಧನಾಗುವನು. 

೪. ಕುಂಭಸಂಭವನೆ! ಈ ವಿಷಯವಾಗಿ ಹಿಂಜಿ ತ್ರೇತಾಯುಗದಲ್ಲಿ 
ನಡೆದ ಚರಿತ್ರೆಯೊಂದನ್ನು ನಡೆದಂತೆಯೇ ನಿರೂಪಿಸುವೆನು. ಅದನ್ನು ಕೇಳು 
ವುದರಿಂದಲೇ ಸಕಲ ಪಾತಕಗಳೂ ಕಳೆದುಹೋಗುವುವು. 

೫. ಮುನ್ನು ವಾಲ್ಮೀಕಿಯೆಂಬ ಹೆಸರಿನ ಶಿವಭಕ್ತರನ್ಲಿ ಅಗ್ರಗಣ್ಯನಾಗಿದ್ದ 
ಮಹಾತ್ಮನೊಬ್ಬನಿದ್ದನು. ಆ ಮುನಿಯು ಕಪರ್ದೀಶ್ವರನ ಪೂಜೆಯನ್ನು 
ಸಿತ್ಯವೂ ವಿಧ್ಯುಕ್ತರೀತಿಯಿಂದ ನೆರವೇರಿಸುತ್ತ ದುಸ್ತರವಾದ ತಪಸ್ಸನ್ನು ಮಾಡು 
ತ್ತಿದ್ದನು. 


ಚಠುಪ್ಪಂಚಾಶತ್ತಮೋಕಧ್ಯಾಯಃ ೬೫ 


ಏಕದಾ ಸಹಿ ಹೇಮಂತೇ ಮಾರ್ಗೇ ಮಾಸಿ ತಪೋಧನಃ । 


ಸ್ನಾತ್ವಾ ತತ್ರ ಮಹಾತೀರ್ಥೇ ಮಧ್ಯಾಹ್ನೇ ನಿಮಲೋದಕೇ 1॥೬॥ 
ಚಕಾರ ಭಸ್ಮನಾ ಸ್ನಾನಮಾಸಾದತಲಮಸ್ತಕಂ । 

ಲಿಂಗಸ್ಯ ದಕ್ಷಿಣೇ ಭಾಗೇ ಕೃತಮಾಧ್ಯಾಹ್ನಿಕಕ್ರಿಯಃ nan 
ನೃಸ್ತ್ರ ಮಸ್ತ ಕಪಾಂಸುಶ್ತ ಸಂಧ್ಯಾಮಾಧ್ಯಾತ್ಮಿಕೀಂ ಸ್ಮರನ್‌ । 
ಜಪನ್ಪಂಚಾಕ್ಟರೀಂ ನಿದ್ಯಾಂ ಧ್ಯಾಯನ್ಹೆ €ನಂ ಕಪರ್ದಿನಂ 1 ೮॥ 
ಕೃತ್ವಾ ಸಂಹಾರಮಾರ್ಗೇಣ ಸಪ್ರಮಾಣಂ ಪ್ರದಕ್ಸಿಣ೫ಂ । 

ಹುಡುಂಕೃತ್ಯ ಹುಡುಂಕೃತ್ಯ ಹುಡುಂಕೃತ್ಯ ತ್ರಿರುಚ್ಚ ಕಃ 1೯॥ 
ಪ್ರಣನಂ ಪುರತಃ ಕೃತ್ವಾ ಷಡ್ಜಾದಿಸ್ವರಭೇದತಃ । 

ಗೀತಂ ನಿಧಾಯ ಸಾನಂದಂ ಸನೃತ್ಯಂ ಹಸ್ತಕಾನ್ಸಿತಂ ॥ ೧೦॥ 
ಅಂಗಹಾರೈರ್ಮನೋಹಾರಿಚಾರೀಮಂಡಲಸಂಯುತಂ ! 

ಕ್ಚಣಂ ತತ್ರ ಸರಸ್ತೀರೇ ಉಪನಿಷ್ಟೋ ಮಹಾತಪಾಃ noon 


೬. ಒಮ್ಮೆ ಹೇಮಂತಖುತುವಿನ ಮಾರ್ಗಶಿರ ಮಾಸದಲ್ಲಿ ಆ ತಪೋನಿಷ್ಮ 
ನಾದ ವಾಲ್ಮೀಕಿಯು ಮಧ್ಯಾಹ್ನ ಸಮಯಕ್ಕೆ ಸರಿಯಾಗಿ ವಿಮಲೋದಕವೆಂಬ 
ಆ ಮಹಾ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದನು. 

೭. ಬಳಿಕ ಆತನು ಪಾದತಲದಿಂದ ಮಸ್ತಕದವರೆಗೂ ವಿಭೂತಿಯಿಂದ 
ಸ್ನಾನವನ್ನು ಮಾಡಿದನು. ಆ ಕಪರ್ದೀಶ್ವರಲಿಂಗದ ದಕ್ಷಿಣಭಾಗದಲ್ಲಿ ಕುಳಿತು 
ಮಾಧ್ಯಾಹ್ನಿಕದ ವಿಧಿಯನ್ನು ನೆರವೇರಿಸಿಕೊಂಡನು. 

೮. ಆಮೇಲೆ ಕಾರ್ಯಕಾರಣಸಂಘಾತರೂಪವಾದ ಆತ್ಮನಿಗೆ ಸಂಬಂಧಿಸಿದ 
ಜೀವಬ್ರಹ್ಮೈಕ್ಯವನ್ನೇ ಅನುಸಂಧಾನಮಾಡುತ್ತ, ಶಿವಪಂಚಾಕ್ಟರಿಯನ್ನು ಜಪಿ 
ಸುತ್ತ, ಡೇವೋತ್ತಮನಾದ ಮಹೇಶ್ವರನನ್ನೇ ಧ್ಯಾನಿಸುತ್ತ ಪುನಃ ತಲೆಯಲ್ಲಿ 
ವಿಭೂತಿಯನ್ನು ಧರಿಸಿದನು. 

೯-೧೦. ಶಾಸ್ತ್ರೋಕ್ಕಪ್ರಮಾಣದಿಂದ ಲಿಂಗಕ್ಕೆ ಅಪಸವ್ಯವಾಗಿ ಪ್ರದಕ್ಷಿಣೆ 
ಯನ್ನು ಮಾಡಿ ಮೂರು ಸಲ ಪ್ರಮಾಣಪೂರ್ವಕವಾಗಿ ಹುಡುಂಕಾರವನ್ನು 
ಮಾಡಿದನು. ಬಳಿಕ ಷಡ್ಡವೇ ಮುಂತಾದ ಸ್ವರಭೇದಗಳಿಂದ ಕೂಡಿದ ಸಂಗೀತ 
ವನ್ನೂ ಹಾಡಿದವನಾಗಿ ಆನಂದಾಧಿಕ್ಯದಿಂದ ಕೈಗಳಲ್ಲಿ ಸತಾಕ, ಆತ್ರಾದಿ 
ಮುದ್ರೆಗಳನ್ನು ಪ್ರದರ್ಶಿಸುತ್ತ ನೃತ್ಯವನ್ನು ಸಮರ್ಪಿಸಿದನು. 

೧೧. ಅಂಗವಿಕ್ಟೇಪಗಳಿಂದ ಮನೋಹರವೂ ಪಶುಪತಿಗೆ ಪ್ರದಕ್ಷಿಣ 
ಫೂಪವೂ ಆದ ಕೃತ್ಯವನ್ನು ಪ್ರದರ್ಶಿಸುತ್ತ ಮಹಾತಪಸ್ಸಂಪನ್ನನಾದ 
ಆ ವಾಲ್ಮೀಕಿಯು ವಿಮಲೋದಕ ಸರೋವರದ ತೀರದಲ್ಲಿ ಕ್ಷಣಮಾತ್ರದವರೆಗೂ 
ವಿಶ್ರಾಂತಿಯನ್ನು ಹೊಂದಲು ಕುಳಿತುಕೊಂಡನು. 

3 


ಶಿ ಶ್ರೀ ಸ್ಕಾಂದಮಹಾಪುರಾಣಂ 


ಅದ್ರಾಕ್ಪೀದ್ರಾಕ್ಟಸಂ ಘೋರಮತೀವವಿಕೃತಾಕೃತಿಂ । 


ಶುಷ್ಕ ಶಂಖಕಪೋಲಾಸ್ಕಂ ನಿಮಜ್ಜಾ ಪಿಂಗಲೋಚನಂ ॥ ೧೨ ॥ 
ಕೂಕ್ಸಸ್ಫುಟಿತಳೇಶಾಗ್ರಂ ಮಹಾಲಂಬಶಿರೋಧರಂ । 

ಅತೀನ ಚಿನಿಟಘ್ರಾಣಂ ಶುಸ್ಥೌಸ್ಠಮತಿದಂತುರಂ 1 ೧೩ 
ಮಹಾನಿಶಾಲಮಾಳಿಂ ಚ ಪ್ರೋರ್ಡೀಭೂತಶಿಕೋರುಪಂ । 
ಪ್ರಲಂಬಕರ್ಣಪಾಲೀಕಂ ಸಿಂಗಲಶ್ಮಶೃಭೀಷಣಂ ॥ ೧೪ ॥ 
ಪ್ರಲಂಬಿತಲಲಜ್ಜಿ ಹ್ವಮತ್ಯುತ್ಯಟಿಕೃಕಾಟಕಂ । 
ಸ್ಥೂಲಾಸ್ಕಿಜತ್ರುಸಂಸ್ಥಾನಂ ದೀರ್ಫ್ಪಸ್ಕಂಧದ್ವಯೋತ್ಕಟಿಂ ॥ ೧೫ ॥ 
ನಿಮಗ್ನಕಕ್ಸಾಕುಹರಂ ಶುಷ್ಕಪ್ರಸ್ವ್ಥಭುಜದ್ವಯಂ | 
ನಿರಲಾಂಗುಲಿಹಸ್ತಾಗ್ರಂ ನತಪೀನನಖಾವಲಿಂ ॥ ೧೬ ॥ 
ನಿಶುಷ್ಯಸಾಂಸುಲೋತ್ಕೊ ಏೀಡಂ ಸೃಷ್ಠಲಗ್ಗೋದರತ್ವಚಂ । 


ಕಟೀತಟೀನ ವಿಕಟಂ ನಿರ್ಮಾಂಸತ್ರಿಕಬಂಧನಂ ॥ ೧೭॥ 





೧೨. ಅಲ್ಲಿ ಮಹಾ ಭಯಂಕರನೂ, ಅತ್ಯಂತ ವಿಕಾರಾವಯವಗಳುಳ್ಳ ವನೂ, 
ಒಣಗಿದ ಹಣೆ, ಕೆನ್ನೆಗಳುಳ್ಳ ಮುಖಸಹಿತನೂ, ಆಳವಾಗಿ ಒಳಹೊಕ್ಕಿರುವ 
ಕೆಂಪಾದ ಕಣ್ಣುಗಳುಳ್ಳವನೂ ಆದ ಒಬ್ಬ ರಾಕ್ಸಸನನ್ನು ಕಂಡನು. 

೧೩. ಆ ರಾಕ್ಚಸನು ಒಣಗಿ ಒರಟಾಗಿ ಕವಲೊಡೆದ ಕೇಶಗಳಿಂದಲೂ, 
ಅತ್ಯಂತ ದೀರ್ಥ್ಫ್ಥವಾದ ಕುತ್ತಿಗೆಯಿಂದಲೂ, ಬಹಳವಾಗಿ ಅಡಗಿಹೋದ ಮೂಗಿ 
ನಿಂದಲೂ, ಒಣಗಿದ ತುಟಿಗಳಿಂದಲೂ, ಉದ್ದವಾದ ಕೋರೆದಾಡೆಗಳಿಂದಲೂ 
ಭಯವನ್ನುಂಟುಮಾಡುತ್ತಿದ್ದನು. 

೧೪. ಬಹಳ ವಿಶಾಲವಾದ ತಲೆಯುಳ್ಳವನಾಗಿ ಆ ದೈತ್ಯನು ತಲೆಗೂದಲು 
ಗಳು ಎದ್ದು ನಿಂತಿರಲು ಉದ್ದವಾಗಿ ಜೋಲಾಡುತ್ತಿರುವ ಕೆನಿಗಳಿಂದಲೂ, 
ಕೆಂಪಾದ ಗಡ್ಡ ಮಾಸೆಗಳಿಂದಲೂ ಕೂಡಿದ್ದನು. 

೧೫-೧೬. ಉದ್ದವಾಗಿ ಜೊಲ್ಲನ್ನು ಸುರಿಸುತ್ತಿರುವ ನಾಲಿಗೆಯಿಂದಲೂ, 
ಬಹಳ ಉನ್ನತವಾದ ಹೆಗಲಿನಿಂದಲೂ, ದಪ್ಪವಾಗಿ ಒರಟಾದ ಎಲುಬುಗಳಿಂದ 
ಕೂಡಿದ ಅಸ್ಥಿ ಪಂಜರದಿಂದಲ್ಳೂ ವಿಶಾಲಗಳೂ, ಉಬ್ಬಿರು ವುವುಗಳೂ ಆದ ಎರಡು. 
ಭುಜಗಳಿಂದಲೂ ಅವನು ಕರಾಳನಾಗಿದ್ದನು. ಅವನ ಕಂಶುಳುಗುಣಿಗಳು. 
ಆಳವಾಗಿದ್ದುವು. ಕೈಗಳು ಬಿಡಿಸಿದ ಬೆರಳುಗಳಿಂದ ಕೂಡಿದುವಾಗಿ ಒಳಕ್ಕೆ 
ಬಗ್ಗಿ ನೀನಗಳಾದ ಉಗುರುಗಳು ಅವುಗಳಲ್ಲಿ ಹೊರಕಾಣಿಸುತ್ತಿ ದ್ದುವು. 

೧೭. ಶುಷ್ಕವಾಗಿ ಧೂಳಿಮುಚ್ಚಿದ ಮುಖವುಳ್ಳ ಅವನ ಹೊಟ್ಟೆಯ: 
ಚರ್ಮವು ಬೆನ್ನೆಲುಬಿಗೆ ಅಂಟಕೊಂಡಿದ್ದಿತು. ಮಧ್ಯಭಾಗವು ವಕ್ರಾಕಾರವುಳ್ಳ 
ದುದಾಗಿ ಬೆನ್ನೆಲುಬಿನ ಬುಡದ ಪ್ರದೇಶವು ಮಾಂಸರಹಿತನಾಗಿದ್ದಿತು. 


ಚತುಪ್ಪಂಚಾಶತ್ತಮೋರಧ್ಯಾಯಃ ೬೭ 


ಪ್ರಲಂಬಸ್ಸಿಗ್ಯುಗಯಖತಂ ಶುಷ್ಕಮುಷ್ಕಾಲ್ಸಮೇಹನಂ | 


ವೀರ್ಥ್ಫ್ಥನಿರ್ಮಾಂಸಲೋರೂಕಂ ಸ್ಥೂಲಜಾನ್ಹಸ್ಥಿ ಸಂಜರಂ ॥ ೧೮ ॥ 
ಅಸ್ಥಿ ಚರ್ಮಾನಶೇಷಂ ಚ ಶಿರಾಜಾಲಿತನಿಗ್ರಹಂ । 

ಶಿರಾಲಂ ದೀರ್ಫುಜಂಘಂ ಚ ಸ್ಥೂಲಗುಲ್ಫಾಸ್ಥಿ ಭೀಷಣಂ Hori 
ಅತಿನಿಸ್ತ್ಪೃತಸಾದಂ ಚ ದೀರ್ಥನಕ್ರಕೃಶಾಂಗುಲಿಂ । 

ಅಸ್ಥಿ ಚರ್ಮಾವಶೇಷೇಣ ಶಿರಾತಾಡಿತನಿಗ್ರಹಂ ॥ 90 1 
ವಿಕಟಿಂ ಭೀಷಣಾಕಾರಂ ಕ್ಲುತ್ಕ್ಯನುಮತಿಲೋಮಶಂ | 

ಮಾವಡಗ್ಗ ದ್ರುಮಾಕಾರಮತಿಚಂಚಲಲೋಚನಂ W೨20 


ಮೂರ್ತಂ ಭಯಾನಕಮಿವ ಸರ್ವಪ್ರಾಣಿಭಯಪ್ರದಂ | 
ಹೃದಯಾಕಂಪನಂ ದೃಷ್ಟ್ವಾ ತಂ ಪ್ರೇತಂ ವೃದ್ಧತಾಪಸಃ 1 
'ಅತಿದೀನಾನನಂ ಕಸ್ತ್ಯನಿತಿ ಧೈರ್ಯೇಣ ಪೃಷ್ಟವಾನ್‌ ॥ ೨೨ ॥ 








೧೮. ಜೋಲಾಡುತ್ತಿರುವ ಪೃಷ್ಮಗಳಿಂದಲೂ, ಶುಷ್ಕವಾದ ಅಂಡಕೋಶ 
ಬಿಂದ ಕೂಡಿದ ಶಿಶ್ನದಿಂದಲೂ, ದೀರ್ಫ್ಥವೂ ಮಾಂಸವರ್ಜಿತವೂ ಆದ ವಕ್ಚಸ್ಥಳ 
ದಿಂದಲೂ, ಮೊಣಕಾಲುಗಳಲ್ಲಿ ದಪ್ಪವಾದ ಮೂಳೆಗಳಿಂದಲೂ ಆ ರಾಕ್ಚಸನು 
ವಿಕೃತಾಂಗನಾಗಿದ್ದನು. 

೧೯. ಅವನ ಶರೀರನೆಲವೂ ಕೇವಲ ಚರ್ಮ ಮತ್ತು ಮೂಳೆಗಳೇ 
ಆಗಿದ್ದಿತು. ದೇಹದಲ್ಲಿ ನಾಡಿಯ ನರಗಳೆಲ್ಲ ಹೆಳೆದುಕೊಂಡಿದ್ದುದು ಕಾಣು 
ತ್ರಿದ್ದಿತು. ರಕ್ತನಾಳಗಳಿಂದ ಕೂಡಿದ ಆತನ ಕೆಳಗಾಲುಗಳು ಸ್ಥೂಲಗಳಾದ 
ಮೇಲ್ಲಾಲುಗಳಿಂದ ಕೂಡಿ ಭಯವನ್ನುಂಟುಮಾಡುತ್ತಿದ್ದುವು. 

೨೦. ಆತನ ಪಾದಗಳು ಬಹಳ ಅಗಲವಾಗಿದ್ದು ಉದ್ದವೂ ವಕ್ರವೂ ಆದ 
ಬೆರಳುಗಳಿಂದ ಕೂಡಿದ್ದುವು. ಶರೀರವೆಲ್ಲವೂ ನಿರ್ಮಾಂಸವಾಗಿ ಕೇವಲ ಎಲುಬು 
'ಚರ್ಮಗಳಿಂದಲೇ ತುಂಬಿ ನರಗಳಿಂದ ಬಿಗಿಯಲ್ಪಟ್ಟರುವಂತೆ ತೋರುತ್ತಿದ್ದಿತು. 

೨೧. ಆ ರಾಕ್ಸಸನು ವಿಕಾರಸ್ವರೂಪನೂ, ಭಯಂಕರನೂ, ಹಸಿವಿನಿಂದ 
ಒಣಗಿದ ದೇಹವುಳ್ಳವನೂ, ಮೈತುಂಬ ಕೂದಲುಳ್ಳ ವನೂ, ಕಾಳ್ಗಿಚ್ಚಿನಿಂದ 
ಸುಡಲ್ಪಟ್ಟ ಮರದಂತೆ ಕಪ್ಪುಬಣ್ಣದವನೂ, ಅತ್ಯಂತ ಚಂಚಲಗಳಾದ ನೇತ್ರ 
ಗಳುಳ್ಳವನೂ ಆಗಿದ್ದನು. 

೨೨. ಭಯವೇ ಮೂರ್ತಿಗೊಂಡಂತೆ ರೂಪವುಳ್ಳವನಾಗಿ ಸಕಲ ಜಂತು 
ಗಳಿಗೂ ಭಯವನ್ನುಂಟುಮಾಡುತ್ತಿದ್ದನು. ಇಂತು ನೋಡುವವರ ಹೃದಯದಲ್ಲಿ 
ಶಂಪನವನ್ನುಂಟುಮಾಡುವನಾದರೂ ಬಾಡಿ ದೀನವಾದ ಮುಖವುಳ್ಳ ಅವನನ್ನು 
ಕಂಡು ಆ ವೃದ್ಧಬ್ರಾಹ್ಮಣನು ತನ್ನಲ್ಲಿಯೇ ಥೈರ್ಯವನ್ನವಲಿಂಬಿಸಿ ಆ ಪ್ರೇತ 
ನನ್ನು ಕುರಿತು ""ನೀನು ಯಾರು?'? ಎಂಬುದಾಗಿ ಪ್ರಶ್ನೆಮಾಡಿದನು. 


೬೮ ಶ್ರೀ ಸ್ಕಾಂದಮಹಾಪುರಾಣಂ 


ಕುತಸ್ತ್ವನಿಹ ಸಂಪ್ರಾಪ್ತಃ ಕಸ್ಮಾತ್ರೇ ಗತರೀದೃಶೀ 1 

ಅನುಕ್ರೋಶಧಿಯಾ ತ್ವಾಂ ತು ಪೃಚ್ಛಾಮಿ ವದ ನಿರ್ಭಯಂ 1 ೨೩೫ 

ಅಸ್ಮಾಕಂ ತಾಪಸಾನಾಂ ಚ ನ ಭಯಂ ತ್ಹದ್ದಿಧಾನ್ಮನಾಕ್‌ । 

ಶಿನನಾಮಸಹಸ್ರಾಣಾಂ ನಿಭೂತಿಕೃತನರ್ಮಣಾಂ ॥ ೨೪ 0 

ತಾಸಸೋದೀರಿತನಿತಿ ತದ್ರಕ್ಸಃ ಪ್ರೀತಿಪೂರ್ವಕಂ । 

ನಿಶನ್ಯು ಪ್ರಾಂಜಲಿಃ ಪ್ರಾಹ ತಂ ಕೃಸಾಲುಂ ತಪೋಧನಂ ॥ ೨೫ ॥ 
ರಾಕ್ಷಸ ಉವಾಚ: 

ಅನುಕ್ರೋಶೋಸ್ತಿ ಯದಿ ತೇ ಭಗವಂಸ್ತಾಪಸೋತ್ತಮ । 


ಸ್ವವೃತ್ತಾಂತಂ ತದಾ ವಚ್ಮಿ ಶೃಣುಷ್ಠಾನಹಿತಃ ಕ್ಚಣಂ ॥ ೨೬ ॥ 
ಪ್ರತಿಷ್ಠಾನಾಭಿಧಾನೋಸ್ತಿ ದೇಶೋ ಗೋದಾವರೀತಟೇ । 
ತೀರ್ಥಪ್ರತಿಗ್ರಹರುಚಿಸ್ತತ್ರಾಸಂ ಬ್ರಾಹ್ಮಣಸ್ತ್ವಹಂ ॥ ೨೭ ॥ 
ತೇನ ಕರ್ಮನಿಪಾಕೇನ ಪ್ರಾಪ್ತೋಸ್ಮಿ ಗತಿನಾದೃಶೀಂ । 

ಮರುಸ್ಥ ಲೇ ಮಹಾಘೋರೇ ತರುತೋಯವಿವರ್ಜಿತೇ ॥ ೨೮ 0 











೨೩. "" ಇಲ್ಲಿಗೆ ನೀನೇತಕ್ಕಾಗಿ ಬಂದಿರುವೆ? ನಿನಗೆ ಈ ದುರವಸ್ಥೆಯು. 
ಯಾವ ಕಾರಣದಿಂದುಂಟಾಯಿತು? ರಾಕ್ಟೃಸನೆ! ನಿನ್ನಲ್ಲಿ ಅನುಕಂಸವುಂಬಾಗಿ 
ರುವುದರಿಂದ ಪ್ರಶ್ನೆಮಾಡುತ್ತಿರುವೆನು. ಸಮಾಚಾರವನ್ನು ನಿರ್ಭಯವಾಗಿ 
ಹೇಳು. 

೨೪. ನಿನ್ನಂತಹವರಿಂದ ತನಸ್ಸಂಪನ್ನರಾದ ನಮಗೆ ಸ್ವಲ್ಪಮಾತ್ರವೂ 
ಭಯವುಂಟಾಗುವುದಿಲ್ಲ. ನಾವು ಪರಮಶಿವನ ಸಹಸ್ರನಾಮವನ್ನೇ ನಿರಂತರವೂ 
ಜಪಿಸುತ್ತ ವಿಭೂತಿಯಿಂದ ಅಭೇದ್ಯಕವಚವನ್ನು ಮಾಡಿಕೊಂಡಿರುವೆವು.'' 

೨೫. ಇಂತೆಂದು ಪ್ರೀತಿಪುರಸ್ಸರವಾಗಿ ಹೇಳಿದ ವೃದ್ಧ ತಪಸ್ವಿಯ ಮಾತು. 
ಗಳನ್ನು ಕೇಳಿ ಆ ರಾಶ್ಚಸನು ಕೈಗಳನ್ನು ಮುಗಿದುಕೊಂಡು ಕೃಪಾಳುವಾದ 
ಆ ತಪೋಧನನನ್ನು ಕುರಿತು ಇಂತೆಂದನು. 

೨೬. ರಾಶ್ಚಸನು ಹೇಳುತ್ತಾನೆ:--ಎಲೈ ತಾಪಸಶ್ರೇಷ್ಠನೆ! ನಿನಗೆ ನನ್ನಲ್ಲಿ 
ಅನುಕಂಪವಿರುವುದೇ ನಿಜವಾದಲ್ಲಿ ನನ್ನ ವೃತ್ತಾಂತವನ್ನೆಲ್ಲ ನಿನ್ನಲ್ಲಿ ನಿರೂಪಿಸಿ 
ಕೊಳ್ಳುವೆನು. ಭಗವಂತನೆ! ಒಂದು ಕಣದ ಮಟ್ಟಿಗೆ ಸಾವಧಾನಮನಸ್ಸಿನಿಂದ 
ಕೇಳುವವನಾಗು. 

೨೭. ಗೋದಾವರೀನದಿಯ ದಡದಲ್ಲಿ ಪ್ರತಿಷ್ಠಾನವೆಂಬ ಹೆಸರುಳ್ಳ ಒಂದು 
ಜೀಶನಿರುವುದು. ಅಲ್ಲಿ ನಾನು ಒಬ್ಬ ಬ್ರಾಹ್ಮಣನಾಗಿ ದಾನಗಳನ್ನು ಪ್ರತಿಗ್ರಹಿಸು 
ವುದರಲ್ಲಿಯೇ ನಿರತನಾಗಿರುತ್ತಿದ್ದೆನು. 

೨೮. ಆ ದುಷ್ಕರ್ಮದ ಫಲವಾಗಿಯೇ ಈ ವಿಧವಾದ ದುರ್ಗತಿಯು ನನಗೆ 


ಚತುಷ್ಪಂಚಾಶತ್ತಮೋ9ಧ್ಯಾಯಃ ೬೯ 


ಗತೋ ಬಹುತರಃ ಕಾಲಸ್ತೃತ ತ್ರ ಮೇ ವಸತೋ ಮುನೇ । 


ಕ್ಸುಧಿತಸ್ಯ ತೃಷಾರ್ತಸ್ಯ ಶೀತತಾಪಸಹಸ್ಯ ಚ ॥೨೯॥ 
ವರ್ಷತ್ಯಪಿ ಮಹಾಮೇಫೇ ಧಾರಾಸಾರೈರ್ದಿವಾನಿಶಂ । 
ಪ್ರಾನೃಹ್ಯಾಲೇಃನಿಲೇ ವಾತಿ ಕಿಂಚಿತ್ರಾವರಣಂ ನ ಮೇ ॥೩೦॥ 
ಪರ್ವಣ್ಯ ದತ್ತದಾನಾಯೇ ಕ ನೈ ತತೀರ್ಥಸ್ರತಿಗ್ರಹಾಃ । 

ತ ಇಮಾಂ ಯೋಕಿಮೃ ಚ್ಛ Wh ಮಹಾದುಃಖನಿಬಂಧಿನೀಂ ॥೩೧॥ 
ಗತೇ ಬಹುತಿಥೇ ಕಾಲೇ ಮರುಭೂಮೌ ಮುನೇ ಮಯಾ । 

ದೃಷ್ಟೋ ಬ್ರಾಹ್ಮಣದಾಯಾದ ಏಕದಾ ಕಶ್ಚಿದಾಗತಃ ॥ ೩೨ ॥ 
Sp EES ್ರಾಸ್ಯ ಸಂಧ್ಯಾ ವಿಧಿನಿವರ್ಜಿತಃ | 

ಕೃತ್ವಾ ಮೂತ್ರಪುರೀಷೇ ತು ಶೌಚಾಚನುನನರ್ಜಿತಃ ॥ ೩೩॥ 


ಮುಕ್ತ ಕಚ್ಛ ಮಶೌಚಂ ಚ ಸಂಧ್ಯಾಕರ್ಮವಿನರ್ಜಿತಂ । 
ತಂ ದೃಷ್ಟಾ 5 ತಚ್ಛ ರೀರೇಃಹಂ ಸಂಕ್ರಾಂಶತೋ ಭೋಗಲಿಪ್ಸಯಾ ॥ ೩೪ ॥ 


ಪ್ರಾಪ್ತವಾಗಿ ಅತ್ಯಂತ ಘೋರವೂ, ನೀರು ನೆರಳುಗಳಿಲ್ಲದುದೂ ಆದ ಒಂದು 
ಮರುಭೂಮಿಯಲ್ಲಿ ಕ್ಲೇಶಪಡುತ್ತಿರುವೆನು. 

೨೯. ಹಸಿವಿನಿಂದಲೂ ಬಾಯಾರಿಕೆಯಿಂದಲೂ ಆಅರ್ತನಾಗಿ ಶೀತೋಷ್ಣ 
ಗಳನ್ನು ಸಹಿಸಿಕೊಂಡು ಅಲ್ಲಿ ವಾಸಮಾಡುತ್ತಿ ರಲು ದೀರ್ಫವಾದ ಕಾಲವು 
ಕಳೆದುಹೋಯಿತು. 

೩೦. ಮಳೆಗಾಲದಲ್ಲಿ ಮಹಾಮೇಘವು ಹಗಲುರಾತ್ರಿಗಳೆನ್ನಡೆ ಒಂದೇ 
ಸಮನೆ ಧಾರಾಕಾರವಾಗಿ. ಮಳೆಯನ್ನು ಸುರಿಸುತ್ತಿದ್ದರೂ,. ಬಿರುಗಾಳಿಯು 
ಬೀಸುತ್ತಿದ್ದರೂ ನನ್ನ ಶರೀರಕ್ಕೆ ಒಂದು "ಹೊದಿಕೆಯೂ 'ಇಲ್ಲವಾಗಿದೆ. 

೩೧೨ ಪರ್ವಕಾಲಗಳಲ್ಲಿ ಯಾರು ದಾನಗಳನ್ನು” ಮಾಡುವುದಿಲ್ಲವೊ, 
ಯಾರು ದಾನಗಳನ್ನು ಪರಿಗ್ರಹಿಸುವರೊ, ಅವರೆಲ್ಲರೂ ಮಹಾದುಃಖಗಳಿಗೆ 
ತವರುಮನೆಯೆಸಿಸಿದ ಈ ನಿಶಾಚಜನ್ಮನನ್ನು ಪಡೆಯುವರು. 

೩೨. ಮಹರ್ಷಿಯೆ! ಈ ರೀತಿಯಾಗಿ ಮರುಭೂಮಿಯಲ್ಲಿ ವಾಸಮಾಡುತ್ತ 
ಬಹಳ ಕಾಲವು ಕಳೆದಮೇಲೆ ಒಮ್ಮೆ ಅಲ್ಲಿಗೆ ಬಂದ ಬ್ರಾಹ್ಮಣನಾಮಧಾರ 
ಯೊಬ್ಬನು ಕಾಣಿಸಿಕೊಂಡನು. 

ಇಷ ಅನನು ಸೂರ್ಯೋದಯವೊದಗಿದರೂ ಸಂಧ್ಯಾಕಾರ್ಯಗಳನ್ನು 
ಮಾಡುತ್ತಿರಲಿಲ್ಲ. ಮೂತ್ರಪುರೀಷಗಳ ವಿಸರ್ಜನೆಯನ್ನು ಮಾಡಿದಮೇಲೆ 
ಶೌಚಾಚನುನಾದಿಗಳನ್ನೂ ಸಹ ತ್ಯಜಿಸಿಬಿಟ್ಟ ದ್ದನು. 

೩೪. ಇಂತು ಕಚ 3 ಯುಲ್ಲಡೆವನಾಗ ಶೌಚರಹಿತನಾಗಿ, ಸಂಧ್ಯಾದಿ 
ಸತ್ಯರ್ಮಗಳನ್ನು ವರ್ಜಿಸಿ ಆ ಬ್ರಾಹ್ಮಣಾಧಮನನ್ನು ಕಂಡು ನಾನು ಭೋಗ 
ಗ ಳನ್ನನುಭವಿಸಬೇಕೆಂಬ ಅಭಿಲಾಷೆಯಿಂದ ಅವನ ದೇಹವನ್ನು ಪ್ರವೇಶಿಸಿದೆನು. 





೩೦ ಶ್ರೀ ಸ್ಕಾಂದಮಹಾಪುರಾಣಂ 


ಸ ದ್ವಿಜೋ ಮಂದಭಾಗ್ಯಾನ್ಮೇ ಕೇನಚಿದ್ದಣಿಜಾ ಸಹ । 
'ಅರ್ಥಲೋಭೇನ ಸಂಪ್ರಾಪ್ತಃ ಪುರೀಂ ಪುಣ್ಯಾಮಿಮಾಂ ಮುನೇ ॥ ೩೫ ॥ 
ಅಂತಃ ಪುರಿ ಪ್ರವಿಷ್ಟೋಃಭೂತ್ಸ ದ್ವಿಜೋ ಮುನಿಸತ್ತಮ | 


ತಚ್ಛರೀರಾದ್ಬಹಿರ್ಭೂತಸ್ತೃಹಂ ಪಾಪೈಃ ಸಮಂ ಕ್ಲಣಾತ್‌ ॥ ೩೬॥ 
ಪ್ರನೇಶೋ ನಾಸ್ತಿ ಚಾಸ್ಮಾಕಂ ಪ್ರೇತಾನಾಂ ತಪಸಾಂ ನಿಧೇ। 

ಮಹತಾಂ ಪಾತಕಾನಾಂ ಚ ವಾರಾಣಸ್ಯಾಂ ಶಿನಾಜ್ಞ ಯಾ ॥ ೩೭ ॥ 
ಅದ್ಯಾಪಿ ತಾನಿ ಪಾಪಾನಿ ತದ್ಬಹಿರ್ನಿರ್ಗನೇಚ್ಛಯಾ | 

ಬಹಿರೇವ ಹಿ ತಿಸ್ಮಂತಿ ಸೀನನ್ನು ಪ್ರಮಥಸಾಧ್ವಸಾನ್‌ ॥ ೩೮॥ 
ಅದ್ಯಶ್ಟೋವಾ ಪರಶ್ಟೋವಾ ಸ ಬಹಿರ್ನಿರ್ಗಮಿಷ್ಯತಿ | 

ಇತ್ಯಾಶಯಾ ಸ್ಥಿತಾಃ ಸ್ಮೋ ನೈ ಯಾವದದ್ಯ ತಪೋಧನ ॥ರ೯॥ 
ನಾದ್ಯಾಪಿ ಸ ಬಹಿರ್ಗಚ್ಛೇನ್ನಾದ್ಯಾಪ್ಯಾಶಾ ಪ್ರಯಾತಿ ನಃ । 

ಇತ್ಯಾಸ್ಮಹೇ ನಿರಾಧಾರಾ ಆಶಾಸಾಶಸಿಯಂತ್ರಿತಾಃ ॥೪೦॥ 





೩೫. ಮ ಹಾಮುನಿಯೆ! ನನ್ನ ದುರದೃಷ್ಟದ ಫಲವೊ ಎಂಬಂತೆ ಆ ಬ್ರಾಹ್ಮ 
ಣನು ಢನಲೋಭದಿಂದ ಪ್ರೇರಿಸಲ್ಪಟ್ಟವನಾಗಿ ಒಬ್ಬಾ ನೊಬ್ಬ ವರ್ತಕನನ್ನು 
ಕೂಡಿಕೊಂಡು ಪುಣ್ಯತಮನಾದ ಈ ಪಟ್ಟಣವನ್ನು ಸೇರಿದನು. 

೩೬. ಮುಸಿಶ್ರೆಷ್ಮನೆ! ಆ ದ್ವಿಜನು ಅಂತಃಪುರವನ್ನು ಪ್ರವೇಶಮಾಡಿದನು. ಲ 
ಆ ಕ್ಚಣದಲ್ಲಿಯೇ ಆತನ ಪಾತಕಗಳೊಡನೆ ನಾನೂ ಆತನ ಶರೀರದಿಂದ 
ಹೊರಕ್ಕೆ ಬರುವವನಾದೆನು. 

೩೭. ತಪೋನಿಧಿಯೆ! ಪ್ರೇತಗಳಾದ ನಮಗೆ ಅಲ್ಲಿ ಪ್ರವೇಶವ್ನಿವಷ್ಟೆ. 
ಶಿವನ ಆಜ್ಞೆ.ಯನ್ನನುಸರಿಸಿ ಮಹತ್ತರಗಳಾದ ಪಾತಕಗಳು ವಾರಾಣಸಿಯೊಳಕ್ಕೆ 
ಪ್ರವೇಶಿಸಲಾರವು. 

೩೮. ಇಂದಿಗೂ ಸಹ ಆ ಪಾತಕಗಳೆಲ್ಲವೂ ಪ್ರಮಥರ ಭಯದಿಂದ ಕೂಡಿ 
ದವುಗಳಾಗಿ ಅಂತಃಪ್ರಾವರಣದ ಮೇರೆಯಲ್ಲಿಯೇ ನಿಂತುಬಿಟ್ಟು ಪಾಪಕರ್ತೃ 
ಗಳು ಹೊರಕ್ಕೆ ಬರುವುದನ್ನೇ ಎದುರುನೋಡುತ್ತಿರುವುವು. 

೩೯. ಎಲೈ ತಪಸ್ಸಂಪನ್ನ್ಮನೆ! ನಾವೂ ಸಹ ಆ ಬ್ರಾಹ್ಮಣಾಢಮನು ಇಂ ದೋ 
ನಾಳೆಯೋ ನಾಳಿಷ್ದೋ ಹೊರಕ್ಕೆ ಬಂದೇ ಬರುವನೆಂದು ಕಾಯುತ್ತ ಇಂದಿನ 
ವರೆಗೂ ಹೊರಗಡೆಯೇ ನಿಂತಿರುತ್ತಿದ್ದೆವು. 

೪೦. ಇಲ್ಲಿನವರೆಗೂ ಅವನು ಹೊರಕ್ಕೆ ಬರಲಿಲ್ಲ. ಇಂದೂ ಸಹ ನಮ್ಮ 
ಆತೆಯು ಕಳೆದುಹೋಗಿಲ್ಲ. ಇಂತು ಆಶೆಯೆಂಬ ಪಾಶಕ್ಕೆ ಕಟ್ಟುಬಿದ್ದವರಾಗಿ 
ನಾವು ಆಲಂಬನವಿಲ್ಲದೆ ಈ ರೀತಿ ಸಂಕಟಿಪಡುತ್ತಿರುನೆವು. 


ಚತುಷ್ಪಂಚಾಶತ್ತಮೋರಧ್ಯಾಯಃ ೩೧ 


ಚಿತ್ರಮದ್ಯತನಂ ವಚ್ಮಿ ತಪಸ್ವಿಂಸ್ತನ್ನಿತಾಮಯ । 


ಅತೀವ ಭಾನಿ ಕಲ್ಯಾಣನಿತಿ ಮನ್ಯೇಧುನೈವ ಹಿ ॥೪೧॥ 
ಆಪ್ರಯಾಗಂ ಪ್ರತಿದಿನಂ ಪ್ರಯಾಮಃ ಕ್ಸುದಿತಾ ವಯಂ । 
ಆಹಾರಕಾವ್ಯುಯಾ ಕ್ವಾಪಿ ಪರಂ ನೋ ಕಿಂಚಿದಾಪ್ಲುಮಃ ॥ ೪೨ ॥ 
ಸಂತಿ ಸರ್ವತ್ರ ಫಲಿನಃ ಸಾದಸಾಃ ಪ್ರತಿಕಾನನಂ | 

ಜಲಾಶಯಾಶ್ಚ ಸ್ವಚ್ಛಾಸಾಃ ಸಂತಿ ಭೂಮ್ಯಾಂ ಪದೇಪದೇ ॥ ೪೩॥ 
ಅನ್ಯಾನ್ಯಹಿ ಚ ಭಕ್ಸ್ಟ್ಯಾಣೆ ಸರ್ನೇಷಾಂ ಸುಲಭಾನ್ಯಹೋ । 

ಸಾನಾನ್ಯಸಿ ನಿಚಿತ್ರಾಣಿ ಸಂತಿ ಭೂಯಾಂಸಿ ಸರ್ವತಃ ॥ ೪೪ ॥ 


ಪರಂ ನೋ ದೃಗ್ಗತಾನ್ಯೇವ ದೂರೇ ದೂರೇ ವ್ರಜಂತ್ಯಹೋ । 
ದೈವಾದದ್ಯೈ ಕಮಾಯಾಂತಂ ದೃಷ್ಟ್ವಾ ಕಾರ್ಪಟಕಂ ಮುನೇ ॥ ೪೫॥ 
ತಸ್ಯಾಂತಿಕನುಹಂ ಪ್ರಾಪ್ತಃ ಕ್ಸುದಯಾ ಪರಿಸೀಡಿತಃ । 

ಪ್ರಸಹ್ಯ ಭಕ್ಸ್ಮಯಾಮೈೇನಮಿತಿ ಮತ್ವಾ ತ್ವರಾನ್ವಿತಃ ॥ ೪೬ ॥ 


೪೧. ತಪೋನಿರತನೆ! ಇಂದು ನಡೆದ ಒಂದು ವಿಚಿತ್ರವನ್ನು ಹೇಳುವೆನು. 
ಅದನ್ನು ಕೇಳುವವನಾಗು. ಇದರಿಂದ ಶೀಘ್ರದಲ್ಲಿಯೇ ಅತ್ಯಂತ ಮಂಗಳ 
ವುಂಟಾಗುವುದೆಂಬುದಾಗಿ ತಿಳಿಯುತ್ತೇನೆ. 

೪೨. ನಾವು ಹಸಿವಿನಿಂದ ಸಂಕಟಸಡುತ್ತ ಆಹಾರವನ್ನು ಹುಡುಕಿಕೊಂಡು 
ಪ್ರಯಾಗದವರೆಗೂ ಹೋಗುತ್ತಿರುವೆವು. ಆದರೂ ನಮಗೆ ಯಾನ ವಿಧವಾದ 
ಪದಾರ್ಥವೂ ಎಂದೂ ದೊರೆಯುವುದಿಲ್ಲ. 

೪೩. ದೇಶದಲ್ಲೆಲ್ಲ ಸಕಲ ವನಗಳಲ್ಲಿಯೂ ಫಲಭರಿತಗಳಾದ ವೃಶ್ಸಗಳಿರು 
ವುವು. ಭೂಮಿಯಲ್ಲಿ ಅಡಿಗಡಿಗೂ ನಿರ್ಮಲೋದಕದಿಂದ ಕೂಡಿದ ತಟಾಕಗಳೂ 
ಅನೇಕವಾಗಿರುವುವು. 

೪೪. ಇತರ ವಿಧಗಳಾದ ಭಕ್ಸ್ಯಗಳೂ ಸಕಲರಿಗೂ ಸುಲಭದಿಂದಲೇ 
ಲಭಿಸುತ್ತಿರುವುವು. ಎಲ್ಲೆ ಡೆಗಳಲ್ಲಿಯೂ ವಿಚಿತ್ರಗಳಾಗಿ ಯಥೇಚ್ಛಗಳಾದ 
ಪಾನೀಯೆದ್ರವ್ಯಗಳೂ ಲಭಿಸುವುವು. 

೪೫. ಆದರೆ ಅವುಗಳೆಲ್ಲವೂ ನಮ್ಮ ಕಣ್ಣುಗಳಿಗೆ ಬಿದ್ದಮಾತ್ರದಿಂದಲೇ 
ದೂರದೂರಕ್ಕೆ ಓಡಿಹೋಗುತ್ತಿರುವುವು. ಮುನಿಯೆ! ದೈವಯೋಗದಿಂದ ಇಂದು 
ಇಲ್ಲಿಗೆ ಬರುತ್ತಿದ್ದ ಒಬ್ಬಾ ನೊಬ್ಬ ಯಾತ್ರಿಕನನ್ನು ಕಂಡೆನು. 

೪೬, ಹಸಿವಿನಿಂದ ಬಹುವಾಗಿ ಪೀಡಿತನಾಗಿ ಬಲಾತ್ಕಾರದಿಂದಾದರೂ 
ಅವನನ್ನು ತಿನ್ನಲೇಬೇಕೆಂಬ ಆಶಯವುಳ್ಳವನಾಗಿ ತ್ವರೆಯಿಂದ ನಾನು ಅವನ 
ಸಮೀಪವನ್ನು ಸೇರಿದೆನು. 


೩೨ ಶ್ರೀ ಸ್ಕಾಂದಮಹಾಪುರಾಣಂ 


'ಯಾವತ್ತಂ ತು ಜಿಘೃಕ್ಸಾಮಿ ತಾವತ್ತದ್ಧದನಾಂಬುಜಾತ್‌ | 


'ಶಿನನಾಮಪವಿತ್ರಾ ವಾಜ್‌ ನಿರಗಾದ್ವಿಘ್ನುಹಾರಿಣೀ ॥ ೪೭॥ 
'ಶಿವನಾಮಸ ರಣತೋ ಮದೀಯಮಪಿ ಪಾತಕಂ | 
'ಮಂದೀಭೂತಂ ತತಸ್ತೇನ ಪ್ರ ವೇಶಂ ಲಬ್ಧ ವಾನಹಂ 1 ೪೮ ॥ 


ಫೀಮಸೆ ೈಃ ಪ ಕ್ರಮರ್ಸೈ ರ್ನಾಹಾ ಸದ್ಯೋ ದೃ ಗ್ಲೋಚರೀಕೃತಃ । 

ಶಿನನಾನು ಶೃ ಇ ಘಿ ತಾನ್ನಪಕ್ಕೆ (ದ್ಯ ನೋಪಿ ಕ್‌ ॥೪೯॥ 
ಅಂತರ್ಗೇಹಸ್ಯ ಸೀಮಾನಂ ಪ್ರಾಸ್ತಸ್ತೇನ ಸಹಾಧುನಾ | 

ಸತು ಕಾರ್ಪಟಿಕೋ ಮಧ್ಯಂ ಪ್ರ ನಿಷ್ಟೋ ಹನಿಹ ಸ್ಥ ತಃ ॥ ೫೦ ॥ 
ಆತ್ಮಾನಂ ಬಹುಮಸ್ಯೆ ಇಹ ಹ ನಿಲೋಕಾ ಧುನಾ ಮುನೇ | 
ಮಾಮುದ್ಧ ರಕೃ ಪಾಟೀ ತ್ವಂ ಯೋಸೇರಸ್ಕಾ ತ್ಸುವಾರುಣಾತ್‌ ॥ ೫೧ ॥ 
ಇತಿ ಸ್ರೇತನಚಃ ಶೃತ್ವಾಸ ಕೃಪಾಲುಸ್ತಪೋಧನಃ. | 

ಮನಸಾ ಚಿಂತಯಾಮಾಸ ಧಿಜ್‌ ನಿಜಾರ್ಥೋದ್ಯಮಾನ್ನರಾನ್‌ ॥ ೫೨ ॥ 


೪೭. ನಾನು ಅವನನ್ನು ಹಿಡಿಯುವುದರಲ್ಲಿದ್ದಂತೆಯೇ ಅವನ ಮುಖ 
ಕಮಲದಿಂದ ಸಕಲವಿಫ್ಸುಗಳನ್ನೂ ದೂರಗೊಳಿಸುವ ಪವಿತ್ರವಾದ ಶಿವನಾಮ 
ರೂಪವಾದ ವಾಣಿಯು ಹೊರಹೊರಟತು. 

೪೮. ಶಿವನಾಮದ ಸ್ಮರಣೆಯಿಂದ ನನ್ನ ಪಾತಕವೂ ಸಹ ಕಳೆದು 
ಹೋಯಿತು. ಆದುದರಿಂದಲೇ ಶಿವನಾಮದ ಪರಿಣಾಮದ ಫಲವಾಗಿ ನಾನು 
ಕಾಶಿಯೊಳಕ್ಕೆ ಪ್ರವೇಶವನ್ನು ಪಡೆಯಲನುವಾಯಿತು. 

೪೯, ಈ ಇ ಶ್ಸೇತ್ರದ ಎಲ್ಲೆಗಳಲ್ಲಿರುವ ಪ್ರಮಥರಿಗೆ ನಾನು ನಿಮಿಷಮಾತ್ರವೂ 
ಕಣ್ಣುಗಳಿಗೆ ಬೀಳಲಿಲ್ಲ. ಯಾರು "'ಶಿವನಾನುವನ್ನು ಕಿವಿಗಳಿಂದ ಶ್ರವಣಮಾಡಿ 
ರುವರೊ, ಅವರನ್ನು ಯಮಧರ್ಮರಾಯನೂ ಸಹ ತೋಡಾರು. 

೫೦. ಆ ಯಾತ್ರಿಕನೊಡನೆಯೇ ನಾನು ಅಂತರ್ಗ್ಯಹದ ಗಡಿಯವರೆಗೂ 
ಇಂದು ಬರುವವನಾದೆನು. ಆ ಯಾತ್ರಿಕನು ಕ್ಲೇತ್ರಮಧ್ಯಕ್ಕೆ ಹೋಗಲು 
ನಾನು ಇಲ್ಲಿಯೇ ನಿಲ್ಲಬೇಕಾಯಿತು. 

೫೧. ಮಹಾಮುನಿಯೆ! ಈಗ ನಿನ್ನ ದರ್ಶನವಾದುದರಿಂದ ನಾನೇ ಬಹಳ 
ಪುಣ್ಯವಂತನೆಂದು ತಿಳಿಯುವೆನು. ಕೃಪಾಸಮುದ್ರನಾದ ನೀನು ಅತ್ಯಂತ 
ಕಠಿನವಾದ ಈ ನೀಚಜನ್ಮದಿಂದ ನನ್ನನ್ನು. ಉದ್ದ ರಿಸಬೇಕು. 

೫೨, ಇಂತೆಂದ ಆ ಪ್ರೇತದ ಮಾತುಗಳನ್ನು ಕೇಳಿ ಕರುಣಾಸೂರಿತನಾದ 
ಆ ವಾಲ್ಮೀಕಿಯೆಂಬ ತಪೋಧನನು ತನ್ನ ಮನಸಿ ನಲ್ಲಿಯೇ ಇಂತೆಂದು ಯೋಚಿಸ 
ತೊಡಗಿದನು. "ನಿರಂತರವೂ ಸ್ವಪ್ರಯೋಜನಕ್ಕಾಗಿಯೇ ಕಾರ್ಯಗಳನ್ನು 
ಮಾಡುತ್ತಿರುವ ಸಾಧಾರಣಮಾನವರಿಗೆ ಧಿಕ್ಕಾರವಿರಲಿ. 


ಚತುಪ್ಪಂಚಾಶತ್ತಮೋಕಧ್ಯಾಯಃ ೭೩ 


ಸ್ಟೋಡರಂಭರಯಃ ಸರ್ವೇ ಪಶುಪಕ್ಸಿಮೃಗಾದಯಃ । 


ಸ ಏವ ಧನ್ಯಃ ಸಂಸಾರೇ ಯಃ ಪರಾರ್ಥೋದ್ಯತಃ ಸದಾ ॥ ೫೩ ॥ 
ತಸಸಾದ್ಯ ನಿಜೇನಾಹಂ ಪ್ರೇತಮೇತಮಘಾತುರಂ | 

ಮಾಮೇವ ಶರಣಂ ಪ್ರಾಪ್ರಮುದ್ಧರಿಷ್ಯಾಮ್ಯಸಂಶಯಂ ॥ ೫೪ ॥ 
ನಿಮೃಶ್ಯೇತಿ ಸ ವೈ ಚಿತ್ತೇ ಪಿಶಾಚಂ ಪ್ರಾಹ ಸತ್ತಮಃ । 

ನಿಮುಲೋದೇ ಸರಸ್ಯ್ವಸ್ಮಿನ್ಸ್ನಾಹಿ ರೇ ಪಾಪನುತ್ತಯೇ ॥ ೫೫ ॥ 
ಪಿಶಾಚ ತೇ ಪಿಶಾಚತ್ವಂ ತೀರ್ಥಸ್ಯಾಸ್ಯ ಪ್ರಭಾವತಃ । 
ಕಸರ್ದೀಶೇಕ್ಸಣಾದದ್ಯ ಕ್ಸಣಾತ್‌ ಕ್ಸೀಣಂ ನಿನಂಕ್ಟ್ಯತಿ ॥ ೫೬ ॥ 
ಶೃತ್ವೇತಿ ಸ ಮುನೇರ್ನಾಕ್ಯಂ ಪ್ರೇತಃ ಪ್ರಾಹ ಪ್ರಣಮ್ಯ ತಂ । 

ಪ್ರೀತಾತ್ಮಾ ಪ್ರೀತಮನಸಂ ಪ್ರಬದ್ಧಕರಸಂಪುಟಃ ॥ ೫೭॥ 
ಪಾನೀಯಂ ಪಾತುಮಪಿ ನೋ ಲಭೇಯಂ ಮುನಿಸತ್ತಮ । 

ಸ್ನಾನಸ್ಯ ಕಾ ಕಥಾ ನಾಥ ರಕ್ಟೇಯುರ್ಜಲಡೇವತಾಃ ॥ ೫೮ ॥ 


೫೩. ಪಶುಗಳೂ, ಪಕ್ಷಿಗಳೂ, ಅರಣ್ಯ ಮೃಗಗಳೂ, ಎಲ್ಲವೂ ತಮ್ಮ 
ತಮ್ಮ, ಹೊಟ್ಟಿಗಳನ್ನು ತುಂಬಿಸಿಕೊಳ್ಳುತ್ತಲೇ ಇರುವುವು. ದುಃಖಮಯವಾದ 
ಈ ಸಂಸಾರದಲ್ಲಿ ಯಾವನು ಸರ್ವಕಾಲದಲ್ಲಿಯೂ ಇತರರ ಅನುಕೂಲಕ್ಕಾಗಿಯೇ 
ಪ್ರಯತ್ನಪಡುವನೊ, ಅವನೇ ನಿಜವಾಗಿಯೂ ಧನ್ಯನು. 

೫೪. ಮಹಾಪಾತಕಸಹಿತನೂ, ನನ್ನನ್ನೇ ಶರಣು ಹೊಕ್ಕೆರುವವನೂ ಆದ 
ಈ ಪ್ರೇತವನ್ನು ಇಂದೇ ನನ್ನ ತಪಸ್ಸಿನ ಪ್ರಭಾವದಿಂದ ಉದ್ಭಾರಮಾಡುವೆನು. 
ಇದರಲ್ಲಿ ಸಂದೇಹವಿಲ್ಲ.” 

೫೫-೫೬. ಇಂತೆಂದು ಆ ಬ್ರಾಹ್ಮಣನು ತನ್ನ ಲ್ಲಿಯೇ ನಿಶ್ಚಯವನ್ನು ಮಾಡಿ 
ಕೊಂಡು ಆ ಪಿಶಾಚವನ್ನು ಕುರಿತು ಹೇಳತೊಡಗಿದನು. “ ಎಲ್ಫೈ ಸಿಶಾಚನೆ | 
ನಿನ್ನ ಪಾಪಗಳನ್ನು ಕಳೆದುಕೊಳ್ಳ ಬೇಕಾದರೆ ವಿಮಲೋದಕವೆಂಬ ಹೆಸರಿನ 
ಈ ಸರೋವರದಲ್ಲಿ ಸ್ನಾನವನ್ನು ಮಾಡು. ನಿನ್ನ ಪಿಶಾಚಜನ್ಮವು ಈ ತೀರ್ಥೋದಕದ 
ಪ್ರಭಾವದಿಂದಲೂ, ಕಪರ್ದೀಶ್ವರನ ದರ್ಶನಮಾತ್ರದಿಂದಲೂ ಈಗ ಕ್ಸಣಮಾತ್ರ 
ದಲ್ಲಿಯೇ ನಾಶವನ್ನು ಹೊಂದುವುದು ನಿಶ್ಚಯವು.?' 

೫೭. ಇಂತೆಂದ ಆ ಮುನಿಯ ವಾಕ್ಯಗಳನ್ನು ಕೇಳಿ ಪ್ರೇತನು ಆತನಿಗೆ 
ನಮಸ್ಕರಿಸಿ ಹೇಳತೊಡಗಿದರು. ಸಂತುಷ್ಭ್ರಾಂತರಂಗನಾದ ಆ ರಾಕ್ಸಸನು ಅಂಜಲಿ 
ಬಂಧವನ್ನು ಮಾಡಿಕೊಂಡು ಸುಪ್ರೀತನಾದ ಆತನಿಗೆ ಇಂತೆಂದನು. 

೫೮. "" ಮುನಿಶ್ರೇಷ್ಮನೆ! ನನಗೆ ಇಂದಿನವರೆಗೂ ಕುಡಿಯುವುದಕ್ಕೆ ಸಹ 
ನೀರು ಸಿಕ್ಕುತ್ತಿಲ್ಲವು. ಇನ್ನು ಸ್ನಾನದ ವಿಷಯವನ್ನು ಹೇಳಲೇಕೆ? ಜಲವನ್ನು 
ಜಲದೇವತೆಗಳು ರಕ್ಸಿಸುತ್ತಿರುವರು. 

F 


೭೪ ಶ್ರೀ ಸ್ಕಾಂದಮಹಾಪುರಾಣಂ 


ಪಾನಸ್ಯಾಪ್ಯತ್ರ ಕಾ ವಾರ್ತಾ ಜಲಸ್ಪರ್ಶೋಃಿ ದುರ್ಲಭಃ । 


ಇತಿ ಸಪ್ರೇತೋಕ್ತಮಾಕರ್ಣ್ಯ ಸ ಭೃಶಂ ಪ್ರೀತಿಮಾನಭೂತ್‌ nn 
ಉವಾಚ ಚ ತಪಸ್ವೀ ತಂ ಜಗದುದ್ಧರಣಕ್ಸಮಃ | 

ಗೃಹಾಣೇಮಾಂ ವಿಭೂತಿಂ ತ್ವಂ ಲಲಾಟಫಲಕೇ ಕುರು ॥೬೦॥ 
ನ ದ್ಧಿಭೂತಿಮಾಹಾತ್ಮಾ ತ್ರೇತ ಕೋಪಿ ನ ಕುತ್ರಚಿತ್‌ । 

ಬಾಧಾಂ ಕರೋತಿ ಕಸ್ಯಾಸಿ ಮಹಾಪಾತಕಿನೋಂಪ್ಯ ಹೋ ॥೬೧॥ 
ಭಾಲಂ ವಿಭೂತಿಧನಲಂ "ವಿಲೋಕ್ಯ ಯರ I 

ಪಾಪಿನೋಃಸಿ ಪಲಾಯಂತೇ ಭೀತಾಃ ಸಾಶುಪತಾಸ್ತ್ರತಃ ॥ ೬೨ ॥ 
ಅಸಿ ಧ್ವ್ಯಜಾಂಕಿತಂ ದೃಷ್ಟಾ ಯಥಾ ಪಾಂಥಾ ಜಲಾಶಯಂ 
ದೂರಯಂತಿ ತಥಾ ಭಸ್ಮಭಾಲಾಂಕಂ ಯಮುಕಿಂಕರಾಃ ॥ ೬೩॥ 
ಕೃತಭೂತಿತನುತ್ರಾಣಂ ಶಿವಮಂತ್ರೈ ರ್ನರೋತ್ರಮಂ | 

ನೋಪಸರ್ಪಂತಿ ನಿಯತಮಪಿ ಸಚ ಸಮಂತತಃ ॥ ೬೪॥ 


೫೯-೬೦. ಅಥವಾ ಪಾನಮಾಡುವ ವಿಷಯವಾದರೂ ಏಕೆ? ಈ ತೀರ್ಥದ 
ಜಲವನ್ನು ಮುಟ್ಟುವುದೂ ನನಗೆ ದುರ್ಲಭವಾಗಿರುವುದು.'' ಇಂತೆಂದ ಪ್ರೇತದ 
ಮಾತುಗಳನ್ನು ಕೇಳಿ ಆ ವಾಲ್ಮೀಕಿಯು ಅವನಲ್ಲಿ ಅತ್ಯಂತ ಪ್ರೀತಿಯುಳ್ಳನನಾ 
ದನು. ಲೋಕವನ್ನೇ ಉದ್ಧರಿಸಲು ಶಕ್ತನಾದ ಆ ಮುನಿಯು ಆಗ ಇಂತೆಂದು 
ನುಡಿದನು. " ಈ ವಿಭೂತಿಯನ್ನು ತೆಗೆದುಕೊ. ಇದನ್ನು ನಿನ್ನ ಹಣೆಯಲ್ಲಿ 
ತ್ರಿಪುಂಡ್ರವಾಗಿ ಧಾರಣೆಮಾಡು. 

೬೧. ಇದರಲ್ಲಿ ಮಾಹಾತ್ಮ 3ವೇಂಟು. ಈ ವಿಭೂತಿಯ ಮಾಹಾತ್ಮ್ಯ 
ದಿಂದ ಮಹಾಪಾತಕಗಳನ್ನು ಮಾಡಿದವನಿಗೂ ಕೂಡ ಯಾರೂ ಎಂದಿಗೂ 
ಯಾನ ವಿಧವಾದ ಬಾಥೆಯನ್ನೂ ಮಾಡಲು ಶಕ್ತರಾಗಲಾರರು. 

೬.೨. ಎಂತಹ ಪಾತಕಿಯಾರನವನೂ ಹಣೆಯಲ್ಲಿ ನಿಭೂತಿಯ ಬಿಳುಪನ್ನು 
ತಾಳಿದವನಾದರೆ, ಅದನ್ನು ಕಂಡು ಶಿವಭಕ್ತರನ್ನು ಹಿಂಸಿಸಲು ತಮಗೆ ಪಾಶುಪ 
ತಾಸ್ತ್ರದ ಭಯವುಂಟಾಗುವುದರಿಂದ ಅವನನ್ನು ಬಿಟ್ಟು ಓಡುವರು. 

೬೩. ಜಲಾಶಯದ ಸುತ್ತಲೂ ಮೂಳೆಗಳು ಹರಡಿಕೊಂಡಿರಲು ಆ ಚಿಹ್ನೆ 
ಗಳಿಂದ ದಾರಿಗರು ಜಲವು ವಿಷಮಯವಾದುದೆಂದು ತಿಳಿದು ಹೇಗೆ ದೂರಕ್ಕೆ 
ಸರಿಯುವರೊ, ಹಾಗೆಯೇ ಹಣೆಯಲ್ಲಿ ಭಸ್ಮಧಾರಣೆಯನ್ನು ಮಾಡಿದ ಮನುಷ್ಯ 
ನನ್ನು ಕಂಡು ಯಮಕಿಂಕರರೂ ದೂರದಲ್ಲಿಯೇ ನಿಂತುಬಿಡುವರು. 

೬೪. ಶಿವಮಂತ್ರಗಳನ್ನುಚ್ಚರಿಸುತ್ತ ವಿಭೂತಿಲೇಸನವೆಂಬ ಅಂಗರಕ್ಸೆ 
ಯನ್ನು ಯಾನ ಮಾನವನು ಧರಿಸರುವಕೊ, ಅವನೆನ್ನು ಸುತ್ತಲೂ ಮುತ್ತಿ ರುವ 
ಕ್ರೂರಮೃಗಗಳೂ ಸಹ ಸಮೀಪಿಸಲಾರವೆಂಬುದು ನಿಶ್ಚಯವು. 


ಚತುಷ್ಪಂಚಾಶತ್ತಮೋ$ಧ್ಯಾಯಃ ೭೫ 


ಭಕ್ತ್ಯಾ ಬಿಭರ್ತಿ ಯೋ ಭಸ್ಮ ಶಿನಮಂತ್ರಪನಿತ್ರಿತಂ । 

ಭಾಲೇ ವಕ್ಚಸಿ ದೋರ್ಮೂಲೇನ ತಂ ಹಿಂಸಂತಿ ಹಿಂಸಕಾಃ ॥ ೬೫ ॥ 
ಸರ್ನೇಜ್ಯೋ ಮಷ್ಟಸತ್ವೇಚ್ಯೋ ಯತೋ ರಕ್ಟೇದಹರ್ನಿಶಂ । 

ರಕ್ಸತ್ತೆ ಸೇಷಾ ತತಃ ಪ್ರೋಕ್ತಾ ವಿಭೂತಿರ್ಭೂತಿಕೃದ್ಯತಃ ॥ ೬೬ ॥ 
ಭಾಸಿನಾದೃತ್ಯ ರ್ಸ್ಸನಾದ್ಭ ಸ್ಮ ಪಾಂಸುಃ ಪಾಂಸುತ್ವದಾ "ತಃ | 

ಸಾಕ್‌ ಕ್ಟ ರಣಡಿತ್‌ಕ್ಪಾ ಕೋ ಬುಧೈರೇನಂ ನಿರುಚ್ಕತೇ ॥೬೭॥ 
ಗೃಹೀತ್ವಾ ಧಾರಮಧ್ಯಾತ್ಸ ಸ್ಮ ಪೆ ಕ್ರೀತಕರೇಂರ್ಷ್ಪಯತ್‌ ' | 


ಸೋಂಸ್ಕಾದರಾತ ೈಮಾದಾಯ "ಠಾಲಡೇಶೇ ನ್ಯನೇಶಯತ್‌ ॥ ೬೮॥ 
ವಿಭೂತಿಧಾರಣಂ ವೀಕ್ಷ್ಯ ಪಿಶಾಚಂ ಜಲಜೇವತಾಃ । 
ಜಲಾನಗಾಹನಪರಂ ವಾರಯಾಂಚಕ್ರಿರೇ ನ ತಂ ॥೬೯॥ 
ಸ್ನಾತ್ವಾ ಪೀತ್ವಾ ಸ ನಿರ್ಗಚ್ಛೇದ್ದಾ ವತ್ತೆಸ್ಮಾಜ್ಜಲಾಶಯಾತ್‌ 


ತಾವತೆ ಕ್ಲ ಕಾಚ 'ಮಗನುದ್ದಿ ವ್ಯ ದೇಶನುವಾಪ ಚ ॥೭೦॥ 

೬೫, ಯಾವನು ಶಿವಮಂತ್ರಗಳಿಂದ ಅಭಿಮಂತ್ರಿಸಲ್ಪಟ್ಟು ಪವಿತ್ರಿತವಾದ 
ಭಸ್ಮವನ್ನು ಹಣೆಯಲ್ಲಿಯೂ, ವಕ್ಚಸ್ಥಳದಲ್ಲಿಯೂ, ಬಾಹುಮೂಲಗಳಲ್ಲಿಯೂ 
ಭಕ್ತಿಭಾವದಿಂದ ಧರಿಸುವನೊ, ಅವನನ್ನು ಯಾನ ಕ್ರೂರಿಗಳೂ ಸಹ ಹಿಂಸಿಸ 
ಲಾರರು. 

೬೬. ಸಕಲ ವಿಧಗಳಾದ ದುಷ್ಟ ಜಂತುಗಳ ಉಪಟಳದಿಂದ ಹಗಲುರಾತ್ರಿ 
ಗಳಲ್ಲಿಯೂ ಈ ಭಸ್ಮವು ಮನುಷ್ಯ ನನ್ನು ಕಾಪಾಡುವುದರಿಂದ ಇದಕ್ಕೆ ರಕ್ಷ 
ಯೆಂಬ ಹೆಸರುಂಬಾಗಿರುವುದು. ಸಕಲೈಶ್ವ ರ್ಯಗಳನ್ನೂ ಕೈಗೂಡಿಸಿಕೊಡುವು 
ದರಿಂದ ಇದಕ್ಕೇ ವಿಭೂತಿಯೆಂಬ ಹೆಸರೂ ಹಿಂಟಾಗಿರುವುದು. 

೬೭. ಲೋಕವನ್ಷೆ. ಲ್ಲ ಬೆಳಗಿಸುವುದೂ, ಅನಿದ್ಯಾದಿ ದೋಷಗಳನ್ನು ಧಿಕ್ಕರಿ 
ಸುವುದೂ ded ಇದನ್ನು ಭಸ್ಮನೆಂದು ಕರೆಯುವರು. ಮನುಷ್ಯನ 
ಪಾತಕಗಳನ್ನು ಹೋಗಲಾಡಿಸುವುದರಿಂದ ಪಾಂಸುವೆನ್ನುವರು. ಪಾಪಗಳನ್ನು 
ಸಡಿಲಿಸುವ ಮಹಿಮೆಯುಳ್ಳದ್ದಾಗಿರುವುದರಿಂದ ಇದಕ್ಕೆ ಕ್ಲಾರವೆನ್ನುವರು. 
ಇಂತು ಜ್ಞಾ ಸ್ಲನಿಗಳಾದವರು ನಿಭೂತಿಯನಾಮಗಳನ್ನುನಿರ್ವಚನಮಾಡಿರುವರು.'' 

ಸ. ಇಂತೆಂದು ಆ ವಾಲ್ಮೀಕಿಮುನಿಯು ತನ್ನ ಕುಂಡದ ಮಧ್ಯ ದಿಂದ 
ಸ್ವಲ್ಪ ಭಸ್ಮವನ್ನು ತೆಗೆದುಕೊಂಡು ಅದನ್ನು ಆ ಪ್ರೇತದ ಕೈಯಲ್ಲಿ ಕೊಟಿ ನು. 
ಅವನೂ ಆದರದಿಂದ ಅದನ್ನು ಸ್ವೀಕರಿಸಿ ತನ್ನ ಹಣೆಯಲ್ಲಿ ಲೇಪಿಸಿಕೊಂಡನು. 

೬೯, ಆ ಪಿಶಾಚನು ಇಂತು ನಿಭೂತಿಧರನಾದುದನ್ನು ಕಂಡು ಜಲಸ್ನಾನ 
ಕ್ವಾಗಿ ಬರುತ್ತಿರುವ ಆತನನ್ನು ಜಲದೇನತೆಗಳು ಕಂಡು ಥಿವಾರಿಸಲಾರದೆ ಇದ್ದರು. 

೭೦. ಅವನು ಆ ತೀರ್ಥದಲ್ಲಿ ಸ್ನಾನವನ್ನುಮಾಡಿ ಜಲವನ್ನು ಸೇವಿಸಿ 


೬೬ ಶ್ರೀ ಸ್ಕಾಂದಮಹಾಪುರಾಣಂ 


ವಿವ್ಯಮಾಲಾಂಬರಧರೋ ದಿವ್ಯಗಂಧಾನುಲೇಪನಃ । 

'ದಿನ್ಯಯಾನಂ ಸಮಾರುಹ್ಯ ವರ್ತ್ವ ಪ್ರಾಪ್ತೋ ಸಾನನಂ ॥ ೭೧॥ 
ಗಚ್ಛತಾ ತೇನ ಗಗನೇ ಸ ತಪಸ್ವೀ ನಮಸ್ಕೃತಃ । 

ಫ್ರೋಚ್ಛೆಃ ಪ್ರೋನಾಚ ಭಗವನ್ಮೋಚಿತೋಂಸ್ಮಿ ತ್ವಯಾನಘ ॥೭೨॥ 
ತಸ್ಮಾತ್ಮದರ್ಯಯೋನಿತ್ವಾದತೀವಪರಿನಿಂದಿತಾತ್‌ । 

ಅಸ್ಯ ತೀರ್ಥಸ್ಯ ಮಾಹಾತ್ಮ್ಯಾದ್ದಿವ್ಯಂ ದೇಹಮವಾಪ್ತವಾನ್‌ ॥೭೩॥ 
ಹಿಶಾಚನೋಚನಂ ತೀರ್ಥಮದ್ಯಾರಭ್ಯ ಸಮಾಖ್ಯಯಾ । 


'ಅನ್ಯೇಷಾಮಸಿ ಪೈಶಾಚ್ಯನಿದಂ ಸ್ನಾನಾದ್ಭರಿಷ್ಯತಿ ॥ ೭೪ ॥ 
ಅಸ್ಮಿಂಸ್ತೀರ್ಥೇ ಮಹಾಪುಣ್ಯೇ ಯೇ ಸ್ನಾಸ್ಯಂತೀಹ ಮಾನವಾಃ । 
ಪಿಂಡಾಂಶ್ಚ ನಿರ್ವಸಿಷ್ಯಂತಿ ಸಂಧ್ಯಾತರ್ಪಣಪೂರ್ವಕಂ ॥೭೫॥ 
ಜೈ ವಾತೆ ತ್ಸ 'ಶಾಚ್ಯ ಮಾಪನ್ನಾಸ್ತೆ ಷಾಂ ಪಿತೃಪಿತಾಮಹಾಃ | 

ತೇಸಿ ಪೈ ಶಾಚ್ಯ ಮುತ ಶ್ಸಜ್ಯ ಯಾಸ್ಯಂತಿ ತರಂ ಗತಿಂ ॥ ೭೬ ॥ 


ಹೊರಗೆ ಬರುವಷ್ಟರೊಳಗಾಗಿಯೇ ಪಿಶಾಚರೂಪದ ಅವನ ವಿಕಾರನೆಲ್ಲವೂ 
ಮಾಯವಾಗಿ ಅವನು ದಿವ್ಯದೇಹವನ್ನು ಹೊಂದಿದನು. 

೭೧. ಸ್ವರ್ಗಲೋಕದ ಪುಷ್ಪ ಮಾಲೆಗಳನ್ನೂ ವಸ್ತ್ರಗಳನ್ನೂ ಧರಿಸಿ, ದಿವ್ಯ 
ಗಂಧದಿಂದ ಕೇಪಿತನಾಗಿ ದಿವ್ಯವಾದ ವಿಮಾನವನ್ನೆ ರಿ ಪವಿತ್ರ ನಾದ ಕೈಲಾಸ 
ಮಾರ್ಗವನ್ನು ಸೇರುವವನಾದನು. 

೭೨. ಇಂತು ಹೊರಡಲನುವಾದ ಆತನು ಆಕಾಶದಿಂದಲೇ ಆ ತಾಪಸಸಿಗೆ 
ನಮಸ್ಕರಿಸಿ ಇಂತೆಂದನು. ""ಭಗವಂತನೆ! ಪಾಪರಶಿತನೆ! ನಿನ್ನಅನುಗ್ರದಿಂದ 
ನಾನು ಪಿಶಾಚಜನ್ಮದಿಂದ ಬಿಡುಗಡೆಯನ್ನು ಹೊಂದಿದೆನು. 

೭೩. ಈ ಪುಣ್ಯತೀರ್ಥದ ಮಾಹಾತ್ಮ್ಯದ ಫಲವಾಗಿ ಅತ್ಯಂತನಿಂದಿತವೂ 
ತುಚ್ಸವೂ ಆದ ಆ ಪಿಶಾಚಯೋನಿಯಿಂದ ಮುಕ್ತನಾಗಿ ದಿವ್ಯವಾದ ದೇಹವನ್ನು 
ಪಡೆದವನಾದೆನು. 

೭೪. ಈ ತೀರ್ಥವು ಇಂದು ಮೊದಲುಗೊಂಡು ಪಿಶಾಚನೋಚನತೀರ್ಥ 
ವೆಂಬ ಹೆಸರುಳ ಧೈದ್ಹಾಗಲಿ. ಇದು ಸ್ನಾನಮಾತ್ರದಿಂದಲೇ ಇತರ ಮಾನವರ 
ಪಿಶಾಚ ಬಾಧೆಗಳನ್ನೂ ಸೌಕತಾಕುವುಡು: 

೭೫-೭೬, ಮುಸಾವಿಟ್ಯತಮುವಿಕದ ಈ ತೀರ್ಥದಲ್ಲಿ ಯಾವ ಮಾನವರ 

ಸ್ನಾನವನ್ನು ಮಾಡಿಕೊಂಡು, ಸಂಧ್ಯಾ ವಂದನಾದಿ ನಿತ್ರ ಕರ್ಮಗಳನ್ನೂ ಸ 
ಗಳನ್ನೂ ಸೆಕನೇಂಸಿ ಪಿತ 4 ಗಳನ್ನುಡ"ೇಶಿಸಿ ನಿಂಡಗಳನ್ನು ದಾನಮಾಡುವರೊ, 
ಅವರ ಪಿತೃ ಪಿತಾಮಹಾದಿಗಳು "ದುರದ್ಯ ಸ್ಟದಿಂದ್ರ ಪಿಶಾಚಜನ್ಮಗಳನ್ನು ಪಡೆ 
ದಿದ್ದರೂ ಕೊಡ ಅವರೂ ತಮ್ಮ ಪೈಶಾಚ್ಯ ನನ್ನು ತ್ಯಜಿಸಿ ಉತ್ತಮವಾದ ಸದ್ಗತಿ 
ಯನ್ನು ಪಡೆಯುವವರಾಗುವರು. 


ಚತುಪ್ಪಂಚಾಶತ್ತನೋತಧ್ಯಾಯಃ ೭೭ 


ಅದ್ಯ ಶುಕ್ಲ ಚತುರ್ದಶ್ಯಾಂ ಮಾರ್ಗೇ ಮಾಸಿ ತಪೋನಿಧೇ । 


ಅತ್ರ ಸ್ನಾನಾದಿಕಂ ಕಾರ್ಯಂ ಪೈಶಾಚ್ಯಪರಿನೋಚನಂ ॥ ೭೭॥ 
ಇಮಾಂ ಸಾಂವತ್ಸರೀಂ ಯಾತ್ರಾಂ ಯೇ ಕರಿಷ್ಯಂತಿ ಮಾನವಾಃ | 
ತೀರ್ಥಪ್ರತಿಗ್ರಹಾತ್ಪಾಪಾಸ್ನಿಸ್ಸರಿಷ್ಯಂತಿ ತೇ ನರಾಃ 1 ೭೮ ॥ 


ಪಿಶಾಚಮೋಚನೇ ಸ್ನಾತ್ವಾ ಕಪರ್ದೀಶಂ ಸಮರ್ಚ್ಯ ಚ। 
ಕೃತ್ವಾ ತತ್ರಾನ್ನದಾನಂ ಚ ನರಾಸ್ಯತ್ರಾಪಿನಿರ್ಭಯಾಃ ॥೭೯॥ 
ಮಾರ್ಗಶುಕ್ಲ ಚತುರ್ದಶ್ಯಾಂ ಕಪರ್ದೀಶ್ವರಸನ್ನಿಧೌ । 


ಸ್ನಾತ್ವಾನ್ಯತ್ರಾಸಿಮರಣಾನ್ನ ಪೈಶಾಚ್ಯನುವಾಪ್ಲುಯುಃ ॥ ೮೦॥ 
ಇತ್ಯುಕ್ತ್ವಾ ದಿವ್ಯಪುರುಷೋ ಭೂಯೋ ಭೂಯೋ ನಮಸ್ಯ ತಂ। 
ತಪೋಧನಂ ಮುಹಾಭಾಗೋ ದಿವ್ಯಾಂ ಗತಿಮವಾಪ್ತವಾನ್‌ 1೮೧॥ 
ತಪೋಧನೋಃಸಿ ತದ್ದೃಷ್ಟ್ಯಾ ಮುಹಾಶ್ಚರ್ಯಂ ಘಟೋದ್ಭವ | 
ಕಪರ್ದೀಶ್ವರನಾರಾಧ್ಯ ಕಾಲಾಸ್ಸಿರ್ವಾಣಮಾಪ್ತವಾನ್‌ ॥ ೮೨ ॥ 





೭೭. ಎಲೈ ತಪೋನಿಧಿಯೆ! ಮಾರ್ಗಶೀರ್ಷಮಾಸದ ಈ ಶುಕ್ಲ ಚತು 
ರ್ದಶೀ ತಿಥಿಯ ದಿವಸದಲ್ಲಿ ಪಿಶಾಚಜನ್ತ ನಿವರ್ತಕಗಳಾದ ಸ್ನಾನಾದಿ ಕಾರ್ಯ 
ಗಳನ್ನು ಈ ತೀರ್ಥದಲ್ಲಿ ಮಾಡಬೇಕು. 

೭೮. ಯಾವ ಮನುಷ್ಯರು ಇಂತು ಒಂದು ವರ್ಷದವರೆಗೂ ಈ ತೀರ್ಥದ 
ಸೇವೆಯನ್ನು ಮಾಡುವರೊ, ಅವರು ಮಾತ್ರ ವಾನಗಳನ್ನು ಪ್ರತಿಗ್ರಹಿಸಿದ 
ಪಾತಕದಿಂದ ಮೋಶ್ಸವನ್ನು ಪಡೆಯುವರು. 

೭೯. ನಿಶಾಚಮೋಚನ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಕಸ 
ರ್ದೀಶ್ವರನಿಗೆ ನಮಸ್ಕಾರವನ್ನರ್ನಿಸಿ ಅಲ್ಲಿ ಬ್ರಾಹ್ಮಣರಿಗೆ ಅನ್ನದಾನವನ್ನು 
ಮಾಡಲು ಮನುಷ್ಯನು ಬೇರೆ ಸ್ಥಳಗಳಲ್ಲಿಯೂ ಭಯರಸಿತನಾಗಿ ಬಾಳುವನು. 

೮೦. ಈ ಮಾರ್ಗಶಿರ ಶುಕ್ಲ ಚತುರ್ದಶಿಯ ದಿನನಲ್ಲಿ ಕಪರ್ದೀೀಶ್ವರನ 
ಸನ್ನಿಧಿಯಲ್ಲಿರುವ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿನ ಮನುಷ್ಯರು ಬೇಕೆ 
ಸ್ಥಳಗಳಲ್ಲಿ ಮರಣವನ್ನು ಹೊಂದಿದರೂ ಪಿಶಾಚಜನ್ಮಗಳನ್ನು ಪಡೆಯುವುದಿಲ್ಲ.” 

೮೧. ಇಂತೆಂದು ಹೇಳಿ ಮಹಾಭಾಗ್ಯಶಾಲಿಯಾದ ಆ ದಿವ್ಯ ಪುರುಷನು 
ಮತ್ತೆ ಮತ್ತೆ ತಪಸ್ಸಂಪನ್ನನಾದ ಆ ವಾಲ್ಮೀಕಿಗೆ ಪ್ರಣಾಮಗಳನ್ನು ಮಾಡಿ ದಿವ್ಯ 
ವಾದ ಸದ್ಗತಿಯನ್ನು ಪಡೆದನು. 

೮೨. ಎಲೈ ಆಗಸ್ತ್ಯನೆ! ಆ ತಪಸ್ಪಿಯೂ ಸಹ ಅತ್ಯಂತಾಶ್ಚರ್ಯಾನ್ವಿತವಾದ 
ವೃತ್ತಾಂತವನ್ನೆಲ್ಲ ಕಂಡು ಕಪರ್ದೀಶ್ವರನನ್ನೇ ಪೂಜಿಸುತ್ತ ಉಚಿತಕಾಲದಲ್ಲಿ 
ಮೋಕ್ಷವನ್ನು ಹೊಂದಿದನು. 


೩೮ ಶ್ರೀ ಸ್ಕಾಂದಮಹಾಪುರಾಣಂ 


ಪಿಶಾಚನೋಚನಂ ತೀರ್ಥಂ ತದಾರಭ್ಯ ಮಹಾಮುನೇ ! 


ವಾರಾಣಸ್ಕಾಂ ಪುರಾ ಖ್ಯಾತಿಮಗಮತ್ಸರ್ವಪಾಪಹೃತ್‌ ॥ ೮೩ ೫ 
ಪೈಶಾಚಮೋಚನೇ ತೀರ್ಥೇ ಸಂಭೋಜ್ಯ ಶಿನಯೋಗಿನಂ । 
ಕೋಟಿಭೋಜ್ಯಫಲಂ ಸಮ್ಯಗೇಕೈೆ ಕಪರಿಸಂಖ್ಯಯಾ ॥ ೮೪ ॥ 
ಶೃತ್ವಾಧ್ಯಾಯನಿನುಂ ಪುಣ್ಯಂ ನರೋ ನಿಯತಮಾನಸಃ । 

ಭೂತೈಃ ಪ್ರೇತೈಃ ಪಿಶಾಚೈಶ್ಚ ಕದಾಚಿನ್ನಾಭಿಭೂಯತೇ ॥ ೮೫ ॥ 
ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ । 

ಪಠನೀಯಂ ಪ್ರಯತ್ನೇನ ಮಹಾಖ್ಯಾನಮಿದಂ ಪರಂ ॥ ೮೬ ॥ 
ಇದಮಾಖ್ಯಾನಮಾಕರ್ಣ್ಯ ಗಚ್ಛನ್ನೆ €ಶಾಂತರಂ ನರಃ । 

ಚೋರವ್ಯಾಫು ಪಿಶಾಚಾದ್ಯೆ ರ್ನಾಭಿಭೂಯೇತ ಕುತ್ರಚಿತ್‌ ॥ ೮೭ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಧೇ "5 ಪಿಶಾಚಮೋಚನಮಹಿಮಾಕಥನಂ'?? 
ನಾಮ ಚತುಷ್ಪಂಚಾಶತ್ತಮೋ$ಧ್ಯಾಯಃ 





೮೩. ಮಹಾಮುನಿಯೆ ! ಅಂದು ಮೊದಲಾಗಿ ಈ ಪಿಶಾಚಜಮೋಚಕ 
ತೀರ್ಥವು ಕಾಶೀಕ್ಬೇತ್ರದಲ್ಲಿ ಸಕಲ ಪಾತಶಗಳನ್ನೂ ದದಗೆಡಿಸುವುದೆಂಬುದಾಗಿ 
ಅಪಾರವಾದ ಪ್ರಖ್ಯಾತಿಯನ್ನು ಪಡೆದಿರುವುದು. 

೮೪, ಈ ಸಿಶಾಚಮೋಚನ ತೀರ್ಥದ ಸಮಾಪದಲ್ಲಿ ಶಿವಯೋಗಿಯಾದ 
ಒಬ್ಬೊಬ್ಬ ಮನುಷ್ಯನನ್ನು ಚೆನ್ನಾಗಿ ಭೋಜನಮಾಡಿಸುವುದರಿಂದಲೂ, ಒಂದು 
ಕೋಟ ಬ್ರಾಹ್ಮಣರಿಗೆ ಭೋಜನಮಾಡಿಸಿದ ಉತ್ತಮವಲವು ಹೊರಕುವುದು. 

೮೫. ಈ ಅಧ್ಯಾಯವನ್ನು ಏಕಾಗ್ರಮನಸ್ಸಿನಿಂದ ಕೇಳುವ ಮನುಷ್ಯನು 
ಯಾವಾಗಲೂ ಭೂತಗಳಿಂದಲೂ, ಪ್ರೇತಗಳಿಂದಲೂ, ಪಿಶಾಚಗಳಿಂದಲೂ 
ತೊಂದರೆಗೀಡಾಗುವುದಿಲ್ಲ. 

೮೬. ಅತ್ಯುತ್ತಮವಾದ ಈ ಇತಿಹಾಸವು ಪೂತನಾದಿ ಬಾಲಗ್ರಹೆಗಳಿಂದ 
ಪೀಡಿತರಾದ ಮಕ್ಕಳಿಗೆ ಶಾಂತಿಯನ್ನುಂಟುಮಾಡುವುದು. ಆದುದರಿಂದ ಇದನ್ನು 
ಪ್ರತಿಯೊಂದು ಮನೆಯಲ್ಲಿಯೂ ಪ್ರಯತ್ನಪೂರ್ವಕವಾಗಿ ಪಠನಮಾಡಜೇಕು. 

೮೭. ಈ ಅಧ್ಯಾಯವನ್ನು ಕೇಳಿದ ಮನುಷ್ಯನು ದೇಶಾಂತರಗಳಲ್ಲಿ ಪ್ರಯಾಣ 
ವನ್ನು ಮಾಡುತ್ತಿದ್ದರೂ ಎಲ್ಲಿಯೂ ಚೋರರಿಂದಾಗಲಿ, ವ್ಯಾಘ್ರಾದಿ ಹಿಂಸ್ರಮೃಗ 
ಗಳಿಂದಾಗಲಿ, ಪಿಶಾಚಾದಿ ಭೂತಗಳಿಂದಾಗಲಿ ಪರಿಭವವನ್ನು ಪಡೆಯಲಾರನು. 

ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಮಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 


4ಓಶಾಚನೋಚನನುಹಿಮಾವರ್ಣನ*?' ವೆಂಬ 
ಐನತ್ತನಾಲ್ಯನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಸಂಚಸಂಚಾಶತ್ರವೋಧ್ಯಾಯಃ 
ಕಾಶೀವರ್ಣನಂ- - ಗಣೇಶಪ್ರೇಷಣಂ 


ಸ್ನಂದ ಉವಾಚ :- 
ಅನ್ಯೇಪಿ ಯೇ ಗಣಾಸ್ತೃತ್ರ ಕಾಶ್ಯಾಂ ಲಿಂಗಾನಿ ಚಕ್ರಿರೇ । 
ತಾಂಶ್ಚ ತೇ ಕಥಯಿಷ್ಯಾಮಿ ಕುಂಭಯೋನೇ ನಿಶಾನುಯ non 
ಗಣೇನ ಸಿಂಗಲಾಖ್ಯೇನ ಪಿಂಗಲಾಖ್ಯೇಶಸಂಜ್ಞಿತಂ | 
ಲಿಂಗಂ ಪ್ರತಿಷ್ಠಿತಂ ಶಂಭೋಃ ಕಪರ್ದೀಶಾದುದಗ್ಗಿಶಿ ॥೨॥ 
ತಸ್ಯ ದರ್ಶನಮಾತ್ರೇಣ ಪಾಪಾನಾಂ ಜಾಯತೇ ಕ್ಷಯಃ । 
ನೀರಭದ್ರೋ ಮಹಾಪ್ರೀತೋ ದೇವದೇವಸ್ಯ ಶೂಲಿನಃ 14 
ನೀರಭದ್ರೇಶ್ವರಂ ಲಿಂಗಂ ಧ್ಯಾಯೇದದ್ಯಾಸಿ ನಿಶ್ಚಲಃ । 
ತಸ್ಯ ದರ್ಶನನಾತ್ರೇಣ ನೀರಸಿದ್ದಿಃ ಪ್ರಜಾಯತೇ ॥೪॥ 
ಅನಿಮುಕ್ತೇಶ್ವರಾತ್ಪಶ್ವಾದ್ವೀರಭದ್ರೇಶ್ವರಂ ನರಃ । 
ಸನುರ್ಚ್ಯ ನ ರಣೇ ಭಂಗಂ ಕದಾಚಿದಸಿ ಚಾಪ್ಲುಯಾತ್‌ ॥೫॥ 


ಕನ್ನಡದ ಅನುವಾದ 
ಕಾಶೀಕ್ಸ್ವೇತ್ರ-ಗಣೇಶಸ್ರೇಷಣ ವರ್ಣನ 

೧. ಸಂದನು ಹೇಳುತ್ತಾನೆ:--ಕುಂಭೋದ್ಭವನೆ! ಆ ಕಾಶೀನಗರಿಯಲ್ಲಿ 
ಲಿಂಗಗಳನ್ನು ಸ್ಥಾಪನೆಮಾಡಿದ ಇತರ ಗಣಗಳು ಯಾರಿದ್ದಕೊ, ಅವರನ್ನು ನಿನಗೆ 
ಕಥನಮಾಡುನೆನು. ಕೇಳು. 

೨. ಕಪರ್ದೀಶ್ವರಲಿಂಗದ ಉತ್ತರ ದಿಕ್ಕಿನಲ್ಲಿ ಪಿಂಗಲನಾಮಕನಾದ ಗಣ 
ನಿಂದ ಪಿಂಗಲೇಶ್ವರನೆಂಬ ಹೆಸರಿನ ಒಂದು ಲಿಂಗವು ಸ್ಹಾಪಿಸಲ್ಪಟ್ಟತು. 

೩-೪. ಅದನ್ನು ನೋಡುವ ಮಾತ್ರದಿಂದಲೇ ಸಮಸ್ತ ದುರಿತಗಳ ಕ್ಷಯ 
ವುಂಟಾಗುವುದು. ಅತ್ಯಂತ ಸಂತೋಷಗೊಂಡ ವೀರಭದ್ರನು ದೇವತಾಸಾರ್ವ 
ಭೌಮನಾದ ತ್ರಿಶೂಲಿಯ ಲಿಂಗವೊಂದನ್ನು ವೀರಭದ್ರೇಶ್ವರನೆಂಬ ಹೆಸರಿನಿಂದ 
ಸ್ಥಾಪಿಸಿ ಇಂದಿಗೂ ಸಹ ಅದನ್ನೇ ಏಕಾಗ್ರಚಿತ್ತದಿಂದ ಧ್ಯಾನಿಸುತ್ತಿರುವನು. 
ಅದರ ದರ್ಶನದಿಂದಲೇ ಮನುಷ್ಯನಿಗೆ ಪರಾಕ್ರಮಸಿದ್ಧಿಯುಂಟಾಗುವುದು. 

೫. ಅವಿಮುಕ್ತೇಶ್ವರನಿಗೆ ಪಶ್ಚಿಮದಿಕ್ಕಿನಲ್ಲಿರುವ ವೀರಭದ್ರೇಶ್ವರನನ್ನು 
ಪೂಜೆಮಾಡಿದ ಮನುಷ್ಯನು ಎಂದಿಗೂ ಯುದ್ಧದಲ್ಲಿ ಸರಾಜಯನನ್ನು ಪಡೆಯ 
ಲಾರನು. 


ಅಂ ಶ್ರೀ ಸ್ಕಾಂದಮಹಾಪುರಾಣಂ 


ವೀರಭದ್ರಃ ಸ್ವಯಂ ಸಾಕ್ಸಾದ್ವೀರಮೂರ್ತಿಧರೋ ಮುನೇ 


ಸಂಹರೇದ್ವಿಫ್ಲುಸಂಘಾತಮವಿಮುಕ್ತನಿವಾಸಿನಾಂ 1೬8 
ಭದ್ರಯಾ ಭದ್ರಕಾಲ್ಯಾ ಚ ಭಾರ್ಯಯಾ ಶುಭಯಾ ಯುತಂ | 
ವೀರಭದ್ರಂ ನರೋಂಭ್ಯರ್ಚ್ಯ ಕಾಶೀವಾಸಫಲಂ ಲಭೇತ್‌ naw 
ಕಿರಾತೇನ ಕಿರಾತೇಶಂ ಲಿಂಗಂ ಕಾಶ್ಯಾಂ ಪ್ರತಿಷ್ಠಿ ತಂ। 

ಕೇದಾರಾದ್ದಕ್ಸಿಣೇ ಭಾಗೇ ಭಕ್ತಾನಾಮಭಯಪ್ರದಂ ncn 
ಚತುರ್ಮುಖೋ ಗಣಃ ಶ್ರೀಮಾನ್‌ ವೃದ್ಧಕಾಲೇಶಸಸ್ನಿಧೌ | 
ಚತುರ್ಮುಖೇಶ್ವರಂ ಲಿಂಗಂ ಧ್ಯಾಯೇದದ್ಯಾಪಿ ನಿಶ್ಚಲಃ hen 
ಭಕ್ತಾಶ್ಚ ತುರ್ಮುಖೇ ಯಸ್ಯ ಚತುರಾನನನದ್ದಿನಿ । 

ಪೂಜ್ಯಂತೇ ಶಿನಸಂಘಾತೈಃ ಸರ್ನಭೋಗಸನಮುನ್ಹಿತಾಃ noon 


ನಿಕುಂಭೇಶ್ವರಮಾಲೋಕ್ಯ ನಿಕುಂಭಗಣಪೂಜಿತಂ 1 

ಪೂಜಯಿತ್ವಾ ಪ್ರಜನ್ನಾ್ರ್‌ ಮಂ ಕಾರ್ಯಸಿದ್ದಿಮವಾಪ್ಲುಯಾತ್‌ । 
ಶುಬೇಕೇಶಸಮಾಪೇ ತು ಶಿನಲೋಕೇ ಮಹೀಯತೇ noon 
ಪಾಸಮಾಡುವನರ ಜು ಬ ಸಮೂಹ 


೬. ಅನಿಮುಕ್ತೇಶ್ವರ ಕ್ಷೇತ್ರದ 
ಸ್ತ್ರೀ ವೀರ”ದ್ರನು ತಾನೇ ಮುಂದೆ ಬಂದು 


ವನ್ನೆಲ್ಲ ರೌದ್ದಾ ಕಾರವನ್ನು (ಕರಿಸಿ 
ನಾಶಗೊಳಿಸುವನು. 

೭. ಮಂಗಳಸ್ವರೂಪಿಣಿಯೂ, ಶುಭಪ್ರದಳೂ ಆದ ಭದ್ರಕಾಲಿಯೆಂಬ 
ಪತ್ಚಿಯೊಡನಿರುವ ವೀರಭದ್ರನನ್ನು ಪೂಜಿಸಲು ನರನು ಯಾವಜ್ಜೀವವೂ ಕಾಶೀ 
ಕ್ಟೇತ್ರದಲ್ಲಿಯೇ ವಾಸಮಾಡಿದ ಪುಣ್ಯವನ್ನು ಹೊಂದುವನು. 

೮. ಕಿರಾತನೆಂಬ ಗಣಪನಿಂದ ಕಾಶಿಯಲ್ಲಿ ಕೇದಾರೇಶ್ವರನಿಗೆ ದಕ್ಷಿಣದಲ್ಲಿ 
ಭಕ್ತರಿಗೆಲ್ಲ ಅಭಯಪ್ರದವಾದೊಂದು ಲಿಂಗವು ಕಿರಾತೇಶ್ವರನೆಂಬ ಹೆಸರಿನಿಂದ 
ಸ್ಥಾ ಸನೆಮಾಡಲ್ಪ ಟ್ಟ ತು. 

೯. ಗುಣಸಂಪನ್ನನಾದ ಚತುರ್ಮುಖನೆಂಬ ಗಣನಾಯಕನು ವೃ ದ್ಧ 
ಕಾಲೇಶ್ವ ರನ ಸನ್ನಿಧಿಯಲ್ಲಿ ಚತುರ್ಮುಖೇಶ್ವ ರನೆಂಬ ಲಿಂಗವನ್ನು ಪ್ರ ತಿಷ್ಕೆ ಜು 
ಇಲ್ಲಿಯವಕಿಗೂ ನಿಶ್ಚ ಲಮನಸ್ಸಿನಿಂದ ಅಲ್ಲಿಯೇ ಧ್ಯಾನಾಸಕ್ತ ನಾಗಿರುವನು. 

೧೦. ಈ ಚತುರ್ಮುಖೇಶ್ವರನ 'ಭಕ್ತರೆಲ್ಲರೂ ಸ್ವರ್ಗಲೋಕಕ್ಕೆ ಹೋಗಿ 
ಸಕಲ ಭೋಗಗಳನ್ನೂ ಅನುಭವಿಸುತ್ತ ಚತುರ್ಮುಖನಾದ ಬ್ರಹ್ಮದೇವನಂತೆಯೇ 
ಸಕಲ ದೇವತೆಗಳಿಂದಲೂ ಪೂಜೆಯನ್ನು ಕ್ಲೆ ೈಗೊಳ್ಳುತ್ತಿ ರುವರು. 

೧೧. ಸಿಕುಂಭನೆಂಬ ಗಣೇಶ  ರನಿಂದ ಪೂಜಿತವಾದ ನಿಕುಂಚೇಶ >, ರನನ್ನು 
ನೋಡಿ ಪೂಜೆಯನ್ನು ಮಾಡಿ ತನ್ನೆ ಗ್ರಾಮಕ್ಕೆ ಹಿಂದಿರುಗಲು ಸಕಲ “ರ್ಜ 
ಗಳಲ್ಲಿಯೂ ಸಿದ್ಧಿ ನ್ಲಿಯನ್ನು ಪಡೆಯುವನು. ಕುಬೇರೇಶ್ವ ರನ ಸಮಾಪದಲ್ಲಿರುವ 
ಈಲಿಂಗದ ಪಂಚರ್ಯೆಯಿಂದ ಶಿವರೋಕದಲ್ಲಿ ಪೂಜ್ಯತೆಯನ್ನೂ ಸಂಪಾದಿಸುವನು. 


ಲ್ಲಿ 
[24 
ದ 


ಪಂಚಪಂಚಾಶತ್ತಮೋ9ಧ್ಯಾಯಃ ೮೧: 


ಪಂಚಾಕ್ಟೇಶಂ ಮಹಾಲಿಂಗಂ ಮಹಾದೇವಸ್ಯ ದಕ್ಷಿಣೇ । 


ಸಮಭ್ಯರ್ಚೈ ನರಃ ಕಾಶ್ಯಾಂ ಜಾತಿಸ್ಮೈತಿನುನಾಪ್ನ್ನುಯಾತ್‌ ॥೧೨॥ 
ಭಾರಭೂತೇಶ್ವರಂ ಲಿಂಗಂ ಭಾರಭೂತಗಣಾರ್ಚಿತಂ । 
ಅಂತರ್ಗೃಹೋತ್ತರದ್ವಾರಿ ಧ್ಯಾತ್ವಾ ಶಿವಪುರೇ ವಸೇತ್‌ ॥ ೧೩ ॥ 
ಭಾರಭೂತೇಶ್ವರಂ ಲಿಂಗಂ ಯೈಃ ಕಾಶ್ಯಾಂ ನ ನಿಲೋಕಿತಂ । 
ಭಾರಭೂತಾಃ ಪೃಥಿವ್ಯಾಸ್ತೇಂವಕೇಶಿನ ಇನ ದ್ರುಮಾಃ ॥ ೧೪ ॥ 
ಗಣೇನ ತ್ರ ಸುಸಂಜ್ಹೇನ ಲಿಂಗಂ ತ್ರ್ಯಕ್ಸೇಶ್ವರಂ ಪರಂ । 
ತ್ರಿರೋಚನಪುರೋಭಾಗೇ ಕೀಲ್ಕೇತಾದ್ಯಾಪಿ ಕುಂಭಜ ॥ ೧೫ ॥. 
ತಸ್ಯ ಲಿಂಗಸ್ಯ ಯೇ ಭಕ್ತಾಸ್ತೇ ತು ದೇಹಾನಸಾನತಃ । 

ತ್ರ್ಯಕ್ಷಾ ಏನ ಪ್ರಜಾಯಂತೇ ನಾತ್ರ ಕಾರ್ಯಾ ವಿಚಾರಣಾ ॥ ೧೬ ॥ 
ಶ್ಬೇನುಕೋ ನಾಮ ಗಣಪಃ ಕಾಶ್ಯಾಂ ಮೂರ್ತಿಧರಃ ಸ್ವಯಂ । 
ನಿಶ್ಚೇಶ್ಚರಂ ಸರ್ವಗತಂ ಧ್ಯಾಯೇದದ್ಯಾಪಿ ನಿಶ್ಚಲಃ 1 ೧೭॥ 





೧೨. ಮಹಾದೇವನಿಗೆ ದಕ್ಷಿಣದಿಕ್ಕಿನಲ್ಲಿರುವ ಪಂಚಾಕ್ಟರೇಶ್ವರವೆಂಬ 
ಮಹಾಲಿಂಗವನ್ನು ಚೆನ್ನಾಗಿ ಪೂಜಿಸಿದ ನರನು ಕಾಶಿಕ್ಟೇತ್ರ ದಲ್ಲಿ ಪೂರ್ವಜನ್ಮಗಳ 
ಸ್ಮರಣೆಯನ್ನು ಪಡೆಯಲು ಸಮರ್ಥನಾಗುವನು. 

೧೩. ಅಂತರ್ಗೃಹದ ಉತ್ತರದ ಬಾಗಿಲಿನಲ್ಲಿ ಭಾರಭೂತಗಣನು ಪ್ರತಿಷ್ಠೆ 
ಮಾಡಿರುವ ಭಾರಭೂಶೇಶ್ವರ ಲಿಂಗವನ್ನು ಧ್ಯಾನಮಾಡಲು ಮನುಷ್ಯನು 
ಶಿವನಗರಿಯಲ್ಲಿ ಶಾಶ್ವತನಾಗಿ ವಾಸಮಾಡುವನು. 

೧೪. ಕಾಶೀಕ್ಷೇತ್ರದಲ್ಲಿರುವ ಭಾರಭೂತೇಶ್ವರಲಿಂಗವು ಯಾರಿಂದ ನೋಡ 
ಲ್ಪಡುವುದಿಲ್ಲವೊ, ಅವರು ನಿಜವಾಗಿಯೂ ಪುಷ್ಪ ಫಲಗಳನ್ನು ಕೊಡದಿರುವ 
ವೃಕ್ಸಗಳಂತೆ ಭೂಜೀವಿಗೆ ಕೇವಲ ಭಾರಪ್ರಾಯರೇ ಆಗಿರುವರು. 

೧೫. ತ್ರ್ಯಕ್ಸನೆಂಬ ಹೆಸರಿನ ಗಣನಾಯಕನಿಂದ ಉತ್ತಮವಾದ 
ಲಿಂಗವು ಸ್ಥಾಪಿತವಾಗಿರುವುದು. ಎಲ್ಲೆ ಅಗಸ್ತ್ಯನೆ! ತ್ರೀಲೋಚನೇಶ್ವರನಿಗೆ 
ಎದುರು ಭಾಗದಲ್ಲಿರುವ ಈ ಲಿಂಗವು ಆತನಿಂದ ಇಂದಿಗೂ ಧ್ಯಾನಿಸಲ್ಪಡು 
ತ್ರಿರುವುದು. 

೧೬. ಆ ಲಿಂಗದ ಭಕ್ತರು ಯಾರು ಇರುವರೊ, ಅವರೆಲ್ಲರೂ ದೇಹವನ್ನು 
ತ್ಯಜಿಸಿದಮೇಲೆ ಮೂರು ಕಣ್ಣುಗಳು ಳ್ಳವರಾಗಿಯೇ ಮಾರ್ಪಡುವರು. 
ಈ ವಿಷಯದಲ್ಲಿ ಸಂದೇಹನಿಲ್ಲವು. 

೧೭. ಕ್ಲೇಮಕನೆಂಬ ಹೆಸರಿನ ಗಣನಾಥನು ಕಾಶಿಯಲ್ಲಿ ತಾನೇ ಮೂರ್ತಿ 
ಭವಿಸಿದವನಾಗಿ ಸರ್ವವ್ಯಾಪಿಯಾದ ವಿಶ್ವೇಶ್ವರನನ್ನು ಇಂದಿಗೂ ನಿಶ್ಚಲವಾದ 
ಭಕ್ತಿಯಿಂದ ಧ್ಯಾಫಿಸುತ್ತಿರುವನು. 








ಆ ಶ್ರೀ ಸ್ಕಾಂದಮಹಾವುಟಣಂ 


ಶ್ಸೇನುಕಂ ಪೂಜಯೇದ್ಯಸ್ತು ವಾರಾಣಸ್ಯಾಂ ಮಹಾಗಣಂ । 
ವಿಘ್ನಾಸ್ತಸ್ಯ ಪ್ರಲೀಯಂತೇ ಕ್ಷೇಮಂ ಸ್ಯಾಚ್ಚ ಪದೇ ಪದೇ ॥ ೧೮ ॥ 
ದೇಶಾಂತರಂ ಗತೇ ಯಸ್ತು ತಸ್ಯಾಗಮನಕಾನ್ಯುಯಾ । 

ಕ್ಟೇಮಕಃ ಪೂಜನೀಯೋಕತ್ರ ಕ್ಲೇಮೇಣಾಶು ಸ ಆವ್ರಜೇತ್‌ ॥ ೧೯॥ 
ಲಾಂಗಲೀಶ್ವರಮಾಲೋಕ್ಯ ಲಿಂಗಂ ಲಾಂಗಲಿನಾರ್ಚಿತಂ । 


ನಿಶ್ಚೇಶಾದುತ್ತರೇ ಭಾಗೇ ನ ನರೋ ರೋಗಭಾಗೃ್ಭ ನೇತ್‌ ॥ ೨೦॥ 
ಲಾಂಗಲೀಶಂ ಸಕೃತ್ಸೂಜ್ಯ ಪಂಚಲಾಂಗಲದಾನಜಂ । 

ಫಲಂ ಪ್ರಾಪ್ನೋತ್ಕನಿಕಲಂ ಸರ್ವಸಂಪತ್ಯರಂ ಪರಂ ॥೨೧॥ 
ನಿರಾಥೇಶ್ವರಮಾರಾಧ್ಯ ನಿರಾಧಗಣಪೂಜಿತಂ । 
ಸರ್ವಾಪರಾಧಯುಕ್ತೋಸಿ ನಾಪರಾಧ್ಯತಿ ಕುತ್ರಚಿತ್‌ ॥ ೨೨ ॥ 
ದಿನೇ ದಿನೇಪರಾಧೋ ಯಃ ಕ್ರಿಯತೇ ಕಾಶಿವಾಸಿಭಿಃ । 


ಸ ಯಾತಿ ಸಂಕ್ಷಯಂ ಸ್ಸಿಪ್ರಂ ನಿರಾಧೇಶಸಮರ್ಚನಾತ್‌ ॥ ೨೩ ॥ 
೧೮. ವಾರಾಣಸಿಯಲ್ಲಿ ನೆಲಸಿರುವ ಮಹಾ ಗಣನಾಯಕನಾದ ಕ್ಲೇಮಕ 

ನನ್ನು ಯಾವನು ಪೂಜಿಸುವನೊ, ಅವನ ನಿಫ್ಲಗಳೆಲ್ಲವೂ ನಾಶವನ್ನು ಹೊಂದು 

ವುವು. ಮತ್ತು ಹೆಜ್ಜೆಹೆಜ್ಜೆಗೂ ಅವನಿಗೆ ಮಂಗಳವೇ ಉಂಟಾಗುತ್ತಿರುವುದು. 

೧೯. ದೇಶಾಂತರಕ್ಕೆ ಹೋಗಿರುವ ಮನುಷ್ಯನು ಹಿಂದಕ್ಕೆ ಬರಬೇಕೆಂಬ 
ಅಸೇಕ್ಸೆಯಿದ್ದಲ್ಲಿ ಕಾಶಿಯಲ್ಲಿ ಕ್ಷೇಮಕನನ್ನು ಪೂಜಿಸತಕ್ಕದ್ದು. ದೇಶಾಟನ 
ದಲ್ಲಿರುವ ಮನುಷ್ಯನು ಶೀಘ್ರ ದಲ್ಲಿಯೇ ಹಿಂದಿರುಗುವನು. 

೨೦. ವಿಶ್ರೇಶ್ವರನಿಗೆ ಉತ್ತರದಲ್ಲಿ ಲಾಂಗಲಿನಾಮಕವಾದ ಗಣನಿಂದ 
ಸ್ಥಾಪಿಸಲ್ಪಟ್ಟ ಲಾಂಗಲೀಶ್ವರಲಿಂಗವನ್ನು ನೋಡಿದ ಮನುಷ್ಯನು ಎಂದಿಗೂ 
ದೇಹದಲ್ಲಿ ರೋಗಗಳನ್ನನುಭವಿಸುವುದಿಲ್ಲ. 

೨೧. ಲಾಂಗಲೀಶನನ್ನು ಒಮ್ಮೆ ಪೂಜೆಮಾಡುವುದರಿಂದಲೇ ಐದು ನೇಗಿಲು 
ಗಳನ್ನು ದಾನಮಾಡುವುದರಿಂದುಂಟಾದ ಸಮಗ್ರ ಫಲವನ್ನೂ ಪಡೆಯಬಹುದು. 
ಈ ಪೂಜೆಯು ಸಕಲೈಶ್ವರ್ಯಗಳನ್ನು ಪಡೆಯುವ ಉತ್ತಮೋಪಾಯವಾಗಿರು 
ವುದು. 

೨೨. ನಿರಾಧಗಣನಿಂದ ಪೂಜಿತನಾದ ವಿರಾಥೇಶ್ವರನನ್ನು ಪೂಜಿಸಿದವನು 
ಸಕಲಾಪರಾಧಗಳಿಂದ ಕೂಡಿದವನಾದರೂ ಯಾರಲ್ಲಿಯೂ ಅಪರಾಧಿಯೆಂದು 
ಪರಿಗಣಿಸಲ್ಪಡುವುದಿಲ್ಲ. 

೨೩. ಕಾಶೀನಿವಾಸಿಗಳಾದನರು ದಿನದಿನದಲ್ಲಿಯೂ ಮಾಡುವ ಅಪರಾಧ 
ವೆಲ್ಲವೂ ವಿರಾಥೇಶ್ವರನ ಪೂಜೆಯಿಂದ ಕ್ಸಿಪ್ರದಲ್ಲಿಯೇ ನಾಶವನ್ನು ಹೊಂದು 
ತ್ತಲಿರುವುದು. 





ಪಂಚಪಂಚಾಶತ್ತಮೋತಧ್ಯಾಯಃ ೮೫ 


ನೈರ್ಜುತೇ ದಂಡಪಾಣೇಸ್ತು ವಿರಾಧೇಶಂ ಪ್ರಯತ್ನತಃ । 

ನತ್ವಾ ಸರ್ವಾಪರಾಧೇಭ್ಯೋ ಮುಚ್ಯತೇ ನಾತ್ರ ಸಂಶಯಃ ॥ ೨೪ ॥ 
ಸುಮುಖೇಶಂ ಮಹಾಲಿಂಗಂ ಸುಮುಖಾಖ್ಯಗಣಾರ್ಚಿತಂ । 
ಪಶ್ಚಿಮಾಭಿಮುಖಂ ಲಿಂಗಂ ದೃಷ್ಟ್ವಾ ಪಾಪೈಃ ಪ್ರಮುಚ್ಛತೇ ॥ ೨೫ ॥ 
ಸ್ನಾತ್ವಾ ಸಿಲಿಸಿಲಾತೀರ್ಥೇ ಸುಮುಖೇಶಂ ವಿಲೋಕ್ಯ ಚ । 

ಸದೈವ ಸುಮುಖಂ ಪಶ್ಯೇದ್ಠರ್ಮರಾಜಂ ನ ದುರ್ಮುಖಂ ॥ ೨೬ ॥ 
ಅಷಾಢಿನಾರ್ಚಿತಂ ಳಿಂಗಮಾಷಾಢೀಶ್ವರಸಂಜ್ಞಕಂ | 

ದೃಷ್ಟ್ಯಾಷಾಢ್ಯಾಂ ನರೋ ಭಕ್ತ್ಯಾ ಸರ್ವೈಃ ಪಾಪೈಃ ಪ್ರಮುಚ್ಯತೇ! ೨೭ ॥ 
ಉದೀಚ್ಛ್ಕಾಂ ಭಾರಭೂತೇಶಾದಾಷಾಢೀಶಂ ಸಮರ್ಜಯನ್‌ । 


ಆಷಾಢ್ಯಾಂ ಪಂಚದಶ್ಯಾಂ ವೈ ನ ಪಾಪೈಃ ಪರಿತಸ್ಯತೇ 1 ೨೮ ॥ 
ಶುಚಿ ಶುಕ್ಲ ಚತುರ್ದಶ್ಯಾಂ ಸಂಚದಶ್ಯಾಮಥಾಸಿ ವಾ। 
ಕೃತ್ವಾ ಸಾಂವತ್ಸರೀಂ ಯಾತ್ರಾಮನೇನಾ ಜಾಯತೇ ನರಃ ॥೨೯॥ 


i 


೨೪. ದಂಡಪಾಣಿಗೆ ನೆ ಸ್ವರ್ಯುತ್ಸ ದಲ್ಲಿ ನೆಲಸಿರುವ ನಿರಾಧೇಶ್ವ ರನನ್ನು ಕಂಡು 
ಪ್ರಯತ್ನಪೂರ್ವಕವಾಗಿ ನಮಸ್ಕರಿಸ ಸಲು ಭಕ್ತನು ಸಕಲಾಪರಾಧಗಳಿಂದಲೂ 
ಮುಕ್ತನಾಗುವನೆಂಬುದರಲ್ಲಿ ಸಂದೇಹ. 

೨೪. ಸುಮುಖನೆಂಬ ಗಣನು ಪೂಜಿಸಿದ ಸುಮುಖೇಶ್ವ ರನೆಂಬ ಪತಿ, ಶ್ಚಿಮಾಭಿ 
ಮುಖವಾದ ಲಿಂಗವನ್ನು ನೋಡಲು ಮನುಷ್ಯನು ತನ್ನ ಪಾಸಗಳೆಲ್ಲವನ್ನೂ 
ಕಳೆದುಕೊಳ್ಳು ವನು. 

೨೬, ಸಿಲಿಪಿಲಾ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಸುಮುಖೇಶ್ವರನ 
ದರ್ಶನವನ್ನು ಮಾಡಲು ಯಮಧರ್ಮರಾಜನನ್ನು ಯಾವಾಗಲೂ ಸುಮುಖನನ್ನಾ 
ಗಿಯೇ ನೋಡಬಹುದು. ಆತನೆಂದಿಗೂ ಕ್ರುದ್ಧಮುಖನಾಗಿರುವುದಿಲ್ಲವು. 

೨೭. ಆಷಾಢಿಯಿಂದ ಪೂಜಿಲಸ್ಸಟ್ಟ ಆಷಾಢೀಶ್ವರ ನಾಮಕವಾದ ಲಿಂಗ 
ವನ್ನು ಆಷಾಢಮಾಸದ ಪೌರ್ಣಮಿಯ ದಿನದಲ್ಲಿ ಭಕ್ತಿಯಿಂದ ದರ್ಶಿಸಿದ ಮಾನ 
ವನು ಸರ್ವಪಾತಕಗಳಿಂದಲೂ ಮುಕ್ತನಾಗುವನು. 

೨೮. ಭಾರಭೂತೇಶ್ವರನಿಂದ ಉತ್ತರದಿಕ್ಕಿನಲ್ಲಿರುವ ಆಷಾಢೀಶ್ವರನನ್ನು 
ಆಷಾಢಮಾಸದ ಪೌರ್ಣಮಿಯ ದಿನದಲ್ಲಿ ಪೂಜೆಮಾಡಲು ಯಾವ ಪಾತಕ 
ಗಳಿಂದಲೂ ಮಾನವನು ಕ್ಲೇಶಗೊಳ್ಳು ವುದಿಲ್ಲ. 

ರ್ತಿ. ಆಷಾಢ ಶುಕ್ಲ ಚತುರ್ದಶಿಯಲ್ಲಾಗಲಿ, ಪೌರ್ಣಮಿಯಲ್ಲಾಗಲಿ 
ಆಸಾಢೀಶ್ವರನಿಗೆ ವಾರ್ಷಿಕಯಾತ್ರೆಯನ್ನು ನೆರವೇರಿಸಲು ಮನುಷ್ಯನು ಪಾಪ 
ರಹಿತನಾಗುವನು. 


ಆಳ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ಕಂದ ಉವಾಚ :- 
ಮುನೇ ಗಣೇಷು ಚೈತೇಷು ವಾರಾಣಸ್ಕಾಂ ಸ್ಥಿತೇಷ್ಟಿತಿ | 
ಸ್ವನಾಮ್ನಾ ಸ್ಥಾಪ್ಯ ಲಿಂಗಾನಿ ವಿಶ್ವೇಶಪರಿತುಷ್ಟಯೇ ॥೩೦॥ 
ವಿಶ್ವೇಶಶ್ಚಿಂತಯಾಂಚಕ್ರೇ ಪುನಃ ಕಾಶೀಪ್ರನೃತ್ತಯೇ । 
ಕಂ ವಾ ಹಿತಂ ಪ್ರಹಿತ್ಯಾದ್ಯ ನಿರ್ವೃತಿಂ ಪರಮಾಂ ಭಜೇ ॥೩೧॥ 
ಯೋಗಿನ್ಯಸ್ತಿಗ್ಮಗುರ್ವೇಧಾಃ ಶಂಕುಕರ್ಣಮುಖಾ ಗಣಾಃ । 
ವ್ಯಾವೃತ್ಯ ನಾಗತಾಃ ಕಾಶ್ಯಾಃ ಸಿಂಧುಗಾ ಇವ ಸಿಂಧನಃ ॥೩೨॥ 
ಧ್ರುನಂ ಕಾಶ್ಯಾಂ ಪ್ರನಿಷ್ಟಾ ಯೇತೇ ಪ್ರನಿಷ್ಟಾ ಮನೋದರೇ । 
ತೇಷಾಂ ವಿನಿರ್ಗಮೋ ನಾಸ್ತಿ ದೀಪ್ತೇಂಗ್ನ್‌ ಹನಿಸಾನಿನ ॥ ೩೩॥ 
ಯೇಷಾಂಹಿ ಸಂಸ್ಥಿತಿಃ ಕಾಶ್ಯಾಂ ಲಿಂಗಾರ್ಚನರತಾತ್ಮನಾಂ । 
ತ ಏನ ಮಮ  ಲಿಂಗಾನಿ ಜಂಗಮಾನಿ ನ ಸಂಶಯಃ navn 


ಸ್ಥಾ ವರಾ ಜಂಗನಾಃ ಕಾಶ್ಯಾ ಮಚೇತನಸಚೇತನಾಃ । 
ಸರ್ನೇ ಮಮೈ ವ ಲಿಂಗಾನಿ ತೇಭ್ಯೋ ದ್ರುಹ್ಯಂತಿ ದುರ್ಧಿಯಃ ॥೩೫॥ 


೩೦. ಸ್ಪಂದನು ಹೇಳುತ್ತಾನೆ: ಅಗಸ್ಕೃಮುನಿಯೆ! ಇಂತು ಈ ಗಣ 
ಗಳೆಲ್ಲರೂ ವಾರಾಣಸಿಯಲ್ಲಿಯೇ ನೆಲಸಿ ವಿಶ್ವೇಶ್ವ ರನನ್ನು ಸಂತೋಷಗೊಳಿಸ 
ವಾ ತಮ್ಮ ತಮ್ಮ ಹೆಸರುಗಳಿಂದ ನಂಗಗಳನ್ನು ಸ್ಥಾಪಿಸಿ ಪೂಜಿಸು 
ತ್ರಿದ್ದರು. 

ಎ, ವಿಶ್ವೇಶ್ವರನು ಪುನಃ ಕಾಶಿಗೆ ಯಾರನ್ನು ಕಳುಹಿಸಬೇಕೆಂಬುದಾಗಿ 
ಚೆಂತಿಸತೊಡಗಿದನು. ನನಗೆ ಹಿತತಮನಾದ ಯಾವನನ್ನು ಕಳುಹಿಸಿ ನಾನು 
ಪರಮಸೌಖ್ಯವನ್ನು ಪಡೆಯಲಿ? 

೩೨. ಯೋಗಿನಿಯರೂ, ಸೂರ್ಯನೂ, ಬ್ರಹ್ಮದೇವನೂ, ಶಂಕುಕರ್ಣನೇ 
ಮೊದಲಾದ ಗಣಗಳೂ ಸಮುದ್ರ ದಲ್ಲಿ ಐಕ್ಕ [ವನ್ನು ಹೊಂದಿದ ನದಿಗಳಂತೆ ಕಾತಿ 
ಯಲ್ಲಿ ಸೇರಿ ಇಂದಿನವರೆಗೂ ಒಂದಿರುಗಿಬರಲಿಲ್ಲ. 

೩೩. ನಿಜವಾಗಿಯೂ ಕಾಶಿಯನ್ನು ಯಾರು ಪ್ರವೇಶಿಸುವರೊ ಅವರು ನನ್ನ 
ಉದರವನ್ನೇ ಪ್ರವೇಶಿಸುವರು. ಪ್ರಜ್ವಲಿಸುತ್ತಿರುವ ಬೆಂಕಿಯಲ್ಲಿ ಹಾಕಿದ 
ಹವಿಸ್ಸಿ ನಂತೆ ಆಃ ಪುನಃ ಹೊರಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. 

೩೪. ಲಿಂಗಪೂಜೆಯಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಯಾರು ಕಾಶಿ 
ಯಲ್ಲಿಯೇ ನೆಲಸಿರುವರೊ, ಅವರೇ ನನ್ನ ಜಂಗಮಲಿಂಗರೂಪಿಗಳೆಂಬುದರಲ್ಲಿ 
ಸಂದೇಹವಿಲ್ಲ. 

೩೫. ಕಾಶೀಕ್ಟೇತ್ರದಲ್ಲಿ ನಿಶ್ಚೇತನಗಳಾದ ಸ್ಥಾವರ ಪದಾರ್ಥಗಳು ಮತ್ತು 
ಸಚೀತನಗಳಾದ ಸಸ *ಪ್ರಾಜಿಗಳು- ಎಲ್ಲವೂ ನನ್ನ ಲಿಂಗಗಳೇ ಆಗಿರು 
ವುವು. ಆದುದರಿಂದ ಅವುಗಳಿಗೆ ದ್ರೋಹವನ್ನೆಣಿಸುವವರು ದುಷ್ಟ ಬುದ್ಧಿಗಳು. 


ಪಂಚಪಂಚಾಶತ್ತಮೋರಧ್ಯಾಯಃ ೮೫ 


ವಾಚಿ ನಾರಾಣಸೀ ಯೇಷಾಂ ಶೃತೌ ವೈಶ್ವೇಶ್ವರೀ ಕಥಾ। 


ತ ಏವ ಕಾಶೀಲಿಂಗಾನಿ ವರಾಣ್ಯರ್ಚ್ಯ್ಯಾನ್ಯಹಂ ಯಥಾ ॥ ೩೬॥ 
ವಾರಾಣಸೀತಿ ಕಾಶೀತಿ ರುದ್ರಾವಾಸ ಇತಿ ಸುಟಿಂ। 
ಮುಖಾದ್ವಿನಿರ್ಗತಂ'ಯೇಷಾಂ ತೇಷಾಂ ನ ಪ್ರಭನೇದ್ಯಮಃ ॥೩೭॥ 
ಆನಂದಕಾನನಂ ಪ್ರಾಪ್ಯ ಯೇ ನಿರಾನಂದಭೂನಿಕಂ | 

ಅನ್ಯಾಂ ಹೃದಾಪಿ ವಾಂಛಂತಿ ನಿರಾನಂದಾಃ ಸದಾತ್ರ ತೇ ॥ ೩೮ ॥ 
ಅದ್ಯೈವ ವಾಸ್ತು ಮರಣಂ ಬಹುಕಾಲಾಂತರೇಸಿ ವಾ । 
ಕಲಿಕಾಲಭಿಯಾ ಪುಂಸಾಂ ಕಾಶೀ ತ್ಯಾಜ್ಯಾ ನ ಕರ್ಹಿಚಿತ್‌ nan 
ಅವಶ್ಯಂ ಭಾನಿನೋ ಭಾವಾ ಭವಿಷ್ಯಂತಿ ಪದೇ ಪದೇ । 
ಸಲಕ್ಷ್ಮೀನಿಲಯಾಂ ಕಾಶೀಂ ತೇ ತ್ಯಜಂತಿ ಕುತೋ ಧಿಯಃ ॥ ೪೦॥ 
ವರಂ ನಿಘ್ನುಸಹಸ್ಪಾಣಿ ಸೋಢವ್ಯಾನಿ ಸದೇ ಪದೇ 

ಕಾಶ್ಯಾಂ ನಾನ್ಯತ್ರ ನಿರ್ವಿಘ್ನಂ ವಾಂಛೇದ್ರಾಜ್ಯಮಪಿ ಕ್ವಚಿತ್‌ ॥ ೪೧॥ 


೩೬, ಯಾರ ಮಾತುಗಳಲ್ಲಿ ವಾರಾಣಸೀಕಥನವಿರುವುದೊ, ಕಿವಿಗಳಲ್ಲಿ 
ವಿಶ್ವೇಶ್ವರನ ಸಚ್ಚರಿತ್ರವು ಶ್ರುತವಾಗಿರುವುದೊ, ಅವರೇ ಸರ್ವೋತ್ತಮರಾದ 
ಕಾಶೀ ಲಿಂಗರೂಪಿಗಳು; ನನ್ನ ಹಾಗೆಯೇ ನಿತ್ಯವೂ ಪೂಜಾರ್ಹರಾಗಿರುವರು. 

೩೭. ವಾರಾಣಸಿಯೆಂದೂ, ಕಾಶಿಯೆಂದೂ, ರುದ್ರಾವಾಸವೆಂದೂ ನಿರಂತ 
ಶವೂ ಈ ಕ್ಷೇತ್ರದ ನಾಮಗಳನ್ನು ಯಾರು ಉಚ್ಚರಿಸುತ್ತಿರುವಕೊ, ಅವರಿಗೆ 
ಯಮಧರ್ಮ ್ಮರಾಯನ ದರ್ಶನವಾಗುವುದಿಸ್ಲವೆಂಬುದು ದಿಟಿವು. 

೩೮. ಆನಂದವನವನ್ನು ಸೇರಿ ಯಾವ ಮಾನವರು ನಿರಾನಂದ ಭೂಮಿ 
ಯಾದ ಬೇರೊಂದು ಸ್ಥಳವನ್ನು ಮನಸ್ಸಿನಲ್ಲಿಯಾದರೂ ಅಪೇಕ್ಷಿಸಿದರೆ, ಅವರು 
ಈ ಲೋಕದಲ್ಲಿ ಯಾವಾಗಲೂ ದುಃಖಭಾಗಿಗಳೇ ಆಗಿರುವರು. 

೩೯. ಮರಣವು ಇಂದೇ ಉಂಟಾಗಲಿ, ಅಥವ ಬಹಳಕಾಲದ ಮೇಲಾ 
ದರೂ ಸಂಭವಿಸಲಿ. ಕಲಿಯುಗದ ಭಯದಿಂದ ಕೂಡಿರುವ ಮನುಷ್ಯರು 
ಎಂದಿಗೂ ಕಾಶೀಕ್ಷೇತ್ರವನ್ನು ತ್ಯಜಿಸಬಾರದು. 

೪೦. ಮುಂದಾಗಬೇಕಾದುವುಗಳೆನ್ಸವೂ ಅಡಿಗಡಿಗೂ ಖಂಡಿತವಾಗಿಯೂ 
ಸಂಭವಿಸುತ್ತಲೇ ಇರುವುವು. ಆದುದರಿಂದ ಅಲ್ಪಬುದ್ಧಿಗಳಾದವರು ಲಕ್ಷ್ಮೀ 
ನಿವಾಸವೆನಿಸಿದ ಕಾಶೀಕ್ಟೇತ್ರವನ್ನು ಏಕೆ ತ್ಯಜಿಸುವರು? 

೪೧. ಅಡಿಗಡಿಗೂ ಸಹಸ್ರಸಂಖ್ಯಾತಗಳಾದ ವಿಘ್ನಗಳೊದಗುತ್ತಿದ್ದರೂ 
ಅವುಗಳನ್ನು ಸಹಿಸಿಕೊಂಡು ಕಾಶಿಯಲ್ಲಿ ವಾಸಮಾಡುವುದು ಉತ್ತಮವೇ 
ಹೊರತು ಇತರ ಸ್ಥಳಗಳಲ್ಲಿ ನಿರ್ವಿಘ್ನವಾದ ರಾಜ್ಯಾಧಿಕಾರವು ಲಭಿಸಿದರೂ 

| 
ಅಪೇಶ್ಸಿಸಬಾರದು. 


೮೬ ಶ್ರೀ ಸ್ಕಾಂದಮ ಹಾಪುರಾಣಂ 


ಕಿಯಾನ್ನಿನೇಷಸಂಭೋಗ್ಯಾಃ ಸಂತಿ ಲಕ್ಸ್ಮ್ಮಾಃ ಪಜೀ ಪದೇ । 


ಪರಂ ನಿರಂತರಮುಖಾಂಮುತ್ತಾಪ್ಯತ್ರಾಪಿ ಕಾಶಿಕಾ ॥ ೪೨ ॥ 
ವಿಶ್ವನಾಥೋ ಹ್ಯಹಂ ನಾಥಃ ಕಾಶಿಕಾ ಮುಕ್ತಿಕಾಶಿಕಾ । 

ಸುಧಾತರಂಗಾ ಸ್ವರ್ಗಂಗಾ ತ್ರಯ್ಕೇಷಾ ಕಿನ್ನ ಯಚ್ಛಶಿ ॥ ೪೩೫ 
ಪಂಚಕ್ರೋಶ್ಯಾ ಪರಿಮಿತಾ ತನುರೇಷಾ ಪುರೀ ಮನು | 
ಅನಿಚ್ಛಿನ್ನಪ್ರಮಾಣರ್ಥಿರ್ಭಕ್ರನಿರ್ವಾಣಕಾರಣಂ ॥ ೪೪॥ 
ಸಂಸಾರಭಾರಖಿನ್ನಾನಾಂ ಯಾತಾಯಾತಕೃತಾಂ ಸದಾ । 

ಏಕೈನ ಮೇ ಪುರೀ ಕಾಶೀ ಧ್ರುವಂ ನಿಶ್ರಾನುಭೂಮಿಕಾ ॥ ೪೫ ॥ 
ಮಂಡಪಃ ಪಂಕನಲ್ಲೀನಾಂ ಮನೋರಥಫಲೈರಲಂ । 

ಫಲಿತಃ ಕಾಶಿಕಾಖ್ಯೋಂಯಂ ಸಂಸಾರಾಧ್ವಜುಷಾಂ ಸದಾ ॥ ೪೬ ॥ 
ಚಕ್ರನರ್ತೇರಿಯಂ ಛತ್ರಂ ವಿಚಿತ್ರಂ ಸರ್ವತಾಪಪೃತ್‌ । 

ಕಾಶೀ ನಿರ್ನಾಣರಾಜಸ್ಯ ಮಮ ಶೂಲೋಚ್ಚದಂಡವತ್‌ 1 ೪೭॥ 


೪೨. ಐಶ್ವರ್ಯದಿಂದ ಮತ್ತೆ ಮತ್ತೆ ಒದಗುವ ಭೋಗಗಳು ಹಲವಾರು 
ನಿಮಿಷಗಳ ಅನುಭವಕ್ಕೆ ಮಾತ್ರ ಯೋಗ್ಯಗಳಾಗಿರುವುವು. ಆದರೆ ಈ ಕಾಶೀ 
ಶ್ಲೇತ್ರವು ಇಹಲೋಕ ಪರಶೋಕಗಳೆರಡರಲ್ಲಿಯೂ ಅಖಂಡವಾದ ಸುಖವ 
ನ್ನುಂಟುಮಾಡುವುದು. 

೪೩. ಲೋಕೇಶ್ವರನಾದ ನಾನೇ ಅದಕ್ಕೆ ಒಡೆಯನಾಗಿರುವೆನು. ಕಾಶಿಯು 
ಮೋಕ್ಬದಾಯಕವೆನಿಸಿ ಪ್ರಕಾಶಿಸುತ್ತಿರುವುದು. ಸ್ವರ್ಗದಿಂದ ಬಂದಿರುವ 
ಗಂಗೆಯು ಅಮೃತವಾಹಿನಿಯಾಗಿರುವುದು. ಈ ತ್ರಿತಯವು ಮಾನವರಿಗೆ 
ಏನನ್ನು ತಾನೆ ಕೊಡಲಾರದು? 

೪೪, ಐದು ಕ್ರೋಶಗಳ ಸರಿಮಿತಿಯುಳ್ಳ ಈ ಕಾಶೀನಗರಿಯು ನನ್ನ 
ಶರೀರವೇ ಆಗಿರುವುದು. ಅಪರಿಮಿತ ಪ್ರಮಾಣದ ಐಶ್ವರ್ಯಸಮೃದ್ಧಿಯನ್ನು 
ಕೊಡುವುದು. ಭಕ್ತರ ಮೋಕ್ಬಕ್ಕೆ ಏಕಕಾರಣವಾಗಿರುವುದು. 

೪೫. ಹುಟ್ಟುಸಾವುಗಳಿಂದ ನಿರಂತರವಾಗಿ ಕ್ಲೇಶಗೊಂಡು ಸಂಸಾರದ 
ಭಾರದಿಂದ ಖಿನ್ನರಾಗಿರುವವರಿಗೆ ನನ್ನ ನಿವಾಸನಗರವಾದ ಈ ಕಾಶಿಯೊಂದೇ 
ನಿಜವಾಗಿಯೂ ವಿಶ್ರಾಂತಿದಾಯಕವಾದ ಪ್ರದೇಶವಾಗಿರುವುದು. 

೪೬, ಅನಾದಿಯಾದ ಸಂಸಾರದ ಮಾರ್ಗದಲ್ಲಿ ಬಳಲುತ್ತಿರುವವರ 
ವಿಶ್ರಾಂತಿಗಾಗಿ ಕಾಶಿಯೆಂಬ ಮಂಟಪವು ಸೃಷ್ಟವಾಗಿರುವುದು. ಅದು ಕಲ್ಪವಲ್ಲಿ 
ಗಳಿಂದ ರಚಿಸಲ್ಪಟ್ಟು ಮನೋರಥಗಳೆಂಬ ಫಲಗಳಿಂದ ನಿಬಿಡಿತವಾಗಿ ರಂಜಿಸು 
ತ್ರಿರುವುದು. 

೪೭. ಮೋಕ್ಸನೆಂಬ ಚಕ್ರವರ್ತಿಗೆ ಸಕಲತಾಪಗಳನ್ನು ಹೋಗಲಾಡಿಸುವ 


ಪಂಚಪಂಚಾಶತ್ತಮೋ9ಧ್ಯಾಯಃ ೮೭ 


ನಿರ್ವಾಣಲಕ್ಸಿ NL ಯೇ ಪುಣ್ಯಾಃ ಪರಿನಾಂಛಂತಿ ಲೀಲಯಾ । 


ನಿರಂತರಸುಖಸ್ರಾಪ್ತ್ಯೈ ಕಾಶೀ ತ್ಯಾಜ್ಯಾ ನ ತೈರ್ನ್ಯಭಿಃ ॥ ೪೮ ॥ 
ಮಮಾನಂದವನೇ ಯೇ ವೈ ನಿರಂತರವನೌಕಸಃ । 

ಮೋಕ್ಸ ಲಕ್ಸ್ಮೀಫಲಾನ್ಯತ್ರ ಸುಸ್ವಾದೂನಿ ಲಭಂತಿ ಶೇ nF 
ನಿರ್ಮಮಂ ಚಾಪಿ ನಿರ್ನೋಹಂ ಯಾ ಮಾಮಸಿ ನಿನೋಹಯೇತ್‌ | 
ಹೈರ್ನ ಸಂಸ್ಮರಣೀಯಾ ಸಾ ಕಾಶೀ ನಿಶ್ಚವಿಮೋಹಿನೀ ॥೫೦॥ 
ನಾಮಾಸಿ ಮುಧುರಂ ಯಸ್ಯಾಃ ಪರಾನಂದಪ್ರಕಾಶಕಂ । 

ಕಾಶ್ಯಾಃ ಕಾಶೀತಿ ಕಾಶೀತಿ ಸಾಕೈಃ ಪುಣ್ಕೈರ್ನ ಜಪ್ಯತೇ ॥೫೧॥ 
ಕಾಶೀನಾಮಸುಧಾಸಾನಂ ಯೇ ಕುರ್ವಂತಿ ನಿರಂತರಂ | 

ತೇಷಾಂ ವರ್ತ್ನ ಭನತ್ಯೇನ ಸುಧಾನು ನಸುಧಾಮಯಂ ॥ ೫೨ ॥ 
ಮಮುತಾರಹಿತಸ್ಯಾಪಿ ಮಮ ಸರ್ನಾತ್ಮನೋ ಧ್ರುವಂ । 


ತ ಏನ ಮಾನುಕಾ ಲೋಕೇ ಯೇ ಕಾಶೀನಾಮಜಾಪಕಾಃ n ೫೩॥ 





ಈ ಕಾಶೀ ಕ್ಲೇತ್ರವು ನನ್ನ ತ್ರಿಶೂಲನೆಂಬ ಉನ್ನತವಾದ ದಂಡದಿಂದ ಎತ್ತಿ 
ಹಿಡಿಯಲ್ಪಟ್ಟ ವಿಚಿತ್ರವಾದ ಶ್ರೇತಚ್ಛತ್ರದಂತೆ ಕಂಗೊಳಿಸುತ್ತಿರುವುದು. 

೪೮. ಯಾವ ಪುಣ್ಯಪುರುಷರು ಅನಾಯಾಸನಾಗಿಯೇ ಮೋಕ್ಷ ಲಕ್ಸ್ಮಿ 
ಯನ್ನು ಪಡೆಯ ಬಯಸುವರೊ, ಮತ್ತು ನಿರ್ನಿಫ್ಲನಾದ ಸುಖವನ್ನು ಹೊಂದ 
ಲೆಳಸುವರೊ, ಆ ಮಾನವರು ಎಂದಿಗೂ ಕಾಶೀಕ್ಷೇತ್ರವನ್ನು ತ್ಯಾಗಮಾಡ 
ಬಾರದು. 

೪೯. ನನಗೆ ಪ್ರಿಯವಾದ ಆನಂದವನದಲ್ಲಿ ಯಾರು ನಿರಂತರವಾಗಿ 
ವನವಾಸಿಗಳಾಗಿರುವಕೊ, ಅವರು ಅತ್ಯಂತ ರುಚಿಕರಗಳಾದ ಮೋಕ್ಟಲಕ್ಷ್ಮ್ಮಿಯ 
ಫಲಗಳನ್ನು ಪಡೆಯುವರು. 

೫೦. ಯಾವ ಲೋಕಮೋಹಕರಿಯಾದ ಕಾಶೀಕ್ಷೇತ್ರವು ಮಮತಾ 
ಹೀನನೂ, ಮೋಹರಹಿತನೂ ಆದ ನನ್ನನ್ನೂ ಸಹ ಮೋಹಗೊಳಿಸುತ್ತಿರುವುದೊ, 
ಅದು ಯಾವ ಮಾನವರ ಸಂಸ್ಕರಣೆಗೆ ಯೋಗ್ಯವಿಷಯವಲಬ್ಲದಿರುವುದು? 

೫೧. ಯಾವ ಕಾಶಿಯ ನಾಮವೂ ಸಹ ಅತ್ಯಂತ ಮಧುರವಾಗಿದ್ದು 
ಪರಮಾನಂದವನ್ನು ಪ್ರಕಾಶಿಸುತ್ತಿರುವುದೊ, ಅವನ್ನು ಕಾಶಿ, ಕಾಶಿ” 
ಎಂಬುದಾಗಿ ಪುಣ್ಯವಂತರಲ್ಲದ ಜನರು ಎಂದಿಗೂ ಜಪಿಸುವುದಿಲ್ಲ. 

೫೨. ಯಾರು ನಿರಂತರದಲ್ಲಿಯೂ ಕಾಶಿಯ ನಾಮವೆಂಬ ಅಮೃತವನ್ನು 
ಪಾನಮಾಡುತ್ತಿರುವರೊ, ಅವರ ಮಾರ್ಗವು ಭೂಮಂಡಲದ ಎಲ್ಲೆಡೆಗಳಲ್ಲಿಯೂ 
ನಿಷ್ಠಂಟಕವಾಗಿ ಪರಿಣಮಿಸುವುದು. 

೫೩. ಸರ್ವರಲ್ಲಿಯೂ ಅಂತರ್ಯಾವಿುಯಾಗಿರುವುದರಿಂದ ಮಮತಾ 


೮೮ ಶ್ರೀ ಸ್ಕಾಂದಮಹಾಪುರಾಣಂ 


ರಹಸ್ಯಮಿತಿ ವಿಜ್ಞಾ ಯ ವಾರಾಣಸ್ಕಾ ಗಣೇಶ್ವರೈಃ | 


ಸಬ್ರಹ್ಮಯೋಗಿನೀಬ್ರಥ್ಲೈಃ ಸ್ಥಿತಂ ತತ್ರೈವ ನಾನ್ಯಥಾ ॥ ೫೪ 0 
ಅನ್ಯಥಾ ತಾಶ್ಚ ಯೋಗಿನ್ಯಃ ಸ ರವಿಃ ಸ ಪಿತಾಮಹಃ । 

ತೇ ಗಣಾ ಮಾಂ ಪರಿತ್ಯಜ್ಯ ಕಥಂ ತಿಸ್ಕೇಯುರನ್ಯತಃ ! ೫೫ 0 
ಅತೀನ ಭದ್ರಂ ಸಂಜಾತಂ ಕಾಶ್ಯಾಂ ತಿಸ್ಕತ್ಸು ತೇಷು ಹಿ । 

ಏಕೋಪಿ ಭೇದೇ ಪ್ರಭನೇದ್ರಾಜ್ಯೇ ರಾಜ್ಯಾಂತರಂ ನಿನಾ ॥ ೫೬ ॥ 
ಲಬ್ಧ ಪ್ರವೇಶಾಸ್ತಾವಂತಸ್ತೇ ಸರ್ವೇ ಮತ್ಸ್ಪರೂಸಿಣಃ | 

ಯತಿಸ್ಯಂತಿ ಯತೋಂನಶ್ಯಂ ಮದಾಗಮನಹೇತವೇ ॥ ೫೭ ॥ 
ಅನ್ಯಾನಸಿ ಪ್ರೇಷಯಾಮಿ ಮತ್ತಾರ್ತ್ವಪರಿವರ್ತಿನಃ । 

ಯೇ ತೇ ತತ್ರ ಸ್ಥಿತಾಃ ಶ್ರೇಷ್ಠಾ ಅಪಿ ಗಂತಾಸ್ಮ್ಯಹಂ ತತಃ ॥ ೫೮ ॥ 
ವಿಚಾರ್ಯೇತಿ ಮಹಾದೇವಃ ಸಮಾಹೂಯ ಗಜಾನನಂ । 
ಪ್ರಾಹಿಣೋತ್ಯಥಯಿತ್ವೇತಿ ಗಚ್ಛ ಕಾಶೀಮಿತಃ ಸುತ ॥೫೯॥ 








pS ~—— 


ರಹಿತನಾದ ನನಗೂ ಸಹ ಕಾಶಿಯ ನಾಮವನ್ನು ಸದಾ ಜನಿಸುತ್ತಿರುವ 
ಮನುಷ್ಯರೇ ಈ ಲೋಕದಲ್ಲಿ ನನ್ನವರಾಗಿ ಸಂಚರಿಸುತ್ತಿರುವರು. 

೫೪. ವಾರಾಣಸೀಕ್ಟೇತ್ರದ ಈ ರಹಸ್ಯವನ್ನು ತಿಳಿದುಕೊಂಡೇ ಬ್ರಹ್ಮ 
ನಿಂದಲೂ, ಯೋಗಿನಿಯರಿಂದಲೂ, ಸೂರ್ಯನಿಂದಲೂ, ಕೂಡಿದ ಗಣಾಧಿ 
ಪತಿಗಳೆಲ್ಲರೂ ಅಲ್ಲಿಯೇ ನಿಂತುಬಿಟ್ಟಿರುವರಲ್ಲದೆ ಬೇರೆಯಿಲ್ಲ. 

೫೫. ಇಲ್ಲದಿದ್ದರೆ ಆ ಯೋಗಿನಿಯರಾಗಲಿ, ಸೂರ್ಯನಾಗಲಿ, ಬ್ರಹ್ಮ 
ದೇವನಾಗಲಿ, ಆ ಗಣಗಳಾಗಲಿ ನನ್ನನ್ನು ಬಿಟ್ಟು ಆನ್ಯಸ್ಥಳದಲ್ಲಿ ಹೇಗೆ 
ನೆಲಸುವರು? 

೫೬. ಅವರೆಲ್ಲರೂ ಕಾಶಿಯಲ್ಲಿ ನೆಲಸಿದುದರಿಂದ ನನ್ನ ಕಾರ್ಯಕ್ಕೆ 
ಮಹತ್ತರವಾದ ಮಂಗಳವೇ ಉಂಟಾದಂತಾಯಿತು. ಬೇರೆ ರಾಜ್ಯದ ಬಲವಿಲ್ಲ 
ದವನಿಗೆ ಶತ್ರುರಾಜ್ಯದಲ್ಲಿ ಭೇದವನ್ನುಂಟುಮಾಡಲು ತನ್ನ ಕಡೆಯನನೊಬ್ಬ 
ನಾದರೂ ಸಮರ್ಥನಾಗುವನು. 

೫೭. ಅವರೆಲ್ಲರೂ ನನ್ನ ಸ್ವರೂಪವುಳ್ಳವರೇ ಆಗಿರುವರು. ಕಾರಣಾಂತರ 
ಗಳಿಂದ ಕಾಶಿಯಲ್ಲಿ ಪ್ರವೇಶವನ್ನು ಪಡೆದಿರುವರು. ಆದುದರಿಂದ ಅವರು, ನಾನು 
ಕಾಶಿಗೆ ಬರಬೇಕೆಂಬ ಉದ್ದೇಶದಿಂದ ಖಂಡಿತವಾಗಿಯೂ ಪ್ರಯತ್ನಮಾಡುವರು. 

೫೮. ನನ್ನ ಪಾರ್ಶ್ವದಲ್ಲಿ ಸುಳಿದಾಡುತ್ತಿರುವ ಇತರ ಪ್ರಮಥಗಣಗಳನ್ನೂ 
ಸಹ ಅಲ್ಲಿಗೆ ಕಳುಹಿಸಿಕೊಡುವೆನು. ಆ ಗಣೋತ್ತಮರೂ ಸಹ ಅಲ್ಲಿಯೇ 
ವಾಸಮಾಡುತ್ತಿರಲಿ. ಬಳಿಕ ನಾನೂ ಕಾಶಿಗೆ ಪ್ರಯಾಣಮಾಡುನೆನು. 

೫೯. ಇಂತೆಂದು ಮಹಾದೇವನು ತನ್ನಲ್ಲಿಯೇ ನಿಶ್ಚಯವನ್ನು ಮಾಡಿ 


ಪಂಚಪಂಚಾಶತ್ತಮೋಕ$ಧ್ಮಾಯ। ೮೯ 


ತತ್ರ ಸಿ ಿತೋಪಿ ಸಂಸಿದೆ ತ್‌ ಯತಸ್ವ ಸಹಿತೋ ಗಣೈಃ । 


ನಿರ್ನಿಫ್ಲೆಂ ಕುರು ಚಾಸ್ಮಾಕಂ ನೃ ಸ ನಿಘ್ನಂ ಸಮಾಚರ ॥೬೦॥ 
ಆದಾಯ ಶಾಸನಂ ಮೂರ್ಥ್ಸಿ ಗಣಾಧೀಶೋ ಧೂರ್ಜಟೇಃ । 
ಪ್ರತಸ್ಥೆ € ಸಹಿತಃ ಕಾಶೀಂ ಸ್ಥಿತಿಜ್ಞಃ ಸ್ಥಿ ತಿಹೇತನೇ ॥೬೧॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುಥ್ಥೇ ಕಾಶೀಖಂಜೇ ಉತ್ತರಾರ್ಧೇ ಕಾಶೀವರ್ಣನ£ ಗಣೇಶಸ್ರೆ ೇಷಣಂ'' 
ನಾಮ ಪಂಚಪಂಚಾಶತ ತ್ರ ಮೋತಧ್ಯಾಯಃ 





ಕೊಂಡು ಗಜಮುಖನಾದ ಗಣಪತಿಯನ್ನು ಬಳಿಗೆ ಕರೆದು ಕಾಶಿಗೆ ಕಳುಹಿಸ 
ಲೆಳಸಿ ಸಂದೇಶವನ್ನು ಹೇಳಿದನು. "" ಮಗನೆ! ಇಲ್ಲಿಂದ ಶೀಘ್ರವಾಗಿ ಕಾಶಿಗೆ 
ಹೊರಡು. 

೬೦. ಅಲ್ಲಿರುವ ನಮ್ಮ ಗಣಗಳೊಡನೆ ಕೂಡಿಕೊಂಡವನಾಗಿ ಸ್ಪ ರವಾಗಿ 
ನಿಂತು ನಮ್ಮ ಕಾರ್ಯಸಿದ್ದಿಗಾಗಿ ಪ್ರಯತ್ನವನ್ನು ಮಾಡು. ನಮ್ಮ ಕಾರ್ಯ 
ಗಳಿಗೆ ನಿರ್ವಿಫ್ಲುಗಳನ್ನುಂಟುಮಾಡುತ್ತ,' ದಿವೋದಾಸಮಹಾರಾಜನ ಕಾರ್ಯ 
ಗಳಲ್ಲೆಲ್ಲ ವಿಘ್ನಗಳನ್ನೈಃ ತಂದೊಡ್ಡುತ್ತಿರು. 

೬೧, ಇಂತೆಂದ ಪರಮೇಶ್ವ ಕನ ಆಜ್ಞೆಯನ್ನು ಶಿರಸಾವಹಿಸಿ ರೋಕಸ್ಥಿ ತಿಯ 

ಮರ್ಮಗಳನ್ನರಿತ ನಿಫ್ನೇಶ್ವ ಕನು ಭಗವಂತನ ಕಾರ್ಯವನ್ನು ನೆರವೇಂಸುವ 
ಕಾರಣದಿಂದ ಶೀಘ್ರವಾಗಿ ಕಾಶೀಕ್ಸೇತ್ರವನ್ನು ಕುರಿತು ಪ್ರಯಾಣಮಾಡುವವ 
ನಾದನು. 


ಇಲ್ಲಿಗೆ ಎಂಬತ್ತೊಂದು ಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧ ವಾದ 
ಶ್ರೀಸಾ ,ಂದನುಹಾಪುರಾಣದ ನಾಲ್ಕ ) ನೆಯ ಕಾಶೀಖಂಡದ ಉತ  ರಾರ್ಧದ್ಲಿ 
ತ ಕಾಶೀಕ್ಸೆ ತ್ರ ಗಜೇಶ ೇಸಣನರ್ಣನ''ನೆಂಬ 
ಏನತ್ತೆದತೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ | 
ಅಥ ಷಟ್ಟಂಚಾಶತ್ತಮೋಧ್ಯ್ಮಾಯಃ 
ಗಣೇಶಮಾಯಾಪ್ರಸಂಚನರ್ಣನಂ 
ಸ್ಕಂದ ಉವಾಚ: 
ಅಥೇಶಾಜ್ಞಾ ೦ ಸಮಾದಾಯ ಗಜನಕ್ತ್ರ ಪ್ರ ತಸ್ಥಿ ವಾನ್‌ । 
ತಂಭೋಃ ಕಾಕ್ಯಾ ಗಮೋಷಾಯಂ ಚಿರೆತಯನ್ನ' ೧ಡರಾದ್ರಿ ತಃ Huon 
ಪ್ರಾಪ್ಯ ವಾ ತೂರ್ಣಮಾಶು ಸ್ಯ ಂದನಗೋ ನಿಭುಃ | 


ವಾಡನೀಂ ಮೂರ್ತಿಮಾಲಂಬ್ಯ ಪ್ರಾ ನಿಕಚೆ ಕುನೈಃ ಸ್ತುತಃ ॥೨॥ 
ನಕ್ಸತ್ರಸಾಶಕೋ ಭೂತ್ವಾ ವೃ ದ್ಧ ಷೈ ಪ್ರತ್ಯನರೋಧಗಃ | | 

ಚಚಾರ ಮಧ್ಯೇ ನಗರಂ ಎ ಪ್ರೀತಿಮಾನಹನ್‌ ॥೩॥ 
ಸ್ವಯಮೇನ ನಿಶಾಭಾಗೇ ಸ್ಪಷ್ಟಂ ಸಂದರ್ಶಯನ್ನೃಣಾಂ | 

ಸ್ರಾ ತಸ್ತೇಷಾಂ ಗೃ ಹಾನ್ನತ್ವಾ ತೇಷಾಂ ವಕ್ತಿ ಬಲಾಬಲಂ Hen 
ಭವದಿ ರದ್ಯ ರಾತ್ರ್‌ ಯದ ಸ್ಟಂ ಸ ಸ್ನವಿಜೇಷ್ಟಿ ತಂ। 

ಭವತ ತೂಹಲೋತ್ಪತ್ತೆ ತ್ರೇಃ ತದೇವ ಕಫಯಾನ್ಯೂಹಂ 1೫॥ 


ಕನ್ನಡದ ಅನುವಾದ 
ಗಣೇಶಮಾಯಾಪ್ರ ಪಂಚವರ್ಣನ 

೧. ಸ್ಕಂದನು ಹೇಳುತ್ತಾನೆ: ಬಳಿಕ ಈಶ್ವ ರನ ಅಸ ರೃಣೆಯನ್ನು ಸ್ವೀಕರಿಸಿ 
ಗಣಪತಿಯು ಶಂಭುವು ಕಾಶಿಯನ್ನು ಪ್ರ ಪೇತಿಸಲು" ಉತ್ತ ತೋಪಾಯತ್ರ ಯಾವು 
ದೆಂಬುದನ್ನೇ ಚಿಂತಿಸುತ್ತ ಮಂದರಾಜಲವನ ಸಿ ಬಿಟ್ಟು ಹೊರಟನು. 

೨. ಮೂಷಕವಾಹನನಾದ ಆ ಸ್ವಾಮಿಯು ಶೀಘ್ರ ವಾಗಿಯೇ ವಾರಾಣಸಿ 
ಯನ್ನು ಸೇರಿ ಬ್ರಾಹ್ಮಣ ವೇಷವನ್ನು ಪರಿಗ್ರ॥ ಒಸಿ ಶಕುನದೇವತೆಗಳಿಂದ ಸ್ತೋತ್ರ 
ಮಾಡಲ್ಪಟ್ಟ ಟ್ರವನಾಗಿ ನಗರವನ್ನು ಪ್ರ 'ವೇಶಿಸಿದನು. 

೩. ಜ್ಯೋತಿಷವನ್ನು ಜಳ ವತನಗಿ ವಯೋವ ಕೈದ್ಧನಾದುದರಿಂದ ಪ್ರತಿ 
ಯೊಂದು ಮನೆಯ ಅಂತಃಪುರಕ್ಕೂ ಪ್ರವೇಶವುಳ್ಳ ಜಾಗ ಪುರಜನಕೆಲ್ಲರಿಗೂ 
ಸಂತೋಷವನ್ನುಂಟುಮಾಡುತ್ತ ನಗರದ ಮಧ್ಯಭಾಗದಲ್ಲಿ ಸಂಚರಿಸುತ್ತಿದ್ದನು. 

೪. ರಾತ್ರಿಯ ಕಾಲದಲ್ಲಿ ತಾನೇ ಪುರಜನರಿಗೆ ಸ್ವಪ್ನಗಳನ್ನು ತೋರಿಸಿ 
ಕೊಟ್ಟು ಮಾರನೆಯ ಪ್ರಾತಃಕಾಲದಲ್ಲಿ ಅವರವರ ಮನೆಗಳಿಗೆ ಹೋಗಿ ಅವರು 
ಕಂಡ ಗೆ ಪಗಳ ತುಭಾವಳ ಫಲಗಳನ್ನ ಹೇಳುತ್ತಿದ್ದ ನು. 

ಹ 4«« ಇಂದಿನ ರಾತ್ರಿಯ ಸ ಶೈಪ್ನದಲ್ಲಿ ನೀವು ಯಾವ ವ್ಯಾಪಾರವಿಶೇಷವನ್ನು 
ಕಂಡಿರೊ, ಅದನ್ನೇ ನಿಮಸೆ ನಂಬುಗೆಯನ್ನು ಹುಟ್ಟಸುವುದಕ್ಕಾಗಿ ಹೇಳುವೆನು, 
ಕೇಳಿರಿ. 


ಷಟ್ಟಂಚಾಶತ್ತಮೋರಧ್ಯಾಯಃ ೯೧ 


ಸ್ವಪತಾ ಭವತಾ ರಾತ್ರೌ ತುರ್ಯೇ ಯಾಮೇ ಮಹಾಪ್ರದಃ । 


ಅದರ್ಶಿ ತತ್ರ ಚ ಭವಾನ್ಮಜ್ಜನ್ಮಜ್ಜಂಸ್ತಟಿಂ ಗತಃ ॥೬॥ 
ತದಂಬುಪಿಚ್ಛಿಲೇ ಪಂಶೇ ಮಗ್ನೋನ್ಮಗ್ನೋಂಸಿ ಭೂರಿಶಃ । 
ದುಸ್ಸ್ಪೃಪ್ನಸ್ಕಾಸ್ಯ ಚ ಮಹಾನ್ವಿಷಾಕೋಂತಿಭಯಪ್ರದಃ ॥೭॥ 
ಕಾಷಾಯವಸನೋ ಮೂಢಃ ಪ್ರೆಕ್ಟ ಹೋ ಭವತಾಪಿ ಯಃ । 
ಪರಿತಾಪಂ ಮಹಾನೇಷ ಜನಯಿಸ್ಯತಿ ದಾರುಣಂ nen 
ರಾತ್ರೌ ಸೂರ್ಯಗ್ರಹೋ ದೃಷ್ಟೋ ಮಹಾನಿಷ್ಟಕರೋ ಧ್ರುವಂ । 
ಐಂದ್ರಂ ಧನುರ್ದ್ವಯಂ ರಾಸ್ರೌ ಯದಲೋಕಿನ ತಚ್ಛುಭಂ ॥೯॥ 
ಪ್ರತೀಚ್ಯಾಂ ರನಿರಾಗತ್ಯ ಪ್ರೋದ್ಯಂತಂ ವ್ಯೋನ್ನಿ ಶೀತಗುಂ । 
ಪಾತಯಾಮಾಸ ಭೂಪೃಷ್ಠೇ ತದ್ರಾಜ್ಯಭಯಸೂಚಕಂ ॥ ೧೦॥ 
ಯುಗಪತ್ಕೇತುಯುಗಲಂ ಯುಧ್ಯಮಾನಂ ಪರಸ್ಪರಂ । 

ಯದದರ್ಶಿನ ತದ್ಭದ್ರಂ ರಾಷ್ಟ್ರಭಂಗಾಯ ಕೇವಲಂ ॥ ೧೧ ॥ 


೬. ನೀನು ರಾತ್ರಿಯಲ್ಲಿ ಮಲಗಿರಲು ನಾಲ್ಕನೆಯ ಯಾಮದ ಸ್ವಪ್ನದಲ್ಲಿ 
ಒಂದು ವಿಶಾಲವಾದ ಸರೋವರವನ್ನು ಕಂಡೆ. ಅದರಲ್ಲಿ ನೀನು ಮುಳುಗಿ 
ತೇಲುತ್ತ ಬಹಳ ಕಷ್ಟದಿಂದ ದಡವನ್ನು ಮುಟ್ಟುವವನಾದೆ. 

೭. ಅದರ ನೀರಿನಿಂದ ಒದ್ದೆಯಾಗಿರುವ ಳೆಸರಿನಲ್ಲಿ ನೀನು ಅನೇಕ ವೇಳೆ 
ಮುಳುಗಿ ಮೇಲಕ್ಕೆ ಬಂದೆ. ಈ ನಿನ್ನ ದುಸ್ತಪ್ಪದ ಫಲವು ಮಹತ್ತರವಾದುದೂ 
ಭಯವನ್ನುಂಟುಮಾಡುವುದೂ ಆಗಿರುವುದು. 

೮. ನೀನೂ ಸಹ ಸ್ವಪ್ನದಲ್ಲಿ ಕಾಷಾಯವಸ್ತ್ರವನ್ನು ಧರಿಸಿದ ಸನ್ಯಾಸಿ 
ಯೊಬ್ಬನನ್ನು ಕಂಡೆಯಲ್ಲವೆ. ಅವನು ನಿನಗೆ ಅತ್ಯಂತ ದಾರುಣವಾದ ಪರಿತಾಪ 
ವನ್ನು ಶೀಘ್ರದಲ್ಲಿಯೇ ಉಂಟುಮಾಡುವನು. 

೯. ನೀನು ರಾತ್ರಿಯಲ್ಲಿ ನೋಡಿದ ಸೂರ್ಯಗ್ರಹಣವು ನಿಜವಾಗಿಯೂ 
ಮಹತ್ತರವಾದ ಅನಿಷ್ಟವನ್ನು ಸೂಚಿಸುವುದು. ನೀನು ನೋಡಿದ ರಾತ್ರಿಯ 
ಶಾಲದ ಎರಡು ಕಾಮನಬಿಲ್ಲುಗಳು ನಿನಗೆ ಮಂಗಳವನ್ನುಂಟುಮಾಡುವುದಿಲ್ಲ. 

೧೦. ಪಶ್ಚಿಮದಿಕ್ಕಿನಲ್ಲಿ ಸೂರ್ಯನುದಯಿಸಿ ಮೇಲಕ್ಕೇರುತ್ತಿರುವ ಚಂದ್ರ 
ನನ್ನು ಸೆಳೆದು ಭೂಮಿಯಲ್ಲಿ ಬೀಳಿಸಿದನಲ್ಲವೆ. ಅದು ಈ ರಾಜ್ಯಕ್ಕೇ ಮಹಾ 
ಭಯವನ್ನು ಸೂಚಿಸುವುದು. 

೧೧. ಇಬ್ಬರು ಕೇತುಗಳು ಒಂದೇಕಾಲದಲ್ಲಿ ಹುಟ್ಟಿ ತಮ್ಮ ತಮ್ಮಲ್ಲಿಯೇ 
ಕಾದಾಡುತ್ತಿದ್ದುದನ್ನು ನೀನು ನೋಡಿದುದು ಒಳ್ಳೆಯದಲ್ಲ. ಅದರಿಂದ ರಾಜ್ಯ 
ಭಂಗವಾಗುವುದು ನಿಶ್ಚಯವು. 


೯೨ ಶ್ರೀ ಸ್ಕಾಂದಮ ಹಾಪುರಾಣಂ 


ವಿಶೀರ್ಯತ್ಯೇಶದಶನಂ ನೀಯಮಾನಂ ಚ ದಕ್ಷಿಣೇ | 


ಆತ್ಮಾನಂ ಯತ್ಸಮದ್ರಾಕ್ಸೀಃ ಕುಟುಂಬಸ್ಕಾಸಿ ಭೀಷಣಂ ॥ ೧೨ ॥ 
ಪ್ರಾಸಾದಧ್ಯಜಭಂಗೋ ಯಸ್ಸೃಯೈಕ್ಸತ ನಿಶಾಕ್ಚಯೇ । 
ರಾಜ್ಯಕ್ಸೃಯಕರಂ ವಿದ್ಧಿ ಮಹೋತ್ಪಾತಾಯ ನಿಶ್ಚಿತಂ ॥ ೧೩ ॥ 
ನಗರೀ ಪ್ಲಾನಿತಾ ಸ್ವಪ್ನೇ ತರಂಗೈಃ ಕ್ಸೀರನೀರಧೇಃ । 

ಪಕ್ಸೆ ಸ್ರಿಚತುಕೈಃ ಶಂಕೇ ಮಹಾಶಂಕಾಂ ಪುರೌಕಸಾಂ ॥ ೧೪ ॥ 
ಸ್ವಪ್ನೇ ವಾನರಯಾನೇನ ಯತ್ತ್ವೃಮೂಢೋಸಸಿ ದಕ್ಷಿಣಾಂ । 
ಅತಸ್ತದೃ್ಧಂಚನೋಸಾಯಃ ಪುರತ್ಯಾಗೋ ಮಹಾಮತೇ ॥ ೧೫ 0 
ರುದತೀ ಯಾ ತ್ವಯಾ ದೃಷ್ಟಾ ಮಹಿಲೈಕಾ ನಿಶಾತ್ಯಯೇ । 

ಮುಕ್ತಕೇಶೀ ವಿವಸನಾ ಸಾ ನಾರೀ ಶ್ರೀರಿವೋದ್ಗತಾ ॥ ೧೬ ॥ 
ದೇನಾಲಯಸ್ಯ ಕಲಶೋ ಯಸ್ಸ್ಸಯಾ ವೀಕ್ಸಿತಃ ಪತನ್‌ । 

ದಿನ್ಫೆಃ ಕತಿಸಯೈರೇವ ರಾಜ್ಯಭಂಗೋ ಭವಿಷ್ಯತಿ ॥ ೧೭ ॥ 


೧೨. ಕೂದಲುಗಳನ್ನೂ ಹಲ್ಲುಗಳನ್ನೂ ಕೆದರಿಕೊಂಡು ದಕ್ಸ್ಷಿಣದಿಕ್ಕಿಗೆ 
ಸೆಳೆಯಲ್ಪಡುತ್ತಿದ್ದ ನಿನ್ನನ್ನೇ ನೀನು ಕನಸಿನಲ್ಲಿ ಕಂಡು ದರಿಂದ ನಿನ್ನ ಕುಟುಂಬಕ್ಕೆ 
ಅಶುಭವನ್ನು ಸೂಚಿಸುವುದು. 

೧೩. ರಾತ್ರಿಯು ಕಳೆಯುತ್ತ ಬಂದ ವೇಳೆಯಲ್ಲಿ ನೀನು ನೋಡಿದ ಜೀವಾ 
ಲಯದ ಧ್ವಜದ ಭಂಗವು ರಾಜ್ಯಕ್ಕೆ ಹಾನಿಯನ್ನುಂಟುಮಾಡುವುದೆಂದು 
ತಿಳಿದುಕೊ. ಇದರಿಂದ ಮಹಾ ಉತ್ಪಾತದ ಪ್ರಸಂಗವುಂಟಾಗುವುದೆಂಬುದು 
ನಿಶ್ಚಯವಾಗಿರುವುದು. 

೧೪. ನೀನು ಸ್ವಪ್ನದಲ್ಲಿ ಈ ಪಟ್ಟಣವೆಲ್ಲ ಕ್ಸೀರಸಮುದ್ರದ ಅಲೆಗಳಿಂದ 
ಮುಳುಗಿಸಲ್ಪಟ್ಟುದನ್ನು ಕಂಡೆಯಲ್ಲವೆ. ಇನ್ನು ಮೂರು ನಾಲ್ಕು ಪಕ್ಷಗಳ 


ಖೈ 
ಕಾಲದಲ್ಲಿಯೇ ಈ ಪಟ್ಟಣದ ನಿವಾಸಿಗಳಿಗೆ ಮಹಾ ಭಯವುಂಟಾಗುವುದೆಂದು 


ಯೋಚಿಸುವೆನು. 

೧೫. ಮಹಾ ಪ್ರಾಜ್ಞನೆ! ನೀನು ಸ್ವಪ್ನದಲ್ಲಿ ಕೋತಿಗಳನ್ನು ಕಟ್ಟಿದ 
ರಥದಲ್ಲಿ ಕುಳಿತು ದಕ್ಷಿಣದಿಕ್ಕಿಗೆ ಪ್ರಯಾಣಮಾಡಿದೆ. ಅದರಿಂದ ಸೂಚಿಸಿದ 
ಅರಿಷ್ಟವನ್ನು ಕಳೆದುಕೊಳ್ಳುವ ಉಪಾಯವೆಂದರೆ ಪಟ್ಟಣದ ತ್ಯಾಗವೊಂದೇ 
ಆಗಿರುವುದು. 

೧೬. ರಾತ್ರಿಯ ಕಡೆಯಭಾಗದಲ್ಲಿ ನೀನು ಕೂದಲುಗಳನ್ನು ಕೆದರಿಕೊಂಡು 
ದಿಗಂಬರಳಾಗಿ ಅಳುತ್ತ ಹೋಗುತ್ತಿದ್ದ ಉತ್ತಮ _ಸ್ತ್ರೀಯೊಬ್ಬಳನ್ನು ನೋಡಿದೆ 
ಯಲ್ಲವೆ. ಅವಳೇ ಈ ಪಟ್ಟಣದ ಭಾಗ್ಯಲಕ್ಷ್ಮಿಯು. ನಗರವನ್ನು ತ್ಯಜಿಸಿದಳು. 

೧೭. ನೀನು ಸ್ವಪ್ನದಲ್ಲಿ ನೋಡಿದ ದೇವಾಲಯದ ಕಳಶದ ಪತನದ 


ಸಟ್ಟಿಂಚಾಶತ್ತ್ವಮೋ9ಧ್ಯಾಯಃ ತು 


ಪುರೀ ಪರಿವೃತಾ ಸ್ವಪ್ನೇ ಮೃಗಯೂಕ್ಸೈಃ ಸಮಂತತಃ । 
ರೋರೂಯನಾಣೈರತ್ಯರ್ಥಂ ಮಾಸೇನೈವೋದ್ವಸೀಭನೇತ್‌ ॥ ೧೮॥ 
ಆತಾಯಿಯೂಕಗೃಥಧ್ರಾದೈಃ ಪುರೀಸುಚರಿಚಾರಿಭಿಃ । 


ಸೂಚ್ಯತೇಂತ್ಕಾಹಿತಂ ಕಿಂಚಿದ್ದು ಎನಮತ್ರ ನಿವಾಸಿನಾಂ mor 
ಸ್ವಪ್ನೋತ್ಪಾತಾನಿತಿ ಬಹೂನ್‌ ಶಂಸನ್‌ ಶಂಸನ್ನಿತಸ್ತೃತಃ । 
ಬಹೂನುಚ್ಹಾಟಯಾಂಚಕ್ರೇ ಸ ನಿಫ್ಲೇಶಃ ಪುರೌಕಸಃ ॥ ೨೦॥ 
ಕೇಷಾಂಚಿತ್ಸುರತೋಂವಾದೀದ್ಬ್ರಹಚಾರಂ ಪ್ರದರ್ಶಯನ್‌ । 
ಏಕರಾಶಿಸ್ಥಿ ತಾಃ ಸೌರಿಸಿತಭೌಮಾ ನ ಶೋಭನಾಃ ॥ ೨೧8 
ಸೋಯಂ ಧೂಮಗ್ರಹೋ ವ್ಯೋಮ್ನಿ ಭಿತ್ತ್ವಾ ಸಸ್ತರ್ಷಿಮಂಡಲಂ | 
ಪ್ರಯಾತಃ ಪಶ್ಚಿಮಾಮಾಶಾಂ ಸ ನಾಶಾಯ ವಿಶಾಂಪತೇಃ ॥ ೨೨ ॥ 


ಸೂಚನೆಯಿಂದ ಮುಂದೆ ಕೆಲವಾರು ದಿವಸಗಳಲ್ಲಿಯೇ ಈ ರಾಜ್ಯದ ನಾಶವಾಗ:" 
ವುದೆಂಬುದನ್ನು ನಿಶ್ಚಯವಾಗಿ ತಿಳಿದುಕೊ. 

೧೮. ನಿನ್ನ ಕನಸಿನಲ್ಲಿ ನಾಯಿನರಿಗಳೇ ಮುಂತಾದ ಮೃಗಗಳು ದೀರ್ಫ 
ವಾಗಿಯೂ ವಿಶೇಷವಾಗಿಯೂ ರೋದನಮಾಡುತ್ತ ಈ ಪುರನನ್ನು ನಾಲ್ಕು 
ದಿಕ್ಕುಗಳಲ್ಲಿಯೂ ಅವರಿಸಿದ್ದುದರಿಂದ ಒಂದು ತಿಂಗಳೊಳಗಾಗಿ ನೀನು ಊರನ್ನು 
ಬಿಟ್ಟುಹೋಗುವುದೊಳ್ಳೆ ಯದು. 

೧೯. ಶಂಖಚೀಲಗಳೂ (ಒಂದು ಬಗೆಯ ಗರುಡ), ಗೂಬೆಗಳೂ, ರಣ 
ಹದ್ದುಗಳೂ ನಿನ್ನ ಸ್ವಪ್ನದಲ್ಲಿ ಈ ನಗರದ ಮೇಲೆ ಆಕಾಶದಲ್ಲಿ ಹಾರಾಡುತ್ತಿದ್ದು 
ದರಿಂದ ಇಲ್ಲಿ ವಾಸಮಾಡುತ್ತಿರುವವರಿಗೆ ಯಾವುದೋ ಮಹಾ ದುಃಖವುಂಟಾ 
ಗುವುಡೆಂಬುದು ಸೂಚಿತವಾಗುತ್ತಿರುವುದು.?' 

೨೦. ಈ ರೀತಿಯಾಗಿ ಆ ವಿಫ್ಲೇಶ್ವ ರನು ಪಟ್ಟ ಚಿಗರು ಸ ಸ್ವಪ್ಪ ಗಳಲ್ಲಿ ಕಂಡ 
ಉತ್ಪ್ಸಾತಗಳನ್ನೆಲ್ಲ ಬಹು ವಿಧವಾಗಿ ವರ್ಣಿಸುತ್ತ ಕಾಳೇಕ್ಸೆ ತ್ರದ ಬೀದಿಗಳಲ್ಲಿಯೇ 
ಮನೆಯಿಂದ ಮನೆಗೆ ಸುಳಿದಾಡುತ್ತ ಅನೇಕ ಜನ ಪುರನಿವಾಸಿಗಳನ್ನು ಪಟ್ಟಣ 
ದಿಂದ ಹೊರಕ್ಕೆ ಕಳುಹಿಸಿದನು. 

೨೧. ಮತ್ತೆ ಕೆಲವರಿಗೆ ಜ್ಯೋತಿಃಶಾಸ್ತ್ರದ ಪ್ರಕಾರವಾಗಿ ಗ್ರಹಗತಿಗಳನ್ನು 
ವಿವರಿಸುತ್ತ ವಾದಿಸುತ್ತಿದ್ದನು. "ಒಂದೇ ರಾಶಿಯಲ್ಲಿ ಶನಿಯೂ, ಶುಕ್ರನೂ, 
ಕುಜನೂ ಸೇರಿರುವುದು ಈ ದೇಶಕ್ಕೆ ಅಮಂಗಳವಾಗಿರುವುದು. 

೨೨. ಆಕಾಶದಲ್ಲಿ ಎಲ್ಲರಿಗೂ ಕಾಣುತ್ತಿರುವ ಧೂಮಕೇತುವು ಸಸ್ತರ್ಷಿ 
ಮಂಡಲನನ್ನು ಭೇದಿಸಿಕೊಂಡು ಪಶ್ಚಿಮದಿಕ್ಕಿಗೆ ಹೋಗುತ್ತಿರುವುದು. ಇದರಿಂದ 
ಈ ರಾಜ್ಯದ ಅರಸನಿಗೆ ನಾಶವೇ ಸಂಭವಿಸುವುದು. 


ಇಳ ಶ್ರೀ ಸ್ಕಾಂದಮಹಾಪುರಾಣಂ 


'ಅತಿಚಾರಗತೋ ಮಂದಃ ಪುನರ್ವಕ್ರಾಧ್ಹಸಂಸ್ಥಿತಃ I 
ಪಾಪಗ್ರಹಸಮಾಯುಕ್ತೋ ನ ಯುಕ್ತೊೋಂಯನಿಹೇಷ್ಯತೇ 1॥೨೩॥ 
ವ್ಯತೀತೇ ವಾಸರೇ ಯೋಂಯಂ ಭೂಕಂಪಃ ಸಮಪದ್ಯತ । 


ಕಂಪಂ ಜನಯತೇಂತೀನ ಹೃದೋ ಮೆಣಸ ಪುರೌಕಸಃ ॥ ೨೪॥ 
ಉದೀಚ್ಯಾಃ ದಕ್ಸಿಣಾಶಾಯಾಂ ಯೇಯಮುಲ್ಯಾ ಪ್ರಧಾವಿತಾ । 
ವಿಲೀನಾ ಚ ನಿಯತ್ಯೇವ ಸನಿರ್ಫಾತಂ ನ ಸಾ ಶುಭಾ ॥ ೨೫ ॥ 
ಉನ್ಮೂಲಿತೋ ಮಹಾಮೂಲೋ ಮಹಾನಿಲರಯೇಣ ಯಃ । 

ಚತ್ವರೇ ಚೈತ್ರವೃಕ್ಸೋಂಯಂ ಮಹೋತ್ಪಾತಂ ಪ್ರಶಂಸತಿ ॥ ೨೬॥ 
ಸೂರ್ಯೋದಯನುನುಪ್ರಾಸ್ಯ ಪ್ರಾಚ್ಯಾಂ ಶುಸ್ಕತರೂಪರಿ | 

ಕರಟೋ ರಾರಟೀತ್ಯೇಷ ಕಟೂತ್ಯಟಿಭಯಸ್ರದಃ ॥೨೭॥ 


ಮಧ್ಯೇ ನಿಪಣಿ ಯತ್ತೂರ್ಣಂ ಕೌಚಿಚ್ಚಾರಣ್ಯಚಾರಿಣೌ । 
ಮೃಗೌ ಮೃಗಯತಾಂ ಯಾತೌ ಪೌರಾಣಾಂ ಪುರತೋಹಿತೌ ॥ ೨೮॥ 

೨೩. ಶನಿಯ: ತನ್ನ ರಾಶಿಯನ್ನು ಮಾರಿ ನಡೆಯುತ್ತಿರುವನು. ವಕ್ರ 
ಮಾರ್ಗವನ್ನನುಸರಿಸುತ್ತಿರುವನು. ಪಾಪಗ್ರಹಗಳನ್ನು ಸೇರಿರುವನು. ಇವು 
ಗಳೆಲ್ಲವೂ ಈ ದೇಶಕ್ಕೆ ಶುಭವನ್ನುಂಟುಮಾಡಲಾರವು. 

೨೪. ಎಲ್ಫೈ ಪುರನಿವಾಸಿಗಳಿರಾ! ಕಳೆದ ನಾರದಲ್ಲಿ ಇಲ್ಲಿ ಯಾನ 
ಭೂಕಂಪವು ಕಾಣಿಸಿಕೊಂಡಿತೊ, ಅದು ಇಂದಿಗೂ ನನ್ನ ಹೃದಯದಲ್ಲಿ ಭಯ 
ದಿಂದ ಕಂಪವನ್ನುಂಟುಮಾಡುತ್ತಿರುವುದು. 

೨೫. ಉತ್ತರದಿಕ್ಕಿನಿಂದ ದಕ್ಷಿಣಕ್ಕೆ ಒಂದು *ಲ್ಯಾಮಂಡಲವು ವೇಗವಾಗಿ 
ಹೋಯಿ ತಲ್ಲವೆ. ಅದು ಸಿಡಿಲಿನಂತೆ ಭಯಂಕರ ಶಬ್ದದಿಂದ ಕೂಡಿದುದಾಗಿ 
ಆಕಾಶದಲ್ಲಿಯೇ ಲೀನವಾಯಿತು. ಅದು ನಮಗೆ ಶುಭಕಾರಕವನ್ಲವು. 

೨೬. ರಾಜಮಾರ್ಗಗಳ ಚೌಕದಲ್ಲಿ ವಿಸ್ತಾರವಾದ ಬೇರುಗಳ ಸಮೂಹ 
ವುಳ್ಳದ್ದಾಗಿದ್ದ ಈ ಅಶ್ವತ್ಥವೃಕ್ಸವು ಭಯಂಕರವಾದ ಬಿರುಗಾಳಿಯಿಂದ ಬುಡ 
ಸಹಿತವಾಗಿ ಕಿತ್ತುಬಿದ್ದುದು ಪಟ್ಟಣಕ್ಕೆ ಮಹಾ ಭಯವನ್ನು ಸೂಚಿಸುತ್ತದೆ. 

೨೭. ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಪೂರ್ವದಿಕ್ಕಿನಲ್ಲಿ ಒಣಗಿದ 
ಮರದ ಮೇಲೆ ಒಂದು ಕಾಗೆಯು ಕುಳಿತುಕೊಂಡು ಕರ್ಣಕಶೋರನಾಗಿಯೂ 
ಉಚ್ಚದ್ವನಿಯಿಂದಲೂ ಕಾಗುಟ್ಟುತ್ತಿರುವುದನ್ನು ಕಂಡಿರಾ? ಇದು ಅತ್ಯಂತ 
ಭಯವನ್ನುಂಟುಮಾಡುವುದಾಗಿರುವುದು. 

೨೮. ನಗರದ ಅಂಗಡಿಬೀದಿಯಲ್ಲಿ ಇಬ್ಬರು ಅರ್ಮಣ್ಯವಾಸಿಗಳು ಕಾಡುಮೃಗ 
ಗಳನ್ನು ಹುಡುಕುತ್ತ ಹೋದುದನ್ನು ನೀವೆಲ್ಲರೂ ಕಂಡಿರಲ್ಲವೆ. ಅವರು 
ಈ ಪುರದ ಜನರಿಗೆ ಮುಂದೆ ಬರುವ ಅಶುಭಗಳನ್ನು ಸೂಚಿಸುವರು. 


ಸಟ್ಪಿಂಚಾಶಿತ್ರ್ತಮೋ9ಧ್ಯಾಯಃ ₹೫ 


ರಸಾಲಶಾಲಮುಕುಲಂ ವೀಕ್ಬತೇ ಯಚ್ಛರದ್ಯತಃ | 


ಮಹಾಕಾಲಭಯಂ ಮನ್ಯೇ ಪ್ಯಕಾಲೇಪಿ ಪುರೌಕಸಾಂ NET 
ಸಾಧ್ಯಸಂ ಜನಯಿತ್ವೇತಿ ಕೇಚಿದುಚ್ಚಾಟತಾಃ ಪುರಾ । 
ತೇನ ನಿಘ್ನಶೃತಾ ಸೌರಾಃ ಕಪಟಿದ್ದಿಜರೂಸಿಣಾ ॥೩೦॥ 


ಅಥ ಮಧ್ಯೇನರೋಧಂ ಸ ಪ್ರವಿಶ್ಯ ನಿಜಮಾಯಯಾ । 

ದೃಷ್ಟಾ ರ್ಕೇಮೇವ ಕಥಯನ್ಸಿ ಪ್ರಣಾಂ ವಿಸ್ರಂಭಭೂರಭೂತ್‌ ॥ ೩೧॥ 
ತವ ಪುತ್ರಶತಂ ಜಜ್ಞೇ ಸಪ್ರೋನಂ ಶುಭಲಕ್ಬಣೇ । 
ತೇಸ್ಟೇಕಸ್ತುರಗಾರೂಢೋ ವಾಹ್ಯಾಲ್ಯಾಂ ಪತಿತೋ ಮೃತಃ ॥೩೨॥ 
ಅಂತರ್ವಶ್ನೀ ತ್ಸಿಯಂ ಕನ್ಯಾಂ ಜನಯಿಷ್ಯತಿ ಶೋಭನಾಂ ! 

ಏಷಾ ಹಿ ದುರ್ಭಗಾ ಪೂರ್ವಂ ಸಾಂಪ್ರತಂ ಸುಭಗಾಂಭನತ್‌ ॥ ೩೩೧೫ 
ಅಸೌ ಹಿ ರಾಜ್ಞೋ ರಾಜ್ಞೀನಾಮತ್ಯಂತನಿಹ ನಲ್ಲಭಾ । 
ಮುಕ್ತಾಲಂಕೃತಿರೇತಸ್ಕೈ ರಾಜ್ಞಾ ದತ್ತಾ ನಿಜೋರಸಃ ॥ ೩೪॥ 


೨೯. ಅಕಾಲವಾದ ಶರದೃತುವಿನಲ್ಲಿಯೂ ಮಾವಿನಮರಗಳೂ ಸಾಲವೃಕ್ಸ 
ಗಳೂ ಹೂವುಗಳನ್ನು ಹೊತ್ತಿರುವುದನ್ನು ಕಂಡರೆ ಈ ನಗರದ ನಿವಾಸಿಗಳೆಲ್ಲರಿಗೂ 
ಮಹಾಕಾಲನ ಭಯವೇ ಬರುವುದೆಂದು ನಿಶ್ಚಯಿಸುತ್ತೇನೆ.'' 

೩೦. ಇಂತು ಕಾಪಟ್ಯದಿಂದ ಬ್ರಾಹ್ಮಣವೇಷವನ್ನು ಧರಿಸಿದ ನಿಫ್ಲೇಶ್ವರನು 
ಎಲ್ಲರ ಹೃದಯಗಳಲ್ಲಿಯೂ ಭಯನನ್ನುಂಟುಮಾಡುವವನಾಗಿ ಅನೇಕ ಪುರ 
ನಿವಾಸಿಗಳನ್ನು ಕಾಶಿಯಿಂದ ಹೊರಕ್ಕೆ ಹೊರಡಿಸಿದನು. 

೩೧. ಬಳಿಕ ಮಾಯೆಯ ಬಲದಿಂದ ನಗರಮಧ್ಯದ ಅಂತಃಪುರಗಳಲ್ಲಿ 
ಹೊಕ್ಕು ಸ್ರ್ರೀಯರಿಗೆಲ್ಲ ಅವರವರ ಮನಸ್ಸಿನಲ್ಲಿದ್ದುದನ್ನು ಹೇಳುತ್ತ ಅವರ 
ಸಂಪೂರ್ಣ ನಿಶ್ವಾಸಕ್ಕೆ ಪಾತ್ರಣಾದನು. 

೩೨ €ಎಲೌ ಮಂಗಳಾಂಗಿಯೇ! ನಿನಗೆ ಏಳು ಕಡಿಮೆಯಾಗಿ ಒಂದು 
ನೂರು ಮಕ್ಕಳು ಹುಟ್ಟಿರುವರು. ಅವರಲ್ಲಿ ಒಬ್ಬನು ಕುದುರೆಯನ್ನೇರಿ ಸವಾರಿ 
ಮಾಡುತ್ತಿದ್ದಾಗ ಕೆಳಗೆ ಬಿದ್ದು ಸತ್ತುಹೋದನು. 

೩೩. ಈ ಗರ್ಭಿಣಿಯು ಸರ್ವಾಂಗಸುಂದರಿಯಾದ ಕನ್ಯಾರತ್ನವನ್ನು 
ಪ್ರಸವಿಸುವಳು. ಇವಳು ಪೂರ್ವದಲ್ಲಿ ವಿಧವೆಯಾಗಿದ್ದು ಈಗ ಸೌಭಾಗ್ಯವತಿ 
ಯಾಗಿರುವಳು. 

೩೪. ಈಕೆಯು ಮಹಾರಾಜನ ರಾಣಿಯರೊಳಗೆಲ್ಲ ಆತ್ಯಂತ ಪ್ರೀತಿಪಾತ್ರ 
ಳಾಗಿರುವಳು. ಈಕೆಗೆ ರಾಜನು ತನ್ನ ವಕ್ಚದಲ್ಲಿದ್ದ ಮುತ್ತಿನಸರವನ್ನೇ ತೆಗೆದು 
ಕೊಟ್ಟರುತ್ತಾನೆ. 


ಇ ಶ್ರೀ ಸ್ಥಾಂದಮಹಾಪುರಾಣಂ 


ಪಂಚಸಪ್ತದಿನಾನ್ಯೇನ ಜಾತಾನೀತಿ ಹ ತರ್ಕ್ಯತೇ । 

'ಅಸ್ಕೈ ರಾಜ್ಞಾ ಪ್ರಸಾದೇನ ಗ್ರಾಮೌ ದಾತುಮುದ್ದೀರಿತೌ ॥ ೩೫॥ 
ಇತಿ ದೃಷ್ಟಾರ್ಥಕಥನೈ ರಾಜ್ಞಿ ೇಮಾನ್ಯೋಭವದ್ದ್ಬಿಜಃ । 

ವರ್ಣಯಂತಿ ಚ ತಾ ರಾಜ್ಞಃ ಪರೋಕ್ಸೇಂಪಿ ಗುಣಾನ್ಪಹೂನ್‌ ॥ ೩೬ ॥ 
ಅಹೋ ಯಾದೃಗಸೌ ವಿಪ್ರಃ ಸರ್ವತ್ರಾತಿನಿಚಕ್ಸಣಃ । 


ಸುಶೀಲಶ್ಚ ಸುರೂಪಶ್ಚ ಸತ್ಯವಾಜಸ್‌ ಮಿತಭಾಷಣಃ ॥೩೭॥ 
ಅಲೋಲಾಸ ಉದಾರಕ್ಚ ಯಾಕೂ ಜಿತೇಂದ್ರಿಯಃ । 

"ಅಸಿ ಸ್ವಲ್ಪೇನ ಸಂತುಷ್ಟ $ ಪ್ರತಿಗ್ರ ಹಸರಾಜ್ಕು: ಖಃ ॥ ೩೮ ॥ 
ಜಿತಕೊ ್ರೀಧಃ ಪ್ಪ ್ರಿಸನ್ನಾಸ ಸೈಸ್ತ ನಸೂಯುರನಂಚಕಃ 

ಕ ತಜ್ಞ ಪ್ರಿ ಪ್ಲೀತಿಸುಮುಖಃ ಪರಿವಾದಸರಾಜ್ಮುಖಃ Han 
ಪುಣ್ಕೋಪದೇಷ್ಟಾ ಪುಣ್ಯಾತ್ಮಾ ಸರ್ನವ್ರತಪರಾಯಣಃ । 


ಶುಚಿಃ ಶುಚಿಚರಿತ್ರಶ್ಚ ಶೃತಿಸ್ಮ್ರ ಎತಿನಿಶಾರದಃ ॥೪೦॥ 





೩೫. ಈಕೆಗೆ ಉಜನು ಪ್ರಸನ್ನನಾಗಿ ಎರಡು ಗ್ರಾಮಗಳನ್ನು ಸಹ ಬಳು 
ವಳಿಯಾಗಿ ಕೊಡುವೆನೆಂದು ಕೇಳಕುವಳು. ಇದು ನಡೆದು ಪ್ರಾಯಶಃ ಐದೋ 
ಏಳೋ ದಿವಸಗಳಾಗಿರಬಹುದೆಂದು ಊಹಿಸುತ್ತೀನೆ.' 

೩೬. ಇಂತೆಂದು ಹಿಂದೆ ನಡೆದ ವಿಷಯಗಳನ್ನೇ ಯಥಾರ್ಥವಾಗಿ ತಿಳಿಸು 
ತ್ತಿರುವ ಆ ಬ್ರಾಹ್ಮಣನು ರಾಜನ ರಾಣಿನಾಸದಲ್ಲಿಯೂ ಮನ್ನಣೆಯನ್ನು ಪಡೆ 
ಯುವವನಾದನು. ಆತನ ಪರೋಕ್ಸದಲ್ಲಿಯೂ ಆ ರಾಣಿಯರೆಲ್ಲರೂ ಆತನ 
ಅನೇಕ ಸದ್ಗುಣಗಳನ್ನು ತಮ್ಮ ಲ್ಲಿಯೇ ವರ್ಣಿಸಿಕೊಳ್ಳುತ್ತಿದ್ದರು. 

೩೭. "" ಆಶ್ಚರ್ಯವು! ಈ ಬ್ರಾಹ್ಮಣನು ಸಕಲ ವಿದೈಗಳಲ್ಲಿಯೂ ಆತ್ಯಂತ 
ವಿಚಕ್ಸಣನಾಗಿರುವನು. ಈತನು ಒಳ್ಳೆಯ ನಡತೆಯುಳ್ಳವನು. ಸುಂದರ 
'ರೂಪನು. ಮಿತಭಾಷಣವನ್ನುಮಾಡುವವನಾದರೂ ಸತ್ಯವನ್ನೇ ಹೇಳುತ್ತಿರುವನು. 

೩೮. ಯಾವ ಇಂದ್ರಿಯ ಲೋಲುಪತೆಯೂ ಈತನಲ್ಲಿಲ್ಲವು. ಉದಾರ 
ಬುದ್ಧಿಯಳ್ಳವನೂ, ಸದಾಚಾರನಿರತನೂ, ಜಿತೇಂದ್ರಿಯನೂ, ಆಗಿರುವನು. 
ಎಷ್ಟು ಸ್ವಲ್ಪವನ್ನಿತ್ತರೂ ಸಂತೋಷಗೊಳ್ಳುವವನಾಗಿ ದಾನ ಸ್ವೀಕಾರದ 
ವಿಷಯದಲ್ಲಿ ಪರಾಜ್ಮುಖನಾಗಿರುವನು. 

೩೯. ಕೋಪವನ್ನು ಜಯಿಸಿರುವನು. ಈತನ ಮುಖವು ಯಾವಾಗಲೂ 
ಪ್ರಸನ್ನವಾಗಿರುವುದು. ಅಸೂಯಾರಹಿತನಾಗಿ, ಯಾರಿಗೂ ವಂಚನೆಯನ್ನು 
ಮಾಡುವವನಲ್ಲ. ಕೃತಜ್ಞನೂ, ಪ್ರೀತಿಯನ್ನು ಮುಖದಲ್ಲಿ ತೋರುವವನೂ, 
ಪರನಿಂಡೆಯನ್ನು ಸಹಿಸದವನೂ ಆಗಿರುವನು. 

೪೦. ಪುಣ್ಯಕರ್ಮಗಳನ್ನೇ ಉಪದೇಶಮಾಡುವ ಪುಣ್ಯಪುರುಷಥಿವನು. 


ಸಟ್ಟಂಚಾಶತ್ತಮೋಧ್ಯಾಂಯಃ। ೪೭ 


ಧೀರಃ ಪುಣ್ಯೇತಿಹಾಸಜ್ಞ 8 ಸರ್ವದೃಕ್ಸರ್ನಸಮ್ಮತಃ । 


ಕಲಾಕಲಾಪಕುಶಲೋ ಜ್ಯೋತಿಶ್ಯಾಸ್ತ್ರನಿದುತ್ತಮಃ ॥ ೪೧॥ 
ಕವಿತಾ ಕುಲೀನೋಂಕೃಪಣೋ ಭೋಕ್ತಾ ನಿರ್ಮಲಮಾನಸಃ । 
ಇತ್ಯಾದಿಗುಣಸಂಪನ್ನಃ ಕೋಪಿ ಕ್ವಾಪಿ ನ ದೃಗ್ಗತಃ ॥ ೪೨ ॥ 
ಇತ್ಥಂ ತಾಸ್ತದ್ಗುಣಗ್ರಾಮಂ ವರ್ಣಯಂತ್ಯಃ ಪದೇ ಪದೇ | 

ಕಾಲಂ ವಿನೋದಯಂತಿ ಸ್ಮ ಅಂತಃಪುರಚರಾಃ ಸ್ತ್ರಿಯಃ ॥ ೪೩॥ 
ಏಕದಾವಸರಂ ಪ್ರಾಪ್ಯ ದಿವೋದಾಸಸ್ಯ ಭೂಭುಜಃ । 

ರಾಜ್ಞೀ ಲೀಲಾವತೀ ನಾಮ ರಾಜ್ಞೆ ಜ್ಜ ತೆಂ ನಿನ್ಯನೇದಯತ್‌ ॥ ೪೪ ॥ 


ರಾಜನ ಸದ್ಧೊ « ಗುಣೈರ್ವ್ಯದೊ ೀ ಜಾ ್ರಾಹ್ಮಣಃ ಸುವಿಚೆಕ್ಟಣಿಃ । 
ಏಕೋಸ್ತಿ ಸತುದ ್ರಪ್ಪವ್ಯೋ “ಮೂರ್ತೋ ಬ ್ರಹ್ಮ (ನಿಧಿ ಪರಃ ॥೪೫॥ 
ರಾಜ್ಞೇ ರಾಜ್ಞಾ ಕ್ರ ೈತಾನುಜ್ಞಾ ಸಖೀಂ ಪ್ರೆ ೇಷ್ಯ `ನಿಚಕ್ಷ್ಮಣಾಂ | 
ಆನಿನಾಯ ಚ ತಂ ವಿಪ್ರಂ ಬ್ರಾಹ್ಮಂ ತೇಜ ಇನಾಂಗನತ್‌ ॥ ೪೬ ॥ 


ಸಕಲವ್ರತಗಳಲ್ಲಿಯೂ ಅಕ್ಕರೆಯುಳ್ಳವನು ; ಶುಚಿಯು; ನಿರ್ಮಲಚರಿತ್ರನು; 
ವೇದಶಾಸ್ತ್ರಗಳಲ್ಲಿ ಸಂಪೂರ್ಣಪಾಂಡಿತ್ಯವನ್ನು ಪಡೆದಿರುವವನು. 

೪೧. ಧೈರ್ಯವಂತನು; ಪುಣ್ಯತಮಗಳಾದ ಇತಿಹಾಸಗಳನ್ನು ಬಲ್ಲವನು; 
ಸಮದೃಷ್ಟಿಯುಳ್ಳ ವನಾಗಿ ಸಕಲರಿಗೂ ಬೇಕಾದವನು; ಸಕಲ ಕಲೆಗಳಲ್ಲಿಯೂ 
ನಿಪುಣನು; ಜ್ಯೋತಿಷಶಾಸ್ತ್ರವನ್ನು ತಿಳಿದವರಲ್ಲಿ ಸರ್ವೋತ್ತಮನು. 

೪೨. ಕ್ಲಮಾಶೀಲನು; ಸತ್ಕುಲಪ್ರ ಪಸೂತಕು; ಕಾರ್ಪಣ )ದೋಷವರ್ಜಿತನು; 
ಧರ್ಮಲಬ್ಧಗಳಾದ ಪದಾರ್ಥಗಳನ್ನು ಮಾತ್ರ ಅನುಭವಿಸುವರು. ಶುದ್ಧ 
ಮನಸ್ಸುಳ್ಳವನು ; ಇಂತಹ ಸಕಲ ಸೆದ್ದು ಣನಳುಳ್ಳ ವನು ಯಾರೂ ಎಲ್ಲಿಯೂ 
ನಮ್ಮ ದೃಷ್ಟಿಗೆ ಗೋಚರನಾಗಿರಲಿಲ್ಲ. 

೪೩. ಇಂತು ಪಟ್ಟಣದ ಅಂತಃಪುರಗಳಲ್ಲಿರುವ ಸ್ತ್ರೀಯರೆಲ್ಲರೂ ಕ್ಷಣ 
ಕ್ಸಣಕ್ಕೂ ಆಬ್ಬಾ ್ರ್ರಹ್ಮಣನ ಸದ್ದು ಣಗಳನ್ನೇ ವರ್ಣಿಸಿಕೊಳ್ಳುತ್ತ ಎಸ 
ಗಳಿಂದ 'ಕಾಲಕಳೆಯುತ್ತಿ ದ್ದರು. 

೪೪. ಒಂದಾನೊಂದು ದಿನ ಸಮಯವರಿತು ದಿವೋದಾಸಮಹಾರಾಜನ 
ಮಡದಿಯಾದ ಲೀಲಾವತೀರಾಣಿಯು ರಾಜನಿಗೆ ಆ ಬ್ರಾಹ್ಮಣೋತ್ತಮನ 
ವಿಷಯವನ್ನು ವಿಜ್ಞಾಸಿಸಿದಳು. 

೪೫, " ರಾಜೇಶ್ವರ! ಈ ನಗರದಲ್ಲಿ ಒಬ್ಬ ಬ್ರಾಹ್ಮಣನಿರುವನು. ಆತನು 
ವೃದ್ಧನೂ, ಗುಣಗಳಿಂದ ಜೈ ಷ್ಮನೂ, ಒಳ್ಳೆ ಯ ವಿಚಕ್ಸಣನೂ, ಆಗಿರುವನು. 
ವೇದಸಮುದ್ರವೇ ಬೇಕೊಂದಿು ರೂಪವನ್ನು "ತಾರೂತಿಕುವ ಆತನನ್ನು ತಾವು 
ಫೋಡಲೇಜಿಕು. ಸ 

೪೬. ಇಂತೆಂದ ರಾಣಿಯು ಮಹಾರಾಜನ ಅಪ್ಪಣೆಯನ್ನು ಪಡೆದುಕೊಂಡು 

4 





೪೮ ಶ್ರೀ ಸ್ಥಾಂದಮಹಾಪುರಾಣಂ 


ರಾಜಾಸಿ ದೂರಾದಾಯಾಂತಂ ತಂ ನಿಲೋಕ್ಯ Fi | 


ಯತ್ರಾಕೃತಿರ್ಗುಣಾಸ್ತೃತ್ರ ಜಹರ್ಷೇತಿ ನದನ್ಹೃ ॥ ೪೭॥8 
ಪದೈದ್ದಿ ರ್ವ ್ರೈರ್ಸ್ಯಪತಿನಾ | ೈತಾಭ್ಯುತ್ಥಾ ನಸತ್ಯ್ಯ ತಿ | 

ಹೆತುರ್ಥಿಗಳು ಜಾಧಿಃ ಸ ತಮಾಶೀರ್ಥಿರನಂಜಯತ್‌ ॥ ೪೮ ॥ 
ಕೃತಪ್ರಣಾಮೋ ರಾಜ್ಞಾ ಸ ಸಾದರಂ ದತ್ತಮಾಸನಂ । 

ಭೇಜೇಂಥ ಕುಶಲಂ ಪೃ ಷ್ಟಃ ಸ ರಾಜ್ಞಾ ತೇನ ಭೂಪತಿಃ ॥ ೪೯ ॥ 
ಪರಸ್ಪರಂ ಕುಶಲಿನೌ ಶುಶಲೌ ಚ ಕಥಾಗಮೇ [ 

ಸ್ರಶ್ನೋತ್ತರಾಭ್ಯಾಂ ಸಂತುಷ್ಟ್‌ ದ್ವಿಜನರ್ಯಕ್ಸ ಮಾಭೃತೌ 1 ೫೦॥ 
ಕಥಾವಸಾನೇ ರಾಜ್ಞಾ ಥ ಗೇಹಂ ವಿಸಸೃಜೇ ದ್ವಿಜಃ । 
ಲಬ್ಭಮಾನಮಹಾಪೂಜಃ ಸ ಸ್ವಮಾಶ್ರಮುಮಾವಿಶತ್‌ ॥೫೧॥ 
ಗತೇಃಥ ಸ್ವಾಶ್ರಮಂ ನಿಪ್ರೇ ಬಿಫೋದಾಸೋ ನರೇಶ್ವರ । 


ಲೀಲಾನತ್ನಾ $ "ಪಕೋ ವಿಪ್ರ ೦ ವರ್ಣಯಾಮಾಸ ಭೂರಿಶಃ 1 ೫೨ ॥ 








ಕಾರ್ಯಕುಶಲಳಾದ ಸಖಿಯೊಬ್ಬಳನ್ನು ಕಳುಹಿಸಿ ಶರೀರವನ್ನು ಧರಿಸಿದ ಬ್ರಹ್ಮ 
ತೇಜಸ್ಸೊ ಎಂಬಂತೆ ತೋರುತ್ತಿದ್ದ ಆತನನ್ನು ಬರಮಾಡಿಕೊಂಡಳು. 

೪೭. ರಾಜನೂ ಬ್ರಾಹ್ಮಣೋತ್ತಮನು ಬರುತ್ತಿರುವುದನ್ನು ದೂರದಿಂದಲೇ 
ಕಂಡು, ""ಎಲ್ಲಿ ಸುಂದರರೂಪವಿರುವುದೊ, ಅಲ್ಲಿಯೇ ಸದ್ಗುಣಗಳೂ ತುಂಬಿ 
ರುವುವು'' ಎಂಬುದಾಗಿ ತನ್ನ ಮನಸ್ಸಿನಲ್ಲಿಯೇ ಎಂದುಕೊಳ್ಳುತ್ತ ಸಂತುಷ್ಟ 
ನಾದನು. 

೪೮. ರಾಜನು ತರುವಾಯ ಎರಡು ಮೂರು ಹೆ ಜ್ಜೆಗಳಷ್ಟು ಮುಂದಕ್ಕೆ 
ಚರ ಆ ವಿಪ ಸ್ರನಿಗೆ ಪ ಪ ಸ್ರತ್ಯುತ್ಸಾ ನ ಮತ್ತು ಅತಿಥಿನತ್ತಾ ಸರಗಳನ್ನು ಜರು! 

ಬ್ರಾಹ್ಮಣನೂ ನಾಲ್ಕು ನೇವೆಗಳಲ್ಲಿನ ಉತ್ತಮ ಮಂತ್ರ ಗಳಿಂದ ಮಹಾರಾಜ 
Ki ಆಶೀರ್ವದಿಸಿದನು. 

೪೯. ಬಳಿಕ ಮಹಾರಾಜನು ಆತನಿಗೆ ನಮಸ್ಕಾರವನ್ನು ಮಾಡಿ ಆದರ 
ದಿಂದ ಉಚಿತಾಸನವನ್ನೊಪ್ಪಿಸಿದನು. ಬಳಿಕ ಇಬ್ಬರೂ ಪರಸ್ಪರ ಕುಶಲಪ್ರಶ್ನೆ 
ಗಳನ್ನು ಮಾಡಿ ತಮ್ಮ ಆಸನಗಳನ್ನಲಂಕರಿನಿದರು. 

೫೦. ಆ ಬ್ರಾಹ್ಮಣೋತ್ತಮನೂ ಮಹಾರಾಜನೂ ಒಬ್ಬರಿಗಿಂತ ಒಬ್ಬರು 
ಆರೋಗ್ಯಕಾಯವುಳ್ಳವರೂ, ಕಥೆಗಳನ್ನು ಹೇಳುವುದರಲ್ಲಿ ನಿಪುಣರೂ ಆದುದ 
ರಿಂದ ಪ್ರಶ್ನಪ್ರತಿವಚನಗಳಿಂದ ಪರಸ್ಪರ ಸಂತೋಷವನ್ನುಂಟುಮಾಡಿದರು. 

೫೧. ಕಥಾಪ್ರಸಂಗವ್ರ ಮುಗಿದನೇಲೆ ರಾಜನು ಆ ಬ್ರಾಹ್ಮಣನನ್ನು 
ಮನೆಗೆ ಹೋಗಲು ಬೀಳ. ಕೊಟ್ಟಿ ನು. ಆತನೂ ಸಹ ರಾಜನಿಂದ ವಿಶೇಷವಾದ 
ವುರ್ಯಾದೆಯನ್ನು ಮೋಡಿದನ ನಾಗಿ ತನ್ನ ಆಶ್ರ ಮಕ್ಕಿ ಹಿಂದಿರುಗಿದನು. 

೫೨. ಆ ವಿಪ್ರನು ತನ್ನ ಆಶ್ರ ಮಕ್ಕ. NE ಮಹಾರಾಜ. 


ಸಬ್ಬಿಂಚಾಶತ್ತನೋಕಿಧ್ಯಾಯ॥ ೪೯ 


ಮಹಾಜೇವಿ ಮಹಾಪ್ರಾಜ್ಞೆ € ' ಲೀಲಾವತಿ ಗುಣಪ್ರಿಯೇ I 


ಯಥಾ ಶಂಸಿ ತಥಾ ನಿಪ್ರಸ್ತತೋಃಪಿ ಗುಣವತ್ತರಃ ॥ ೫೩॥ 
ಅತೀತಂ ವೇತ್ತಿ ಸಕಲಂ ನರ್ತಮಾನಮವೈತಿ ಚ । 
ಪ್ರಷ್ಟವ್ಯಃ ಪ್ರಾತರಾಹೂಯ ಭವಿಷ್ಯಂ ಕಿಂಜಿದೇಸ ನೈ ॥ ೫೪ ॥ 


ಮಹಾನಿಭನಸಂಭಾರೈರ್ಮಹಾಭೋಗೈರನೇಕಥಾ I 
ವ್ಯುಷ್ಟಾಯಾಂ ಸ ನೃಪೋ ರಾಶ್ರ್ರ್ಯಾಂ ಪ್ರಾತರಾಹೂತವಾನ್ಸಿಜಂ ॥ ೫೫ ॥ 
ಸತೃತ್ಯ ತಂ ದ್ವಿಜಂ ಭಕ್ತ್ಯಾ ದುಕೂಲಾದಿಪ್ರದಾನತಃ | 


ಏಕಾಂತೇ ತಂ ದ್ವಿಜಂ ರಾಜಾ ಪಪ್ರಚ್ಛ ನಿಜಹೃತ್ಸ್ನಿತಂ ॥ ೫೬ ॥ 
ರಾಜೋವಾಚ :-- 

ದ್ವಿಜನರ್ಯೋ ಭವಾನೇಕಃ ಪ್ರತಿಭಾತೀತಿ ನಿಶ್ಚಿತಂ । 

ಯಥಾ ತತ್ವನತೀ ತೇ ಧೀರ್ನತಥಾನ್ಯಸ್ಯ ಮೇ ಮತಿಃ ॥೫೭॥ 


ನಾದ ದಿವೋದಾಸನು ಲೀಲಾನತಿಯ ಸಮ್ಮುಖದಲ್ಲಿ ಆತನನ್ನು ಬಹು ವಿಧವಾಗಿ 
ವರ್ಣಿಸಿದನು. 

೫೩. "ಮಹಾದೇವಿ! ನೀನು ಬಹಲ ಬುದ್ಧಿ ವಂತಳು. ಲೀಲಾವತಿಯೆ ! 
ನೀನು ಸದ್ಗುಣಗಳಿಂದ ನನಗೆ ಪ್ರಿಯಳಾಗಿರುವೆ. ನೀನು ಹೇಳಿದಂತೆಯೇ 
ಆ ಬ್ರಾಹ್ಮಣನು ಗುಣವಂತನಾಗಿರುವನು. ಅದಕ್ಕಿಂತಲೂ ಗುಣವಂತನೆಂದು 
ಹೇಳಿದರೂ ಹೇಳಬಹುದಾಗಿರುವುದು. 

೫೪. ಆತನು ಕಳೆದುಹೋಗಿರುವುದೆಲ್ಲವನ್ನೂ ತಿಳಿದಿರುವನು. ಈಗ 
ನಡೆಯುತ್ತಿರುವುದನ್ನೂ ಚೆನ್ನಾಗಿ ಹೇಳಬಲ್ಲನು. ಬೆಳಿಗ್ಗೆ ಪುನಃ ಆತನನ್ನು ಕರೆಸಿ 
ಕೊಂಡು ಮುಂದಾಗಲಿರುವುದನ್ನು ಸೂಕ್ಷ್ಮವಾಗಿ ಕೇಳಬೇಕಾಗಿರುವುದು.?' 

೫೫. ಇಂತು ಆ ರಾತ್ರಿಯು ಕಳೆದುಹೋಗಲು ಮಹಾರಾಜನು ತನ್ನ 
ವೈಭವಕ್ಕೆ ಸದೃಶವಾದ ಸಾಮಗ್ರೀನಿಶೇಷದಿಂದಲೂ, ಮಹಾರ್ಹಗಳಾದ ಭೋ 
ವಸ್ತುಗಳಿಂದಲೂ ಪ್ರಾತಃಕಾಲದಲ್ಲಿ ಆ ಬ್ರಾಹ್ಮಣನನ್ನು ಕರೆಸಿಕೊಂಡನು. 

೫೬. ವಸ್ತ್ರಗಳೇ ಮುಂತಾದುವುಗಳ ಸಮರ್ಪಣೆಯಿಂದ ಆ ದ್ವಿಜೋತ್ತಮ 
ನನ್ನು ಸತ್ಕರಿಸಿ ಭಕ್ತಿಯು ತನಾಗಿ ಆ ರಾಜನು ಆತನನ್ನು ಏಕಾಂತಗೃಹಕ್ಕೆ 
ಕರೆದುಕೊಂಡು ಹೋಗಿ ತನ ಹೃದಯದಲ್ಲಿರುವ ವಿಷಯವನ್ನು ಕೇಳತೊಡ 
ಗಿದನು. 

೫೭. ರಾಜನು ಹೇಳುತ್ತಾನೆ: “ ನೀನೊಬ್ಬನೇ ಬ್ರಾಹ್ಮಣೋತ್ತಮ 
ನೆಂಬುದು ನಮಗೆ ನಿಶ್ಚಯವಾಗಿ ತೋರುತ್ತಿರುವುದು. ನಿನ್ನ್ನ ಬುದ್ಧಿಯು 
ತತ್ತ್ವಜ್ಞಾನದಿಂದ ಕೂಡಿರುವಂತೆ ಇತರರ ಬುದ್ಧಿಗಳಿಲ್ಲವೆಂದು ನನ್ನ ಮನಸ್ಸಿಗೆ 
'ಹೊಳೆಯುತ್ತಿರುವುದು. 


೧೦೦ ಶ್ರೀ ಸಾ ಿಂದಮಹಾಪುರಾಣಂ 


ದೃಷ್ಟ್ಯಾ ತ್ವಾಂ ತು ಮಹಾಪ್ರಾ ಜ್ಞಂ ಶಾಂತಂ ದಾಂತಂ ತಪೋನಿಧಿಂ 1 
ಕಿಂಚಿತ್ರಷ್ಟುಮನಾ ವಿಪ್ರ ತದಾಖ್ಯಾ ಹಿ ಯಥಾರ್ಥವತ್‌ ॥ ೫೮ 0 
ಭಾಸ ಮಯಾ ಇ ೈಥ್ಟೀ ನ ತಥಾನ್ಕೈಸ್ತು ಪಾರ್ಥಿವೈಃ । 
ಯಾನದ್ಭೂತಿ ಮಯಾ ಭುಕ್ತಾ ದಿನ್ಯಾ ಭೋಗಾ ಆಗಾ HF 
ನಿಜೌರಸೇ 5 ಪೃಧಿಕಂ ರಾತ್ರಂದಿನಮತಂದ್ರಿತಂ । 


ವಿನಿರ್ಜಿತ್ಯ ಹಠಾದ್ಹೃಷ್ಟಾ ಪ್ರಜೇಯಂ ಪರಿಪಾಲಿತಾ ॥೬೦॥ 
ದ್ವಿಜಸಾದಾರ್ಚನಾತ್ಮಿಂಚಿತ್ಸುಕೃತಂ ನೇದ್ಮಿ ನಾಸರಂ । 
ಅನೇನಾಃ ಪರಿಕಫ್ಯೇನ ಕಥಿತೇನೇಹ ಕಿಂ ಮಮ ॥೬೧॥ 


ನಿರ್ನಿಸ್ಮಯನಿನ ಮೇ ಚೇತಃ ಸಾಂಪ್ರತಂ ಸರ್ವಕರ್ಮುಸು । 

ನಿಚಾರ್ಯಾರ್ಯ ಶುಭೋದರ್ಕ ಮತಮಾಖ್ಯಾಹಿ ಸತ್ತಮ ॥೬೨॥ 
ದ್ವಿಜ ಉವಾಚ :- 

ಅನಿ ಸ್ವಲ್ಪತರಂ ಕೃತ್ಯಂ ಯದ್ದ ವೇದ್ಸೂಭುಜಾಮಿಹ I 

ಏಕಾಂತೇ ತತ್ತು ಪೃಷ್ಟೇನ ವಕ್ತವ್ಯಂ ಸುಧಿಯಾ ಸವಾ ೬೩h 

೫೮-೫೯. ಎಲ್ಛೈಬ್ಬಾ ್ರ್ರಾಹ್ಮಣನೆ! ಮಹಾಪ್ರಾಜ್ಞ ಜ್ನನೂ, ಶಮದಮಾದಿ ಸದ್ಗುಣ 
ಗಳಿಂದ ಕೂಡಿದವನೂ, ತಪೋನಿಧಿಯೂ ಆದ ನನ ನ್ನು ಕಂಡು ಒಂದು ವಿಷಯ 
ವನ್ನು ಕೇಳಲಿಚ್ಛಿಸುತ್ತಿರುವೆನು. ಅದನ್ನು ಜಗ ತಿಳಿಸಲು ನೀನೇ 
ಅರ್ಹನು. ಇಲ್ಲಿಯವರೆಗೂ ನಾನು ಈ ಭೂಮಂಡಲವನ್ನು ಪಾಲಿಸುತ್ತಿರು 
ವೆನು. ಹೀಗೆ ಇತರ ರಾಜರು ಯಾರೂ ರಾಜ್ಯಗಳನ್ನು ಶಾಸನಮಾಡುತ್ತಿರಲಿಲ್ಲ. 
ಐಶ್ವರ್ಯಪ್ರಾಪ್ತಗಳಾದ ಬಹುವಿಧಗಳಾದ ಅನೇಕ ದಿವ್ಯಭೋಗಗಳನ್ನೂ ನಾನು 
ಯಥೇಚ್ಛವಾಗಿ ಅನುಭವಿಸಿರುವೆನು. 

೬೦. ಹಗಲುರಾತ್ರಿ ಗಳೆನ್ನದೆ ಜಾಗರೂಕನಾಗಿ ಪರಾಕ್ರಮದಿಂದ ಸಕಲ 
ದುಷ ಸ್ಟೈರನ್ನೂ ನಿಗ್ರಹಿಸಿ ನನ್ನ ಸ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾ n ಮಮತೆಯಿಂದ 
ಈ ಪ ಪ್ರಜೆಗಳನ್ನು `ಕಿಸುತ್ತಿ. ಕುತೆತು. 

೬೧-೬೨. ಬ್ರಾಹ್ಮಣರ ಪಾದಗಳ ಪೂಜೆಗಿಂತ. ಉತ್ತಮವಾದ ಸುಕೃತ 
ವೆಂಬುದನ್ನು ಬೇರಾವುದನ್ನೂ ಕಾಣೆನು. ಹೇಳಿಕೊಳ್ಳಬಾರದಂತಹ ಈ ವಿಚಾರ 
ವನ್ನು ಹೇಳಿದುದರಿಂದ ಈಗ ನನಗಾಗಬೇಕಾದುದೇನು? ಈಗ ನನ್ನ ಮನಸ್ಸು 
ಸಕಲ ಕಾರ್ಯಗಳಲ್ಲಿಯೂ ವೈರಾಗ್ಯವನ್ನು ಹೊಂದುತ್ತಿರುವಂತೆ ತೋರುತ್ತಿರು 
ವುದು. ಪೂಜ್ಯರಲ್ಲಿ ಅಗ್ರಗಣ್ಯನಾದ ನೀನು ಚೆನ್ನಾಗಿ ವಿಚಾರಮಾಡಿ ನನಗೆ 
ಉತ್ತರೋತ್ತರದಲ್ಲಿ ಶ್ರೇಯಸ್ಸನ್ನುಂಟುಮಾಡುವುದು. ಯಾವುದೆಂಬುದನ್ನು 
ತಿಳಿಸು.?? 

೬೩. ಬ್ರಾಹ್ಮಣನು ಹೇಳುತ್ತಾನೆ:--"" ಕೃತ್ರಿಯಥಿಗೆ ಒದಗುವ ಯಾವ 


ಸಬ್ಬಂಚಾಶತ್ತನೋಕ$ಧ್ಯಾಯಃ ೧೦೮ 


ಅಮಾತ್ಮೇನಾಪ್ಯಪೃಷ್ಟೇನ ನ ನಕ್ತವ್ಯಂ ನೃಷಾಗ್ರತಃ | 


ಮಹಾಪಮಾನಭೀತೇನ ಸ್ತೋಕಮಪ್ಯತ್ರ ಕಿಂಚನ ॥ ೬೪॥ 
ಪೃಷ್ಟಶ್ಲೇತೃಥೆಯಾನಾಹ ಮಾ ತತ್ರ ಕುರು ಸಂಶಯಂ ! 

ತತೃತೇ ತನ ಗಂತಾ ನೈ ಮನೋನಿರ್ವೇದಕಾರಣಂ ॥ ೬೫ 
ಶೃ ಜು ರಾಜನ್ಮ ಹಾಟು ೀ ನಾಯಥಾರ್ಥಂ ಬ್ರವೀಮ್ಯಹಂ । 

ನಿಕಾ ್ರಾಂತೋಸ ೈತಿಶೂರೋಸಸಿ ಭಾಗ್ಯವಾನಸಿ ಸರ್ವದಾ ॥ ೬೬ ॥ 
ಪುಣ್ಯ €ನ ಯಶಸಾ ಬುದ್ಧ್ಯಾ ಸಂಪನ್ನೋಂಸ್ತಿ ಭವಾನ್ಯಥಾ 

ಮನ್ಯೇ ತಥಾಮರಾನತ್ಯಾಂ ತ್ರಿ ದಶೇಶೋಂಪಿ ನೈವ ಹಿ N೬೭ 
ಸುಧಿಯಾ ತ್ವಾಂ ಗುರುಂ ಮಸ್ಯೆ € ಪ್ರಸಾದೇನ ಸುಧಾಕರಂ | 

ತೇಜಸಾಸ್ತಿ ಭನಾನರ್ಕಃ ಪ್ರತಾನೇನಾಕುಕುಕ್ಸ್ಮಣಿಃ HW ೬೮ 


ಪ್ರಭಂಜನೋ ಏಲೇನಾಸಿ ಶ್ರೀದೋಸಿ ಶ್ರೀಸಮರ್ಪಣೈಃ । * 
ಶಾಸನೇನ ಭವಾನ್ರುಡ್ರೋ ನಿರ್ಯತಿಸ್ತ್ರೃಂ ರಣಾಂಗಣೇ ॥೬೯॥ 


ಅಲ್ಪಕೃತ್ಯದಲ್ಲಿಯಾಗಲಿ, ಏಕಾಂತದಲ್ಲಿ ಅಭಿಪ್ರಾಯವನ್ನು ಕೇಳಲು, ಪ್ರಾಜ್ಞ 
ನಾದವನು ಯಾವಾಗಲೂ ನಿರ್ಭಯವಾಗಿ ಹೇಳಬೇಕು. 

೬೪. ರಾಜನು ಕೇಳದಿದ್ದಾಗಲಾದರೊ, ಮಹಾಮಂತ್ರಿಯಾದರೂ ಆತನ 
ಇದಿರಿನಲ್ಲಿ ಯಾವುದನ್ನೂ ಹೇಳಬಾರದು. ಮಸ್ಸಾಧ್ಯವಾದ ಅಪಮಾನನವುಂಬಾ 
ಗುವ ಭಯದಿಂದ ಅಲ್ಪವಿಷಯವನ್ನೂ ಸಹ ಕೇಳದಿದ್ದವರಿಗೆ ಹೇಳಬಾರದು. 

೬೫. ಈಗ ನೀನು ಕೇಳಿರುವುದರಿಂದ ಹೇಳುತ್ತಿರುವೆನು. ನಾನು ಹೇಳುವ 
ವಿಷಯದಲ್ಲಿ ಸಂದೇಹಸಡಬೇಡ. ನನ್ನ ಮಾತನ್ನನುಸರಿಸಿ ನಡೆಯುವೆಯಾದರೆ 
ನಿನ್ನ ಮನಸ್ಸಿನ ವೈರಾಗ್ಯ ದ ಕಾರಣವು ನಾಶವಾಗುವುದು. 

೬೬, ಮಹಾಬುನಿ ಶಾಲಿಯಾದ ರಂಜನೆ! ಕೇಳು. ನಾನು ಸುಳ್ಳನ್ನು 
ಹೇಳುವವನಲ್ಲವು. ನೀನು ವಿಜಯಶಾಲಿಯೂ, ಅತ್ಯಂತ ಪರಾಕ ಕ್ರಮಿಯೂ, 
ಯಾವಾಗಲೂ ಸಕಲೈಶ್ಚ ರ್ಯಸಮನ್ರ್ವಿ ತನೂ ಆಗಿರುವೆ. 

೬೭, ಪುಣ್ಯದಿಂದಲೂ, ತೀರ್ತಿಯಿಂದಲೂ ಬುದಿ ಫಿ ಬಲದಿಂದಲೂ, ನೀನು 
ಹೇಗೆ ಕೂಡಿರುವೆಯೊ, ಹಾಗೆ ಅಮರಾವತಿಯಲ್ಲಿ ಜೀವಿತೆಗಳಿಗೆ ಒಡೆಯನಾದ 
ಮಹೇಂದ್ರ ನೂ ಸಂಪನ್ನನಾಗಿರಲಾರನೆಂದು ಯೋಚಿಸುತ್ತಿ ರುವೆನು. 

೬೮. ಬುದ್ಧಿ ಶಕ್ತಿ ಯಲ್ಲಿ ನೀನು ಬೃಹಸ್ಪತಿಗೆ ಸಮಾನನೆಂದು ತಿಳಿಯುವೆನು. 

ಪ್ರಸನ್ನತೆಯಲ್ಲಿ ಚೆಂದ ದ್ರ ನನ್ನೂ ತೇಜಸ್ಸಿ ನಂಬ ಸೂರ್ಯನನ್ನೂ ಸರಾಕ್ರಮದಲ್ಲಿ 
ಆಗಿ ಓದೇವನನ್ನೂ ಹೋಲುತ್ತಿರುವೆ. 

೬೯. ಬಲದಲ್ಲಿ ವಾಯುವಾಗಿರುವೆ. ಐಶ ಕ್ವರ್ಯಗಳನ್ನು ದಾನನೂಡು 
ವುದರಲ್ಲಿ ಕುಬೇರನಿಗೆ ಸಮನು. ನಿಯಮನಮಾಡುವುದರಲ್ಲಿ ನೀನು ರುದ್ರನು. 
ಯುದ್ಧ! ರಂಗದಲ್ಲಿ ನಿರ್ಜುತಿಗೆ ಸಮಾನನಾಗಿರುವೆ. 


೧೦೨ ಶ್ರೀ ಸ್ಥಾಂದಮಹಾಪುರಾಣಂ 


ಹಮುಷ್ಟಪಾಶಯಿತಾ ಪಾಶೀ ಯನೋ ನಿಯಮನೇಸತಾಂ | 
ಇಂಧನಾತ್ತ್ವಂ ಮಹೇಂಜ್ರೋಸಿ ಕ್ಷಮಯಾ ತ್ವಮಸಿ ಕ್ಷಮಾ ॥೭೦॥ 
ಮುರ್ಯಾಡಯಾ ಭವಾನಬ್ಬಿರ್ಮಹತ್ವೇ ಹಿಮವಾನಸಿ । 


ಭಾರ್ಗವೋ ರಾಜನೀತ್ಯಾಸಿ ರಾಜ್ಯೇನ ಮನುನಾ ಸಮಃ !೭೧॥ 
ಸಂತಾಪಹರ್ತಾಂಬುದವತ್ಸವಿತ್ರೋ ಗಾಂಗನಾಮವತ್‌ । 
ಸರ್ವೇಷಾಮೇವ ಜಂತೂನಾಂ ಕಾಶೀನ ಸುಗತಿಪ್ರದಃ ॥ ೩೨ ॥ 
ರುದ್ರಃ ಸಂಹಾರರೂಪೇಣ ಪಾಲನೇನ ಚತುರ್ಭುಜಃ । 

ವಿಧಿನತ್ತ್ವಂ ವಿಧಾತಾಸಿ ಭಾರತೀ ತೇ ಮುಖಾಂಬುಜೇ 1 ೭೩ ॥ 
ತ್ರೃತ್ಸಾಣಿಪದ್ಮೇ ಕಮಲಾ ತ್ವತ್ಕೋೋಥೇಸ್ತಿ ಹಲಾಹಲಃ । 

ಅಮೃತಂ ತವ ವಾಗೇವ ತ್ವದ್ಭುಜಾನಶ್ವಿನೀಸುತೌ ॥೭೪॥ 


ತತ್ಯಿಂ ಯತ್ತ್ತೃಯಿ ಭೂಜಾನೌ ಸರ್ವದೇವಮಯೋ ಹ್ಯಸಿ । 
ತಸ್ಮಾತ್ತನ ಶುಭೋದರ್ಕೊೋ ಮಯಾ ಜ್ಞಾತೋಸ್ತಿ ತತ್ವತಃ ॥ ೭೫ ॥ 





೭೦. ದುಷ್ಟರನ್ನು ಬಂಧಿಸುವುದರಲ್ಲಿ ವರುಣನೂ, ಅಸಜ್ಜನರನ್ನುದಂಡಿಸು 
ವುದರಲ್ಲಿ ಯಮಧರ್ಮನೂ, ಐಶ್ವರ್ಯಮಹೋದಯದಿಂದ ಮಹೇಂದ್ರನೂ, 
ಸೈರಣೆಯಲ್ಲಿ ನೀನು ಭೂಮಿಗೆ ಸಮಾನನೂ ಆಗಿರುವೆ. 

೭೧. ಲೋಕಮರ್ಯಾಡೆಗಳನ್ನು ಅನುಸರಿಸುವುದರಲ್ಲಿ ನೀನು ಸಮುದ್ರನು. 
ಪೂಜ್ಯತೆಯಲ್ಲಿ ಹಿಮವಂತನು. ರಾಜನೀತಿಯ ತಿಳುವಳಿಕೆಯಲ್ಲಿ ಶುಕ್ರಸದೃಶನೂ 
ರಾಜ್ಯಭಾರವನ್ನು, ನಡೆಸುವುದರಲ್ಲಿ ಮನುವಿಗೆ ಸಮಾನನೂ ಆಗಿರುವೆ. 

೭೨. ಮೇಘದಂತೆ ಜನರ ಸಂತಾಪಗಳನ್ನು ಕಳೆಯುತ್ತಿರುವೆ. ಗಂಗಾ 
ನದಿಯ ನಾಮದಂತೆ ಪವಿತ್ರನಾಗಿರುವೆ. ಈ ಕಾಶೀಕ್ಸೇತ್ರದಂತೆಯೇ ನೀನೂ 
ಸಕಲ ಪ್ರಾಣಿಗಳಿಗೂ ಸದ್ಗತಿಯನ್ನು ಕೊಡುವವನಾಗಿರುವೆ. 

೭೩. ನಾಶಮಾಡುವುದರಲ್ಲಿ ರುದ್ರನೂ, ಪಾಲನಕರ್ಮದಲ್ಲಿ ಮಹಾ 
ವಿಷ್ಣುವೂ, ಶಾಸನ ಕಾರ್ಯದಲ್ಲಿ ನೀನು ಬ್ರಹ್ಮದೇವನೂ ಆಗಿರುವೆ. ಸರಸ್ವತಿಯು 
ನಿನ್ನ ಮುಖಕಮಲದಲ್ಲಿಯೇ ನಲಿದಾಡುತ್ತಿರುವಳು. 

೭೪. ನಿನ್ನ ಕರಕಮಲದಲ್ಲಿ ಲಕ್ಷ್ಮಿಯೂ, ನಿನ್ನ ಕೋಪದಲ್ಲಿಯೇ ಹಾಲಾ 
ಹಲವಿಸವೂ, ನಿನ್ನ ಮಾತುಗಳಲ್ಲಿಯೇ ಅಮೃತವೂ, ನಿನ್ನ ಭುಜಗಳಲ್ಲಿಯೇ 
ಅತ್ತಿಸೀದೇವತೆಗಳೂ ವಾಸಿಸುತ್ತಿರುವರು. 

೭೫. ಭೂಮಿಯಲ್ಲಿರುವ ಯತ್ನಿಂಚೆದ್ವಸ್ತುವೂ ಸಹ ಭೂಮಂಡಲದ 
ಅಧಿಪತಿಯಾದ ನಿನ್ನಲ್ಲಿಯೇ ಇರುವುದು. ನೀನು ಸಕಲ ದೇವತಾಮಯನಾಗಿ 
ರುವೆ. ಆದುದರಿಂದ ನಿನಗೆ ಮುಂದೆ ಆಗಲಿರುವ ಮಂಗಳವು ಯಥಾರ್ಥ 
ವಾಗಿಯೂ ನನಗೆ ಸಮಗ್ರವಾಗಿ ತಿಳಿದಿರುವುದು. 


ಸಟ್ಟಂಚಾಶತ್ರನೋಳಿಧ್ಯಾಯ॥ ೧೦೩, 


ಆರಬ್ಧಾದ್ಯದಿನಾದ್ಧೂ ಪ ಬ್ರಾಹ್ಮಣೋಷ್ಟಾದಶೇಃಹನಿ 1 


ಉದೀಚ್ಯಃ ಕಶ್ಚಿದಾ ತ್ಯ ಧ್ರುವಂ ತ್ವಾನುಪದೇಕ್ಸ ತಿ ॥೭೬॥ 
ತಸ್ಯ ವಾಕ್ಯಂ ತ್ವಯಾ ರಾಜನ್ಶರ್ತವ್ಯಮವಿಚಾರಿತಂ | 
ತತಸ್ತೇ ಹೃತ್ಸಿತಂ ಸರ್ವಂ ಸೇತ್ಸ್ಯತ್ಯೇನ ಮಹಾಮತೇ Hee 


ಇತ್ಯುಕ್ಟ್ಯಾಪ್ಪುಚ್ಛ್ಯ ರಾಜಾನಂ ಲಬ್ಭಾನುಜ್ಹೋ ದ್ವಿಜೋತ್ತಮಃ । 
ವಿವೇಶ ಸ್ವಾಶ್ರಮುಂ ತುಷ್ಟೋ ನೃಪೋಪ್ಯಾಶ್ಚರ್ಯ ವಾನಭೂಶ್‌ ॥ ೭೮ ॥ 


ಇತ್ಯಂ ವಿಫ್ನುಜಿತಾ ಸರ್ವಾ ಪುರೀ ಸ್ಥಾತ್ಮನಶೀಕೃತಾ | 


ಸ ಪೌರಾ ಸಾನರೋಧಾ ಚ ಸನೃಪಾ ನಿಜಮಾಯಯಾ ॥೭೯॥ 
ಕೃತಕೃತ್ಯನಿವಾತ್ಮಾನಂ ತತೋ ಮತ್ತಾ ಸ ವಿಘ್ನಜಿತ್‌ । 

ನಿಧಾಯ ಬಹುಧಾತ್ಮಾನಂ ಕಾಶ್ಯಾಂ ಸ್ಥಿತಿಮನಾಪ ಚ ॥೮೦॥ 
ಯದಾಸನೋ ದಿವೋದಾಸಃ ಪ್ರಾಗಾಸೀತ್ಯುಂಭಸಂಭನ । 

ತದಾಸನಂ ನಿಜಂ ಸ್ಥಾನಮಲಂಚಕ್ರೇ ಗಣಾಧಿಪಃ HCO 


೭೬. ಎಲ್ಫೆ ರಾಜನೆ! ಇಂದು ಮೊದಲುಗೊಂಡು ಹದಿನೆಂಟನೆಯ ದಿನದ 
ಪ್ರಾತಃಕಾಲದಲ್ಲಿ ಒಬ್ಬಾನೊಬ್ಬ ಬ್ರಾಹ್ಮಣನು ಉತ್ತರದಿಕ್ಕಿನಿಂದ ಬಂದು ಸಿನಗೆ 
ತತ್ತ್ಕೋಪದೇಶವನ್ನು ಮಾಡುವನು. ಇದು ನಿಶ್ಚಯವು. 

೭೭. ಮಹಾಮತಿಯಾದ ಭೂಪಾಲಕನೆ! ಆತನು ಹೇಳಿದ ಮಾತುಗಳನ್ನು 
ನೀನು ವಿಚಾರಿಸದೆಯೇ ನಂಬಿ ಅವುಗಳಂತೆ ನಡೆಯಬೇಕು. ಅದರಿಂದಲೇ ಸಿನ್ಹ 
ಮನಸ್ಸಿನಲ್ಲಿರುವ ಬಯಕೆಯೆಲ್ಲವೂ ಸಿದ್ಧಿಸುವುದು.?' 

೭೮. ಇಂತೆಂದು ರಾಜನನ್ನು ವಂದಿಸಿದವನಾಗಿ ಆ ಬ್ರಾಹ್ಮಣನು ಆತನ 
ಅನುಜ್ಞೆಯನ್ನು ಪಡೆದು ಸಂತೋಷದಿಂದ ತನ್ನ ಆಶ್ರಮವನ್ನು ಪ್ರವೇಶಿಸಿದನು. 
ಆ ಮಹಾರಾಜನೂ ಸಹ ಪರಮಾಶ್ಚರ್ಯಭರಿತನಾದನು. 

೭೯. ಇಂತು ವಿಫ್ಲೇಶ್ವರನಿಂದ ಸಕಲ ಕ್ರೇತ್ರವೂ ವಶಗೊಳಿಸಲ್ಪಟ್ಟತು, 
ಪ್ರರಜನರು, ಅಂತಃಪುರದ ಸ್ತ್ರೀಯರು, ಮಹಾರಾಜನು ಮೊದಲಾದವರೆಲರೂ 
ತನ್ನ ಮಾಯೆಯಿಂದ ಆವೃತರಾಗಿದ್ದರು. 

೮೦. ಆಗ ಗಣಪತಿಯ) ತಾನು ಕೃತಾರ್ಥನಾದೆನೆಂದು ತಿಳಿದುಕೊಂಡು 
ಅನೇಕ ರೂಪಗಳಾಗಿ ತನ್ನ ಶಕ್ತಿಯನ್ನು ವಿಭಾಗಮಾಡಿ ಕಾಶಿಯಲ್ಲಿಯೇ ವಾಸ 
ಮಾಡುವವನಾದನು. 

೮೧7. ಕುಂಭೋದ್ಭವನಾದಲಗಸ್ಕುನೆ! ಪೂರ್ವದಲ್ಲಿ ದಿವೋದಾಸನು ಯಾವ 
ಆಸನವನ್ನು ಅಲಂಕರಿಸಿದ್ದನೊ, ಅದನ್ನೇ ವಿಫ್ಲೇಶ್ವರನು ತನ್ನ ಸ್ಥಾನವನ್ನಾಗಿ 
ಮಾಡಿಕೊಂಡು ಕಾಶಿಯಲ್ಲಿ ನೆಲಸಿದನು. 


೧೦೪ ಶ್ರೀ ಸ್ಥಾಂದಮ ಹಾಪುರಾಣಂ 


ದಿನೋದಾಸೇ ನರಪತೌ ವಿಷ್ಣುನೋಚ್ಹಾಟಓತೇ ಸತಿ । 


ಪುನರ್ನವೀಕೃತಾಯಾಂ ಚ ನೆಗರ್ಯಾಂ ವಿಶ್ವಕರ್ಮಣಾ 1 ೮೨ ॥ 

ಸ್ವಯಮಾಗತ್ಕ ದೇನೇನ ಮಂದರಾತ್ಸು ಂಡರಾಂ ಪುರೀಂ | 

ನಾರಾಣಸೀಂ ಇ ಸ್ರಥೆಮತಸ್ತು ಷ್ಟುವೇ ಗಣನಾಯಕಂ ॥ ೮೩ ॥ 
ಅಗಸ್ತಿ ರುವಾಜ: 2 

ಕಥಂ ಸ್ತುತೋ ಭಗವತಾ ದೇವದೇವೇನ ವಿಘ್ನುಜಿತ್‌ । 

ಕಥಂಚ ಬಹುಧಾತ್ಮಾನಂ ಸ ಚಕಾರ ನಿನಾಯಕಃ ॥ ೮೪ ॥ 

ಕೇನ ಕೇನ ಸ ವೈ ನಾಮ್ನಾ ಕಾಶೀಪುರ್ಯಾಂ ವ್ಯವಸ್ಥಿತಃ । 

ಇತಿ ಸರ್ವಂ ಸಮಾಸೇನ ಕಥಯಸ್ವ ಷಡಾನನ ॥ ೮೫ ॥ 

ಇತ್ಯುದೀರಿತಮಾಕರ್ಣ್ಳ್ಯ ಕುಂಭಯೋನೇಃ ಷಡಾನನ । 

ಯಥಾವತ್ಯ ಥಯಾಮಾಸ ಗಣರಾಜಕಥಾಂ ಶುಭಾಂ ॥ ೮೬ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೆಃ ಕಾಳೇಖಂಡೇ ಉತ್ತ ರಾರ್ಧೇ 4 ಗಣೇಶಮಾಯಾಸ್ರ ಪಂಚನರ್ಣನಂ?? 
ನಾಮ ಷಟ್ಟ ಉಚಾಶತ ಕಮೋಂಧ್ಯಾಯಃ 


೮೨. ಬಳಿಕ ರಾಜನಾದ ದಿವೋದಾಸನು ಮಹಾ ವಿಷ್ಣುವಿನ ಮೂಲಕ 
ವಾಗಿ ನಗರದಿಂದ ಹೊರಡಿಸಲ್ಪಡಲು ಆ ನಗರನೆಲ್ಲವೂ ನಿಶ್ವಕರ್ಮನಿಂದ 
ಪುನಃ ನೂತನವಾಗಿ ಅಲಂಕರಿಸಲ್ಪಟ್ಟಿತು. 

೮೩. ಆಗ ಮಹಾದೇವನು ಮಂದರಾಚಲವನ್ನು ಬಿಟ್ಟು ಸುಂದರ ನಗರಿ 
ಯಾದ ವಾರಾಣಸಿಯನ್ನು ಪ್ರವೇಶಿಸಿದ ಕ್ಸಣದಲ್ಲಿಯೇ ಪ್ರಥಮದಲ್ಲಿ ಗಣಪತಿ 
ಯನ್ನು ಬಹು ವಿಧವಾಗಿ ಸ್ತೋತ್ರಮಾಡಿದನು. 

೮೪. ಅಗಸ್ಯುನು ಹೇಳುತ್ತಾನೆ:--ದೇವದೇವನೂ, ಷಡು )ಹೈಶ್ವ ರ್ಯ 
ಭರಿತನೂ ಆದ ಮಹೇಶ್ವರನಿಂದ ಗಜಮುಖನು ಹೇಗೆ ಸಂಸ್ಥುತನಾದನು? 
ಆ ವಿನಾಯಕನು ತನ್ನನ್ನು ಬಹು ವಿಧವಾಗಿ ವಿಭಾಗಮಾಡಿಕೊಂಡುದು ಹೇಗೆ? 

೮೫. ಕಾಶೀನಗರಿಯಲ್ಲಿ ಆತನು ಯಾವ ಯಾವನ ಹೆಸರಿನಿಂದ ಸ್ಥಾಪಿತನಾಗಿ 
ರುವನು? ಎಲ್ಲೆ ಷಣ್ಮುಖಸ್ವಾಮಿಯೆ ! ಈ ವಿಷಯಗಳೆಲ್ಲವನ್ನೂ ವಿಸ್ತಾರವಾಗಿ 
ಕೇಳಲಿಚ್ಛಿ ಸುತ್ತಿರುವ ನನಗೆ ರಿರೂಪಿಸುವವನಾಗು. 

೮೭, ಇಂತು ಕುಂಭಸಂಭವನಾಡಿದ ಮಾತುಗಳನ್ನು ಕೇಳಿ ಷಡಾನನನು 
ಗಣಾಧಿನಾಯಕನ ಪುಣ್ಯ ತಮವಾದ ಕಥೆಯನ್ನು ಆಮೂಲಾಗ್ರವಾಗಿ ಆತನಿಗೆ 
ಹೇಳಲುಪಕ್ರಮಿಸಿದನು. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದನುಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 

4 ಗಣೇಶಮಾಯಾಪ್ರಪಂಚವರ್ಣನ''ನೆಂಬ 
ಐವತ್ತ್ವಾರನೆಯ ಅಧ್ಯಾಯವು ಮೂಗಿದುದು 


॥ ಶ್ರೀಃ ॥ 
ಅಥ ಸಪ್ತಪಂಚಾಶತ್ರಮೋ$ಧ್ಯಾಯಃ 


ಢುಂಢಿವಿನಾಯಕ ಪ್ರಾದು ರ್ಭಾವವರ್ಣನಂ 


ಸ್ಕಂದ ಉವಾಚ: 
ವಿಶ್ವೇಶೋ ನಿಶ್ವಯಾ ಸಾರ್ಧಂ ಮಯಾ ಚ ಮುನಿಸತ್ತಮ । 
ಮಹಾಶಾಖವಿಶಾಖಾಭ್ಯಾಂ ನಂದಿಭೃಂಗಿಪುಕೋಗಮಃ non 
ನೈಗಮೇಯೇನ ಸಹಿತೋ ರುದ್ದೈಃ ಸರ್ವತ್ರ ಸಂವೃತಃ । 
ದೇವರ್ಷಿಭಿಃ ಸಮಾಯುಕ್ತಃ ಸನಕಾದ್ಯೈರಭಿಷ್ಟುತಃ ns 
ಸಮಸ್ತಾಯತನಾಧೀಶೈರ್ದಿಕ್ಸಾಲೈರಭಿನಂದಿತಃ | 
ತೀರ್ಥೈರ್ದರ್ಶಿತತೀರ್ಥಶ್ಚ ಗಂಧರ್ವೈರ್ಗೀತಮಂಗಲಃ ॥೩॥ 
ಕೃತಪೂಜೋಃಪ್ಸರೋಭಿಶ್ಚ ನೃತ್ಯಹಸ್ತಕಪಲ್ಲನೈಃ । 
ವಿಯತ್ಯನಾಹತೈರ್ನಾದೈಃ ಸಮಂತಾದನುಮೋದಿತಃ ॥೪॥ 
ಖುಷೀಣಾಂ ಬ್ರಹ್ಮನಿರ್ಫೋಷೈರ್ಬಧಿರೀಕೃತದಿಜ್ಮುಖಃ | 


ಕೃತಸ್ತುತಿಶ್ಹಾರಣೌಫೈರ್ವಿಮಾನೈ ರಭಿತೋ ವೃತಃ 1೫॥ 


ಕನ್ನಡದ ಅನುವಾದ 
ಢುಂಢಿವಿನಾಯಕ ಪ್ರಾದುರ್ಭಾಾವವರ್ಣನ 

೧. ಸ್ವಂದನು ಹೇಳುತ್ತಾನೆ:--ಮುನಿಶ್ರೇಷ್ಠನೆ! ಬಳಿಕ ಪಾರ್ವತೀಸಮೇತ 
ನಾದ ವಿಶ್ವೇಶ್ವರನು ನನ್ನೊಡನೆಯೂ, ಮಹಾಶಾಖ ವಿಶಾಖರೊಡನೆಯೂ ನಂದಿ 
ಭೃಂಗಿಗಳು ಮುಂದೆಬರುತ್ತಿರಲು ಕಾಶಿಗೆ ಹೊರಟನು. 

೨, ನೈಗಮೇಯನಿಂದ ಕೂಡಿದವನಾಗಿ ರುದ್ರರಿಂದ ಸುತ್ತಲೂ ಪರಿವೃತ 
ನಾಗಿದ್ದನು. ದೇವರ್ಷಿಗಳಿಂದ ಯುಕ್ತನಾಗಿ ಸನಕಾದಿ ಮಹಾಮುನಿಗಳಿಂದ 
ಸ್ತೋತ್ರ ಮಾಡಿಸಿಕೊಳ್ಳುತ್ತಲಿದ್ದನು. 

೩. ಸಮಸ್ತ ವಾಸಸ್ಥಾನಗಳಿಗೂ ಅಧೀಶ್ವರರಾದ ಅಷ್ಟದಿಕ್ಟಾಲಕರ 
ಅಭಿನಂದನೆಗಳನ್ನು ಕೇಳುತ್ತ ರೂಪುಗೊಂಡ ತೀರ್ಥಗಳೇ ದಾರಿಯನ್ನು ತೋರಿಸು 
ತ್ರಿರಲು ಗಂಧರ್ವ ನಾಯಕರು ಮಂಗಳಗೀತಗಳನ್ನು ಹಾಡುತ್ತಿದ್ದರು. 

೪. ಅಪ್ಪರಸೆಯರು ಪೂಜೆಯನ್ನು ಮಾಡುತ್ತಿದ್ದರು. ನೃತ್ಯಗಳನ್ನು 
ಮಾಡುತ್ತ ಕೈಗಳಿಂದ ಪುಷ್ಪಗಳನ್ನೆರಚುತ್ತಿದ್ದರು. ಆಕಾಶದಲ್ಲಿ ದೇವವಾದ್ಯ 
ಗಳು ಬಾಜಿಸುವವರಿಲ್ಲದೆಯೇ ಧ್ವನಿಗೈಯುತ್ತಿದ್ದುವು. ಇಂತು ಸರ್ವರೂ ಆತನ 
ಕಾಶೀ ಪ್ರವೇಶವನ್ನು ಅನುಮೋದಿಸುತ್ತಿದ್ದರು. 

೫. ಮಹರ್ಷಿಗಳು ತಮ್ಮ ವೇದಘೋಷಗಳಿಂದ ಎಂಟುದಿಕ್ಕುಗಳ ಜನ 

F 


೧೦೬ ಶ್ರೀ ಸ್ಕಾಂದಮಹಾಪುರಾಣಂ 


ತ್ರಿನಿಷ್ಟಸ ವಧೂಮುಸ್ಛಿಭ ಷ್ಟೆ ಎರ್ಲಾಜೈರಿತಸ್ತ್ರತಃ । 


ಅಭಿನೃಷ್ಟೋ ಮಹಾದೇನಃ ಸಂಪ್ರಹೃಷ್ಟತನೂರುಹಃ ॥೬॥ 
ದತ್ತ ಮಾಲ್ಯೋಪಹಾರಶ್ಚ ಬಹುನಿದ್ಯಾಧರೀಗಣೈಃ । 

ಯಕ್ಚಗುಹ್ಯಶಸಿದ್ಧೆ ಶ್ನೆ ಖೇಚರೈರಭಿನಂದಿತಃ ॥೭॥ 
ಕೃತಪ್ರನೇಶಶಕುನೋ ಮೃುಗೈಃ ಶಕುನಿಭಿಃ ಪುರಃ । 

ಕಿನ್ನರೀಭಿಃ ಪ್ರಹೃಷ್ಟಾಸ್ಯೈಃ ಕಿನ್ನರೈರುಪವರ್ಣಿತಃ nen 
ವಿಷ್ಣುನಾ ಚ ಮಹಾಲಕ್ಸ್ಮ್ಮ್ಯಾ ಬ್ರಹ್ಮಣಾ ನಿಶ್ಚಕರ್ಮಣಾ | 

ನಂದಿನಾಥ ಗಣೇಶೇನ ಅನಿಷ್ಕೃತಮಹೋತ್ಸವಃ ॥೯॥ 
ನಾಗಾಂಗನಾಭಿಃ ಪರಿತಃ ಕೃತನೀರಾಜನಾವಿಧಿಃ । 

ಪ್ರವಿನೇಶ ಮಹಾದೇವಃ ಪುರೀಂ ವಾರಾಣಸೀಂ ಶುಭಾಂ ॥ ೧೦॥ 
ಪಶ್ಯತಾಂ ಸರ್ನದೇವಾನಾಮನರುಹ್ಯ ನೃಷೇಂದ್ರತಃ 1 

ಪರಿಷ್ವಜ್ಯ ಗಣಾಧೀಶಂ ಪ್ರೋನಾಚ ನೃಷಭದ್ವಜಃ noon 


ರನ್ನೂ ಕಿವುಡುಮಾಡುತ್ತಿದ್ದರು. ಚಾರಣರೆಲ್ಲರೂ ಆತನನ್ನು ಸ್ತುತಿಸುತ್ತ 
ತಮ್ಮ ವಿಮಾನಗಳಿಂದ ಸುತ್ತುವರೆಸಿ ಬರುತ್ತಿದ್ದರು. 

೬. ದೇವತೆಗಳ ಸ್ತ್ರೀಯರೆಲ್ಲರೂ ಮುಷ್ಟಿಗಳಿಂದ ಅಡಿಗಡಿಗೂ ಲಾಜಾಕ್ಸತೆ 
ಗಳನ್ನು ಮಳೆಗರೆಯುತ್ತಿರಲು ಮಹಾದೇವನ ದೇಹವು ಸಂತೋಷದಿಂದ ಪುಲ 
ಕಾಂಕಿತವಾಗುತ್ತಿದಿ ತು. 

೭. ಬಹುಸಂಖ್ಯಾಕರಾದ ವಿವ್ಯಾಧರಿಯಗ ಗಡಣಗಳು ಪುಷ್ಪಮಾಲೆ 
ಗಳನ್ನೂ ಉಸಹಾರಗಳನ್ನೂ ಸಮರ್ಪಿಸುತ್ತಿದ್ದುವು. ಯಕ್ಸರೂ, ಗುಹೈಕರೂ, 
ಸಿದ್ಧರೂ, ಖೇಚರರೂ ಅಭಿನಂದನೆಗಳನ್ನು ಮಾಡುತ್ತಿದ್ದರು. 

೮. ಶಕುನಸೂಚಕಗಳಾದ ಮೃಗಗಳು ಮುಂದುಗಡೆಯಲ್ಲಿ ಪುರಪ್ರವೇಶ 
ವನ್ನು ಮಾಡಬಹುದೆಂಬುದಾಗಿ ಶುಭಶಕುನಗಳನ್ನು ತೋರುತ್ತಿದ್ದುವು. ಸಂತೋ 
ಷದಿಂದರಳಿದ ಮುಖಗಳುಳ್ಳ ಕಿನ್ನರಿಯರಿಂದಲೂ, ಕಿನ್ನರರಿಂದಲೂ ಶಿವನು ಗುಣ 
ವರ್ಣನೆಗಳನ್ನು ಕೇಳುತ್ತಿದ್ದನು. 

೯. ಮಹಾವಿಷ್ಣುವೂ, ಮಹಾಲಕ್ಸ್ಮ್ಮಿಯೂ, ಬ್ರ ಹ್ಮದೇವನೂ, ವಿಶ್ವ 
ಕರ್ಮನೂ, ನಂದೀಶ್ವರನೂ, ಗಣಪತಿಯೂ ನಗರದಲ್ಲಿ ಮಹೋತ್ಸವವನ್ನು 
ಆತನಿಗಾಗಿ ಏರ್ಪಡಿಸಿದ್ದರು. 

೧೦. ನಾಗಾಂಗನೆಯರು ಸುತ್ತಲೂ ವ'ಂಗಳಾರತಿಗಳನ್ನು ಬೆಳಗುತ್ತಿ 
ದ್ದರು. ಇಂತು ಮಹಾವೈಭವದಿಂದ ವ"ಹಾದೇವನು ಸರ್ವಮಾಂಗಲ್ಯಾನ್ವಿತ 
ವಾದ ವಾರಾಣಸೀ ನಗರವನ್ನು ಪ್ರವೇಶಮಾಡಿದನು. 

೧೧. ಸಕಲ ದೇವತೆಗಳೂ ನೋಡುತ್ತಿರುವಂತೆಯೇ ಮಹೇಶ್ವರನು ತನ್ನ 


ಸಪ್ತಪಂಚಾಶತ್ತಮೋ5ಧ್ಯಾಯಃ ೧೦೩ 


ಯದಸಂಸ್ರಾಸ್ತವಾನಸ್ಮಿ ಪುರೀಂ ವಾರಾಣಸೀಂ ಶುಭಾಂ । 
ಮಯಾಪ್ಯತೀನ ದುಪ್ರ್ರಾಸ್ಕಾಂ ಪ್ರಸಾದೋಸ್ಯ ವೈ ಶಿಶೋಃ ॥ ೧೨॥ 
ಯದ್ದು ಪ್ರ್ರಸಾದಾಂ ಹಿ ಸಿತುರಸಿ ತ್ರಿಜಗತೀತಲೇ | 


ತತ್ಸೂನುನಾ ಸುಸಾಧ್ಯಂ ಸ್ಯಾದತ್ರ ದೃಷ್ಟಾಂತತಾ ಮಯಿ ॥ ೧೩ ॥ 

ಅನೇನ ಗಜವಕ್ಟ್ರೇಣ ಸ್ವಬುದ್ಧಿನಿಭವೈರಿಹ | 

ಕಾಶೀಪ್ರಾಪ್ತಿರ್ಯಥಾ ಮೇ ಸ್ಯಾತ್ತಥಾ ಕಿಂಚಿದನುಸ್ಮಿತಂ ॥ ೧೪ ॥ 

ಪುತ್ರನಾನಹಮೇವಾಸ್ಮಿ ಯಚ್ಚ ಮೇ ಚಿರಚಿಂತಿತಂ । 

ಸ್ವಸೌರುಷೇಣ ಕೃತವಾನಭಿಲಾಷಂ ಕರಸ್ಥಿತಂ ॥ ೧೫ ॥ 

ಇತ್ಯುಕ್ತ್ವಾ ತ್ರಿಪುರೀಹರ್ತಾ ಪುರುಹೂತಾದಿಭಿಃ ಸ್ತುತಃ । 

ಪರಿತುಷ್ವಾವ ಸಂಹೃಷ್ಟಃ ಸ್ಪಷ್ಟಗೀರ್ಭಿರ್ಗಜಾನನಂ ॥ ೧೬ ॥ 
ಶ್ರೀಕಂಠ ಉವಾಚ: 

ಜಯ ವಿಫ್ನಕೃತಾಮಾದ್ಯ ಭಕ್ತನಿರ್ವಿಫ್ನಕಾರಕ । 

ಅನಿಘ್ನ ವಿಫ್ಲಶಮನ ಮಹಾನಿಫ್ಲೈಕನಿಫ್ಲಕೃತ್‌ 1 ೧೭॥ 


ವೃಷಭವಾಹನದಿಂದ ಕೆಳಕ್ಸಿಳಿದ' ಮಹಾಗಣಸತಿಯನ್ನು ಆಲಿಂಗಿಸಿಕೊಂಡ" 
ಹೇಳತೊಡಗಿದನು. 

೧೨. ನನಗೂ ಅತ್ಯಂತ ದುಸ್ಸಾಧ್ಯವಾಗಿದ್ದ ಪವಿತ್ರವಾದ ಈ ನಗರಿಯನ್ನು 
ಈಗ ನಾನು ಪ್ರವೇಶಿಸಿದುದೆಲ್ಲವೂ ಈ ನನ್ನ ಬಾಲಕನಾದ ಗಣಪತಿಯ ಅನುಗ್ರಹ 
ದಿಂದಲೇ ಉಂಟಾಗಿರುವುದು. 

೧೩. ತಂದೆಯಾದವನಿಗೆ ಮೂರು ಲೋಕಗಳಲ್ಲಿಯೂ ಯಾವುದು ಸಾಧಿ 
ಸಲು ಬರುವುದಿಲ್ಲವೊ, ಅದು ಮಗನಿಗೆ ಸುಲಭವಾಗಿಯೇ ಸಾಧ್ಯವಾಗುವುದು. 
ಇದಕ್ಕೆ ಈಗಿನ ನನ್ನ ವ್ಯಾಪಾರವೇ ದೃಷ್ಟಾಂತವಾಗಿರುವುದು. 

೧೪. ಈ ಗಜವದನನ್ನು ತನ್ನ ಬುದ್ಧಿಯಲ್ಲಿ ನಿಶ್ಚಯಿಸಿದ ಉಪಾಯಗ 
ಳಿಂದಲೇ ನನಗೆ ಕಾಶೀವಾಸದ ಲಾಭವು ಉಂಟಾಗುವ ರೀತಿಯಲ್ಲಿ ಸಕಲ 
ಕಾರ್ಯವನ್ನೂ ನೆರವೇರಿಸಿರುವನು. 

೧೫. ನನ್ನ ಮನಸ್ಸಿನಲ್ಲಿಯೇ ಕೇವಲ ಅಭಿಲಾಸೆಯಾಗಿ ಉಳಿದಿದ್ದುದನ್ನು 
ಬಹುಕಾಲದ ಮೇಲೆ ಗಣೇಶನು ಹಸ್ತಗತವಾಗುವಂತೆ ತನ್ನ ಪೌರುಷದಿಂದ 
ಸಾಧನೆ ಮಾಡಿದನು. ಆದುದರಿಂದ ಮಕ್ಕಳನ್ನು ಪಡೆದವರಲ್ಲಿ ನಾನೇ ಧನ್ಯನಾದೆನು. 

೧೬. ಮಹೇಂದ್ರನೇ ಮುಂತಾದ ದೇವತೆಗಳಿಂದಲೂ ಸ್ತುತ್ಯನಾದ ತ್ರಿಪು 
ರಾಂತಕನು ಇಂತು ಹೇಳಿ ಸಂತೋಷಗೊಂಡು ಸ್ಪಷ್ಟವಾಣಿಯಿಂದ ಗಜಮುಖ 
ನನ್ನು ಬಹು ವಿಧವಾಗಿ ಸ್ತೋತ್ರಮಾಡಿ ದನು. 

೧೭. ಶಿವನು ಹೇಳುತ್ತಾನೆ: ವಿಫ್ಲೆಗಳನ್ನುಂಟು ಮಾಡುವುದರಲ್ಲಿ 


೧೦೮ ಶ್ರೀ ಸ್ಥಾಂದಮಹಾಪುರಾಣಂ 


ಜಯ ಸರ್ವಗಣಾಧೀಶ ಜಯ ಸರ್ವಗಣಾಗ್ರಣೀಃ | 


ಗಣಪುಣತಪಾದಾಬ್ದ ಗಣನಾತೀತಸದ್ಗುಣ ॥ ೧೮ ॥ 
ಜಯ ಸರ್ವಗ ಸರ್ವೇಶ ಸರ್ವಬುದ್ಧ್ಯೇಕಶೇವಧೇ | 
ಸರ್ವಮಾಯಾಪ್ರಸಂಚಜ್ಞ ಸರ್ನಕರ್ಮಾಗ್ರಪೂಜಿತ ॥೧೯॥ 
ಸರ್ನಮಂಗಲಮಾಂಗಲ್ಯ ಜಯ ತ್ವಂ ಸರ್ವಮಂಗಲ | 
ಅನುಂಗಲೋಪಶಮನ ಮಹಾಮಂಗಲಹೇತುಕ ॥ ೨೦॥ 
ಜಯ ಸೃಷ್ಟಿಕೃತಾಂ ವಂದ್ಯ ಜಯ ಸ್ಥಿತಿಕೃತಾನನ | 

ಜಯ ಸಂಹೃತಿಕೃತ್ಸ್ತುತ್ಯ ಜಯ ಸತ್ಕರ್ಮಸಿದ್ಧಿ ದ ॥ ೨೧॥ 
ಸಿದ್ಧ ವಂದ | ಸದಾಂಭೋಜ ಜಯ ಸಿಡಿ ವಿಧಾಯಕ | 

ಸರ್ವಸಿದೆ ೇಕನಿಲಯ ಮಹಾಸಿದ ್ಯ ಡಿ ಸೂಚಕ ॥ ೨೨ ॥ 


ಮೊದಲಿಗನೂ, ಭಕ್ತರಿಗೆ ನಿರ್ವಿಘ್ಮಗಳನ್ನುಂಟ-ಮಾಡ` ವವನೂ, ವಿಘ್ನರಹಿತನೂ, 
ವಿಘ್ನಗಳನ್ನು ನಾಶಗೊಳಿಸುವನೂ, ಮಹಾವಿಘ್ನಗಳಿಗೂ ವಿಘ್ನವನ್ನುಂಟು 
ಮಾಡುವ ಸರ್ವೇಶ್ವರನೂ ಆದ ನಿನಗೆ ಜಯವಾಗಲಿ. 

೧೮. ಸಮಸ್ತ ಗಣಗಳಿಗೂ ಅಧಿನಾಯಕನೂ, ಗಣಸೈನ್ಯಗಳಿಗೆ ಮುಂದಾ 
ಳುವೂ, ಗಣಗಳಿಂದ ನವ*ಸೃರಿಸಲ್ಪ ಡುವ ಪಾದಕಮಲಗಳುಳ್ಳವನೂ, ಅಸಂಖ್ಯಾತ 
ಗಳಾದ ಸದ್ಗುಣಗಳಿಂದ ಭರಿತನೂ ಆದ ನಿನಗೆ ಜಯವು. 

೧೯. ಸರ್ವತ್ರ ವ್ಯಾಪ್ತನೂ, ಸರ್ವೇಶ್ವರನೂ, ಸಕಲಬುದ್ದಿಗಳಿಗೂ ಒಂದೇ 
ನೆಲೆಯಂತಿರುವವನೂ, ಈ ಮಾಯಾಸ್ರಸಂಚದ ಆದ್ಯಂತವೆಲ್ಲವನ್ನೂ ತಿಳಿದ 
ವನೂ, ಸಕಲ ಕರ್ವಗಳಲ್ಲಿಯೂ ಅಗ್ರಸೂಜೆಗೆ ಅರ್ಹನಾದವನೂ ಆದ ನಿನಗೆ 
ವಿಜಯವಾಗಲಿ. 

೨೦. ಸಕಲಮಂಗಳಗಳಿಗೂ ಮಂಗಳಪ್ರದನೂ, ಸರ್ಮಮಂಗಳಕಾ 
ಗಿಯೂ, ಅಶುಭಗಳನ್ನು ನಿರ್ಮೂಲಗೊಳಿಸುವವನೂ, ಭಕ್ತರಿಗೆ ಕೈನಲ್ಯವನ್ನು 
ಕೊಡುವ ಏಕಾಂತಕಾರಣನೂ ಆಗಿರುವ ನಿನಗೆ ಜಯವುಂಟಾಗಲಿ. 

೨೧. ರೋಕಸೃಷ್ಟಿಕರ್ತೃಗಳಾದ ಬ್ರಹ್ಮಾದಿಗಳಿಗೆ ವಂದ್ಯನೂ, ಸ್ಥಿತಿ 
ಕಾರಕನಾದ ವಿಷ್ಣುವಿಗೆ ನಮಸ್ಕಾರಾರ್ಹನೂ, ಸಂಹಾರವನ್ನುಮಾಡುವ ಯಮಾ 
ದಿಗಳಿಂದ ಸ್ತೋತ್ರವನ್ನು ಕೇಳುವವನೂ, ಸಕಲ ಸತ್ಕಾರ್ಯಗಳಿಗೆ ಸಿದ್ಧಿ 
ಯನ್ನು ಅನುಗ್ರ ಜಸುವವನೂ ಆದ ನಿನಗೆ ಜಟಕ 

೨೨. ಸಿದ್ಧ ರಿಂದ ನಮಸ್ಕ್ರೃತವಾದ ಪಾದಕಮಲವುಳ್ಳವನೂ, ಕಾರ್ಯ 
ಸಿದ್ದ ಯನ್ನುಂಟುಮಾಡುವವನೂ, ಸರ್ವಸಿದ್ಧಿಗಳಿಗೂ fh ತನನೂ, ಅಣಿ 
ಮಾದಿ. ಮಹಾಸಿದ್ಧಿ ಗಳ ಅಭ್ಯುದಯವನ್ನು ಕೊಡುವವನೂ ಆದ ನಿನಗೆ ಜಯವು. 


ಸಪ್ತ ಪಂಚಾಶತ್ತಮೋತಧ್ಯಾಯಃ ೧೦೯ 


ಅಶೇಷಗುಣನಿರ್ಮಾಣಗುಣಾತೀತಗುಣಾಗ್ರಣೇಃ | 


ಪರಿಪೂರ್ಣಚರಿತ್ರಾರ್ಥ ಜಯ ತ್ವಂ ಗುಣನರ್ಣಿತ ॥ ೨೩॥ 
ಜಯ ಸರ್ವಬಲಾಧೀಶ ಬಲಾರಾತಿಬಲಪ್ರದ । 

ಬಲಕೋಜ್ವಲದಂತಾಗ್ರ ಬಾಲಾಂಬಾಲಪರಾಕ್ರಮ ॥ ೨೪ ॥ 
ಅನಂತಮಹಿಮಾಧಾರ ಧರಾಧರನಿದಾರಣ | 
ದಂತಾಗ್ರಪ್ರೋತದಿಜಕ್‌ ನಾಗ ಜಯ ನಾಗನಿಭೂಷಣ ॥ ೨೫ ॥ 


ಯೇ ತ್ವಾಂ ನಮಂತಿ ಕರುಣಾಮಯ ದಿನ್ಯಮೂರ್ತೇ 
ಸರ್ವೈನಸಾನಮುಪಿ ಭುವೋ ಭುವಿ ಮುಕ್ತಿಭಾಜಃ । 
ತೇಷಾಂ ಸದೈನ ಹರಸೀಹ ಮಹೋಪಸರ್ಗಾನ್‌ 
ಸ್ವರ್ಗಾಪವರ್ಗಮಸಿ ಸಂಪ್ರದದಾಸಿ ತೇಭ್ಯಃ ॥ ೨೬॥ 
ಯೇ ವಿಘ್ನರಾಜ ಭವತಾ ಕರುಣಾಕಟಾಕ್ಸೈಃ 
ಸಂಪ್ರೋಕ್ಸಿತಾಃ ಕ್ಸಿತಿತಲೇ ಸ್ಪಣಮಾತ್ರಮತ್ರ । 
ತೇಷಾಂ ಕ್ಚಯಂತಿ ಸಕಲಾನ್ಯಸಿ ಕಿಲ್ಬಿಷಾಣಿ 
ಲಕ್ಷ್ಮೀ8 ಕಟಾಕ್ಟಯತಿ ತಾನ್ಪುರುಷೋತ್ತಮಾಸ್ದಿ ॥ ೨೭॥ 





೨೩. ಸಕಲ ಸದ್ಗುಣಗಳಿಗೂ ನಿರ್ಮಾಣಭೂಮಿಯೂ, ತ್ರಿಗುಣಾತೀತನೂ, 
ಗುಣವಂತರಲ್ಲಿ ಅಗ್ರೇಸರನೂ, ಪರಿಪೂರ್ಣನೂ, ಸಚ್ಚಾರಿತ್ರದ ಫಲಸ್ವರೂಪನೂ, 
ಗುಣನಿಧಿಯೆಂದು ವರ್ಣಿಸಲ್ಪಡುವನನೂ ಆದ ನೀನು ಜಯಶೀಲನಾಗು. 

೨೪. ಸಕಲಪ್ಪ ತ್ರ ಮಥಬಲಗಳಿಗೆ ಅಧೀಶ್ವರನೂ, ಪರಬಲಕ್ಕೆ ಶತ್ರುವೂ, 
ಭಕ್ತರಿಗೆ ಬಲವನ್ನು: ಕೊಡ" ವವನೂ, ಬಲಾಕಪಕ್ಷಿ ಗಳ ಸಾಕಕುತ್‌ ಹೊಳೆಯ: 
ತ್ರಿರುವ ದಂತವುಳ್ಳ; ವನೂ, ಬಾಲಕನಾದರೂ ಮಹಾಬಲಿಷ್ಯ ರ ಪರಾಕ್ರಮವುಳ್ಳ 
ವನೂ ಆದ ನಿನಗೆ. ಜಯವು. 

೨೫. ಕೊನೆಯಿಲ್ಲದ ಮಹಿಮೆಗೆ ಆಧಾರನೂ, ಕ್ರೌಂಚನರ್ವತವನ್ನು 
ಸೀಳಿದವನೂ, ಕೋರೆದಾಡೆಗಳಲ್ಲಿ ದಿಗ್ಗಜಗಳನ್ನೂ ಪ್ರಳಯದಲ್ಲಿ ಧರಿಸುವವನೂ, 
ಉದರದಲ್ಲಿ ಹಾವಿನ ಭೂಷಣವನ್ನು ಧರಿಸಿದವನೂ ಆದ ನಿನಗೆ ಮಂಗಳವಾಗಲಿ. 

೨೬, ಕರುಣಾಮಯನಾದ ದಿವ್ಯರೂಪಧಾರಿಯೆ ! ಯಾರು ನಿನ್ನನ್ನು 
ನಮಸ್ಕರಿಸುವರೊ, ಅವರು ಭೂಲೋಕದಲ್ಲಿ ಸಕಲ ಪಾತಕಗಳನ್ನು ಮಾಡಿದ್ದ ರೂ 
ಇಹದಲ್ಲಿ ನೋಕ್ಸಕ್ಕೆ ಭಾಗಿಗಳಾಗುವರು. ಈ ಲೋಕದಲ್ಲಿ ಅವಂಗೆ ಸಂಭವಿ 
ಸುವ ವ ಹಾಕಷ್ಟಗಳನ್ನು ಕೂಡ ನೀನು ಹೋಗಲಾಡಿಸುನೆ. ಅವರಿಗೆ ಸ್ವರ್ಗ 
ವನ್ನೂ ಮೋಕ್ಷ ಸಾಮ್ರಾ ಜ ವನ್ನೂ ದಯೆಯಿಂದ ಅನುಗ್ರಹಿಸುವೆ. 

೨೭. ಎಲೈ ನಿಫ್ನೇಶ್ವ ಕೈತ! ನಿನ್ನ ಕರುಣಾಪೂರಿತಗಳಾದ ಕಟಾಕ್ಸಗಳಿಂದ 
ಯಾರು ನೋಡಲ್ಪಟ್ಟಿರುವರೊ, ಈ ಭೂವ`ಂಡಲದಲ್ಲಿ ಒಂದು ಕ್ಲಣಮಾತ್ರ 


೧೧೦ ಶ್ರೀ ಸ್ಕಾಂದಮಹಾಪುರಾಣಂ 


ಯೇ ತ್ವಾಂ ಸ್ತುವಂತಿ ನತವಿಘ್ನನಿಘಾತದಕ್ಟ, 
ಹ್‌ ಪ್ಲಯಣೇಹೃದಯ ಸಂಕಚತಿಗೃ ರಶ್ಮೇ : 
ಶ್ರೂಯಂತ ಏವ ತ ಇಹ ಪ್ರಥಿತಾ ನ ಚಿತ್ರಂ 
ಚಿತ್ರಂ ತದತ್ರ ಗಣಸಾ ಯದಹೋಂತ ಏವ ॥ ೨೮ ॥ 
ಯೇ ಶೀಲಯಂತಿ ಸತತಂ ಭವತೋಂಂಫ್ರಿಯುಗ್ಮಂ 
ತೇ ಪುತ್ರಸೌತ್ರಧನಧಾನ್ಯಸಮೃದ್ಧಿ ಭಾಜಃ | 
ಸಂಶೀಲತಾಂಘ್ರಿಕಮಲಾ ಬಹುಭೃತ್ಯವರ್ಗೈಃ 
ಭೂಸಾಲಭೋಗ್ಯಕಮಲಾಂ ನಿಮಲಾಂ ಲಭಂತೇ ॥೨೯॥ 
ತ್ವಂ ಕಾರಣಂ ಸರಮಕಾರಣಕಾರಣಾನಾಂ 
ನೇದ್ಯೋಸಸಿ ನೇಡನಿದುಷಾಂ ಸತತಂ ತೃಮೇಕಃ | 
ತ್ವಂ ಮಾರ್ಗ ಣೇಯಮಸಿ ಕಿಂಚನ ಮಟನ್‌ 1 
ವನಾಚಾನುಗೋಚರ ಚರಾಚರ ದಿನ್ಯಮೂರ್ತೆೇ ॥೩೦॥ 





ವಾದರೂ ಆ ಲಾಭವನ್ನು ಸಡೆದಎರ ಸಕಲಹೋಷಗಳೂ ನಾಸ ಹೂಂದು 
ವುವು. ಆ ಪುರುಷಶ್ರೆ (ಷ [ರನ್ನು ಮಹಾಲಕ್ಸಿ ಯೂ ತನ್ನ ಕಟಕ ಕೃಗಳಿಂದ 
ನೋಡ: ತ್ತಿರುವಳು. 

೨೮. ಪ್ರಣತರಾದವರ ವಿಫ್ಲುಗಳನು ನಾರಗೊಳಿಸುವುದರಲ್ಲಿ ದಕ್ಚನೆ! 
ಪಾರ್ವತೀದೇವಿಯ ಹ ಹೃ ದಯಕಮಲನನ್ನ ರಳಸುವ 
ಸ್ತೋತ್ರಮಾಡುವರೊ, ಅವರು ಈ ಲೋ 
ರೆಂಬುದನ್ನು ಕೇಳಿರುವೆನು. ಇದೂ ವಿಚಿತ್ರವಾಮದಲ್ಲ. ಆದರೆ ಅವ 
ಶಿವಲೋಕದಲ್ಲಿ ನಿನ್ನಂತೆಯೇ ಗಣಾಧಿಸರಾಗಿ 
ವಿಚಿತ್ರವೆನ್ನಬೇಕು. 

೨೯. ಯಾರು ಸಂತತವಾಗಿ ನಿನ್ನ ವಾಡದ್ವ ದ ವನ್ನು ಸೇವಿಸುತ್ತಿರುವರೊ, 
ಆವರು ಪುತ್ರ, ಪೌತ್ರ, ಧನ, ಧಾನ್ಯ ಗಳೇ ಮುಂತಾವ ಸಕಲ ಪದಾರ್ಥಗಳ 
ಸಮ ದ್ಧಿಗೂ ಪಾತ್ರರಾಗುವರು. ಆಸಂಖ್ಯಾತರಾದ ಸೆ ಸೇವಕವರ್ಗದ ಜನರಿಂದ 
ತಮ್ಮ ಪಾದಗಳ 'ಸಂಚರ್ಯೆಯನ 2 ಮಾಡಿಸಿಕೊಳ್ಳು ತ್ರಿರುವರು. ಮಹಾರಾಜರ 
ಉಪಭೋಗಕ್ಕೆ ಯೋಗ್ಯವಾದ 'ಿರ್ಮಲವಾವ ಐಶ್ವರ್ಯವನ್ನು ಅವರು 
ಹೊಂದುವರು. 

೩೦. ಪಗಮಕಾರಣನೆ! ಭಕ್ತರ ಸ್ತೋತ್ರದ ಮಾತುಗಳಿಗೂ ನಿಲುಕದ 
ಮಹಾಮಹಿಮನೆ! ಮಾಯೆಯಿಂದ ಚರಾಚರಾತ್ಮಸವಾದ ಪ್ರಸಂಚವಾಗಿ 
ತೋರುತ್ತಿದ್ದರೂ ಪರಮಾರ್ಥದಿಂದ ದಿವ್ಯರೂಪನಾದ ಗಣಿಪತಿಯೆ! ಪ ಪ್ರಪಂಚಕ್ಕೆ 
ಕಾರಣಗಳೆನಿಸಿದ ಸ ಕೃತಿ, ಪರಮಾಣ. ಗಳು, ಮಹತ ತ್ರತ್ವಗಳಿಗೂ ನೀನು. 


ಸಪ್ತಸಂಚಾಶತ್ತ್ವಮೋ$ಧ್ಯಾಯಃ ೧೧೧ 


ನೇವಾ ವಿದಂಶಿ ನಯಥಾರ್ಥತಯಾ ಭಪಂತಂ 
ಬ್ರಹ್ಮಾದಯೋಂಪಿ ನ ಚರಾಚರಸೂತ್ರಧಾರ | 
ತ್ವಂ ಹಂಸಿ ಪಾಸಿ ವಿದಧಾಸಿ ಸಮಸ್ತ ಮೇಕಃ 
ಕಸ್ತೇ ಸ್ತುತಿವ್ಯತಿಕರೋ ಮನಸಾಪ್ಯಗಮ್ಮ N೩0 
ತ್ವವ್ಧೃಷ್ಟದೃಷ್ಟಿವಿಶಿಖೈರ್ನಿಹತಾನ್ನಿಹನ್ಮಿ 
ಗೈಸಾನ್ನುರತಂಧಕಭಲಂಧರನಖುಖ್ಯ ಗಾಂಕ್ಸ | 
ಶಸ್ಯಾಸ್ತಿ ಶಕ್ತಿರಿಹ ಯಸ್ತ್ಪದೃತೇಂಸಿ ಪಿ ತುಚ್ಛಂ 
* ನಾಂಚೇದ್ವಿ ಧಾತುನಾಹ ಸಿದ್ಧಿದ ಕಾರ್ಯಜಾತಂ ॥ ೩೨॥ 
ಅನ್ರೇಸಣೇ ಧರಮ ಪ ಕ್ರಥಿತೋಸಸ್ತಿ ಧಾತುಃ 
ಸವಾರ್ಥಢುಂಢಿತತಯಾ ತವ ಢುಂಢಿನಾಮ । 
ಕಾಶೀ ಪ್ರನೇಶಮುಪಿ ಕೋ ಲಭತೇತ್ರ ದೇಹೀ 


ತೇಷಾಂ ವಿನಾ ತನ ನಿನಾಯಕ ಢುಂಢಿರಾಜ ॥ ೩೩॥ 
ಕಾರಣನಾಗಿರುವೆ. ಸಾನಾಗಲೂ ವೇದಜ್ಞ ರಾದವರಿಗೆ ನೀನೊಬ್ಬ ನೇ ವೇದ್ಯ 
ದೈವನಾಗಿರುವೆ. ಜಗತ್ತಿನಲ್ಲಿ ಮೊ ಮೊದಲನೆಯ ವಾಕ್ಕುಗಳೆನಿಸಿದ ಪೇದಗಳಿಗೂ 


ಸಹ EE ಅನ್ನೇ ಪ್ಪವ್ಯನಾಗಿ ಗಿರುವೆ. 

೩೧. ಸಕಲ ಚರಾಚರಗಳಿಗೂ ಸೂತ್ರಧಾರನಾಗಿ ಸೂಕ್ಷ್ಮನಾದುದರಿಂದ 
ಮನಸ್ಸಿಗೂ ಸಿಕ್ಕದ ಗಣಪತಿಯ! ಪೇದಗಳೂ ಸಹೆ ನಿನ್ನನ್ನು ಯಥಾರ್ಥವಾಗಿ 
ತಿಳಿ: He 'ಹಾಗೆಯೇ ಬ ಿಹ್ಮಾದಿಡೇವತೆಗಳೂ ನಿನ್ನನ್ನು ಸಾಕಲ್ಯೇನ ತಿಳಿಯ 
ಲಾರರು. ನೀನೊಬ್ಬ ನೇ ಈಬ ಬ್ರಿಹ್ಮಾಂಡವನ್ನೈಲ್ಲ ಸಂಹರಿಸುವೆ. ರಕ್ಷಿ| ಸುವೆ. 
ಸೃಷ್ಟಿ ಮಾಡುವೆ. ಇಂತದ ನಿನ ನ್ನು ಸ್ತೋತ್ರಮಾಡುವ ವಿಷಯದಲ್ಲಿ ನಾನ 
ವ್ಯವೆಹಾರವ ಪನ್ನವಲಂಬಿಸೋಣ? 

೩೨. ನಿನ್ನ ಕೂ ಶ್ರರಥೃಷ್ಟಿ ಯಂಟ ತೀಕ್ಷ್ಣ ಬಾಣಗಳಿಂದ ಮೊದಲೇ ಹತರಾದ 
ಅಂಧಕಾಸುರ. 'ಜಲಂಧರ ಮುಂತಾದ ರಾಕ್ಷ ಸರನ್ನೇ ನಾನು ಹಿಂದೆ ನಿಗ್ರಹಿಸಿಜಿ. 
ಸಿದಿ ವಿನಾಯಕನೆ! ಅತ್ಯಲ್ಪ ವಾದ ಕಾರ್ಯವನ್ನು ಮಾಡಬೇಕಾದರೂ ನಿನ್ನನ್ನು 
ದೂರೀಕರಿಸಿ ಮಾಡಬೇಕೆ ಕೌಸುವ ಮನುಷ ನಿಗೆ: ಈ ಲೋಕದಲ್ಲಿ ಸ ಸಾಮರ್ಥ್ಯವು 
ಹೇಗೆ ಸಾನ 9 

ಕರಣದಲ್ಲಿ "ಢುಢಿ' ಎಂಬ ಧಾತುವಿಗೆ ಅನ್ವೇಷನೆಂಬ 
ತ ಪ್ರ ಸಿದ್ಧ ವಾಗಿರುವುದು. ನೀನು ಪುರುಷಾರ್ಥಗಳನ್ನಪೇಕ್ಸಿಸುವ ಸಕಲ 
ಜನರಿಗೂ ಅನ್ನೆ (ಹ ಹೈನ್ಯನಾದ ನಕದೈವನಾಗಿರುವೆ. ಆದುದರಿಂದಲೇ ನಿನಗೆ 
ಢುಂಢಿಯೆಂಬ ಹೆಸರು ವಿಖ್ಯಾತದಾಗಿರುವುದು. ಢುಂಢಿರಾಜನಾದ 
ವಿಫ್ನೇಶ್ವ ರನೆ! ನಿನ್ನನ್ನು ಸಂತೋಷಪಡಿಸಿದಲ್ಲದಿ ಯಾವ ಮಾನವನು ತಾನೆ 
ಕಾಶೀಕೆ ಶ್ಸೇತ್ರದ ಪ್ರವೇಶವನ್ನು ಪಡೆದಾನ:? 


6೧೨ ಶ್ರೀ ಸ್ಕಾಂದೆಮ ಹಾಪುರಾಣಂ 


ಢುಂಢೇ ಪ್ರಣಮ್ಯ ಪುರತಸ್ತ್ರ ನಸಾದಪದ್ಮಂ 

ಯೋ ಮಾಂ ನಮಸ್ಯತಿ ಪುಮಾನಿಹ ಕಾಶಿವಾಸೀ 
ತತ್ಕರ್ಣಮೂಲಮಧಿಗಮ್ಯ ಪುರಾದಿಶಾಮಿ 

ತತ್ತಿಂಚಿದತ್ರ ನ ಪುನರ್ಮಮತಾಸ್ತಿ ಯೇನ ॥ ೩೪ 0 
ಸ್ನಾತ್ಟಾ ನರಃ ಪ್ರಥಮತೋ ಮಣಿಕರ್ಣಿಕಾಯಾಂ 

ಉದೂ ರತಾಂಫ್ರಿಯುಗಲಸ್ತು ಸಚೈಲನಾಶು | 
ದೇವರ್ಷಿಮಾನನಪಿತ್ಯೂನನಿ ತರ್ಪಯಿತ್ವಾ 

ಜ್ಞಾನೋದತೀರ್ಥಮಭಿಲಭ್ಯ ಭಜೇತ ತ್ರತಸ್ತ್ವಾಂ ೪ ೩೫ ॥ 
ಸಾನೋದನೋದಕಭರೈರ್ವರಥೂಪದೀಸೈ 

ರ್ಮಾಲೈಃ ಸುಗಂಧಬಹುಲೈರನುಲೇಪನೈಶ್ಚ । 
ಸಂಸಿ ಪ್ರೀಣ್ಯ ಕಾಶಿನಗರೀಫಲದಾನದಕ್ಟಂ 

ಪ್ರೋಕ್ತ್ವಾಥ ಮಾಂ ಕ ಇಹ ಸಿಧ್ಯತಿ ನೈನ ಢುಂಢೇ ॥ ೩೬॥ 


೩೪. ಎಲೈ ಢುಂಢಿಯೆ! ಕಾಶೀನಿವಾಸಿಯಾದ ಯಾವ ಮನುಷ್ಯನು 
ಮೊದಲು ನಿನ್ನ ಪಾದಕಮಲಗಳಿಗೆ ನಮಸ್ಕರಿಸಿ ಬಳಿಕ ನನಗೆ ಪ್ರಣಾಮವನ್ನು 
ಮಾಡುವನೊ, ಅವನಿಗೆ ದೊರಕುವ ಫಲವನ್ನು ಕೇಳು. ಯಾವ ತಾಗಕಮಂತ್ರದ 
ಪುರಶ್ಚರಣೆಯಿಂದ ಪುನರ್ಜನ್ಮನು ಇಲ್ಲದಂತಾಗುವುದೊ, ಅಂತಹ ಉತ್ತಮ 
ಮಂತ್ರವನ್ನು ನಾನು ಆತನ ಕೆವಿಯಬಳಿಗೆ ಹೋಗಿ ಪ್ರಾಣೋತ್ಕ_್ರಿಮಣಕ್ಕೆ 
ಮೊದಲೇ ಉಪದೇಶಮಾಡುತ್ತೇನೆ. 

೩೫. ಭಕ್ತೋತ್ತಮನಾದನನು ಮೊದಲು ಮಣಿಕರ್ಣಿಕೆಯಲ್ಲಿ ಸ್ನಾನ 
ವನ್ನು ಮಾಡಿ ಅದೀ ವಸ್ತ್ರದಲ್ಲಿಯೇ ನಡೆದು ಧೂಳಿಯಂಟದ ಪಾವಗಳಿಂದರೇ 
ದೇವತೆಗಳಿಗೂ, ಖುಸಿಗಳಿಗೂ, ಪಿತೃಗಳಿಗೂ ವಿಧಿವತ್ತಾದ ತರ್ಪಣಗಳನ್ನರ್ಪಿಸಿ 
ಜ್ಞಾನೋದಕ ತೀರ್ಥವನ್ನು ಸ್ನಾನಾದಿಗಳಿಂದ ಸೇವಿಸಿ ಬಳಿಕ ನಿನ್ನನ್ನು ಪೂಜಿಸ 
ಬೇಕು. 

೩೬. ಎಲೈ ಢುಂಢಿಯೆ! ಕಾಶೀಕ್ಸೇತ್ರದ ಸೇವೆಯ ಸಂಪೂರ್ಣಫೆಲವನ್ನು 
ಕೊಡುವ ಸ್ವಾಮಿಯಾದ ನನ್ನನ್ನು ಸುವಾಸನಾಯುಕ್ತ ಗಳಾದ ಮೋದಕಭಾರ 
ಗಳಿಂದಲೂ, pS ಮ ಧೂಪದೀಪಗಳಿಂದಲೂ, ಪುಷ್ಪ, ನವರತ್ನಗಳ ಮಾಲೆ 
ಗಳಿಂದಲೂ, ಸುಗಂಧಗಳನ್ನು ಸುತ್ತಲೂ ಹರಡುತ್ತಿರುವ ಲೇಪನದ್ರವ್ಯ 
ಗಳಿಂದಲೂ ಸಂತೋಷಗೊಳಿಸಿ ಸ್ತೋತ್ರವನ್ನುಮಾಡಲು ಯಾನನು ತಾನೆ. 


ಕ್ಲೇತ್ರಸೇವೆಯ ಫಲವನ್ನು ಪಡೆಯುವುದಿಲ್ಲ? 


ಸಪ್ತಪಂಚಾಶಕ್ರಮೋ$ಧ್ಯಾಯ್ಮ ೧೧೩ 


ತೀರ್ಥಾಂತರಾಣಿ ಚ ತತಃ ಕ್ರಮನರ್ಜಿತೋಃಿ 

ಸಂಸಾಧಯನ್ಸಿಹ ಭವತ್ಕ್ಯರುಣಾಕಟಾಕ್ಸೆ, a! 
ದೂರೀಕೃತಸೃಹಿತಘಾತ್ಕುಪಸರ್ಗನರ್ಗೋ 

ಢುಂಡೇ ಲಭೇದವಿಕಲಂ ಫಲಮತ್ರ ಕಾಶ್ಯಾಂ ॥ ೩೭ 8 
ಯಃ ಪ್ರತ್ಯಹಂ ನಮತಿ ಢುಂಢಿವಿನಾಯಕಂ ತ್ವಾಂ 

ಕಾಶ್ಯಾಂ ಪ್ರಗೇ ಪ್ರತಿಹತಾಖಲನಿಘ್ನಸಂಘಃ | 
ನೋ ತಸ್ಯ ಜಾತು ಜಗತೀತಲವರ್ಶಿನತ್ಸು 

ದುಷ್ಟ್ರಾಸಮತ್ರ ಚ ಪರತ್ರ ಚ ಕಿಂಚನಾಪಿ ॥ ೩೮ ॥ 
ಯೋ ನಾಮ ತೇ ಜಪತಿ ಢುಂಢಿ ನಿನಾಯಕಸ್ಯ 

ತಂ ನೈ ಜಪತ್ಯನುದಿನಂ ಹೃದಿ ಸಿದ್ಧಯೋಂ್ಟ್‌ | 
ಭೋಗಾನ್ನಿಭುಜ್ಯ ನಿನಿಧಾನ್ವಿಬುಧೋಪಭೋಗ್ಯಾನ್‌ 

ನಿರ್ನಾಣಯಾ ಕಮಲಯಾ ವ್ರಿಯತೇಸ ಚಾಂತೇ ॥ ೩೯॥ 
ದೂರೇ ಸ್ಥಿತೊಣಪೈಹರಪಸ್ತವ ಪಾದಪೀಕಂ 

ಯಃ ಸಂಸ್ಮರೇತ್ಸಕಲಸಿದ್ಧಿದ ಢುಂಢಿರಾಜ । 
ಕಾಶೀಸ್ಥಿತೇರನಿಕಲಂ ಸ ಫಲಂ ಲಭೇತ 

ನೈವಾನ್ಯಥಾ ನ ವಿತಥಾ ಮಮ ವಾಕ್ಕದಾಚಿತ್‌ ॥೪೦॥ 

೩೭-೩೮. ಢುಂಢಿರಾಜನೆ! ಇತರ ತೀರ್ಥಗಳ ಸೇವನೆಯಲ್ಲಿ ನಿಯಮಗಳ 
ನ್ನುಲ್ಲಂಫಿಸಿ ಸ್ನಾನಾದಿಗಳನ್ನು ಮಾಡಿದವನ: ಇಲ್ಲಿಗೆ ಬಂದು. ನಿನ್ನ ಕೃಪಾ 
ಕಟಾಕ್ಸಕ್ಕೆ ಪಾತ್ರ; ನಾಗಿ, ತನ್ನ ಆತ್ಮಹಿತಕ್ಕೆ ಘಾತಕವಾಗಿರುವ ಸಕಲ ಕಲ್ಪಸನರ್ಗ 
ನನ್ನೂ. edd ಈ ಕಾಶೀಕ್ಸೇತ್ರದ ಅಖಂಡಿತವಾದ ಫಲವನ್ನು 
ಯಪ ಯಾನನು ಪ್ರ ತಿದಿವಸದ ಇ ಪ್ರಾ ್ರತಃಕಾಲದಲ್ಲಿ ಢುಂಢಿವಿನಾಯಕ 
ನಾದ ನಿನಗೆ ಕಾಶೀಕ್ಷೇತ್ರ ದಲ್ಲಿ ನಮಸ್ಯರಿಸುವನ್ನೊ ಅವನು ವಿಘ್ನಗಳೆಂಬ 
ಸಮಸ್ತ ಬಂಧನಗಳನ್ನು, ದೇಳಚಿಕೊಂಡು ಸುಖಿಸುವನು. ಅವನಿಗೆ ಅಪ್ರಾ 
ವಾದ ವಸ್ತುವು ಇಡೀ ಭೂಮಂಡಲದಲ್ಲಿಯೇ ಆಗಲಿ, ಇಹದಲ್ಲಾ ಗಲಿ, ಇಕಿ 
ಲೋಕಗಳಲ್ಲಿಯಾಗಲಿ ಯಾವುದೂ ಇರುವುದಿಲ್ಲ. 

೩೯. ಯಾವನು ನಿನ್ನ ಢುಂಢಿನಿನಾಯಕನೆಂಬ ಹೆಸರನ್ನು ಜಪಿಸುತ್ತಿರು 
ವನೊ, ಅವನ ಮನಸ್ಸಿನಲ್ಲಿ ಅನುದಿನವೂ ಅಸ್ಟಮಹಾಸಿದ್ಧಿ ಗಳೂ ಸನ್ನಿಹಿತಗಳಾ 
ಗಿರ:ವುವು. ಅವನು ಈ ಲೋಕದಲ್ಲಿ ದೇವತೆಗಳ ಅನುಭನಕ್ಕೆ ಯೋಗ್ಯ ಗಳಾದ 
ಆನೇಕವಿಧ ಭೋಗಗಳನ್ನು ಪಡೆದವನಾಗಿ ಕಡೆಯಲ್ಲಿ ನೋಕ್ಸ! ರೂಪಳಾದ' ಲಕ್ಷ್ಮಿ 
ಯಿಂದ ವರಿಸಲ್ಪಡುವನು. 

೪೦. ಜಂ ಸಿದ್ದ ಗಳನ್ನೂ Res ಢುಂಢಿರಾಜನೆ! ಯಾವನು. 
ಮೂರದಲ್ಲಿ ನೆಲಸಿರುವನಾದರೂ ಪ್ರತಿದಿನವೂ ನಿನ್ನ ಪಾದನೀಠವನ್ನು ಸ್ಮರಿಸು. 


೧೧೪ ಶ್ರೀ ಸ್ಕಾಂದಮಹಾಪುರಾಣಂ 


ಮ ನಿಘ್ನಾನಸಂಖ್ಯಾ ತಾನ್ಪಿನಿಹಂತುಮನೇಕಥಾ | 
ಸ್ಯಾಸ್ಯ ಮಹಾಭಾಗ ನಾನಾರೂಸೈರಿಹ ಸ್ಥಿ ಸ್ಲಿತಃ ॥೪೧॥ 
ಜು ಯಾನಿ ಚ ರೂಪಾಣಿ ಯತ್ರ ಯತ್ರ ಚ 'ಂನಘ | 
ತಾನಿ ತತ್ರ ಪ್ರನಕ್ಸ್ವಾಮಿ ಶೃಣ್ಣ ಂತ್ಸೇತೇ ಔಿಮೌಕಸಃ ॥ ೪೨॥ 
ಪ್ರಥಮಂ CA 'ಮುನು ದಕ್ಟಿಣತೋ ಮನಾಕ್‌ । 
ಆಢುಂಢ್ಯ ಸರ್ವಭಕ್ಷೆ ಭ್ಯಃ ಸರ್ನಾರ್ಥಾನ್ಸಂಪ್ರ ಯಚ್ಛ ತಿ ॥ ೪೩॥ 
ಅಂಗಾರವಾಸಂನಪೀಮಿಹ ಯೈಶ್ಚ ಹಸ 
ಸಂಪ್ರಾಪ್ಯ ಮೋದಕಭರೈಃ ಆ... | 
ಪೂಜಾಂ ಮೇ ಭಯ ವಿನಿಧಾಂ ಬ್‌ ಗಂಧಮಾಲ್ಕೈಃ 
ತಾನತ್ರ ಪುತ್ರ ನಿದಧಾನಿ ಗಣಾನ್ನಣೇಶ ॥ ೪೪॥ 
ಯೇ ತ್ವಾಮಿಹ ಚತುರ್ಥಿ ಸಮರ್ಚಯಂತಿ 
ಢುಂಢೇ ನಿಗಾಢಮತಯಃ ಕೃತಿನಸ್ತ್ರ ಏನ । 
ಸರ್ವಾಪದಾಂ ಶಿರಸಿ ವಾಮುಪದಂ ನಿಧಾಯ 
ಸಂಯಗ್ಗಜಾನನ ಗಜಾನನತಾಂ ಲಭಂತೇ ॥ ೪೫ ॥ 


ಕ್ರಿರುವನೊ, ಅವನು ಆಮರಣಾಂತವಾಗಿ ಕಾಶಿಯಲ್ಲಿ ನೆಲಸಿದ ಫಲವನ್ನು 
ಹೊಂದುವನು. ಈ ನನ್ನ ವಾಕ್ಯವು ಎಂದಿಗೂ ವಿಪರೀತಾರ್ಥವುಳ್ಳದ್ದಾಗಲಿ 
ವ್ಯರ್ಥವಾಗಲಿ ಆಗಲಾರದು. 

೪೧. ಎಲ್ಲೆ ವ ಹಾಪುರುಷನೆ! ಈ ಕ್ಟೇತ್ರಕ್ಕೆ ಸಂಬಂಧಪಟ್ಟ ಅಸಂಖ್ಯಾತ 
ಗಳಾದ ವಿಫ್ನಗಳನ್ನೆಲ್ಲ ಬಹುವಿಧವಾಗಿ ನಾಕಸೊಳಿಸುವುದಕ್ಕಾಗಿಯೇ ನೀನು 
ಈ ಕಾಶೀಕ್ಟೇತ್ರದಲ್ಲಿ ಅನೇಕ ರೂಪಗಳನ್ನು ಧರಿಸಿ ಹಲವೆಡೆಗಳಲ್ಲಿ ನೆಲಸಿರುವೆ 
ಯೆಂಬುದನ್ನು: `ಜಿನ್ನಾಗಿ ನಾನು ತಿಳಿದಿರುನೆನು. 

೪೨. ಎಲೆ ಪಾಪಗಹಿತನೇ! ನಿನ್ನ ಯಾವ ಯಾವ ರೂಪಗಳು ಎಲ್ಲೆಲ್ಲಿ 
ಫೆಲಸಿರುವುವೊ, ಅವುಗಳನ್ನು ಹೇಳುವೆನು. ಇಲ್ಲಿ ನೆರೆದಿರುವ ದೇವತೆಗಳೆಲ್ಲರೂ 
ಫೇಳುವವರಾಗಲಿ. 

೪೩. ಮೊದಲು ನನಗೆ ದಕ್ಷಿ ಕ್ಲೆಣದಿಕ್ಕಿನಲ್ಲಿ ಸಮೀಪದಲ್ಲಿಯೇ ಢುಂಢಿರಾಜ 
ನೆಂದು ಕರೆಸಿಕೊಳ್ಳಲ್ಪಡುವೆ. ನಿನ್ನನ್ನು ಹುಡುಕಿಕೊಂಡು. ಬರುವ ಭಕ್ತರಿಗೆ 
ಸಕಲ ಇಷ್ಟಾ ರ್ಥಗಳನ್ನೂ ಕೊಡುತ್ತಿರುವೆ. 

೪೪. ಬ ಸಳವಾರದ ಚತುರ್ಥಿಯ ತಿಥಿಯು ಸಂಭವಿಸಲು ನಿನಗೆ 
ಸಂತೋಷವನ್ನುಂಟುಮಾಡುವ ಮೋದಕಗಳ ಉಪಾಯನಗಳಿಂದಲೂ, ಗಂಧ 
ಪುಷ್ಪ ಸ್ವ ಚ ಯಾರು ನಾನಾವಿಧವಾಹ ಪೂಜೆಯನ್ನು ವಿರಚಿಸು 
ವರೊ, ಅ ನಾನು ಇಲ್ಲಿ ಶಿವಗಣಗಳನ್ನಾಗಿ ಸ್ವೀಕರಿಸುತ್ತೆ ನೆ. 

೪೫. ಢುಂಢಿರಾಜ ಗಣಪತಿಯೆ ! ಪ್ರತಿಯೊಂದು ಚತುರ್ಥಿಯಲ್ಲಿಯೂ 


ಸಪ್ತಪಂಚಾಶತ್ತಮೋಠಿಧ್ಯಾಯಃ ೧೧೫.. 


ಮಾಘ ಶುಕ್ಲ ಚತುರ್ಥ್ಯಾಂ ತು ನಕ್ತವ್ರತಪರಾಯಣಾಃ | 
ಯೇತ್ವಾಂಢುಂಡೇಂರ್ಚಯಿಷ್ಯಂತಿ ತೇರ್ಚ್ಯಾಃ ಸ್ಕುರಸುರದ್ರುಹಾಂ॥೪೬॥ 
ವಿಧಾಯ ವಾರ್ಷಿಕೀಂ ಯಾತ್ರಾಂ ಚತುರ್ಥಿೀಂ ಪ್ರಾಪ್ಯ ತಾಪಸೀಂ । 
ಶುಕ್ಲಾಂ ಶುಕ್ಷತಿಲೈರ್ಬದ್ದಾ ಸ್ರಾಶ್ಲೀಯಾಲ್ಲಡ್ಡುಕಾನ್ಸ್ರತೀ ೫೪೭॥ 
ಕಾರ್ಯಾ ಯಾತ್ರಾ ಪ್ರಯತ್ನೇನ ಕ್ಲೇತ್ರಸಿದ್ಧಿಮುಭೀಪ್ಪುಭಿಃ । 

ತಸ್ಯಾಂ ಚತುರ್ಥ್ಯಾಂ ತ್ವಶ್ರೀತ್ಯೈ ಢುಂಢೇ ಸರ್ವೋಪಸರ್ಗಹೃತ್‌ ॥ ೪೮ ॥ 
ತಾಂ ಯಾತ್ರಾಂ ನಾತ್ರ ಯತ್ಕುರ್ಯಾನ್ನೆ ಇನೇಷ್ಯಂ ತಿಲಲಡ್ಲುಕೈಃ । 


ಉಪಸರ್ಗಸಹಸ್ಸೆಸ್ತು ಸ ಹಂತವ್ಯೋ ಮುಮಾಜ್ಞಯಾ ॥೪೯॥ 
ಹೋಮುಂ ತಿಲಾಜ್ಯದ್ರನ್ಯೇಣ ಯಃ ಕರಿಷ್ಯತಿ ಭಕ್ತಿತಃ । 

ತಸ್ಯಾಂ ಚತುರ್ಥ್ಯಾಂ ಮಂತ್ರಜ್ಞ ಸ್ವಸ್ಯ ಮಂತ್ರಃ ಪ್ರಸೇತ್ಯೃತಿ ॥ ೫೦ ॥ 
ವೈದಿಕೋವೈದಿಕೋ ವಾಪಿ ಯೋ ಮಂತ್ರಸ್ತೇ ಗಜಾನನ । 
ಜಪ್ತಸ್ತ್ಯೃತ್ಸನ್ನಿಧೌ ಢುಂಢೇ ಸಿದ್ಧಿಂ ದಾಸ್ಯತಿ ವಾಂಛಿತಾಂ ॥ ೫೧॥ 


ಇಲ್ಲಿರುವ ಯಾರು ನಿನ್ನನ್ನು ಪೂಜಿಸುವರೊ, ಅವರೇ ಅಖಂಡಜ್ಞಾನಸಂಪನ್ನರು. 
ಅವರೇ ಕೃತಕೃತ್ಯರು. ಅವರು ಸಕಲ ವಿಘ್ನಗಳ ತಲೆಯಲ್ಲಿ ತಮ್ಮ ಎಡಗಾಲ: 
ನ್ಲಿಕ್ಸಿ ಕೊನೆಯಲ್ಲಿ ನಿನ್ನ ಉನ್ನತಪದವಿಯನ್ನು ಪಡೆಯುವರು. 

೪೬-೪೭. ಢುಂಢಿಯೆ! ಯಾರು ಮಾಘಮಾಸದ ಶುಕ್ಲ ಚತುರ್ಥಿಯ 
ರಾತ್ರಿಯ ವೇಳೆಯಲ್ಲಿ ವ್ರತವನ್ನು ಸ್ವೀಕರಿಸಿ ನನ್ನ ಅರ್ಚನೆಯನ್ನು ಮಾಡು 
ವರೋ, ಅವರು ದೇವತೆಗಳಿಗೂ ಕೂಡ ಪೂಜನೀಯರಾಗುವರೆಂಬುದರಲ್ಲಿ 
ಸಂದೇಹವಿಲ್ಲ. ಮಾಘಮಾಸದ ಶುಕ್ಲ ಚತುರ್ಥಿಯ ದಿನದಲ್ಲಿ ವಾರ್ಷಿಕಯಾತ್ರೆ 
ಯನ್ನು ನೆರವೇರಿಸಲು ಪ್ರತಥಿಷ್ಠನಾದವನು ಬಿಳಿ ಎಳ್ಳಿನಿಂದ ಲಡ್ಡುಕಗಳನ್ನು 
ಮಾಡಿ ನಿವೇದಿಸಿ ಅವುಗಳನ್ನು ಸೇವಿಸಬೇಕು. 

೪೮. ಢುಂಢಿಯೆ! ಈ ಕ್ಷೇತ್ರ ಸೇವನೆಯ ಸಂಪೂರ್ಣಫಲವನ್ನು ಅಪೇಕ್ಷಿ 
ಸುವ ಸಕಲರೂ ಪ್ರಯತ್ನದಿಂದ ಈ ಯಾತ್ರೆಯನ್ನು ಮಾಡಬೇಕು. ಇದರಿಂದ 
ನಿನಗೆ ಸಂತೋಷವುಂಟಾಗಿ ಅವರ ಸಕಲ ವಿಘ್ನಗಳೂ ನಾಶವನ್ನೈದುವುವು. 

೪೯. ಈ ಯಾತ್ರೆಯನ್ನು ಯಾರು ನಡೆಸುವುದಿಲ್ಲವೊ, ಮತ್ತು ಎಳ್ಳಿನ 
ಆಡ್ಮುಕಗಳನ್ನು ಯಾರು ನೈ ವೇದ್ಯಮಾಡುವುದಿಲ್ಲವೊ, ಅವರನ್ನು ನೀನು ನನ್ನ 
ಅಜ್ಞಾನುಸಾರವಾಗಿ ಸಾವಿರಾರು ವಿಘ್ನಗಳಿಂದ ಪರಾಭವಗೊಳಿಸು. 

೫೦. ಆ ಚತುರ್ಥಿಯ ದಿನದಲ್ಲಿ ಮಂತ್ರಜ್ಞನಾದ ಯಾವ ಬ್ರಾಹ್ಮಣನು 
ತನಗೆ ಈಫ್ಸಿತವಾದ ಮಂತ್ರದಿಂದ ಎಳ್ಳು, ತುಪ್ಪಗಳೊಡನೆ ಭಕ್ತಿಯಿಂದ ಅಗ್ನಿ 
ಯಲ್ಲಿ ಹೋಮವನ್ನು ಮಾಡುವನೊ, ಅವನಿಗೆ ಆ ಮಂತ್ರವು ಸಿದ್ಧಿಸುವುದು. 

೫೧. ಡಢುಂಢಿವಿನಾಯಕನೆ! ವೈದಿಕಮಂತ್ರವೇ ಆಗಿರಲಿ, ಅವೈದಿಕ 





೧೧೬ | ಶ್ರೀ ಸ್ಕಾಂದಮಹಾಪುರಾಣಂ 


ಈಶ್ವರ ಉವಾಚ :-- 
ಇಮಾಂ ಸ್ತುತಿಂ ಮನು ಕೃತಾಂ ಯಃ ಪಠಿಷ್ಕತಿ ಸನ್ಮತಿಃ । 
ನ ಜಾತು ತಂತು ವಿಘ್ನ್‌ಘಾಃ ಪೀಡಯಿಷ್ಯಂತಿ ನಿಶ್ಚಿತಂ ॥ ೫೨ ॥ 
ಢೌಂಢೀಂ ಸ್ತುತಿಮಿಮಾಂ ಪುಣ್ಯಾಂ ಯಃ ಪಠೇಡ್ನುಂಢಿಸನ್ನಿಧೌ | 
ಸಾನ್ನಿಧ್ಯಂ ತಸ್ಯ ಸತತಂ ಭಜೇಯುಃ ಸರ್ವಸಿದ್ಧಯಃ ॥ ೫೩॥ 
ಇಮಾಂ ಸ್ತುತಿಂ ನರೋ ಜಪ್ಪ್ಯ್ಯಾ ಪರಂ ನಿಯತಮಾನಸಃ । 
ಮಾನಸೈರಸಿ ಸಾಸೈಸ್ತೈರ್ನಾಭಿಭೂಯೇತ ಕರ್ಹಿಚಿತ್‌ ॥ ೫೪ ॥ 
ಪುತ್ರಾನ್ಯಲತ್ರಂ ಕ್ಲೇತ್ರಾಣಿ ನರಾಶ್ಚಾನ್ವರಮಂದಿರಂ । 
ಪ್ರಾಪ್ಲುಯಾಚ್ಞ ಧನಂ ಧಾನ್ಯಂ ಢುಂಢಿಸ್ತೋತ್ರಂ ಜಪನ್ನರಃ ॥ ೫೫॥ 
ಸರ್ವಸಂಪತ್ಯರಂ ನಾಮ ಸ್ತೋತ್ರಮೇತನ್ಮಯೇರಿತಂ । 


ಪ್ರಜಪ್ತವ್ಯಂ ಪ್ರಯತ್ನೇನ ಮುಕ್ತಿಕಾಮೇನ ಸರ್ವದಾ ॥ ೫೬ 
ಜಪ್ಹ್ಯಾ ಸ್ತೋತ್ರಮಿದಂ ಪುಣ್ಯಂ ಕ್ವಾಪಿ ಕಾರ್ಯೇ ಗಮಿಷ್ಯತಃ | 
ಪುಂಸೋ ನರಃ ಸಮೇಷ್ಯಂತಿ ನಿಯತಂ ಸರ್ವಸಿದ್ಧಯಃ ॥ ೫೭॥ 








ಸ್ತೋತ್ರವೇ ಆಗಿರಲಿ, ನಿನ್ನ ಸನ್ನಿಧಿಯಲ್ಲಿ ಜನಿಸಲ್ಪಟ್ಟುದಾದರೆ ಆ ನಿನ್ನಮಂತ್ರವು 
ಭಕ್ತನಿಗೆ ಅಭೀಷ್ಟಸಿದ್ಧಿಯನ್ನು ಒದಗಿಸಿಕೊಡುವುದು. 

೫೨. ಈಶ್ವರನು ಹೇಳುತ್ತಾನೆ: ನಾನು ರಚಿಸಿರುವ ಈ ಸ್ತೋತ್ರವನ್ನು 
ಯಾವನ" ಸದ್ಬುದ್ಧಿಯಿಂದ ಪಠಿಸುತ್ತಾನೆಯೋ, ಅವನನ್ನು ಎಂದಿಗೂ ವಿಘ್ನ 
ಸಮೂಹಗಳು ಪೀಡಿಸುವುದಿಲ್ಲವೆಂಬುದು ನಿಶ್ಚಯವು. 

೫೩. ಪರಮಪುಣ್ಯಕಾರಕವಾದ ಈ ಢುಂಢಿರಾಜಸ್ತನವನ್ನು ಯಾವನು 
ಡುಂಢಿವಿನಾಯಕನ ಸನ್ನಿಧಿಯಲ್ಲಿ ಪಠನಮಾಡುವನೊ, ಸಕಲ ಸಿದ್ಧಿಗಳೂ ಅವನ 
ಸಾನ್ನಿಧ್ಯವನ್ನು ಎಡಬಿಡದೆ ಭಜಿಸುತ್ತಿರುವುವು. 

೫೪, ಉತ್ತಮವಾದ ಈ ಸ್ತೋತ್ರವನ್ನು ಮನಸ್ಸಂಯಮನಪೂರ್ವಕವಾಗಿ 
ಜಪಿಸಿದ ಮನುಷ್ಯನು ಎಂದಿಗೂ ಮಾನಸಿಕ ಗಳಾದ ಪಾತಕಗಳಿಂದ ಲೇಪನನ್ನೂ 
ಪರಾಭವವನ್ನೂ ಪಡೆಯುವುದಿಲ್ಲವು. 

೫೫. ಈ ಢ:ಂಢಿಗಣಪತಿಯ ಸ್ತೋತ್ರಮಾಡಿದ ಮಾನವನು ಸತ್ಪುತ್ರ 
ರನ್ನೂ, ಹೆಂಡತಿಯನ್ನೂ, ಕ್ಷೇತ್ರವನ್ನೂ, ಉತ್ತಮಾಶ್ವಗಳನ್ನೂ, ಗೃಹವನ್ನೂ, 
ಧನಧಾನ್ಯ ಸಮೃದ್ಧಿ ಯನ್ನೂ ಪಡೆದು ಸುಖಿಸ'ವನು. 

೫೬. ನನ್ನಿಂದ ಮಾಡಲ್ಪಟ್ಟ ಈ ಸ್ತೋತ್ರಕ್ಕೆ ಸರ್ವಸಂಪತ್ಸರ ಸ್ತೋತ್ರ 
ವೆಂದು ಹೆಸರಾಗಲಿ. ಮೋಕ್ಬಕಾಮನೆಯುಳ್ಳವನ್ನು ಈ ಸ್ತುತಿಯನ್ನು ಅಗತ್ಯ 
ವಾಗಿ ನಿತ್ಯವೂ ಪಠನಮಾಡಬೇಕು. 

೫೭: ಯಾವ ಕಾರ್ಯವನ್ನಾದರೂ ಮಾಡುವಲ್ಲಿ, ಹೊರಡುವಾಗಲೂ 


ಸಪ್ರಪಂಚಾಶತ್ತಮೋಕಧ್ಯಾಯಃ ೧೧೩ 


ಅನೈಚ್ಚೆ ಕಥೆಯಾಮ್ಯತ್ರ ಶೃಣ್ವಂತ್ರೇತೇ ದಿವೌಕಸಃ । 


ಢುಂಢಿನಾ ಕ್ಸೇತ್ರರಕ್ಪಾರ್ಥಂ ಯತ್ರ ಯತ್ರ ಸ್ಥಿತಿಃ ಕೃತಾ ॥ ೫೮ ॥ 
ಕಾಶ್ಯಾಂ ಗಂಗಾಸಿಸಂಭೇದೇ ನಾನುತೋಂರ್ಕನಿನಾಯಕಃ । 
ದೃಷ್ಟೋಂರ್ಕವಾಸರೇ ಪುಂಭಿಃ ಸರ್ವತಾಪಪ್ರಶಾಂತಯೇ ॥೫೯॥ 
ದಮುರ್ಗೊೋನಾಮ ಗಣಾಧ್ಯಕ್ಸಃ ಸರ್ವದುರ್ಗತಿನಾಶನಃ । 

ಶ್ಪೇತ್ರಸ್ಯ ದಕ್ಷಿಣೇ ಭಾಗೇ ಸೂಜನೀಯಃ ಪ್ರಯತ್ನತಃ ॥೬೦॥ 


ಭೀಮಚಂಡೀಸವಮಿಾಹೇ ತು ಭೀಮಚಂಡವಿನಾಯಕಃ । 
ಶ್ಸೇತ್ರನೈರ್ಜುತದೇಶಸ್ಕೋ ದೃಷ್ಟೋ ಹಂತಿ ಮಹಾಭಯಂ 1 ೬೧॥ 
ಶ್ಪೇತ್ರಸ್ಯ ಪಶ್ಚಿಮೇ ಭಾಗೇ ಸ ದೇಹಲಿವಿನಾಯಕಃ । 


ಸರ್ವಾಸ್ನಿವಾರಯೇದ್ದಿಘ್ನಾನ್ಭಕ್ತಾನಾಂ ನಾತ್ರ ಸಂಶಯಃ ॥ ೬೨॥ 
ಶ್ಟೇತ್ರವಾಯವ್ಯದಿಗ್ಭಾಗೇ ಉದ್ದಂಡಾಖ್ಯೋ ಗಜಾನನಃ । 
ಉದ್ಡಂಡಾನಪಿ ವಿಘ್ನಘಾನ್ಭಕ್ತಾನಾಂ ದಂಡಯೇತ್ಸದಾ ॥೬೩॥ 








ಈ ಪಾವನವಾದ ಸ್ತೋತ್ರವನ್ನು ಜಪಿಸಲು, ಅವನ ಮುಂದೆಯೇ ಸಕಲ 
ಸಿದ್ಧಿಗಳೂ ನಿಜವಾಗಿಯೂ ಹೋಗಿ ಕಾರ್ಯವನ್ನು ಕೈಗೂಡಿಸುವುವು. 

೫೮. ಈ ಕ್ಷೇತ್ರದ ರಕ್ಸಣೆಗಾಗಿ ಢುಂಢಿರಾಜನ: ಎಲ್ಲಿ ಎಲ್ಲಿ ಪ್ರತಿಷ್ಠಿತನಾಗಿ 
ರುವನೆಂಬ ಮತ್ತೊಂದು ವಿಷಯವನ್ನೂ ಇಲ್ಲಿ ವಿವರಿಸಿರುವೆನು. ಈ ದೇವತೆ 
ಗಳೆಲ್ಲರೂ ಸಾವಧಾನದಿಂದ ಕೇಳಲಿ. 

೫೯. ಕಾಶಿಯಲ್ಲಿ ಗಂಗಾ ವ'ತ್ತು ಅಸಿ ನದಿಗಳ ಸಂಗಮಸ್ರದೇಶದಲ್ಲಿ 
ಅರ್ಕವಿನಾಯಕನೆಂಬ ಹೆಸರಿನಿಂದ ನೀನ: ನೆಲಸಿರುವೆ. ಭಾನುವಾರದ ದಿವಸ 
ಆ ವಿನಾಯಕನ ದರ್ಶನವನ್ನು ಮಾಡಲು ತ್ರಿವಿಧತಾಸಗಳೂ ಶಮನವನ್ನು 
ಹೊಂದುವುವು. 

೬೦. ಈ ಕ್ಷೇತ್ರದ ದಕ್ಷಿಣಭಾಗದಲ್ಲಿ ಸಕಲ ದುರ್ಗತಿಯನ್ನು ನಾಶ 
ಮಾಡುವ ದುರ್ಗನೆಂಬ ಹೆಸರಿನ ಗಣಪತಿಯಿರುವನು. ಆತನನ್ನು ಸಕಲರೂ 
ಪ್ರಯತ್ನಪೂರ್ವಕವಾಗಿ ಪೂಜಿಸಜೇಕು. 

೬೧. ಈ ಪ್ರದೇಶದ ನೈರ್ಬುತ್ಯಭಾಗದಲ್ಲಿ ಭೀಮಚಂಡಿಯ ಸಮಾಸದಲ್ಲಿ 
ಭೀಮಚಂಡನೆಂಬ ಗಣನ್‌ಯಕನಿರುವನು. ಆತನನ್ನು ನೋಡಿದವರ ಸಕಲ 
ಮಹಾಭಯಗಳನ್ನೂ ನಿರ್ಮೂಲಗೊಳಿಸುವನು. 

೬೨. ಕ್ಲೇತ್ರದ ಸಶ್ಚಿಮಭಾಗದಲ್ಲಿ ದೇಹಲಿ ವಿನಾಯಕನು ಪ್ರತಿಷ್ಠಿ ತನಾಗಿರು 
ವನು. ಆತನ" ತನ್ನ ಭಕ್ತರ ಸಕಲ ವಿಘ್ನಗಳನ್ನೂ ನಿವಾರಿಸುವನೆಂಬುದರಲ್ಲಿ 
ಯಾವ ಸಂಜೇಹವೂ ಇರುವುದಿಲ್ಲ. 

೬೩, ಕ್ಷೇತ್ರದ ವಾಯುವ್ಯದ ಮೂಲೆಯಲ್ಲಿ ಉದ್ದಂಡನಾಮಕನ್‌ದ 


೧೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಕಾಶ್ಯಾಃ ಸದೋತ್ತರಾಶಾಯಾಂ ಪಾಶಸಾಣಿರ್ನಿನಾಯಕಃ । 


ವಿನಾಯಕಾನ್ಸಾಶಯತಿ ಭಕ್ತ್ಯಾ ಕಾಶೀನಿವಾಸಿನಾಂ 1೬೪೫8 
ಗಂಗಾನರಣಯೋಃ ಸಂಗೇ ರಮ್ಯಃ ಖರ್ವವಿನಾಯಕಃ । 
ಸರ್ವಾನ್ನಿವಾರಯೇದ್ವಿಫ್ನಾನ್ಸಕ್ತಾನಾಂ ಖರ್ವಯೇತ್ಸತಾಂ ॥ ೬೫ ॥: 
ಪ್ರಾಜ್ಯಾಂ ತು ಕ್ಸೇತ್ರರಕ್ಸಾರ್ಥಂ ಸಿದ್ಧಃ ಸಿದ್ಧಿನಿನಾಯಕಃ | 

ಪಶ್ಚಿಮೇ ಯಮತೀರ್ಥಸ್ಯ ಸಾಧಕಕ್ಸಿ ಪ್ರಸಿದ್ಧಿ ದಃ ॥ ೬೬ ॥ 
ಬಾಹ್ಯಾವರಬಗಾಶ್ಚೆತೇ ಕಾಶ್ಯಾಮಷ್ಟೌ ನಿನಾಯಕಾಃ । 
ಉಚ್ಚಾಟಯಂತ್ಯಭಕ್ತಾಂಶ್ಚ ಭಕ್ತಾನಾಂ ಸರ್ವಸಿದ್ಧಿದಾಃ WW 
ವ್ವಿತೀಯಾನರಣೇಚ್ಛೈನ ಯೇ ರಕ್ಪಂತಿ ನಿನಾಯಕಾಃ । 

ಅನಿಮುಕ್ತಮಿದಂ ಕ್ಷೇತ್ರಂ ತಾನಹಂ ಕಥಯಾಮ್ಯತಃ ॥೬೮ ॥: 
ಸ್ವರ್ಧುನ್ಯಾಃ ಪಶ್ಚಿಮೇ ಕೂಲೇ ಉತ್ತರೇಂರ್ಕವಿನಾಯಕಾತ್‌ । 
ಲಂಜೋದರೋ ಗಣಾಧ್ಯಕ್ಸೃಃ ಕ್ಲಾಲಯೇದ್ವಿಫ್ಲುಕರ್ದಮಂ ॥೬೯॥ 


ಗಣಪತಿಯಿರುವನು. ಭಕ್ತಗ ಉದ್ದಂಡಗಳಾದ ನಿಫ್ನಕೋಟಿಗಳನ್ನೂ ಸಹ. 
ನಿತ್ಯವೂ ಶಾಸನಮಾಡಿ ಕಳೆಯುತ್ತಿಗುವನು. 

೬೪. ಕಾಶಿಯ ಉತ್ತರವಿಕೈನಲ್ಲಿ ಪಾಶಪಾಣಿಯೆಂಬ ವಿನಾಯ ಕಠಿರುವನು. 
ಭಕ್ತಿಯುತರಾಗಿ ಕಾಶಿಯಲ್ಲಿ ವಾಸಮಾಡುವವಗ ಕಾರ್ಯಗಳಲ್ಲಿ ಎಲ್ಲ ಅಡಚಣೆ 
ಗಳನ್ನೂ ಆತನು ಮೂರಮಾಡುವನು. 

೬೫. ಗಂಗಾ ವರಣಗಳ ಸಂಗಮಕ್ಸೇತ್ರದಲ್ಲಿ ಸುಂದರರೂಪನಾದ ಖರ್ವ 
ನಿನಾಯಕನು ನೆಲಸಿರುವನು. ಸತ್ಪುರುಷರಾದ ತನ್ನ ಭಕ್ತರಿಗೊದಗುವ 
ಅಸಂಖ್ಯಾಕಗಳಾದ ಕಾರ್ಯವಿಫಘ್ನಗಳನ್ನೂ ಆತನು ಕ್ಷಯಗೊಳಿಸುವನು. 

೬೬. ಪೂರ್ವದಿಕ್ಕಿನಲ್ಲಿ ಕ್ಷೇತ್ರವನ್ನು ರಕ್ಷಿಸುವುದಕ್ಕಾಗಿ ಸಿದ್ಧಿ ನಿನಾಯಕನು 
ಸ್ಥಾಪಿತನಾಗಿರುವನು. ಆತನು ಯಮತೀರ್ಥದ ಪಶ್ಚಿಮದಲ್ಲಿ ನೆಲಸಿ ಸಾಧಕ 
ರಾದವರಿಗೆ ಶೀಘ್ರವಾಗಿ ಕಾರ್ಯಸಿದ್ಧಿ ಯನ್ನು ಅನುಗ್ರಹಿಸುವನು. 

೬೭. ಈ ಎಂಟು ವಿನಾಯಕರೂ ಕಾಶೀಕ್ಸೇತ್ರದ ಬಾಹ್ಯಾವರಣದಲ್ಲಿ 
ನೆಲಸಿರುವರು. ಭಕ್ತರಲ್ಲದವರನ್ನು ಹೊರಕ್ಕೆ ಓಡಿಸುವವರಾಗಿ ಭಕ್ತರಿಗೆ ಸಕಲ 
ನಿಧ ಸಿದ್ಧಿಗಳನ್ನೂ ಕೊಡುತ್ತಲಿರುವರು. 

೬೮. ಅವಿಮುಕ್ತವೆಂಬ ಈ ಪವಿತ್ರ ಕ್ಷೇತ್ರವನ್ನು ರಕ್ರಿಸುತ್ತ ಎರಡನೆಯ 
ಆವರಣದಲ್ಲಿ ಯಾವ ವಿನಾಯಕರಿರುವರೊ, ಅವರನ್ನು ಮುಂದೆ ವಿವರಿಸುವೆನು. 

೬೯. ಗಂಗಾನದಿಯ ಪಶ್ಚಿಮದಡದಲ್ಲಿ ಅರ್ಕವಿನಾಯಕನಿಗೆ ಉತ್ತರಡಿಕ್ಕಿ 
ನಲ್ಲಿರುವ ಲಂಬೋದರನೆಂಬ ಗಣನಾಯಕನು ಭಕ್ತರ ಪಾಪನೆಂಬ ಕೆಸರನ್ನು 
ತೊಳೆಯುವನು. 


ಸಪ್ತ್ರಪಂಚಾಶತ್ತಮೋರಧ್ಯಾಯಃ ೧೧೯ 


ತತ್ಪಶ್ಚಿನೇ ಕೂಟದಂತ ಉದಗ್ಗುರ್ಗವಿನಾಯಕಾತ್‌ | 
ದುರ್ಗೋಪಸರ್ಗಸಂಹರ್ತಾ ರಕ್ಬೇತ್‌ ಕೇತ್ರನಿಂದಂ ಸದಾ ॥೭೦॥ 
ಭೀಮುಚಂಡಗಣಾಧ್ಯಕ್ಸಾತ್ಕಿಂಚಿದೀಶಾನದಿಗ್ಗ ತಃ । 

ಕ್ಸೇತ್ರರಕ್ಟೋ ಗಣಾಧ್ಯಕ್ಷಃ ಪೂಜ್ಯಃ ರಾಲಕಟಂಕಟಃ ॥೭೧॥ 
ಪ್ರಾಚ್ಯಾಂ ದೇಹಲಿನಿಫ್ನೇಶಾತ್ಕೂತ್ಮಾಂಜಾಖ್ಯೋ ವಿನಾಯಕಃ । 
ಪೂಜನೀಯಃ ಸದಾ ಭಕ್ತೈರ್ಮುಹೋತ್ಪಾತಪ್ರಶಾಂತಯೇ 1 ೭೨ ॥ 
ಉದ್ದಂಡಾಖ್ಯಾದ್ದಣಸತೇರಾಶುಶುಕ್ಸಣಿದಿಕ್ಸ ತ 

ಮಹಾಪ್ರ ಸಿದ್ಧಃ 8 ಸಂಪೂಜ್ಯೊ € ಭಕ್ತೆ 'ರ್ಮುಂಡವಿನಾಯಕಃ ॥೭೩॥ 
ಪಾತಾಲೇ ತಸ್ಯ ದೇಹೋಸಸ್ತಿ ಹ ಕಾಶ್ರಾಂ ನ್ಯವಸ್ಥಿತಂ । 


ಅತಃ ಸಂಗೀಯತೇ ಕಾಶ್ಯಾಂ ದೇವೋ ಮುಂಡವಿನಾಯಕೆಃ ॥ ೭೪॥ 
ಪಾಶಪಾಣೇರ್ಗಹೇಶಾನಾದ್ದಕ್ಷಿ ಣೇ ವಿಕಟದ್ವಿಜಂ । 
ಪೂಜಯಿತ್ವಾ ಗಣಪತಿಂ ಗಾಣಾಪತ್ಯಪದಂ ಸಿಜೇರ್‌ ॥೭೫॥ 


೭೦. ಆತನಿಗೆ ಪಶ್ಚಿಮದಲ್ಲಿಯೂ ದುರ್ಗವಿನಾಯಕನಿಗೆ ಉತ್ತರದಲ್ಲಿಯೂ 
ಕೂಟದಂತನೆಂಬ ವಿನಾಯಕನು ನೆಲಸಿ ದುರ್ಗವುವಾದ ಕಷ್ಟವನ್ನೂ ಪರಿಹರಿ 
ಸುತ್ತ ಈಕೆ ಶ್ಛೇತ್ರವನ್ನು ನಿತ್ಯವೂ ರಕ್ಸಿಸುತ್ತಿರುವನು. 

೭೧. ಭೀಮಚಂಡನೆಂ ಬ oR ಸ್ವಲ್ಪ ಸಶಾವ್ಯಂತ್ಥಿನ್ಲ 
ಪೂಜನೀಯನಾದ ಶಾಲಕಟಂಕಟನೆಂಬ ಗಣಪತಿಯು ಕ್ಲೇತ್ರದ ರಕ್ಪಣೆಯನ್ನು 
ಮಾಡುತ್ತ ನೆಲಸಿರುವನು. 

೭೨. ದೇಹಲಿನಿನಾಯಕನಿಗೆ ಪೂರ್ವದಿಕ್ಟಿನಲ್ಲಿ ಕೂಕ್ಮಾಂಡನಾಮಕನಾದ 
ವಿನಾಯಕನೊಬ್ಬನಿರುವನು. ಕ್ಲಾಮಡಾನುರಾದಿ ಮಹಾಭಯಗಳುಂಟಾದ 
ವೇಳೆಗಳಲ್ಲಿ ಭಕ್ತರು ಈತನನ್ನು ಸರ್ವಕಾಲದಲ್ಲಿಯೂ ಪೂಜಿಸಬೇಕು. 

೭೩. ಉದ್ದಂಡಗಣಪತಿಗೆ ಆಗ್ನೇಯ ಕೋಣದಲ್ಲಿ ಮಹಾಪಶ್ರ ಸಿದ್ಧಿ ್ಲಿಯನ್ನು 
ಪಡೆದ ಮುಂಡ ವಿನಾಯಕನು ಪ್ರತಿಷ್ಠಿತನಾಗಿರುವನು. ಭಕ್ತರಿಗೆ ಫೂ 
ಪೂಜಾರ್ಹನಾಗಿರುವನು. 

೭೪. ಆತನ ದೇಹವು ಪಾತಾಲಲೋಕದಲ್ಲಿ ನೆಲಸಿಬುವುದು, ತಲೆಯು 
ಮಾತ್ರ ಕಾಶೀ ಕ್ಷೇತ್ರದಲ್ಲಿ ಕಾಣುತ್ತಿರುವುದು, ಆದುದರಿಂದಲೇ ಕಾಶಿಯಲ್ಲಿ 
ರುವ ಈತನಿಗೆ ಮುಂಡವಿನಾಯಕನೆಂಬ ಹೆಸರು ಪ್ರಸಿದ್ಧ ವಾಗಿರುವುದು. 

೭೫. ಪಾಶಪಾಣಿಯೆಂಬ ಗಣಪತಿಗೆ ದಕ್ಷಿ! ಇದಲ್ಲಿ ವಿಕಟದಂತಗಣಪತಿ 
ಯಿರುವನು. ಆ ಗಣೇಶನನ್ನು ಪೂಜಿಸಲು ಮನುಷ್ಯನಿಗೆ ಗಣಾಧಿಪತ್ರವೇ 
ಫಲವಾಗಿ ಒದಗುವುದರಲ್ಲಿ ಸಂದೇಹವಿಲ್ಲ. 


೧೨೦ ಶ್ರೀ ಸ್ಕಾಂದಮಹಾಪುರಾಣಂ 


ಖರ್ನಾಖ್ಯಾನ್ಸೈರ್ಯತೇ ಭಾಗೇ ರಾಜಪುತ್ರೋ ವಿನಾಯಕಃ ! 


ಭ್ರಷ್ಟರಾಜ್ಯಂ ಚ ರಾಜಾನಂ ರಾಜಾನಂ ಕುರುತೇಂರ್ಚಿತಃ ॥ ೭೬೫ 
ಗಂಗಾಯಾಃ ಪಶ್ಚಿಮೇ ಕೂಲೇ ಪ್ರಣವಾಖ್ಯೋ ಗಣಾಧಿಪಃ । 

ಅವಾಚ್ಯಾಂ ರಾಜಪುತ್ರಾಚ್ಚ ಪ್ರಣತಃ ಪ್ರಜಯೇದ್ವ್ವಿಜಂ ॥ ೭೭8 
ದ್ವಿತೀಯಾವರಣೇ ಕಾಶ್ಯಾಮಷ್ಟಾನೇತೇ ವಿನಾಯಕಾಃ | 
ಉತ್ಸಾದಯೇಯುರ್ನಿಫ್ನೌ ಘಾನ್ಯಾಶೀಸ್ಲಿತಿನಿವಾಸಿನಾಂ ॥೭೮॥ 


ಕ್ಪೇತ್ರೇ ತೃತೀಯಾನರಣೇ ಕ್ಟೇತ್ರರಕ್ಸಾ ಕೃತಃ ಸದಾ । 

ಯೇ ನಿಘ್ನರಾಜಾಃ ಸಂತೀಹ ತೇ ವಕ್ತವ್ಯಾ ಮಯಾಧುನಾ Hah 
ಉದಗೃಹಾಯಾಃ ಸ್ಪರ್ಧುನ್ಯಾ ರಮ್ಯೇ ರೋಧಸಿ ನಿಫ್ಲುರಾಟ್‌ । 
ಲಂಜೋದರಾಡುದೀಚ್ಯಾಂ ತು ವಕ್ರತುಂಡೋಘಸಂಘಹೃತ್‌ 8೮೦ ॥ 
ಕೂಟವಂತಾದ್ಗಣಪತೇರುದೀಚ್ಯಾನೇಕದಂತಕಃ। 
ಸದೋಪಸರ್ಗಸಂಸರ್ಗಾತ್ಸಾಯಾದಾನಂದಕಾನನಂ ॥ ೮೧೫ 


೭೬. ಖರ್ವಗಣಪತಿಗೆ ನೈಖತ್ಯದಲ್ಲಿ ರಾಜಪುತ್ರನೆಂಬ ವಿನಾಯಕನು 
ಶೋಭಿಸುತ್ತಿರುವನು. ರಾಜ್ಯಾಧಿಕಾರದಿಂದ ಭ್ರಷ್ಟನಾಗಿ ಅಲೆಯುತ್ತಿರು 
ವವನು ಈತನನ್ನು ಪೂಜಿಸಲು ಪುನಃ ತನ್ನ ರಾಜ್ಯದಲ್ಲಿ ಪ್ರತಿಷ್ಠಿತ ನಾಗುವನು. 

೭೭. ಗಂಗಾನದಿಯ ಪಶ್ಚಿಮತೀರದಲ್ಲಿ ರಾಜಪುತ್ರಗಣಪತಿಗೆ ದಕ್ಷಿಣದಲ್ಲಿ 

ಪ್ರಣವಗಣಪತಿಯು ನೆಲಸಿರುವನು. ಆತನು ನಮಸ್ಕಾರಮಾಡಿದವರನ್ನು 
CNS (ಸ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವನು. 

೭೮. ಕಾಶೀಕ್ಷೆ! ತ್ರದ ಎರಡನೆಯ ಅವರಣದಲ್ಲಿ ಮೇಲೆ ಹೇಳಿದ ಎಂಟು 
ಗಣಪತಿಗಳೂ ಪ ಪ್ರಸನ್ನರಾಗಿರುವರು. ಕಾಶಿನ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ 
ಸಕಲ ವಿಫ್ನಸಮೂಹಗಳನ್ನೂ ಇವರು ನಾಶಮಾಡುವರು. 

೭೯. ಈ ಕ್ಷೇತ್ರದ ಮೂರನೆಯ ಆವರಣದಲ್ಲಿ ನಿತ್ಯವೂ ಕ್ಷೇತ್ರದ ರಕ್ಟ್ಮ 
ಣೆಯನ್ನು ಮಾಡುತ್ತಿರುವ ಯಾವ ವಿನಾಯಕರಿರುವರೊ, ಅವರನ್ನು ನಾನು 
ಈಗ ಹೇಳಬೇಕಾಗಿರುವುದು. 

೮೦. ಉತ್ತರವಾಹಿನಿಯಾದ ಗಂಗಾನದಿಯ ಮನೋಹರವಾದ ದಡದಲ್ಲಿ 
ಲಂಜೋದಪರನಿಗೆ ಉತ್ತರದಲ್ಲಿ ವಕ್ರತುಂಡನೆಂಬ ವಿಫ್ನೇಶ್ವರನು ನೆಲಸಿ ಭಕ್ತರ 
ಪಾತಕಕೋಟಗಳನ್ನು ಪರಿಹರಿಸುತ್ತಿರುವನು. 

೮೧. ಕೂಟದಂತಗಣಪತಿಗೆ ಉತ ಶ್ರರದಿಕ್ಕಿನಲ್ಲಿ ಏಕದಂತಗಣಪತಿಯಿರು. 
ವನು. ಆತನು ಆನಂದವನವೆಂಬ ಈ ಕ್ಲೇತ್ರವನ್ನು ಯಾವಾಗಲೂ iia 
ಸಂಭವಿಸದಂತೆ ಪಾಲನಮಾಡುತ್ತಿರುವನು. 


ಸಪ್ತಪಂಚಾಶತ್ತಮೋ9ಧ್ಯಾಯಃ ೧೨೧ 


ಕಾಶೀಭಯಹರೋ ನಿತ್ಯಮೈಶ್ಯಾಂ ಶಾಲಕಟಂಕಬಟಾತ್‌ । 


ತ್ರಿಮುಖೋ ನಾಮ ವಿಘಫ್ನೇಶಃ ಕಪಿಸಿಂಹದ್ವಿಸಾನನಃ ॥ ೮೨ ॥ 
ಕೂಶ್ಮಾಂಡಾತ್ಪೂರ್ವದಿಗ್ಭಾಗೇ ಪಂಚಾಸ್ಕೋ ನಾಮ ನಿಫ್ನರಾಟ್‌ । 
ಪಂಚಾಸ್ಯಸ್ಯಂದನವರಃ ಪಾತಿ ವಾರಾಣಸೀಂ ಪುರೀಂ ॥ ೮೩ 
ಹೇರಂಜಾಖ್ಯಃ ಸದಾಗ್ನೇಯ್ಯಾಂ ಪೂಜ್ಯೋ ಮುಂಡನಿನಾಯಕಾತ್‌ । 
ಅಂಬಾವತ್ಪೂರಯೇತ್ಕಾ ಮಾನ್ಸರ್ನೇಸಷಾಂ ಕಾಶಿವಾಸಿನಾಂ ॥ ೮೪ ॥ 
ಅವಾಚ್ಯಾಮರ್ಚಯೇದ್ಧೀಮಾನ್ಸಿದ್ಧ್ಯೈ ನಿಕಟಿದಂತತಃ । 

ವಿಫ್ಲುರಾಜಂ ಗಣಪತಿಂ ಸರ್ವನಿಘ್ನನಿನಾಶನಂ ॥ ೮೫ ॥ 
ನಿನಾಯಕಾದ್ರಾಜಪುತ್ಹಾ ಾತ್ಮಿಂಚಿದ್ರಕ್ಸೋದಿಶಿ ಸ್ಥಿತಃ । 

ವರದಾಖ್ಯೊ € ಸಣಾಧ್ಯಕ್ಷ ಕಃ ಪೂಜ್ಯೋ ಭಕ್ತ ವರೆಪ್ರ ದಃ ॥ ೪೬ ॥ 
ಯಾಮ್ಯಾಂ ಪ ಕ್ರಣವವಿಫ್ನೇಶಾದ್ಧ ಣೇಶೋ ನೋಷಕಪ್ರಿ ಯಃ। 

ಪೂಜ್ಯಃ ಪಿಶಂಗಲಾತೀರ್ಥೇ ದೇವನದ್ಯಾಸ್ತಟೀ ಶುಭೇ” ॥ ೮೭ ॥ 


೮೨. ಶಾಲಕಟಿಂಕಟಗಣಪನಿಗೆ ಈಶಾನ ದಿಕ್ಕಿನಲ್ಲಿ ತ್ರಿ ಮುಖನೆಂಬ ನಿಫ್ಲೇ 
ಶ್ವರನು ನೆಲಸಿ ಕಾಶಿಯ ಸಮಸ್ತ ಸೈ ಭೆಯಗಳನ್ನೂ ಪರಿಹರಿಸುತ್ತಿ ರುವನು. ಆತನಿಗೆ 
ಕ್ಲಿ ಸಿಂಹ ಮತ್ತು ಆನೆಗಳ ಮೂರು ಮುಖಗಳಿರುವುವು. 

೮೩. ಕೂಶ್ಮಾಂಡ ಗಣಪತಿಗೆ ಪೂರ್ವದಿಗ್ಸಾಗದಲ್ಲಿ ಪಂಜಚಾಸ್ಯನೆಂಬ ವಿಘ್ನ 
ನಾಯಕನು ನೆಲಸಿರುವನು. ಆತನು ಸಿಂಹವನ್ನು ಕಟ್ಟದ ರಥದಲ್ಲಿ ಕುಳಿತು 
ಈ ವಾರಾಣಸೀನಗರಿಯನ್ನು ಪಾಲಿಸುತ್ತಿರುವನು. 

೮೪. ಮುಂಡನಿನಾಯಕನಿಗೆ ಆಗ್ನೇಯ ಮೂಲೆಯಲ್ಲಿರುವ ಹೇರಂಬ 
ಗಣಪತಿಯನ್ನು ನಿತ್ಯವೂ ಪೂಜಿಸಬೇಕು. ಆತನು ಅನ್ನಪೂರ್ಣಾದೇವಿಯಂತೆಯೇ 
ಕಾಶೀನಿನಾಸಿಗಳ ಸಕಲಾಭೀಷ್ಟಗಳನ್ನೂ ಪೂಕ್ಸ ಸುವನು. 

೮೫. ವಿಕಟದಂತನಿಗೆ ದಕ್ಷಿಣದಲ್ಲಿ ವಿಫ್ಲರಾಜನೆಂಬ ಗಣಪತಿಯನ್ನು 
ಬುದ್ಧಿವಂತನಾದ ಭಕ್ತನು ಪೂಜಿಸಬೇಕು. ಆತನು ಭಜಕರ ಸಕಲ ವಿಘ್ನ 
ಗಳನ್ನೂ ನಾಶನಮಾಡುವನು. 

೮೬. ರಾಜಪುತ್ರಗಣೇಶ್ವ ಶ್ವರನಿಗೆ ಸ್ವಲ್ಪ ) ದೂರದಲ್ಲಿಯೇ ನೈ ಖು ತ್ಯದಿಕ್ಕಿ ಗೆ ವಗದ 
ನೆಂಬ ಗಣಪತಿಯು ಸಂಸರು ಪಮ. "ಆತನನ್ನು Bo ಭಕ್ತರಿಗೆ ಸಮಸ್ತ 
ವರಗಳನ್ನೂ ದಯೆಪಾಲಿಸುವನು. 

೮೭. ಪ್ರಣವಗಣಪತಿಯಿರುವೆಡೆಯಿಂದ ದಕ್ಷಿಣಕ್ಕೆ ಗಂಗಾನದಿಯ ಠಿರ್ಮಲ 
ತಟದಲ್ಲಿರುವ ಪಿಶಂಗಿಲ- ತೀರ್ಥದಲ್ಲಿ ಮೋದಕಪ್ರಿಯನೆಂಬ ಗಣಾಧಿಪತಿಯ” 
ಸಕಲ ಕ್ಸೇತ್ರವಾಸಿಗಳಿಗೂ ಸಂಪೂಜ್ಯನಾಗಿರುವನು. 


೧೨೨ ಶ್ರೀ ಸ್ಥಾಂದಮಹಾಪುರಾಣಂ 


ಚತುರ್ಥಾನರಣೇ ಕಾಶ್ಯಾಂ ಭಕ್ತನಿಘ್ನುನಿನಾಯಕಾಃ । 


ಪ್ರಷ್ಟವ್ಯಾ ಹೃಷ್ಟಚೇತೋಭಿಃ ಸ್ಪಷ್ಟಮಷ್ಟೌ ನಿನಾಯಕಾಃ ॥ ೮೮ 8 
ವಕ್ರ 'ತುಂಡಾಡುವಗ್ಲಿ ಕ್ಸ ಕ್ಷ ಸ್ವಃ ಇಂಡೋಕೋಧಸಿ ಸ್ಥ ತಃ । 
ವಿನಾಯಕೋಸ್ಸೆ ಭಯಿದಃ 'ಸರ್ನೇಷಾಂ ಭಯನಾ ಶೆನಃ ॥೮೯॥ 
ಕೌಜೀರ್ಯಾಮೇಕದಕನಾತ್ವಿ ಂಹತುಂಡೋ ವಿನಾಯಕಃ । 
ಉಪಸರ್ಗಗಜಾನ್ನ ತಿ ವಾರಾಣಸೀನಿನಾಸಿನಾಂ 1೯೦॥ 
ಕೂಣೆತಾಕ್ಸೋ ಗಣಾಧ್ಯಕ್ಷ ಸ್ತ್ರಿ ತುಂಡಾದೀಶದಿಕ್ಸಿ ತೆ್‌ I 
ಮಹಾಶ ಶಾನಂ ಸತತಂ ಸಾಯಾಡ್ಬು ಷ್ಟಕುದೃ ಬ 3 ॥೯೧॥ 
ಪ್ರಾಚ್ಯಾಂ ಸಂಚಾಸ್ಯತಃ ತಾ ಠಂ ಕ್ಪಿಪ್ಪಪ್ರ ತೆ ಸಾದನಃ । 

ಕ್ಸಿಪ್ರಪ್ರ ಸಾಡನಾರ್ಚಾತಃ ಕ್ಲಿ ಪ್ರಂ ಸಿಧ್ಯಂತಿ ಸಿದ್ಧ ಯಃ ॥ ೯೨ ॥ 
ಷಿ ಹ್ನಿದಿಗ್ಭಾಗೇ FE EE | 
ಭಕ್ತಚಿಂತಾಮಣಿಃ ಸಾಕಾ ್ಸಿಚ್ಲಿಂತಿತಾರ್ಥಸಮರ್ಪಕಃ ॥೯೩॥ 








೮೮. ನಾಲ್ಕನೆಯ ಆವಗಣದಲ್ಲಿಯೂ ಹೀಗೆಯೇ ಎಂಟು ವಿನಾಯಕರು 
ನೆಲಸಿ ಕಾಶಿಯಲ್ಲಿ ಭಕ್ತರ ವಿಘ್ನಗಳನ್ನು ನಾಶಗೊಳಿಸುತ್ತಿರುವರ. ಸಂತು 
ಷ್ಟಾಂತರಂಗರಾದ ಭಕ್ತರು ಅವರೆಲ್ಲರನ್ನೂ ಅವಶ್ಯಕವಾಗಿ ನೋಡಬೇಕು. 

೮೯. ಡೇವನದಿಯಾನ ಗಂಗೆಯ ತಟದಲ್ಲಿ ವಕ್ರತುಂಡಗಣೇಶನ ಉತ್ತರ 
ದಲ್ಲಿ ಅಭಯಸ್ರ ಪನಿನಾಯಕನಿಶುವನು. ಆತನು ಸಕಲ ಜನರ ಭಯಗಳನ್ನೂ 
ನಾಶಮಾಡು, ಅಲ್ಲಿ ನೆಲಸಿರುವನು. 

೯೦. ಏಕದಂತನಿಗೆ ಉತ್ತರದಿಕ್ಕಿನಲ್ಲಿ ಸಿಂಹತುಂಡವಿನಾಯಕನು ನೆಲಸಿ 
ವಾರಾಣಸೀ ಕ್ಲೇತ್ರದಲ್ಲಿ ವಾಸಮಾಡುವವಗ ಸಕಲ ಕ್ಲೇಶಗಳನ್ನೂ ನಾಶಮಾಡು 
ವುದರಲ್ಲಿ ಸಿಂಹಕ್ಕೆ "ಸಮಾನನೆನಿಸಿರುವನು. 

೯೧. ತ್ರಿಮುಖಗಣಪತಿಗೆ ಈಶಾನ್ಯದಿಕ್ಕಿನಲ್ಲಿ ನೆಲಸಿರುವ ಕೂಣಿತಾಶ್ಚನೆಂಬ 
ಗಣನಾಯಕನು ಕೆ ಶ್ಸೇತ್ರದ ಮ ಹಾಶ್ಮಶ್‌ನವನ್ನು ದುಷ್ಠ ತ್ವಜನರ ಕ್ರೂ ರದೃ ಷ್ಟಿ ಗಳಿಂದ 
ನಿತ್ಯವೂ ರಕ್ಷಿಸುತ್ತ. ಕಾಣುತ್ತಿರುವನು. 

೯೨. ಪಂಚಮುಖ ಗಣಪತಿಯ ಪೂರ್ವದಿಗ್ಭಾಗದಲ್ಲಿ ಕ್ಲಿಪ್ರಪ್ರ 
ಗಣಪತಿಯು ಈ ನಗರವನ್ನು ರಕ್ಸಿಸುತ್ತ ನೆಲಸಿರುವನು. ಕ್ಸಿಪ್ರಪ್ರಸಾ 
ಗಣಪತಿಯ ಪೂಜೆಯನ್ನು ಮಾಡ: ಚರ್‌ ಶೀಘ್ರವಾಗಿಯೇ ಸಕಲ ಲ ಸಿದ್ಧಿಗಳೂ 
ಕೈಗೂಡುವುವು. 

೯೩. ಹೇರಂಬಗಣೇಶ್ವ ರನಿಗೆ ಆಗೆ ಗ್ನೇಯದಿಕ್ಟಿ ನಲ್ಲಿ ಚಿಂತಾನುಣಿನಾಮಕ 
ನಾದ ವಿನಾಯಕನು ಸಕತ: ಹ ಮ ಭಕ್ತಜನರ ಚಿಂತಾ 
ಮಣಿಯೆನಿಸಿ ಅವರು ಅಪೇಕ್ಟಿಸಿದ ಪದಾರ್ಥಗಳನ್ನೆಲ್ಲ ಒದಗಿಸುತ್ತಿರುವನು. 


೩.೩ 


ಸಪ್ತಪಂಚಾಶತ್ತ ನೋತಧ್ಯಾಯಃ ೧೨ತ್ಲಿ 


ವಿಫ್ಲರಾಜಾದವಾಚ್ಯಾಂ ತು ದಂತಹಸ್ತೋ ಗಣೇಶ್ವರಃ । 


ಲಿಖೇದ್ವಿಫ್ಲುಸಹಸ್ರಾಣಿ ನೃಣಾಂ ವಾರಾಣಸೀದ್ರುಹಾಂ WY n 
ವರದಾದ್ಯಾತುಧಾನ್ಯಾಂ ಚ ಯಾತುಧಾನಗಣಾವೃತಃ । 
ದೇವಃ ಸಿಚಂಡಿಲೋ ನಾಮ ಪುರೀಂ ರಕ್ಟೇದಹರ್ನಿಶಂ ॥ ೯೫ ॥ 


ದೃಷ್ಟಃ ಪಿಲಿಪಿಲಾತೀರ್ಥೇ ದಕ್ಷಿಣೋ ಮೋದಕಸ್ರಿಯಾತ್‌ । 
ಉದ್ದಂಡನುಂಡೋ ಹೇರಂಬೋ ಭಕ್ತೇಭ್ಯಃ ಕಿಂನ ಯಚ್ಛತಿ ॥ ೯೬ ॥ 
ಪ್ರಾಕಾರೇ ಪಂಚಮೇ ಕಾಶ್ಯಾಂ ದ್ವಿಚತುಸ್ಕವಿನಾಯಕಾಃ | 


ಶುರ್ವಂತಿ ರಕ್ಸಾಂ ಶ್ಪೇತ್ರಸ್ಯ ಯೇ ತಾನತ್ರ ಬ್ರನೀಮ್ಯಹಂ 1 ೯೭॥ 
ತೀರೇ ಸ್ಪರ್ಗತರಂಗಿಣ್ಯಾ ಉತ್ತರೇ ಚಾಭಯಪ್ರದಾತ್‌ । 

ಸ್ಕೂಲದಂತೋ ಗಣೇಶಾನಃ ಸ್ಫೂಲಾಃ ಸಿದ್ಧೀರ್ಡಿಶೇತ್ಸತಾಂ ॥೯೮॥ 
ಸಿಂಹತುಂಡಾದುದಗ್ಭಾಗೇ ಕಲಿಪ್ರಿಯನಿನಾಯಕಃ । 

ಕಲಹಂ ಕಾರಯೇನ್ನಿತ್ಯಮನ್ಯೋನ್ಯಂ ತೈರ್ಥಿಕದ್ರುಹಾಂ ॥೯೪೯॥ 


೯೪. ವಿಫ್ನರಾಜನ ದಕ್ಷಿಣದಿಕ್ಕಿಗೆ ದಂತಹಸ್ತ್ವನೆಂಬ ಗಣಪತಿಯು ನೆಲಸಿ 
ಶುವನು. ಆತನು ವಾರುಣಸಿಯನ್ನು ದ್ವೇಷಿಸುವ, ಪಾಪಿಗಳಿಗೆ ಸಾವಿರಾರು 
ವಿಫ್ನಗಳೊದಗುವಂತೆ ಶಾಸನಗಳನ್ನು ಬರೆಯುತ್ತಿರು ವನು. 

೯೫. ವರದಗಣಸತಿಗೆ ನೈಜುತ್ಯದಲ್ಲಿ ಸಿಚಂಡಿಲನಾಮಕನ-ದ ಗಣಪತಿಯು 
ತನ್ನ ರಾಕ್ಟಸಗಣಗಳಿಂದ ಕೂಡಿದನನಾಗಿ ಈ ನಗರಿಯನ್ನು ಅಹೋರಾತ್ರ 
ಗಳಲ್ಲಿಯೂ ಜಾಗರೂಕನಾಗಿ ರಕ್ಸಿಸುತ್ತಿರ` ವನು. 

೯೬, ಪಿಲಸಿಲಾತೀರ್ಥದ ಬಳಿಯಲ್ಲಿ ಮೋದಕಸ್ರಿಯವಿನಾಯ ಕನ 
ದಕ್ಷಿಣಕ್ಕೆ ಉದ್ದಂಡಮುಂಡನೆಂಬ ಗಣಸತಿಯು ಕಾಣುತ್ತಿರುವನು. ಆತನು 
ತನ್ನ ಭಕ್ತರಿಗೆ ಯಾವುದನ್ನು ತಾನೆ ಕೊಡಲಾರನು? 

೯೭. ಇನ್ನು ಕಾಶೀಕ್ಸೇತ್ರದ ಐದನೆಯ ಪ್ರಾಕಾರದಲ್ಲಿ ನೆಲಸಿರುವ ಯಾವ 
ಎಂಟು ವಿನಾಯಕರಿರುವರೊ, ಕ್ಲೇತ್ರರಕ್ಸುಣೆಯನ್ನು ಮಾಡುತ್ತಿರುವ ಅವರೆಲ್ಲ 
ರನ್ನೂ ಈಗ ವಿವರಿಸಿ ಹೇಳವೆನು. 

೯೮. ಸ್ವರ್ಗತರಂಗಿಣಿಯಾದ ಗಂಗೆಯ ತೀರದಲ್ಲಿ ಅಭಯಪ್ರದಗಣವತಿಗೆ 
ಉತ್ತರದಿಕ್ಕಿನಲ್ಲಿರುವ ಸ್ಥೂಲದಂತನೆಂಲ ಗಣಪತಿಯು ಸತ್ಪುರುಸರಿಗೆ ಶಾಶ್ವತ 
ಗಳಾದ ಸಕಲ ಸಿದ್ಧಿಗಳನ್ನೂ ತೋರಿಸಿಕೊಡುತ್ತಿರುನನು. 

೯೯. ಸಿಂಹತುಂಡವಿನಾಯಕನಿಗೆ ಉತ್ತರಭಾಗದಲ್ಲಿ ಕಲಿಸ್ರಿಯಗಣ 
ಪತಿಯಿರುವನು. ಈ ಕ್ಷೇತ್ರದ ಯಾತ್ರಿಕರನ್ನು ದ್ವೇಷಿಸುವ ಸಕಲ ಜನರಲ್ಲಿ 
ನಿತ್ಯವೂ ಪರಸ್ಪರವಾದ ಕಲಹಗಳನ್ನುಂಟುಮಾಡುತ್ತಿರುವನು. 


೧೨೪ ಶ್ರೀ ಸ್ಕಾಂದಮಹಾಪುರಾಣಂ 


ಕೂಣೆತಾಕ್ಸಾತ್ತಥೈಶಾನ್ಯಾಂ ಚತುರ್ದಂತೋ ವಿನಾಯಕಃ ! 

ತಸ್ಯ ದರ್ಶನಮಾತ್ರೇಣ ನಿಘ್ನಸಂಘಃ ಕ್ಲಯೇತ್ಸಯಂ ॥ ೧೦೦ ॥ 
ಕ್ಸಿಪ್ರಪ್ರಸಾದನಾದೈಂದ್ರ್ಯಾಂ ದ್ವಿತುಂಡೋ ಗಣನಾಯಕಃ । 

ಅಗ್ರತಃ ಪೃಷ್ಠತಶ್ಹಾಸಿ ಬಿಭರ್ತಿ ಸದೃಶೀಂ ಶ್ರಿಯಂ ॥ ೧೦೧ ॥ 
ತಸ್ಯ ಸಂದರ್ಶನಾತ್ಸುಂಸಾಂ ಭನೇಚ್ಛಿ ್ರೀ ಸರ್ವತೋಮುಖೀ ॥ 

ಜ್ಯೇಸ್ಕೋ ನಾಮ ಗಣಾಧ್ಯಕ್ಟೋ ಜ್ಯೇಷ್ಕೋ ಮೇ ಪುತ್ರಸಂಪದಿ ॥೧೦೨॥ 
ಜ್ಯೇಷ್ಠ ಶುಕ್ಷಚತುರ್ದಶ್ಯಾಂ ಸಂಪೂಜ್ಯೋ ಜ್ಯೇಷ್ಠ ತಾಪ್ತಯೇೋ 1 

ಸ್ಥಿತೋ ವಹ್ನಿದಿಶೋಭಾಗೇ ಚಿಂತಾಮಣಿನಿನಾಯಕಾತ್‌ ॥ ೧೦೩ ॥ 
ದಂತಹಸ್ತಾದ್ಯಮಾಶಾಯಾಂ ಪೂಜ್ಯೋ ಗಜವಿನಾಯಕಃ । 


ತಸ್ಯ ಸಂಪೂಜನಾದ್ಭಕ್ತ್ವಾ ಗಜಾಂತಾ ಶ್ರೀರವಾಪ್ಯತೇ ॥ ೧೦೪ ॥ 
ಪಿಚಿಜ್ನೆಲಾದ್ಮಣಪತೇರ್ಯಾಮ್ಯಾಂ ಕಾಲವಿನಾಯಕಃ । 
ಭಯಂ ನ ಕಾಲಕಲಿತಂ ತಸ್ಯ ಸಂಸೇವನಾನ್ನೃಣಾಂ ॥ ೧೦೫ ॥ 


೧೦೦. ಕೂಣಿತಾಕ್ಸನಿಗೆ ಈಶಾನ್ಯದಿಕ್ಕಿನಲ್ಲಿ ಚತುರ್ದಂತವಿನಾಯಕನು 
ನೆಲಸಿರುವನು. ಆತನ ದರ್ಶನವನ್ನು ಮಾಡಿದ ಮಾತ್ರದಿಂದಲೇ ವಿಫ್ನಸಮೂಹ 
ಗಳು ತಾವಾಗಿಯೇ ಭಕ್ತನನ್ನು ತ್ಯಜಿಸಿ ಓಡಿಹೋಗುವುವು. 

೧೦೧. ಕ್ಲಿಪ್ರಪ್ರಸಾದ ನಿಫ್ನೇಶ್ವರನಿಗೆ ಪೂರ್ವದಲ್ಲಿ ದ್ವಿತುಂಡನೆಂಬ ಗಣ 
ನಾಯಕನಿರುವನು. ಆತನು ಹಿಂದುಗಡೆಯೂ ಮುಂದುಗಡೆಯೂ ಒಂದೇ 
ವಿಧವಾದ ಆಕಾರಸಂಪತ್ತುಳ್ಳವನಾಗಿ ಪ್ರಕಾಶಿಸುತ್ತಿರುವನು. 

೧೦೨. ಆತನನ್ನು ಸಂದರ್ಶನಮಾಡಿದ ಮಾತ್ರದಿಂದಲೇ ವಿಶ್ವತೋಮುಖ 
ವಾದ ಐಶ್ವರ್ಯವು ಮನುಷ್ಯರಿಗೆ ಲಭಿಸುವುದು. ಬಳಿಕ ನನ್ನ ಪುತ್ರಸಮೂಹ 
ದಲ್ಲೆಲ್ಲ ಜ್ಯೇಷ್ಠನಾದ ಜ್ಯೇಷ್ಠನಿನಾಯಕನಿರುವನು. 

೧೦೩. ಸರ್ವಜ್ಯೇಷ್ಠತ್ವವನ್ನು ಪಡೆಯಲಿಚ್ಛಿಸುವ ಮನುಷ್ಯನು ಆ ತನನ್ನು 

(ಮಾಸದ ಶುಕ್ಲಚತುರ್ದಶಿಯ ದಿನದಲ್ಲಿ ಪೂಜಿಸಬೇಕು. ಈ ಗಣಪತಿಯು 
ಚಿಂತಾಮಣಿನಿನಾಯಕನಿಗೆ ಆಗ್ನೇಯ ದಿಗ್ಭಾಗದಲ್ಲಿ ಪ್ರತಿಷ್ಠಿ ತನಾಗಿರುವನು. 

೧೦೪. ದಂತಹಸ್ತಗಣಪತಿಗೆ ದಕ್ಷಿಣದಲ್ಲಿ ಗಜವಿನಾಯಕನೆಂಬ ಲೋಕ 
ಪೂಜ್ಯನಾದ ವಿನಾಯಕನಿರುವನು. ಆತನನ್ನು ಭಕ್ತಿಯಿಂದ ಪೂಜಿಸಲು ಗಜ 
ವಾಹನ ಪ್ರಾಪ್ತಿಯವರೆಗಿನ ಅತುಲೈಶ್ಚರ್ಯವು ಪ್ರಾಪ್ತವಾಗುವುದು. 

೧೦೫. ಪಿಚಂಡಿಲಗಣಸತಿಯ ದಕ್ಸಿಣಕ್ಕೆ ಶಾಲನಿನಾಯಕನು ನೆಲಸಿರ" 
ವನು. ಆತನನ್ನು ಸೇವಿಸುವುದರಿಂದ ಮಾನವರಿಗೆ ಕಾಲಯಮನಿಂದ ಯಾವ 
ವಿಧವಾದ ಭಯವೂ ಉಂಟಾಗುವುದಿಲ್ಲ. 


ಸಪ್ತಸಂಚಾಶತ್ತಮೋಳಧ್ಯಾಯಃ ಎ೨೫ 


ಉದ್ದಂಡಮುಂಡಾದ್ದ ಣಸಾತ್ಕೀನಾಶದಿಶಿ ಸಂಸ್ಥಿ ತಂ 

ನಾಗೇಶಂ ಗಣಪಂ ದೃಷ್ಟ್ಯಾ ನಾಗಲೋಕೇ ಮಹೀಯತೇ 1॥0೧೦೬॥ 
ಅಥ ಸಷ್ಮಾನರಣಗಾಃ ಪ್ರೋಚ್ಛಂತೇ ನಿಘ್ನನಾಯಕಾಃ । 

ತೇಷಾಂ ನಾಮಶ್ರವಾದೇನ ಪುಂಸಾಂ ಸಿದ್ಧಿಃ ಪ್ರಜಾಯತೇ ॥ ೧೦೭ ॥ 
ಮಣಿಕರ್ಣೋ ಗಣಪತಿಃ ಪ್ರಾಚ್ಯಾಂ ನಿಘ್ನವಿಘಾತಕೃತ್‌ । 
ಆಶಾನಿನಾಯಕೋ ವಹ್ಮ್ಯಾಂ ಭಕ್ತಾಶಾಂ ಪೂರಯನ್ಸ್ಮಿತಃ ॥ ೧೦೮೫ 
ಯಾಮ್ಯಾಂ ಸೃಷ್ಟಿಗಣೇಶಶ್ಚ ಸೃಷ್ಟಿಸಂಹಾರಸೂಚಕಃ । 

ನೈರ್ಜುತ್ಕಾಂ ಯಕ್ಸ್ಸನಿಫ್ಲೇಶಃ ಸರ್ವವಿಫ್ನುಹರಃ ಪರಃ ॥ ೧೦೯ ॥. 
ಪ್ರತೀಚ್ಯಾಂ ಗಜಕರ್ಣಶ್ಚ ಸರ್ವೇಷಾಂ ಕ್ರೇನುಕಾರಕಃ । 

ಚಿತ್ರಘಂಟೋ ಗಣಪತಿರ್ವಾಯವ್ಯಾಂ ಪಾಲಯೇತ್ತುರೀಂ ॥ ೧೧೦ ॥ 
ಸ್ಥೂಲಜಂಘ ಉದೀಚ್ಯಾಂ ಚ ಶಮಯೇಚ್ಛಮಿನಾಮಘಂ | 
ಐಶ್ಯಾಮೈಶೀಂ ಪುರೀಂ ಷಾಯಾತ್ಸ ಮಂಗಲನಿನಾಯಕಃ ॥ ೧೧೧ ॥: 
ಯಮತೀರ್ಥಾದುದೀಚ್ಯಾಂ ಚ ಪೂಜ್ಯೋ ಮಿತ್ರನಿನಾಯಕಃ । 
ಸಪ್ತಮಾನರಣೇ ಯೇ ಚ ತಾಂಶ್ಚ ವಜ್ಟ್ಯೇ ನಿನಾಯಕಾನ್‌ ॥ ೧೧೨ ॥ 

೧೦೬. ಉದ್ದಂಡಮುಂಡಗಣಪತಿಗೆ ದಕ್ಸಿಣದಿಕ್ಕಿನಲ್ಲಿ ಸ್ಥಾಪಿತನಾಗಿರ:ವ 
ನಾಗೇಶ್ವರನೆಂಬ ಗಣಪತಿಯ ದರ್ಶನವನ್ನುಮಾಡಲು ನಾಗಲೋಕಕ್ಕೆ ಹೋಗಲು 
ಅಲ್ಲಿಯೂ ಸಹ ಮಹಾಪೂಜೆಯನ್ನು ಪಡೆಯುವನು. 

೧೦೭. ಇನ್ನು ಆರನೆಯ ಆವರಣದಲ್ಲಿ ನೆಲಸಿರ:ವ ವಿಫ್ಲನಾಯಕರನ್ನು 
ನಿರೂಪಿಸುವೆನು. ಅವರೆಲ್ಲರ ಹೆಸರುಗಳನ್ನು ಕೇಳುವುದರಿಂದಲೇ ಮನುಷ್ಯಗಿಗೆ 
ಸಕಲಸಿದ್ಧಿಗಳೂ ಸುಲಭವಾಗಿ ಉಂಟಾಗುವುವು. 

೧೦೮. ಮಣಿಕರ್ಣನೆಂಬ ಗಣಪತಿಯು ಪೂರ್ವದಿಕ್ಕಿ ನಲ್ಲಿದ್ದು ಕೊಂಡು 
ಸಕಲ ವಿಘ್ನಗಳಿಗೂ ವಿಘಾತವನ್ನುಂಟುಮಾಡುತ್ತಿರುವನು. ಆಗ್ನೇಯದಲ್ಲಿರುವ 
ಆಶಾವಿನಾಯಕನು ಭಕ್ತರ ಅಭೀಷ್ಟಗಳನ್ನು ಸಲ್ಲಿಸುತ್ತ ನೆಲಸಿರುವನು. 

೧೦೯. ದಕ್ಷಿಣದಲ್ಲಿರುವ ಸೃಷ್ಟಿಗಣಪತಿಯು ಲೋಕದ ಸೃಷ್ಟಿಸಂಹಾರ 
ಗಳನ್ನು ಸೂಚಿಸುತ್ತಿರುವನು. ಸೈಖಯತ್ಯಮೂಲೆಯಲ್ಲಿ ಯಕ್ಸವಿಫ್ನೇಶ್ವರನು 
ಸರ್ವವಿಘ್ನಗಳನ್ನು ಪರಿಹರಿಸುವ ಪರದೇವತೆಯಾಗಿರುವನು. 

೧೧೦. ಪಶ್ಚಿ ಮದಲ್ಲಿ ಗಜಕರ್ಣಗಣಪತಿಯು ಸಕಲರಿಗೂ ಕ್ರೇಮನ್ನುಂಟು 
ಮಾಡುತ್ತಿರುವನು. 

೧೧೧. ಸ್ಪೂಲಜಂಘವಿನಾಯಕನ: ಉತ್ತರದಿಕ್ಕಿ ನಲ್ಲಿ ಇಂದ್ರಿಯ ನಿಗ್ರಹ 
ಸಹಿತರಾದವರ ಪಾಪಗಳನ್ನು ಕಳೆಯುವನು. ಈಶಾನ್ಯದಿಕ್ಸಿನಲ್ಲಿ ಪರಮೇಶ್ವರನ 
ನಗರವಾದ ಈ ಕಾಶಿಯನ್ನು ಮಂಗಲವಿನಾಯಕನು ಕಾಪಾಡುತ್ತಿರುವನು. 

೧೧೨. ಯಮತೀರ್ಥಕ್ಕೆ ಉತ್ತರದಲ್ಲಿ ಮಿತ್ರವಿನಾಯಕನು ಲೋಕಪೂಜ್ಯ 


ಅತಿ ಶ್ರೀ ಸ್ಕಾಂದಮ ಹಾವುರಾಣಂ 


ಮೋದಾದ್ಯಾಃ ಪಂಚನಿಫ್ಲೇಶಾಃ ಷಸ್ಕೋ ಜ್ಞಾನವಿನಾಯಕಃ । 


ಸಪ್ತನೋ ದ್ವಾರನಿಫ್ಲೇಶೋ ಮಹಾದ್ವಾರಪುರಶ್ಚರಃ ॥ ೧೧೩ ॥ 
ಅಷ್ಟಮಃ ಸರ್ವಕಷ್ಟೌಘಾನವಿಮುಕ್ತವಿನಾಯಕಃ । 
ಅವಿಮುಕೆ ಕ್ಷೇ ಮನು ಸತ್ರ ( ಹಕೇತ್ರಣತಚೇತಸಾಂ ॥ ೧೧೪ ॥ 


ಷಟ ಸಿಂಚಾಶದ್ದಜಮುಖಾನೇತಾನ್ಯಃ ಸಂಸ್ಕರಿಷ್ಯತಿ । 
ದೂರದೇಶಾಂತರಸ್ಕೋಪಿ ಸ ಮೃತೋ ಜ್ಞಾನಮಾಪ್ನುಯಾತ್‌॥ ೧೧೫ ॥ 
ಢುಂಢಿಸ್ತುತಿಂ ಮಹಾಪುಣ್ಯಾಂ ಷಟ್ಟಿಂಚಾಶದ್ದಜಾನನಾಂ । 


ಯಃ ಪಠಿಷ್ಯತಿ ಪುಣ್ಯಾತ್ಮಾ ತಸ್ಯ ಸಿದ್ಧಿಃ ಪದೇ ಪದೇ ॥ ೧೧೬ ॥ 
ಇಮೇ ಗಣೇಶ್ವರಾಃ ಸರ್ವೇ ಸ್ಮರ್ತವ್ಯಾ ಯತ್ರ ಕುತ್ರಚಿತ್‌ I 
ಮಹಾನಿಪತ್ಸಮುದ್ರಾಂತಃ ಪತಿತಂ ಪಾಂತಿ ಮಾನವಂ 1 ೧೧೭॥ 


ಇತಿ ಸ್ತುತಿಂ ಮಹಾಪುಣ್ಯಾಂ ಶೃತ್ವಾ ಚೈತಾನ್ವಿನಾಯಕಾನ್‌ । 

ಜಾತು ವಿಫ್ನೈರ್ನ ಬಾಧ್ಯೇತ ಪಾಪೇಭ್ಯೋಸಿ ಪ್ರಹೀಯತೇ ॥ ೧೧೮ ॥ 
ನಾಗಿ ನೆಲಸಿರುವನು. ಇನ್ನು ಏಳನೆಯ ಅವರಣದಲ್ಲಿ ನೆಲಸಿರುವ ವಿನಾಯಕ 
ರನ್ನು ವಿವರಿಸಿ ಹೇಳುವೆನು. 

೧೧೩. ಮೋದವಿನಾಯಕನೇ ಮೊದಲಾದ ಐದು ವಿನಾಯಕರು; ಆರನೆ 
ಯವನು ಜ್ಞಾನನಿನಾಯಕನು; ಏಳನೆಯವನೇ ಪುರದ ಮಹಾದ್ವಾರದಲ್ಲಿ 
ಎದುರಾಗಿ ನಿಂತಿರುವ ದ್ವಾರನಿಫ್ಲೇಶ್ವರನು. 

೧೧೪. ಎಂಟಿನೆಯವನು ಭಕ್ತ ರ ಸಕಲ ಕಷ್ಟಸಮೂಹೆಗಳನ್ನು ನಾಶ 
ಮಾಡುವ ಅವಿಮುಕ್ತವಿನಾಯಕನು. ಈತನು ನನ್ನ ಕ್ಬೇತ್ರವಾದ ಅವಿಮುಕ್ತ 
ನಗರದಲ್ಲಿ ನಮಸ್ಕರಿಸಿದವಗ ಪಾಪಗಳನ್ನು ಕಳೆಯುವನು. 

೧೧೫. ಯಾವನು ದೂರದೇಶದಲ್ಲಿರುವವನಾದರೂ ಈ ಐವತ್ತಾರು 
ವಿಫ್ನೇಶ್ವ ರರನ್ನು ಭಕ್ತಿಯಿಂದ ಸ್ಮರಿಸುವನೊ, ಅವನು ಮರಣಕಾಲದಲ್ಲಿ ನನ್ನ 
ಜ್ಞಾ ನವನ್ನು ಹೊಂದಿ ಮುಕ್ತನಾಗುವನು. 

೧೧೬. ಮಹಾಪುಣ್ಯತಮವಾದ ಈ ಢುಂಢಿನಿನಾಯಕನ ಸ್ತೋತ್ರವನ್ನೂ 
ಈ ಐವತ್ತಾರು ವಿಫ್ಲನಾಯಕರ ನಾಮಾವಳಿಯನ್ನೂ ಯಾವ ಪುಣ್ಯ ಇಜತನು 
ಪಠಿಸುತ್ತಿರುವನೊ, ಅವನ ಕಾರ್ಯಗಳು ಅಡಿಗಡಿಗೂ ಸಿದ್ದಿ ಸುತ್ತಿರುವುವ. 

೧೧೭. ವಕಿನುಷ್ಯನು ಯಾವ ಸ್ಮಳದಲ್ಲಿದ್ದರೂ ಈ ಎಲ್ಲ ಗಣನಾಯಕರನ್ನು 
ಸ್ಮರಿಸಬೇಕು. ಅವರು ಮಹಾವಿಪತ್ತುಗಳೆಂಬ ಸಮುದ್ರದಲ್ಲಿ ಬಿದ್ದು ಮುಳುಗಿ 
ಹೋಗುತ್ತಿರುವ ಮಾನವನನ್ನು ರಕ್ಸಿಸುವರು. 

೧೧೮. ಇಂತು ಮಹಾಪುಣ್ಯತಮವಾದ ಈ ಸ್ತೋತ್ರವನ್ನೂ ಈ ವಿನಾಯ 
ಕರ ಹೆಸರುಗಳನ್ನೂ ಕೇಳಿದವನು ಎಂದಿಗೂ ವಿಘ್ನಗಳಿಂದ ಬಾಧೆಗೊಳ್ಳು ವುದಿಲ್ಲ 
ಮತು, ಸಕಲ ಪಾತಕಗಳಿಂದಲೂ ಬಿಡುಗಡೆಯನ್ನು ಹೊಂದುವನು. 


ಸಪ್ತಪಂಚಾಶತ್ತಮೋಠಿಧ್ಯಾಯ। ೧೨೭ 


ಇತ್ಯುಕ್ತ್ವಾ ದೇವದೇವೋ ಸಿ ಮಹೋತ್ಸನಿತಮಾನಸಃ । 
ಕೃತಾಭಿಷೇಕೋ ಬ್ರಹ್ಮಾದ್ಯೆ ಎಸ್ರೇಜ್ಕೋ ದತ್ವಾಭಿವಾಂಛಿತಂ ॥೧೧೯॥ 
ಸಂಪ್ರಸಾದ್ಯ ಯಥಾಯೋಗಂ ಸರ್ವಾನುಚಿತಚಂಚುರಃ । 


ಅವಿಶದ್ರಾಜಸದನಂ ವಿಶ್ವಕರ್ಮನಿನಿರ್ಮಿತಂ ॥ ೧೨೦ ॥ 
ಸ್ಕಂದ ಉವಾಚ :- 

ಏವಂ ಸ್ತುಶೋ ಭಗವತಾ ದೇವದೇವೇನ ನಿಫ್ಲುಜಿತ್‌ । 

ಇತ್ಥಂ ಚ ಬಹುಧಾತ್ಮಾನಂ ಸಚಕಾರವಿನಾಯಕಃ ॥ ೧೨೧ ॥ 
ಏತಾನಿ ತಸ್ಯ ನಾಮಾನಿ ಢುಂಢಿರಾಜಸ್ಯ ಕುಂಭಜ | 

ಜಪಿತ್ವಾ ಯಾನಿ ಮನುಜೋ ಲಪ್ಸ್ಯತೇ ನಿಜವಾಂಛಿತಂ ॥ ೧೨೨ ॥ 
ಅನ್ಯೇಂಪಿ ತತ್ರ ವೈ ಭೇದಾಸ್ತಸ್ಯ ಢುಂಢೇರ್ಗಣೇಶಿತುಃ । 

ಭಕ್ತೈಃ ಸಮರ್ಚಿತಾ ಭಕ್ತ್ಯಾ ಹೈಸಂಖ್ಯಾತಾಃ ಸಹಸ್ರಶಃ ॥ ೧೨೩ ॥ 
ಭಗೀರಥಗಣಾಧ್ಯಕ್ಸೋ ಹರಿಶ್ಚ ಂದ್ರನಿನಾಯಕಃ | 

ಕಪರ್ದಾಖ್ಯೋ ಗಣಪತಿಸ್ತಥಾ ಬಿಂದುನಿನಾಯಕಃ ॥ ೧೨೪ ॥ 








೧೧೯-೧೨೦. ಇಂತೆಂದು ನಿರೊಪಿಸಿ ಡೇನತಾಸಾರ್ವಭೌಮನ್‌ದ ಮಹೇ 
ಶ್ವರನು ಅತ್ಯಂತ ಸಂಭ್ರಮದಿಂದ ಕೂಡಿದ ಮನಸ್ಸುಳ್ಳವನಾಗಿ, ಬ್ರಹ್ಮಾದಿ 
ದೇವತೆಗಳಿಂದ ಸಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಅವರಿಗೆ ಬೇಡಿದ ಅಭೀಷ್ಟ 
ಗಳನ್ನೆಲ್ಲ ಕರುಣಿಸಿ, ಉಚಿತಮರ್ಯಾದೆಗಳನ್ನು ಮಾಡುವುದರಲ್ಲಿ ಚತುರನಾದು 
ದರಿಂದ ಅಲ್ಲಿ ನೆರೆದಿದ್ದವರೆಲ್ಲರಿಗೂ ಯಥಾಯೋಗ್ಯವಾದ ಉಡುಗೊರೆಗಳನ್ನಿತ್ತು 
ಪ್ರಸನ್ನೀಕರಿಸಿಕೊಂಡು ವಿಶ್ವಕರ್ಮನಿಂದ ರಚಿತವಾಗಿದ್ದ ಅರಮನೆಯನ್ನು 
ಪ್ರವೇಶಮಾಡಿದನು. 

೧೨೧. ಸ್ವಂದನು ಹೇಳುತ್ತಾನೆ:--ಇಂತು ದೇವದೇವನೂ ಭಗವಂತನೂ 
ಆದ ಮಹೇಶ್ವರನಿಂದ ಸ್ತುತನಾದ ಗಣಪತಿಯು ಆತ್ಮನನ್ನು ಬಹುರೂಪಗಳ 
ನ್ನಾಗಿಮಾಡಿಕೊಂಡು ಕಾಶಿಯಲ್ಲಿ ನೆಲಸಿದನು. 

೧೨೨. ಎಲೈ ಅಗಸ್ತ್ಯನ! ಇವುಗಳೇ ಢುಂಢಿರಾಜನ ನಾಮಗಳಾಗಿರುವುವು. 
ಇವುಗಳನ್ನು ಜಪಿಸಿದ ಮನುಷ್ಯನು ಮನಸ್ಸಿನ ವಾಂಛಿತಗಳೆಲ್ಲವನ್ನೂ ಅನಾಯಾಸ 
ವಾಗಿ ಪಡೆಯುವನು. 

೧೨೩. ಇವುಗಳ ದೆ ಅಸಂಖ್ಯಾಕಗಳಾದ ಅನೇಕ ರೂಪಭೇದಗಳೂ 
ಆ ಢುಂಢಿವಿನಾಯಕನಿಗಿರುವುವು. ಅವುಗಳೆಲ್ಲವೂ ಭಕ್ತೋತ್ತಮರಿಂದ ಭಕ್ತಿ 
ಯುಕ್ತವಾದ ಪೂಜೆಯನ್ನು ಕೈಗೊಂಡಿರುವುವು. 

೧೨೪. ಭಗೀರಥಗಣೇಶ್ವರನು ; ಹರಿಶ್ಚಂದ್ರವಿನಾಯಕನು; ಕಸರ್ದ 
ನ್‌ಮಕಗಣಪತಿಯು ಮತ್ತು ಬಿಂದುವಿನಾಯಕನು. 


೧೩೦ ಶ್ರೀ ಸ್ಕಾಂದಮಹಾಪುರಾಣ.. 


ಶ್ರೀ ನಿಷ್ಸುಕುವಾಚ :- 
ಉದ್ಯಮಃ ಪ್ರಾಣಿಭಿಃ ಕಾರ್ಯೋ ಯಥಾಬುದ್ಧಿ ಬಲಾಬಲಂ | 
ಪರಂ ಫಲಂತಿ ಕರ್ಮಾಣಿ ತ್ವದಧೀನಾನಿ ಶಂಕರ nsw 
ಅಚೇತನಾನಿ ಕರ್ಮಾಣಿ ಸ್ವತಂತ್ರಾಃ ಪ್ರಾಣಿನೋಸಿ ನ । 
ತ್ವಂ ಚ ತತ್ಕರ್ಮಣಾಂ ಸಾಕ್ಟೀ ತ್ವಂ ಚ ಪ್ರಾಣಿಪ್ರವರ್ತಕಃ ॥೬॥ು 
ಕಿಂತು ತ್ವತ್ಬಾದಭಕ್ತಾನಾಂ ತಾದೃಶೀ ಜಾಯತೇ ಮತಿಃ । 
ಯಯಾ ತ್ವಮೇನ ಕಥಯೇಃ ಸಾಧ್ಯನೇನ ತ್ವನುಸ್ಮಿತಂ ॥೭॥ 
ಯತ್ಕಿಂಚಿದಿಹ ನೈ ಕರ್ಮ ಸ್ತೋಕಂ ವಾಸ್ತೋಕಮೇನ ವಾ 
ತತ್ಸಿದ್ಯತ್ಕೇನ ಗಿರಿಶ ತೃತ್ಸಾದಸ್ಮೃೃತ್ಯನುಷ್ಠಿತಂ ॥೮೪॥ 
ಸುಸಿದ್ಧಮಸಪಿ ವೈ ಕಾರ್ಯಂ ಸುಬುಧ್ಯಸಿ ಸ್ವನುಷ್ಮಿತಂ । 
ಅತಸ್ತ್ಯದಸ್ಕೃತಿಕೃತಂ ವಿನಶ್ಯತ್ಯೇವ ತಕ್ಸಸಾತ್‌ ॥೯॥ 
ಶಂಭುನಾ ಪ್ರೇಷಿತೇನಾದ್ಯ ಸೂದ್ಯಮಃ ಕ್ರಿಯತೇ ಮಯಾ । 
ತ್ವದ್ಭಕ್ತಿಸಂಪತ್ತಿಮತಾಂ ಸಂಪನ್ನಪ್ರಾಯ ಏನ ನಃ ॥ ೧೦॥ 








೫. ವಿಷ್ಣುವು ಹೇಳುತ್ತಾನೆ: “ಓ ಮಹೇಶ್ವರನೆ! ತನ್ನಬುದ್ಧಿಗುಣಕ್ಳನು 
ಸಾರವಾಗಿ ಬಲಾಬಲಗಳನ್ನು ವಿಚಾರಿಸಿ ಪ್ರತಿಯೊಬ್ಬ ಮನುಷ್ಯನೂ ಪ್ರಯತ್ನ 
ವನ್ನು ಮಾತ್ರ ಮಾಡಬೇಕು. ಆದರೆ ಆ ಕರ್ಮಗಳೆಲ್ಲವೂ ನಿನ್ನ ಅಧೀನದಲ್ಲಿಯೇ 
ಅದೃಷ್ಟಾನುಸಾರವಾಗಿ ಫಲಗಳನ್ನು ಕೊಡುವುವು. 

೬. ಕರ್ಮಗಳು ಅಚೇತನಗಳು. ಪ್ರಾಣಿಗಳು ಎಂದಿಗೂ ಸ್ವತಂತ್ರಗಳಲ್ಲ. 
ನೀನೇ ಆ ಕರ್ಮಗಳಿಗೆ ಸಾಕ್ಷಿಭೂತನೂ ಆಗಿಗುವೆ. ಅಲ್ಲದೆ ನೀನೇ ಪ್ರಾಣಿಗಳನ್ನು 
ಕಾರ್ಯಗಳಲ್ಲಿ ಪ್ರೇರೇಪಿಸುತ್ತಿರುವೆ. 

೭. ಆದರೆ ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯುಳ್ಳವರಿಗಾದರೊ, ನೀನೇ 
ಅವರನ್ನು ಕುರಿತು "ಇವನು. ಸಾಧುಕರ್ಮವನ್ನಾಚರಿಸಿದವನು?' ಎಂಬ 
ಶ್ಲಾಘನೆಯನ್ನು ಮಾಡುವಂತಹ ಸದ್ಭುದ್ಧಿಯೇ ಉಂಟಾಗುವುದು. 

೮. ಗಿರೀಶ್ವರನೆ! ಸ್ವಲ್ಪವಾಗಲಿ, ಮಹತ್ವದ್ದಾಗಿ, ಯಾನ ಕಾರ್ಯವನ್ನೇ 
ಆದರೂ, ನಿನ್ನ ಪಾದಕಮಲಗಳ ಸ್ಮರಣೆ ಮಾಡಿ ಆಚರಿಸಿದುದಾದರೆ ಅದು 
ಖಂಡಿತವಾಗಿಯೂ ಫಲಕಾರಿಯೇ ಆಗುವುದು. 

೯. ಅಲ್ಲದೆ ಯಾವ ಕಾರ್ಯವೇ ಆಗಲಿ ಕರತಲಗತವಾಗಿದ್ದರೂ, ಕೂಲಂ 
ಕಷ ಬುದ್ಧಿಯಿಂದ ಚೆನ್ನಾಗಿ ಅನುಷ್ಠಿಸಲ್ಪಟ್ಟದ್ದರೂ, ನಿನ್ನ ಪಾದಸ್ಮರಣೆಯಿಲ್ಲದೆ 
ಮಾಡಿದುದಾದರೆ ಅದು ಆ ಕ್ಚಣದಲ್ಲಿಯೇ ನಾಶವನ್ನು ಹೊಂದುವುದು. 

೧೦. ಪರಮೇಶ್ವರನಾದ ನಿನ್ನಿಂದ ಪ್ರೇರಿತನಾಗಿ ನಾನು ಈ ಕಾರ್ಯಕ್ಕೆ 
ಪ್ರಯತ್ನವನ್ನು ಮಾಡುತ್ತಿರುವೆನು. ನಿನ್ನ ಭಕ್ತಿಯಿಂಬ ಐಶ್ವರ್ಯವನ 
ಹೊಂದಿದ ನನಗೆ ಕಾರ್ಯವು ಸಿದ್ಧಿಸಿದಂತೆಯೇ ಸರಿ. "` 


ಅಷ್ಟಸಂಚಾಶತ್ತಮೋಕಿಧ್ಯಾಯಃ ೩೧ 


ಅತೀನ ಯದಸಾಧ್ಯಂ ಸ್ಯಾತ್ಸ್ಟಬುದ್ಧಿ ಬಲಪೌರುಷೈಃ । 

ತತ್ಕಾರ್ಯಂ ಹಿ ಸುಸಿದ್ಧ 9 ಸ್ಯಾತ್ತ ನುಧ್ಯಾನತಃ ಶಿವ ॥ ೧೧॥ 
ಯಾಂತಿ ಪ್ರದಕ್ಸಿಣೀ ಕ್ಸ ತ್ಯ ಯೇ ಔನಂತಂ ಭವಂ ನಿಭೋ | 

ಭವಂತಿ ತೇಷಾಂ ಸವನ ಪುರೋಭೂತಾನಿ ತೇ ಭಯಾತ್‌ ॥೧೨॥ 
ಜಾತಂ ವಿದ್ಧಿ ಮಹಾದೇವ ಕಾರ್ಯಮೇತತ್ಸುನಿಶ್ಚಿತಂ । 


ಕಾಶೀ ಸ್ರಾನೇಶಿಕಶ್ಚಿಂತ್ಯಃ ಶುಭಲಗ್ನೋದಯಃ ಪರಂ ॥ ೧೩ ॥ 
ಅಥವಾ ಕಾಶಿಸಂಸಪ್ರಾಸ್ತೌ ನ ಚಿಂತ್ಯಂ ಹಿ ಶುಭಾಶುಭಂ । 

ತದೈನ ಹಿ ಶುಭಃ ಕಾಲೋ ಯದೈನಾಪಸ್ಯೇತ ಕಾಶಿಕಾ ॥ ೧೪ ॥ 
ಶಂಭುಂ ಪ್ರದಕ್ಸಿಣೇಕೃತ್ಯ ಪ್ರಣಮ್ಯ ಚ ಪುನಃ ಪುನಃ । 

ಪ್ರತಸ್ಥೇ ಸಲಕ್ಸ್ಮೀಕೋ ಮಂದರಾದ್ದರುಡಧ್ವಜಃ ॥ ೧೫ ॥ 
ದೃಶೋರತಿಥಿನಾಂ ನೀತ್ವಾ ವಿಷ್ಣುರ್ವಾರಾಣಸೀಂ ತತಃ । 


ಪುಂಡರೀಕಾಕ್ಸ ಇತ್ಯಾಖ್ಯಾಂ ಸಫಲೀಕೃತವಾನ್ಮುದಾ ॥ ೧೬ ॥ 


೧೧. ಪರಮೇಶ್ವರ! ಮನುಷ್ಯನ ಅಲ್ಪಬುದ್ಧಿ, ಬಲ, ಪೌರುಷಗಳಿಗೆ 
ಅತ್ಯಂತ ಅಸಾಧ್ಯವಾದ ಕಾರ್ಯವಾದರೂ, ನಿನ್ನನ್ನು ಎಡಬಿಡದೆ ಧ್ಯಾನಿಸು 
ವವರಿಗೆ ಆ ಕಾರ್ಯವೂ ಸುಲಭವಾಗಿಯೇ ಸಿದಿ ಸುವುದು. 

೧೨. ಸ್ವಾಮಿಯೆ ! ಕಾರ್ಯರಂಭದಲ್ಲಿ ಹಾರು ನಿನಗೆ ಪ್ರದಕ್ಷಿಣೆಮಾಡಿ 
ಹೊರಡುವರ್ಕೊ, ಅನರ ಕಾರ್ಯಗಳೆಲ್ಲವೂ ನಿನ್ನ ಹರಿ ಪ ಪ್ರಯತ್ನಕ್ಕೆ 
ಮುಂಚೆಯೇ ಪರಿಣಾಮೋನ್ಮುಖಗಳಾಗಿರುವುವು. 

೧೩. ಮಹಾದೇವ! ನಿನ್ನ ಈ ಕಾರ್ಯವು ಕೈಗೂಡಿತೆಂದೇ ತಿಳಿದುಕೊ. 
ನನ್ನಮಾತುಗಳು ನಿಶ್ಚಯಾತ್ಮಕಗಳು. ಇನ್ನು ಕಾಶೀನಗರದ ಪ್ರವೇಶವನ್ನು 
ಮಾಡಲು ಸರ್ವೋತ್ತಮವಾದ ಮುಹೂರ್ತವನ್ನು ನಿಶ್ವಯಿಸಬೇಕಾಗಿರುವುದು. 

೧೪. ಅಲ್ಲದೆ ಹೀಗೂ ಉಂಟು. ಕಾಶೀಕ್ಸೇತ್ರವನ್ನು ಸೇರುವುದಕ್ಕೆ ಶುಭಾ 
ಶುಭ ಸಮಯಗಳನ್ನು ಚಿಂತಿಸಬೇಕಾದದಿಲ್ಲ. ಯಾವಾಗ ಕಾಶೀಕ್ಸ್ಷೇತ್ರವಾಸದ 
ಲಾಭನಾಗುವುದೊ, ಆಗಲೇ ಶುಭಕಾಲವೊದಗಿತೆಂದು ತಿಳಿಯಬೇಕು.” 

೧೫. ಇಂತೆಂದ: ಮಹೇಶ್ವರನಿಗೆ ಪ್ರದಕ್ಸಿಣೆಯನ್ನುಮಾಡಿ ಮತ್ತೆ ಮತ್ತೆ 
ನಮಸ್ಕರಿಸಿ ಆ ಮಹಾವಿಷ್ಣುವು ಲಕ್ಷ್ಮೀಸಮೇತನಾಗಿ ಗರುಡವಾಹನನಾಗಿ 
ಮಂದರಾಚಲವನ್ನುಬಿಟ್ಟು ಕಾತಿಗೆ ಹೊಗಡುವವನಾದನು. 

೧೬. ಆ ತರುವಾಯ ವಾರಾಣಸಿಯನ್ನು ಸೇರಿ ಆ ಹರಿಯು ಆ ನಗರಿಯು 
ತನ್ನ ನೇತ್ರಗಳಿಗೆ ವಿಷಯವಾಗಲ- ಸಂತೋಷದಿಂದಲೂ ವಿಸ್ಮಯದಿಂದಲೂ 
ಅರಳಿದ ಕಣ್ಣುಗಳಿಂದ ನೋಡುತ್ತ ಪುಂಡರೀಕಾಕ್ಸನೆಂಬ ತನ್ನ ಹೆಸರನ್ನು ಸಾರ್ಥಕ 
ಗೊಳಿಸಿಕೊಂಡವನಂತೆ ತೋರುತ್ತಿದ್ದನು. 


೧೩೨ ಶ್ರೀ ಸ್ಕಾಂದಮಹಾಪುರಾಣಂ 


ಗಂಗಾವರಣಯೋರ್ವ್ನಿಷ್ಣುಃ ಸಂಭೇದೇ ಸ ಸ್ವಚ್ಛ ಮಾನಸಃ ! 


ಪ್ರಕ್ಸಾಲ್ಕ್ಯ ಸಾಣಿಚರಣಂ ಸಚ್ಛಿ ಲಃ ಸ್ನಾತನಾಸಥ ॥ ೧೭ ೫ 
ತನಾ ಪ್ರಭೃತಿ ತತ್ತೀರ್ಥಂ ಖಾನೋದ ನಶೀಂತ | 

ಪಾದೌ ಯದಾದೌ. ಶುಭದೌ ಕ್ಸಾಲಿತೌ ಪೀತವಾಸಸಾ ॥ ೧೮ ॥ 
ತತ್ರ ಸಾದೋದಕೇ ತೀರ್ಥೇ ಯೇ ಸ್ನಾಸ್ಕಂತೀಹ ಮಾನವಾಃ । 

ತೇಷಾಂ ವಿನಶ್ಯತಿ ಕ್ಸಿಪ್ರಂ ಪಾಪಂ ಸಪ್ತಭವಾರ್ಜಿತಂ nor 
ತತ್ರ ಶ್ರಾ ದ್ಧಂ ಸರಃ "ಕೃ ತ್ವಾ ದತ್ತ್ವಾ ಚೈನ ತಿಲೋದಕಂ | 

ಸಪ್ತ ಸಪ್ತ ತಥಾ ಸಪ್ತ” ಸ್ಪಪಂಶ್ಕಾಂ ಂಸ್ತಾರಯಿಷ್ಯತಿ ॥೨೦॥ 


ಗಯಾಯಾಂ ಯಾದೃ ಶೀ ತೃಪ್ತಿ ರ್ರಭ್ಯತೇ ಪ ್ರಪಿತಾಮಹೈಃ | 
ತೀರ್ಥೇ ಇಾಡೋದಕೇ ಕಾಶ್ಯಾಂ ತಾದೃಶೀ 'ಅಭ್ಯತೇ ಧ್ರುವಂ ೨೦೫ 
ಕೃತಪಸಾಡೋದಕಸ್ನಾನಂ ಪೀತಪಾದೋದಕೋಡಕಂ । 


ದತ್ತಸಾದೋದಸಾನೀಯಂ ನರಂ ನ ನಿರಯಃ ಸ್ಸೃಶೇತ್‌ ॥ ೨೨ ॥ 











೧೭. ವಿಷು ವು ಗಂಗಾ ಪರಣಾನದಿಗಳ ಸಂಗಮದಲ್ಲಿ ತನ್ನ ವಾಹನದಿಂದ 
ಇಳಿದು ನಿರ್ಮಲಾಂತ ಃಕಗಣನಾಗಿ ಕೈಕಾಲುಗಳನ್ನು ತೊಳೆದುಕೊಂಡ: ಬಳಿಕ 
ಉಟ್ಟ ಬಟ್ಟಿ ಗಳಲ್ಲಿಯೇ ಸ್ಟಾ _ನವನ್ನುಮಾಡಿದನು. 

೧೮. ಆ ದಿನದಿಂದ ಆ ತೀರ್ಥವು ಪಾಜೋದಕನೆಂಬ ಹೆಸರಿನಿಂದ ಪ್ರಸಿದ್ಧ ಶೆ 
ವಾಗಿರುವುದು. ಅಲ್ಲಿಯೇ ಪೀತಾಂಬಗಧಾರಿಯಾದ ಮಹಾವಿಷ್ಣುವು ಕೋಕ 
ಕಲ್ಯಾಣಕಾರಕಗಳಾದ ತನ್ನ ಪಾದಗಳನ್ನು ಮೊದಲು ತೊಳೆದುಕೊಂಡನ:. 

೧೯. ಪಾದೋದಕವೆಂಬ ಈ ತೀರ್ಥದಲ್ಲಿ ಯಾವ ಮಾನವರು ಸ್ಟಾ ನವನ್ನು 
ಮಾಡುವರೊ, ಅವರು ಏಳು ಜನ್ಮಗಳಲ್ಲಿ ಸಂಪಾದಿಸಿದ ಪಾಪವೂ ಕೂಡ ಕ್ಬಣ 
ಮಾತ್ರದಲ್ಲಿಯೇ ನಾಶವನ್ನು ಸೂಂದುವುದು. 

೨೦. ಅಲ್ಲಿ ಮನುಷ್ಯರು ಶಾ ್ರ್ರಾದ್ಭಗಳನ್ನು ಮಾಡಿ ಪಿತೃ ದೇವತೆಗಳಿಗೆ ಪಿಂಡೋ 
ದಕಗಳನ್ನು ಸವ`ರ್ಪಿಸಲು ನಿತೃಸಸ್ತಕ, ಮಾತೃಸಪ್ಪ ದಕ, ಕಾರಣಸಪ್ತಕರೆಂಬ 
ಇಪ್ಪತ್ತೊಂದು ಕುಲದವರನ್ನೂ. ಉದ ರಿಸುವರು. 

೨೧. ಗಯಾಕ್ಷೇತ್ರದಲ್ಲಿ ಮಾಡಿದ ಶ್ರಾದ್ಧದಿಂದ ಪಿತೃಪಿತಾಮಹಾದಿಗಳಿಗೆ 
ಯಾವ ತೃಪ್ತಿಯುಂಟಾಗುವುದೊ, ಕಾಶಿಯಲ್ಲಿರುವ ಪಾದೋದಕತೀರ್ಥದಲ್ಲಿ 
ಮಾಡಿದ ಹಿತೃಕಾರ್ಯಗಳಿಂದಲೂ ಅಂತಹ ಸಂತೋಷವೇ ಉಂಟಾಗ:ವು 
ದೆಂಬುದು ದಿಟವು. 

೨೨. ಪಾಠೋದಕದಲ್ಲಿ ಸ್ಪಾನಮಾಡಿದವನನ್ನೂ, ಅದರ ನೀರನ್ನು ಪಾನ 
ಮಾಡಿದವನನ್ನೂ, ಅದರಿಂದ ಪಾನೀಯಗಳನ್ನುಮಾಡಿ ದಾನಮಾಡಿದವನನ್ನೂ 
ದುರ್ಗತಿಯು ಎಂದಿಗೂ ಮುಟ್ಟಲಾರದು. 





ಅಷ್ಮ್ಟೃಪಂಚಾಶತ್ತಮೋರಿಧ್ಯಾಯಃ ೧೩೬೩ 


ವಿಷ್ಣುಸಾದೋದಕೇ ತೀರ್ಥೇ ಪ್ರಾಶ್ಯ ಸಾದೋದಕಂ ಸಕೃತ್‌ । 


ಜಾತು ನಿಜ್ಜನನೀಸ್ತನ್ಯಂ ನ ನಿಬೇದಿತಿ ನಿಶ್ಚಿತಂ ॥ ೨೩ ॥ 
ಸಚಕ್ರಶಾಲಗ್ರಾಮಸ್ಯ ಶಂಖೇನ ಸ್ನಾಪಿತಸ್ಯ ಚ। 

ಅದಿ? ಸಾದೋದಕಸ್ಯಾಂಬು ಪಿಬನ್ನಮೃತತಾಂ ವ್ರಜೇತ್‌ ॥ ೨೪ ॥ 
ನಿಷ್ಣ್ನುಷಾದೋದಕೇ ತೀರ್ಥೇ ವಿಷ್ಣುಷಾದೋದಕಂ ಪಿಬೇತ್‌ । 

ಯದಿ ತತ್ಸುಧಯಾ ಕಂ ನು ಬಹುಕಾಲೀನಯಾ ತಯಾ 1 ೨೫ ॥ 
ಕಾಶ್ಯಾಂ ಸಾದೋದಕೇ ತೀರ್ಥೇ ಯೈಃ ಕೃತಾ ನೋದಕಕ್ರಿಯಾಃ ! 
ಜನ್ಮೈನ ವಿಫಲಂ ತೇಷಾಂ ಜಲಬುದ್ಧುದಸಶ್ರಿಯಾಂ ॥ ೨೬ ॥ 


ಕೃತನಿತ್ಯಕ್ರಿಯೋ ವಿಷ್ಣುಃ ಸಲಕ್ಷ್ಮೀಕಃ ಸಕಾಶ್ಯಪಿ । 
ಉಪಸಂಪೃತ್ಯ ತಾಂ ಮೂರ್ತಿಂ ತ್ರೈಲೋಕ್ಯವ್ಯಾಪಿನೀಂ ತಥಾ ॥ ೨೭॥ 
ನಿಧಾಯ ದಾರ್ಷದೀಂ ಮೂರ್ತಿಂ ಸ್ವಹಸ್ತೇನಾದಿಕೇಶವಃ | 

ಸ್ವಯಂ ಸಂಪೂಜಯಾಮಾಸ ಸರ್ವಸಿದ್ಧಿ ಸಮೃದ್ಧಿ ದಾಂ ॥ ೨೮ ॥ 


೨೩. ನಿಷ್ಣುಪಾದೋದಕ ತೀರ್ಥದಲ್ಲಿ ಒಮ್ಮೆಯಾದರೂ ಜಲವನ್ನು ಪಾನ 
ಮಾಡಲು ಆ ಮನುಷ್ಯನ" ಮತ್ತೆ ಎಂದಿಗೂ ತಾಯಿಯ ಸ್ತನ್ಯವನ್ನು ಪಾನ 
ಮಾಡುವುದಿಲ್ಲವೆಂಬುದು ನಿಶ್ಚಯ. 

೧೪. ಈ ಪಾದೋದಕತೀರ್ಥದ ನೀರನ್ನು ತೆಗೆದುಕೊಂಡು ಶಂಖದಿಂದ 
ಚಕ್ರಾಂಕಿತವಾದ ಸಾಲಗ್ರಾಮಕ್ಕೆ ಅಭಿಸೇಕಮಾಡಿ ಆ ತೀರ್ಥವನ್ನು ಸೇವನೆ 
ಮಾಡಲು ಮಾನವನು ಅಮರತ್ವವನ್ನು ಹೊಂದುವನು. 

೨೫. ನಿಷ್ಣುಪಾದೋದಕವೆಂಬ ತೀರ್ಥದಲ್ಲಿ ಸಾಕ್ಸಾತ್ಮಾಗಿ ವಿಷ್ಣುನಿನ 
ಪಾದಗಳನ್ನು ತೊಳೆದ ನೀರನ್ನೇ ಪಾನಮಾಡಬೇಕು. ಆ ಜಲವು ಲಭಿಸಿದವನಿಗೆ 
ಬಹಳಕಾಲದ ಹಿಂದೆ ಸಮುದ್ರಮಥನದಿಂದುಂಟಾದ ಅಮೃತದಿಂದ ತಾನೆ 
ಆಗಬೇಕಾದುದೇನು? 

೨೬. ಕಾಶೀಕ್ಸೇತ್ರದ ಪಾಡೋದಶಕತೀರ್ಥದಲ್ಲಿ ಯಾರು ಜಲತರ್ಪಣಾದಿ 
ಗಳನ್ನು ಮಾಡುವುದಿಲ್ಲವೊ, ಅವರ ಜನ್ಮವೇ ನಿರರ್ಥಕವೆಂದು ಹೇಳಬೇಕು. ಅವರ 
ಐಶ್ವರ್ಯವೂ ಸಹ ನೀರಿನ ಮೇಲಿನ ಗುಳ್ಳೆಯಂತೆ ಕ್ಪಣಭಂಗುರವಾಗಿರುವುವು. 

೨೭. ಇಂತು ವಿಷ್ಣುವು ಲಕ್ಷ್ಮೀಸಮೇತನಾಗಿ ಅಲ್ಲಿ ಗರುಡನೊಡನೆ ಸಂಘ ಸ 
ನಂದನಾದಿ ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ಮೂರುಲೋಕಗಳನ್ನೂ 
ವ್ಯಾಪಿಸುವಂತಹ ತನ್ನ ವಿರಾಡ್ರೂಪವನ್ನು ಉಪಸಂಹಾರಮಾಡಿಕೊಂಡನು. 

೨೮. ಆದಿಕೇಶವನು ಒಂದು ರೂಪದಿಂದ ಕಲ್ಲಿನ ಮೂರ್ತಿಯಾಗಿ ಅಲ್ಲಿಯೇ 
ನೆಲಸಿ ತಾನೇ ತನ್ನ ಕೈಗಳಿಂದ ಆ ಸಕಲ ಸಿದ್ಧಿಗಳನ್ನು ಸಮೃದ್ಧಿಗೊಳಿಸುವ 
ಆ ಮೂರ್ತಿಯನ್ನು ಚೆನ್ನಾಗಿ ಅರ್ಚನೆಮಾಡಿದನು. 


೧೩೪ ಶ್ರೀ ಸ್ಕಾಂದಮಹಾಪುರಾಣಂ 


ಆದಿಕೇಶವನಾಮಿಸ್ನಾಂ ತಾಂ ಶ್ರೀಮೂರ್ತಿಂ ಪಾರಮೇಶ್ವರೀಂ | 
ಸಂಪೂಜ್ಯ ಮರ್ತ್ಯೋ ವೈಕುಂಕಂ ಮನ್ಯತೇ ಸ್ವಗೃಹಾಂಗಣಂ ॥ ೨೯॥ 
ಶ್ವೇತದ್ವೀಪ ಇತಿ ಖ್ಯಾತಂ ತತ್ಸ್ಥಾನಂ ಕಾಶಿಸೀಮನಿ । 


ಶ್ವೇತದ್ವೀಪೇ ವಸಂತ್ಯೇವ ನರಾಸ್ತ್ರನ್ಮೂರ್ತಿಸೇವಕಾಃ ॥ ೩೦॥ 
ಶ್ಸೀರಾಜ್ಯಿಸಂಜ್ಹಂ ತತ್ರಾನ್ಯತ್ತೀರ್ಥಂ ಕೇಶವತೋಂಗ್ರತಃ । 
ಕೃತೋದಕಕ್ರಿಯಸ್ತತ್ರ ನಸೇತ್‌ಕ್ಟ್ಮೀರಾಜ್ದಿಕೋಧಸಿ ॥ ೩೧॥ 


ತತ್ರ ಶ್ರಾದ್ಧಂ ನರಃ ಕೃತ್ವಾ ಗಾಂ ದತ್ವಾ ಸ ಪಯಸ್ಪಿನೀಂ । 
ಯಥೋಕ್ತಸರ್ವಾಭರಣಾಂ ಕ್ಸೀರೋದೇ ವಾಸಯೇತ್ವಿತ್ಳೂನ್‌ ॥ ೩೨ ॥ 
ಏಕೋತ್ತರಶತಂ ನಶ್ಯಾನ್ನಯೇತ್ಸಾಯಸಕರ್ದಮಂ | 

ಕ್ಸೀರೋದರೋಧಃ ಪುಣ್ಯಾತ್ಮಾ ಭಕ್ತ್ಯಾ ತತ್ರೈಕಥೇನುದಃ ॥೩೩॥ 
ನಹ್ನೀಶ್ಚ ನೈಚಿಕೀರ್ದತ್ವಾ ಶ್ರದ್ಧಯಾತ್ರ ಸದಕ್ಸಿಣಾಃ। 

ಶಯ್ಯೋತ್ತರಾಂಶ್ಚ ಪ್ರತ್ಯೇಕಂ ಪಿತ್ಯೂಂಸ್ತತ್ರ ಸುನಾಸಯೇತ್‌ ॥ ೩೪॥ 


೨೯, ಪರಮೇಶ್ವರನ ಸರ್ವಲಕ್ಸಣಲಕ್ಸಿತವಾದ ಆದಿಕೇಶವನೆಂಬ ಆ 
ಮೂರ್ತಿಯನ್ನು ಪೂಜೆಮಾಡಿದ ಮನುಷ್ಯನು ಸಕಲೈಶ್ವರ್ಯಭರಿತನಾಗಿ ವೈಕುಂಠ 
ನನ್ನೇ ತನ್ನ ಮನೆಯ ಅಂಗಳವನ್ನಾಗಿ ತಿಳಿಯುವನು. 

೩೦. ಕಾಶೀಕ್ಷೇತ್ರದ ಎಲ್ಲೆಯಲ್ಲಿರತಕ್ಕ ಆ ಪ್ರದೇಶವು ಶ್ವೇತದ್ವೀಪನೆಂದು 
ಪ್ರಖ್ಯಾತಿಯನ್ನು ಪಡೆದಿರುವುದು. ಆ ಮೂರ್ತಿಯನ್ನು ಸೇವಿಸುವ ಮನುಷ್ಯ 
ರೆಲ್ಲರೂ ಶ್ರೇತದ್ವೀಪದಲ್ಲಿಯೇ ವಾಸಮಾಡುವರು. 

೩೧. ಆ ಆದಿಕೇಶವನ ಇದಿರಿನಲ್ಲಿಯೇ ಕ್ಲೀರಾಬ್ಬಿತೀರ್ಥವೆಂಬ ಮತ್ತೊಂದು 
ಕೀರ್ಥವಿರುವುದು. ಅದರಲ್ಲಿ ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಲು 
ಮಾನವನು ಕ್ಷೀರಸಮುದ್ರದ ದಡದಲ್ಲಿಯೇ ವಾಸಮಾಡುವನು. 

೩೨. ಅಲ್ಲಿ ಶ್ರಾದ್ಧಗಳನ್ನುಮಾಡಿ ಹಾಲುಕರೆಯುತ್ತಿರುವ ಆಕಳನ್ನು 
ಶಾಸ್ತ್ರೋಕ್ತರೀತಿಯಿಂದಲಂಕರಿಸಿ ದಾನಮಾಡಿದ ಮನುಷ್ಯನು ತನ್ನ ಪಿತೃಗಳನ್ನು 
ಕ್ಷೀರಸಾಗರದಲ್ಲಿ ವಾಸಗೊಳಿಸುವನು. 

೩೩. ಅಲ್ಲಿ ಒಂದು ಆಕಳನ್ನು ದಾನಮಾಡಿದ ಪುಣ್ಯಪುರುಷನು ತನ್ನ 
ಭಕ್ತಿಯ ಬಲದಿಂದ ವಂಶದ ನೂರೊಂದು ಪಿತೃಗಳನ್ನೂ ಕ್ಸೀರಸಾಗರದ ದಡ 
ದಲ್ಲಿರುವ ಪಾಯಸಕರ್ದಮಕ್ಕೆ ಕಳ:ಹಿಸಿಕೊಡು ವನು. 

೩೪. ಯಾವನು ಶ್ರದ್ಧಾಸ್ವಿತನಾಗಿ ಅನೇಕ ಉತ್ತಮ ಗೋವುಗಳನ್ನು 
ದಕ್ಷಿಣೆಯೊಡನೆ ದಾನಮಾಡುವನೊ, ಅವನು ಪಿತೃಗಳಲ್ಲಿ ಒಬ್ಬೊಬ್ಬರನ್ನೂ 
ಸಕಲಭೋಗಗಳಿಂದ ಕೂಡಿರುವರನ್ನಾಗಿಮಾಡಿ ಕ್ಲ್ಷೀರಸಮುದ್ರದಲ್ಲಿ ವಾಸ 
ಮಾಡಲು ಕಳುಹಿಸುವನು. 


ಅಸ್ಪಪಂಚಾಶತ್ತಮೋಳ9ಧ್ಯಾಯಃ ೧೩೫ 


ಕ್ಷೀಕರೋದಾದ್ದಕ್ಷಿಣೇ ತತ್ರ ಶಂಖತೀರ್ಥಮನುತ್ತಮಂ । 


ತತ್ರಾಪಿ ಸಂತರ್ಪ್ಯ ಪಿತ್ಯೂನ್ವಿಷ್ಣು ಲೋಕೇ ಮಹೀಯತೇ ॥ ೩೫ ॥ 
ತದ್ಯಾಮ್ಯಾಂ ಚಕ್ರತೀರ್ಥಂ ಚ ಪಿತ್ಳುಣಾಮಪಿ ದುರ್ಲಭಂ | 

ತತ್ರಾಪಿ ನಿಹಿತಶ್ರಾದ್ದೋ ಮುಚ್ಯತೇ ಪೈತೃಕಾದೃಣಾತ್‌ I ೩೬॥ 
ತತ್ಸನ್ನಿಧೌ ಗದಾತೀರ್ಥಂ ನಿಸ್ಕಗ್ವಾಧಿನಿಬರ್ಹಣಂ । 

ತಾರಣಂ ಚ ಸಿತ್ಳೂಣಾಂ ನೈ ತಾರಣಂ ಚೈನಸಾಂ ಕ್ಷಯೇ I ೩೭ ॥ 
ಪದ್ಮತೀರ್ಥಂ ತದಗ್ರೇ ತು ತತ್ರ ಸ್ನಾತ್ವಾ ನರೋತ್ತಮಃ । 
ಪಿತ್ಯೂನ್ಸಂತರ್ಯ್ಯ ವಿಧಿನಾ ಸದ್ಮಯಾ ನೈನ ಹೀಯತೇ ॥ ೩೮ ॥ 


ತತ್ರೈವ ಚ ನುಹಾಲಕ್ಷ್ಮ್ಮಾಾಸ್ತ್ರೀರ್ಥಂ ತ್ರೈಲೋಕ್ಯನಿಶೃತಂ । 
ಸ್ವಯಂ ಯತ್ರ ಮಹಾಲಕ್ಷ್ಮೀಃ ಸ್ನಾತಾ ತ್ರೈಲೋಕ್ಕಹರ್ಷದಾ ॥೩೯॥ 
ತತ್ರ ತೀರ್ಥೇ ಕೃತಸ್ನಾನೋ ದತ್ತ್ವಾ ರತ್ನಾನಿ ಕಾಂಚನಂ | 


ಪಟ್ಟಾಂಬರಾಣಿ ನಿಪ್ರೇಭ್ಯೋ ನ ಲಕ್ಸ್ಮ್ಮ್ಯಾ ಪರಿಹೀಯತೇ ॥೪೦॥ 





೩೫. ಕ್ಸೀರೋದತೀರ್ಥದ ದಕ್ಷಿಣದಿಕ್ಕಿನಲ್ಲಿ ಸರ್ವೋತ್ತಮವಾದ ಶಂಖ 
ತೀರ್ಥವು ನೆಲಸಿರುವುದು. ಅಲ್ಲಿಯೂ ಪಿತೃಗಳಿಗೆ ತರ್ಪಣಗಳನ್ನು ಕೊಡಲು 
ಮನುಷ್ಯನು ನಿಷ್ಣುಲೋಕದಲ್ಲಿ ಪೂಜ್ಯನಾಗುವನು. 

೩೬. ಅದಕ್ಕೂ ದಕ್ಷಿಣದಲ್ಲಿ ಪಿತೃಗಳಿಗೂ ಅತ್ಯಂತದುರ್ಲಭವಾದ ಚಕ್ರ 
ತೀರ್ಥವಿರುವುದು. ಅಲ್ಲಿಯೂ ಶ್ರಾದ್ಧಕರ್ಮವನ್ನುಮಾಡಿದವನು ಪಿತೃಗಳ 
ಖಯಣದಿಂದ ಮುಕ್ತನಾಗುವನು. 

೩೭. ಅದಕ್ಕೆ ಇದಿರಿನಲ್ಲಿಯೇ ಗದಾತೀರ್ಥವು ನೆಲಸಿ ಮಾನಸಿಕವಾದ ಸಕಲ 
ವ್ಯಥೆಗಳನ್ನೂ ನಾಶಮಾಡುವುದಾಗಿರುವುದು. ಸಕಲಸಿತೃಗಳಿಗೂ ನರಕೋತ್ತಾ 
ರಣಕ್ಕೆ ಸಾಧನವೂ, ಪಾಪರಾಶಿಯ ನಾಶಕ್ಕೆ ಕಾರಣವೂ ಆಗಿರುವುದು. 

೩೮. ಅದರ ಇದಿರಿನಲ್ಲಿಯೆ ಪದ್ಮತೀರ್ಥವಿರುವುದು. ಅಲ್ಲಿ ಯಾವ ಮನು 
ಸ್ಯೋತ್ತಮನು ಸ್ನಾನವನ್ನುಮಾಡಿ ವಿಧಿಪ್ರಕಾರವಾಗಿ ನಿತೃತರ್ಪಣಗಳನ್ನರ್ಪಿ 
ಸುವನೊ, ಅವನೆಂದಿಗೂ ಐಶ್ವರ್ಯವಿಹೀನನಾಗುವುದಿಲ್ಲ. 

೩೯. ಅಲ್ಲಿಯೇ ಮೂರುಲೋಕಗಳಲ್ಲಿಯೂ ಪ್ರಸಿದ್ಧವಾದ ಮಹಾಲಕ್ಸ್ಟೀ 
ತೀರ್ಥವಿರುವುದು. ಮುನ್ನು ಅದರಲ್ಲಿ ಮೂರುಲೋಕಗಳಿಗೂ ಸಂತೋಷ 
ದಾಯಕಿಯಾದ ಮಹಾಲಕ್ಷ್ಮಿಯು ತಾನೇ ಸ್ನಾನವನ್ನು ಮಾಡಿದಳು. 

೪೦. ಆ ತೀರ್ಥದಲ್ಲಿ ಸ್ನಾನವನ್ನುಮೂಡಿ ನವರತ್ನಗಳನ್ನೂ, ಚಿನ್ನವನ್ನೂ; 
ಪಟ್ಟೆಯ ವಸ್ತ್ರಗಳನ್ನೂ ಬ್ರಾಹ್ಮಣರಿಗೆ ದಾನಮಾಡಿದ ಮನುಷ್ಯನು ಎಂದಿಗೂ 
ಐಶ್ವರ್ಯದ ಕ್ಷುಯವನ್ನನುಭನಿಸುವುದಿಲ್ಲ. 


ರಿಫ೬ ಶ್ರೀ ಸ್ಕಾಂದಮಹಾಪುರಾಣಂ 


ಯತ್ರ ಯತ್ರ ಹಿ ಜಾಯೇತ ತತ್ರ ತತ್ರ ಸಮೃದ್ಧಿಭಾಕ್‌ । 

ಪಿತರೋಪಿ ಹಿ ಸಶ್ರೀಕಾಸ್ತಸ್ಯ ಸ್ಕುಸ್ತೀರ್ಥಗೌರನಾತ್‌ ॥ ೪೧॥ 
ತತ್ಪಾಸ್ತಿ ಹಿ ಮಹಾಲಕ್ಕ್ಟ್ಮ್ಯಾ ಮೂರ್ತಿಸ್ತ್ರೈ ಲೋಕ್ಯನಂದಿತಾ । 

ತಾಂ ಪ್ರಣಮ್ಯ ನರೋ ಭಕ್ತ್ಯಾ ನ ರೋಗೀ ಜಾಯತೇ ಕೃಚಿತ್‌ ॥ ೪೨॥ 
ನಭಸ್ಯ ಬಹುಲಾಷ್ಟಮ್ಯಾಂ ಕೃತ್ವಾ ಜಾಗರಣಂ ನಿಶಿ । 


ಸಮಭ್ಯರ್ಚ್ಯ ಮಹಾಲಕ್ಷ್ಮ್ಮೀಂ ಪ್ರತೀ ವ್ರತಫಲಂ ಲಭೇತ್‌ ॥ ೪೩॥ 
ತಾರ್ಕೃ್ಯತೀರ್ಥಂ ಹಿ ತತ್ರಾಸ್ತಿ ತಾರ್ಕ್ಸ್ಯಕೇಶನಸನ್ನಿಧೌ । 

ತತ್ರ ಸ್ನಾತ್ವಾ ನರೋ ಭಕ್ತ್ಯಾ ಸಂಸಾರಾಹಿಂ ನ ಪಶ್ಯತಿ ॥ ೪೪ ॥ 
ತದಗ್ರೇ ನಾರದಂ ತೀರ್ಥಂ ಮಹಾಪಾತಕನಾಶನಂ | 
ಬ್ರಹ್ಮನಿದ್ಯೋಪದೇಶಂ ಚ ಪ್ರಾಪ್ತವಾನ್ಯತ್ರ ನಾರದಃ ॥ ೪೫ ॥ 
ತತ್ರ ಸ್ನಾತೋ ನರಃ ಸಂಯಗ್ಸ್ರಹ್ಮವಿದ್ಯಾನುವಾಪ್ಲುಯಾತ್‌ । 
ಕೇಶವಾತ್ತೇನ ತತ್ರೋಕ್ತಃ ಕಾಶ್ಯಾಂ ನಾರದಕೇಶವಃ ॥ ೪೬ ॥ 


೪೧. ಆ ತೀರ್ಥಮಹತ್ತ್ವದ ಪ್ರಭಾವದಿಂದ ಅವನು ಎಲ್ಲಿ ಎಲ್ಲಿ ಜನ್ಮಗಳನ್ನು 
ಪಡೆದರೂ ಅಲ್ಲಿ ಸರ್ವೈಶ್ವರ್ಯಸಮಸ್ವಿತನಾಗುವನು. ಅವನ ಪಿತೃಗಳೂ 
ಸಂಪದ್ಯುಕ್ತರಾಗಿ ಸುಖದಿಂದಿರುವರು. 

೪೨. ಅಲ್ಲಿ ಮೂರುಲೋಕಗಳ ನಿವಾಸಿಗಳಿಂದಲೂ ನಮಸ್ಸ ತನಾದ ಮಹಾ 
ಲಕ್ಷ್ಮಿಯ ಮೂರ್ತಿಯೂಂದಿರುವುದು. ಅದಕ್ಕೆ ಭಕ್ತಿಯಿಂದ ನಮಸ್ಕರಿಸಿದ 
ಮಾನವನು ಎಂದಿಗೂ ರೋಗಾದ್ಯುಷದ್ರವಗಳನ್ನು ಅನುಭವಿಸುವುದಿಲ್ಲ. 

೪೩. ಭಕ್ತನು ಭಾದ್ರಪದಮಾಸದ ಕೃಷ್ಣಸಕ್ಸದ ಅಷ್ಟಮಿಯ ತಿಥಿಯಲ್ಲಿ 
ರಾತ್ರಿಯಲ್ಲಿ ಜಾಗರಣೆಯನ್ನುಮಾಡಿ ವ`ಹಾಲಕ್ಸ್ಮಿಯ ಪೂಜೆಯನ್ನು ಮಾಡಲು 
ವ್ರತಾಚರಣೆಯ ಸಂಪೂರ್ಣಫಲವನ್ನು ಪಡೆಯುವನು. 

೪೪. ಅಲ್ಲಿರುವ ತಾರ್ಕ್ಯಕೇಶವನ ಸನ್ನಿಧಿಯಲ್ಲಿ ತಾರ್ಕ್ಸ್ಟ್ಯತೀರ್ಥ 
ವಿರುವುದು. ಅದರಲ್ಲಿ ಮನುಷ್ಯನ: ಭಕ್ತಿಯಿಂದ ಸ್ನಾನವನ್ನುಮಾಡಲು ಸಂಸಾರ 
ವೆಂಬ ಕಾಳಸರ್ಪವನ್ನು ಮುಂದ-ವಾಗಲೂ ನೋಡಲಾರನು. 

೪೫. ಅದಗ ಇದಗಿನಲ್ಲಿಯೇ ಮಹಾಪತಕಗಳನ್ನೂ ನಾಶಗೊಳಿಸುವ 
ನಾರದ ತೀರ್ಥವಿರುವುದು. ಆ ಪ್ರದೇಶದಲ್ಲಿಯೇ ನಾರದನು ಮಹಾವಿಷ್ಣು ವಿನಿಂದ 
ಬ್ರಹ್ಮನಿದ್ಯೆಯ ಉಪದೇಶವನ್ನು ಪಡೆದನು. 

೪೬. ಅದರಲ್ಲಿ ಸ್ನಾನಮಾಡಿದ ಮನುಷ್ಯನು ಕೇಶವನ ಅನುಗ್ರಹದಿಂದ 
ಸಾಂಗವಾದ ಬ್ರಹ್ಮನಿದ್ಯೆಯನ್ನು ಪಡೆಯುವನು. ಆದುದರಿಂದಲೇ ಕಾಶಿಯಲ್ಲಿರುವ 

ಆತನಿಗೆ ನಾರದ ಕೇಶವನೆಂಬ ಹೆಸರಾಗಿರುವುದು. 


ಅಷ್ಟಪಂಚಾಶತ್ರಮೋಂಧ್ಯಾಯಃ ೧೩೭ 


ಅರ್ಚಯಿತ್ವಾ ನರೋ ಭಕ್ತ್ಯಾ ದೇವಂ ನಾರದಕೇಶವಂ । 


ಜನನ್ಯಾ ಜಾತರಂ ಸೀಠಮಧ್ಯಾಸ್ತೆ ೀನ ಕದಾಚನ 1೪೭॥ 
ಪ್ರಹ್ಲಾದತೀರ್ಥಂ ತಸ್ಯಾಗ್ರೇ ಯತ್ರ ಪ್ರಹ್ಲಾದಕೇಶವಃ । 

ತತ್ರ ಶ್ರಾಜ್ಧಾದಿಕಂ ಕೃತ್ವಾ ನಿಷ್ಣು ಲೋಕೇ” ಮಹೀಯತೇ ॥ ೪೮ ॥ 
ಅಂಬರೀಷಮೆಹಾತೀರ್ಥನುಘಫ್ನೆಂ ತಸ್ಯ ಸನ್ನಿಧೌ । 

ತತ್ರೌದಕೀಂ ಕ್ರಿಯಾಂ ಕುರ್ವನ್ನಿಷ್ಕಾಲುಷ್ಯಂ ಲಭೇನ್ನರಃ ॥೪೯॥ 
ಆದಿತ್ಯಕೇಶವಃ ಪೂಜ್ಯ ಆದಿಕೇಶವಪೂರ್ವತಃ । 

ತಸ್ಯ ಸಂದರ್ಶನಾದೇನ ಮುಚ್ಯತೇ ಚೋಚ್ಚಪಾತಕೈಃ ॥೫೦॥ 
ದತ್ತಾತ್ರೇಯೇಶ್ಚರಂ ತೀರ್ಥಂ ತತ್ರೈವಾದಿಗದಾಧರಃ । 

ಪಿತ್ಳೂನ್ಸಂತರ್ಸ್ಯ ತತ್ರೈನ ಜ್ಞಾ ನಯೋಗನುವಾಪ್ಪುಯಾತ್‌ ॥೫೧॥ 
ಭೃಗುಕೇಶವಸಪೂರ್ವೇಣ ತೀರ್ಥಂ ವೈ ಭಾರ್ಗವಂ ಪರಂ । 

ತತ್ರ ಸ್ನಾತೋ ನರಃ ಪ್ರಾಜ್ಞೋ ಭವೇದ್ಭಾರ್ಗನನತ್ಸುಧೀಃ ॥ ೫೨ ॥ 
ತತ್ರ ವಾಮನತೀರ್ಥಂ ಚ ಪ್ರಾಚ್ಯಾಂ ವಾಮನಕೇಶನಾತ್‌ । 
ಪೂಜಯಿತ್ವಾ ಚ ತಂ ವಿಷ್ಣುಂ ವಸೇದ್ವಾಮನಸನ್ನಿಧೌ ॥ ೫೩ ॥ 


೪೭. ದೇವೇಶ್ವರನಾದ ನಾರದಕೇಶವನನ್ನು ಭಕ್ತಿಯಿ:ಂದ ಪೂಜಿಸಿದ ನರನು 
ಪುನಃ ಜನನಿಯ ಜಠರವೆಂಬ ಆಸನದಲ್ಲಿ ಎಂದಿಗೂ ಹುಳಿತುಕೊಳ್ಳುವುದ್ದಿ. 

೪೮. ಅದರ ಸಿವದಲ್ಲಯೇ ಪ್ರಹ್ನಾದತೀರ್ಥವಿರುವುದು. ಆದರ 
ತೀರದಲ್ಲಿ ಪ್ರಹ್ಲಾ ದಕೇಶವನಿರುವನ ಅಲ್ಲಿ ಸಿತೃಶ್ರಾದ್ಧಾದಿ ಸತ್ಟ್ರಿ ಯೆಗಳನ್ನು 
ಮಾಡಿದ ಮನುಷ್ಯನು ವಿಷ್ಣು ಲೋಕದಲ್ಲಿ ಪೂಜ್ಯ ತೆಯನ್ನು “ಇಜೆಯುವನು. 

೪೯, ಆ ತೀರ್ಥದ ಸನ್ನಿಧಿಯಲ್ಲಿ ES ಅಂಬರೀಷ 
ತೀರ್ಥವೆಂಬ ಮಹಾತೀರ್ಥವೊಂದಿರುವುದು. ಅಲ್ಲಿ ಸ್ಲಾನಸಂಧ್ಯಾದಿಗಳನ್ನು 
ಮಾಡಲು ಮಾನವನು ಕಲ್ಮಸರಹಿತನಾಗುವನು. 

೫೦. ಆದಿಕೇಶವನಿಗೆ ಪೂರ್ವದಿಕ್ಕಿನಲ್ಲಿರುವ ಆದಿತ್ಯಕೇಶವನು ಭಕ್ತರಿಗೆ 
ಪೂಜನೀಯನಾಗಿರುವನು. ಆತನ ಸಂದರ್ಶನವನ್ನು ಮಾಡುವುದರಿಂದಲೇ 
ಭಕ್ತನ ಮಹಾಪಾತಕಗಳೂ ಬಿಟ್ಟುಹೋಗುವುವು. 

೫೧. ಅದರ ಬಳಿಯಲ್ಲಿಯೇ ದತ್ತಾತ್ರೇಯ ಮಹೇಶ್ವರನ ತೀರ್ಥವಿರುವುದು. 
ಅಲ್ಲಿಯೇ ಆದಿಗದಾಧರನು ನೆಲಸಿರುವನು. ಅಲ್ಲಿ ಸಿತ್ನ ಕೈತರ್ಪಣಗಳನ್ನುಕೊಡಲು 
ಮನುಷ್ಯನು ಜಾ ಸ್ಲಿನಯೋಗದ ಸಿದ್ದಿಯನ್ನು ಸಜೆಯುವನು. 

೫೨. ಭೃ ಗುಕೇಶವನಿಗೆ ಪೂರ್ವದಿಕ್ಕಿಗೆ ಉತ್ತಮವಾದ ಭಾರ್ಗವತೀರ್ಥ 
ವಿರ-ವುದು. "ಅದರಲ್ಲಿ ಸ ಸ್ಪಾನಮಾಡಿದ ಚ ಭೃಗುಪುತ್ರ ನಾದ ಶುಕ್ರಾ ಚಾರ್ಯ 
ನಂತೆಯೇ ಬುದಿ ಪಂತನೂ ವಿವೇಕಿಯೂ ಆಗುವನು. 

೫೩. ಅಲ್ಲೆಯೇ ವಾವ`ನಕೇಶವನಿಗೆ ಪೂರ್ವಕ್ಕೆ ವಾಮನತೀರ್ಥವಿರುವುದು. 

೫ 


ಕಳ ಶ್ರೀ ಸ್ಮಾಂದಮಹಾಪುರಾಣಂ 


ನರನಾರಾಯಣಂ ತೀರ್ಥಂ ಸರೆನಾರಾಯಣಾತ್ಸುರಃ । 
ತತ್ರ ತೀರ್ಥೇ ಕೃತಸ್ನಾನೋ ನರೋ ನಾರಾಯಣೋ ಭನೇತ್‌ ॥೫೪॥ 
ಯಜ್ಞವಾರಾಹತೀರ್ಥಂ ಚ ತದಗ್ರೇ ಪಾಪನಾಶನಂ । 


ಪ್ರತಿನುಜ್ಜನತಸ್ತತ್ರ ರಾಜಸೂಯಕ್ರತೋಃ ಫಲಂ ॥ ೫೫ ॥ 
ವಿಡಾರನಾರಸಿಂಹಾಖ್ಯಂ ತತ್ರ ತೀರ್ಥಂ ಸುನಿರ್ಮಲಂ | 
ಸ್ನಾತೋ ನಿದಾರಯೇತ್ತತ್ರ ಪಾಪಂ ಜನ್ಮಶತಾರ್ಜಿತಂ ॥ ೫೬ ॥ 


ಗೋಹೀಗೋವನಿಂದಶೀರ್ಥಂ ಚ ಗೋಸೀಗೋವಿಂದ ಸಪೂರ್ವತಃ । 
ಸ್ನಾತ್ವಾ ತತ್ರ ಸಮುಭ್ಯರ್ಚ್ಯ ನಿಷ್ಣುಂ ನಿಷ್ಣುಪ್ರಿಯೋ ಭನೇತ್‌ ॥೫೭॥ 
ತೀರ್ಥಂ ಲಕ್ಷ್ಮೀನೃಸಿಂಹಾಖ್ಯಂ ಗೋಪೀಗೋವಿಂದದಕ್ಷಿಣೇ । 


ನ ಲಕ್ಷ್ಮ್ಮ್ಯಾ ತ್ಯಜ್ಯತೇ ಕ್ವಾಪಿ ತತ್ತೀರ್ಥಪರಿಮಜ್ಜನಾತ್‌ ॥ ೫೮ ॥ 
ತದಗ್ರೇ ಶೇಷತೀರ್ಥಂ ಚ ಶೇಷಮಾಧನಸನ್ನಿಧೌ । 
ತರ್ಪಿತಾನಾಂ ಸಿತ್ಳೂಣಾಂ ಚ ಯತ್ರ ತೃಪ್ತಿರ್ನ ಶಿಷ್ಕತೇ ॥೫೯॥ 





ಮಹಾವಿಷ್ಣುವಿನ ಆ ಮೂರ್ತಿಯನ್ನು ಪೂಜಿಸಲು ವಾಮನರೂಪಿಯಾದ ಆತನ 
ಸನ್ಸಿಧಿಯಲ್ಲಿಯೇ ಭಕ್ತನು ವಾಸಮಾಡುತ್ತಿರುವನು. 

೫೪. ನರನಾರಾಯಣರ ಮುಂದುಗಡೆಯಲ್ಲಿಯೇ ನರನಾರಾಯಣತೀರ್ಥ 
ವಿರುವುದು. ಆ ತೀರ್ಥದಲ್ಲಿ ಸ್ನಾನನ್ನುಮಾಡಿದ ನರನು ನಾರಾಯಣನಾಗಿಯೇ 
ನಿಂತುಬಿಡುವನು. 

೫೫. ಅದರ ಇದಿರಾಗಿ ಪಾಪನಾಶಕವಾದ ಯಜ್ಞ ವರಾಹತೀರ್ಥವು ನೆಲಸಿರು 
ವುದು. ಅದರಲ್ಲಿಮಾಡಿದ ಒಂದೊಂದು ಸ್ನಾನದಿಂದಲೂ ಒಂದೊಂದು ರಾಜ 
ಸೂಯಮಹಾಯಜ್ಞನನ್ನು ಮಾಡಿದ ಫಲ ವುಲಭಿಸುವುದು. 

೫೬. ಅಲ್ಲಿಯೇ ವಿದಾರನಾರಸಿಂಹನಾಮಕವಾದ ತೀರ್ಥವು ಅತಿಸ್ವಚ್ಛಜಲ 
ದಿಂದ ಶೋಭಿಸುತ್ತಿರುವುದು. ಆದರಲ್ಲಿ ಸ್ನಾನವನ್ನು ಮಾಡಿದವನು ನೂರು 
ಜನ್ಮಗಳಲ್ಲಿ ಸಂಪಾದಿಸಿರುವ ಪಾತಕಗಳನ್ನೂ ಕಿತ್ತು ಬಿಸುಡುವನು. 

೫೭. ಗೋಪೀಗೋನಿಂದನ ಪೂರ್ವಕ್ಕೆ ಗೋಪೀಗೋವಿಂದ ತೀರ್ಥವಿರು 
ವುದು. ಅದರಲ್ಲಿ ಸ್ನಾನವನ್ನು ಮಾಡಿಕೊಂಡು ಶುಚಿಯಾಗಿ ಗೋವಿಂದನನ್ನು 
ಪೂಜಿಸಿದ ಮನುಷ್ಯನು ಮಹಾವಿಷ್ಣುವಿಗೆ ಅತ್ತ ಂತಪ್ರಿಯನಾಗುವನು. 

೫೮. ಆ ಗೋಪೀಗೋವಿಂದಸ್ವಾನಿಯ ದಕ್ಷಿಣದಿಕ್ಕಿನಲ್ಲಿ ಲಕ್ಷ್ಮೀನೃಸಿಂಹನ 
ಹೆಸರಿನ ತೀರ್ಥವೊಂದಿರುವುದು, ಅದರಲ್ಲಿ ಸಂಪೂರ್ಣಸಚೇಲಸ್ಲಾನವನ್ನು 
ಮಾಡಲು ಎಂದಿಗೂ ಮಹಾವಿಭವದ ನಾಶವುಂಟಾಗು ವುದಿಲ್ಲ. 

೫೯. ಅದಕ್ಕೆ ಇದಿರಾಗಿ ಶೇಷಮಾಧನನಿರುವನು. ಆತನ ಸನ್ನಿಧಿಯಲ್ಲಿ 
ಶೇಷತೀರ್ಥವಿರುವುದು. ಅದರಲ್ಲಿ ತರ್ಪಣಗಳನ್ನುಪಡೆದ ಸಿತೃದೇನತೆಗಳ 
ತೃಸ್ತಿಯು ಅಶ್ಚಯನಾಗಿರುವುದೆಂದು ಹೇಳುವರು. 


ಅಸ್ಪಪಂಚಾಶತ್ತಮೋತಧ್ಯಾಯಃ ೧೩೯ 


ಶಂಖಮಾಧವತೀರ್ಥಂ ಚ ತದವಾಚ್ಯಾಂ ಸುನಿರ್ಮಲಂ । 


ಕೃತೋದಕೋ ನರಸ್ತತ್ರ ಭನೇತ್ಸಾಪೋಃಪಿ ನಿರ್ಮಲಃ ॥೬೦॥ 
ತದಗ್ರೇ ಚ ಹಯಗ್ರೀನಂ ತೀರ್ಥಂ ಪರಮಪಾವನನಂ । 
ತತ್ರ ಸ್ನಾತ್ವಾ ಹಯಗ್ರೀನಂ ಕೇಶವಂ ಪರಿಪೂಜ್ಯ ಚ ॥೬೧॥ 


ಪಿಂಡಂ ಚ ತತ್ರ ನಿರ್ವಾಪ್ಯ ಹಯಗ್ರೀನಸ್ಯ ಸನ್ನಿಧೌ । 

ಹಯಗ್ರೀನೀಂ ಶ್ರಿಯಂ ಪ್ರಾಪ್ಯ ಸ ಮುಚ್ಯೇತ ಸಪೂರ್ವಜಃ ॥ ೬೨ ॥ 
ಸ್ಕಂದ ಉವಾಚ :-- 

ಪ್ರಸಂಗತೋ ಮಯ್ಯ ತಾನಿ ತೀರ್ಥಾನಿ ಕಥಿತಾನಿ ತೇ। 


ಭೂಮೌ ತಿಲಾಂತರಾಯಾಂ ಯುತ್ತತ್ರ ತೀರ್ಥಾನ್ಯನೇಕಶಃ ॥ ೬೩ ॥ 
ಉದ್ದಿಷ್ಟಾನಾಂ ತು ತೀರ್ಥಾನಾನೇತೇಷಾಂ ಕಲಶೋದ್ಭವ | 
ನಾಮುಮಾತ್ರಮಪಿ ಶೃತ್ವಾ ನಿಷ್ಟಾಪೋ ಜಾಯತೇ ನರಃ ॥೬೪॥ 
ಇದಾನೀಂ ಪ್ರಸ್ತುತಂ ವಿಪ್ರ ಶೃಣು ವಕ್ಸ್ಯ್ಯಾಮಿ ತೇಂಗ್ರತಃ । 


ವೈಕುಂಶನಾಥೋ ಯಚ್ಚಕ್ರೇ ಶಂಖಚಕ್ರಗದಾಧರಃ ॥ ೬೫ ॥ 


೬೦. ಅದರ ದಕ್ಷಿಣಕ್ಕೆ ನಿರ್ಮಲೋದಕದಿಂದ ಕೂಡಿದ ಶಂಖಮಾಧವ 
ತೀರ್ಥವು ನೆಲಸಿರ:ವುದು. ಅದರಲ್ಲಿ ಸ್ನಾನವನ್ನುಮಾಡಿದ ಮಾತ್ರದಿಂದಲೇ 
ಎಂತಹ ಪಾಪಿಯಾದ ಮನುಷ್ಯನೂ ಪರಿಶುದ್ಧನಾಗುವನು. 

೬೧-೬೨, ಆದರ ಇದಿರಿನಲ್ಲಿ ಪಗಮಹಪವಿತ್ರವಾದ ಹಯಗ್ರೀವತೀರ್ಥ 
ವಿರುವುದು. ಅದರಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ನೆಲಸಿರುವ ವಿಷ್ಣುವಿನ ಹಯ 
ಗ್ರೀವರೂಪವನ್ನು ಪೂಜೆಮಾಡಿ, ಆ ಹಯಗ್ರೀವಕೇಶವನ ಸನ್ನಿಧಿಯಲ್ಲಿ ಪಿತೃ 
ಗಳನ್ನುದ್ದೇಶಿಸಿ ಪಿಂಡಪ್ರದಾನವನ್ನುಮಾಡಲು, ಮನುಷ್ಯನು ಈ ಲೋಕದಲ್ಲಿ 
ಕುಬೇರನ ಐಶ್ವರ್ಯವನ್ನು ಪಡೆದು ದೇಹವನ್ನು ತ್ಯಜಿಸಿದವೇಲೆ ತನ್ನ ಪೂರ್ವಜ 
ಕೊಡನೆ ಮೋಕ್ಸಕ್ಕೂ ಭಾಗಿಯಾಗುವನು. 

೬೩. ಸೃಂದನು ಹೇಳುತ್ತಾನೆ:--ಅಯ್ಯಾ ಅಗಸ್ತ್ಯನೆ! ಇಂತು ಪ್ರಸಂಗ 
ವಶದಿಂದ ನಿನಗೆ ಕಾಶಿಯಲ್ಲಿರುವ ಕೆಲವು ತೀರ್ಥಗಳನ್ನು ನಿರೂಪಿಸಿರುವನು. 
ಆ ಪ್ರದೇಶದ ಒಂದೊಂದು ಎಳ್ಳಿನ ಕಾಳಿನ ಪ್ರಮಾಣದ ಭೂಮಿಯಲ್ಲಿಯೂ 
ಅಸಂಖ್ಯಾಕ ತೀರ್ಥಗಳೂ, ಶಿವಲಿಂಗಗಳೂ ಇರುವುವು. 

೬೪. ಕಲಶಭವನೆ! ಈಗ ನಾನು ನಿರೂಪಿಸಿರುವ ಈ ತೀರ್ಥಗಳ ಹೆಸರು 
ಗಳನ್ನು ಕೇಳಿದ ಮಾತ್ರದಿಂದಲೂ ಮನುಷ್ಯನು ತನ್ನ ಪಾತಕಗಳನ್ನು ಕಳೆದು 
ಕೊಳ್ಳುವನು. 

೬೫. ಓ ಬ್ರಾಹ್ಮಣೋತ್ತಮ ! ಇನ್ನು ಪ್ರಸ್ತುತವಾದ ವಿಚಾರವನ್ನು ನಿನ್ನ 
ಮುಂದೆ ತಿಳಿಸುವೆನು, ಕೇಳು. ಶಂಖಚಕ್ರಗದಾಪಾಣಿಯೂ ವೈ ಕುಂಠಸತಿಯೂ 
ಆದ ಮಹಾವಿಷ್ಣುವು ಬಳಿಕ ಏನುಮಾಡಿದನೆಂಬುದನ್ನು ಹೇಳುವೆನು. 


೧೪ರೆ ಶ್ರೀ ಸ್ಕಾಂದೆಮಹಾಪುರಾಣಂ 


ತಸ್ಯಾಂ ಮೂರ್ತೌ ಸಮಾನೇಶ್ಯ ಕೈಶವ್ಯಾಮಥೆ ಕೇಶವಃ । 

ಶಂಭೋಃ ಕಾರ್ಯೇ ಕೃತಮನಾ ಅಂಶಾಂಶಾಂಶೇನ ನಿರ್ಗತಃ ॥ ೬೬॥ 
ಅಗಸ್ತ್ಯ ಉವಾಚ :-- 

ಅಂಶಾಂಶಾಂಶೇನ ನಿಶ್ಚಕ್ರೇ ಕುತೋ ಭೋಶ್ಚಕ್ಟ ಕ್ರಷಾಣಿನಾ । 


ಕ್ಕ ನಿರ್ಗತಂ ಚ ಹರಿಣಾ: ಪ್ರಾಪ್ಯ ಕಾಶೀಂ ಷಹಾನನ ॥ ೬೭॥ 
* ಸಂದ ಉವಾಚ :-- 

ಸಾಮಸ್ಯೇನ ಯದರ್ಥಂ ನ ನಿರ್ಗತಿಂ ವಿಷ್ಣುನಾ ಮುನೇ । 

ಬ್ರುನೇ ತತ್ಕಾರಣಮಿತಿ ಕ್ಸಣಮಾತ್ರಂ ನಿಶಾಮಯ ॥ ೬೮॥ 

ಸಂಪ್ರಾಪ್ಯ ಪುಣ್ಯಸಂಭಾರೈಃ ಪ್ರಾಜ್ಞೋ ನಾರಾಣಸೀಂ ಪುರೀಂ । 

ನ ತ್ಯಜೇತ್ಸರ್ನಭಾವೇನ ಮಹಾಲಾಭೈರಸೀರಿತಃ ॥೬೯॥ 

ಅತಃ ಪ್ರತಿಕೃತಿಃ ಸ್ತೀಯಾ ತತ್ರ ಕಾಶ್ಯಾಂ ಮುರಾರಿಣಾ । 

ಪ್ರತಿತಸ್ಥೇ ಕಲಶಜ ಸ್ತೋಕಾಂಶೇನ ಚ ನಿರ್ಗತಂ ॥೭೦॥ 





೬೬. ಇಂತು ಆ ವಿಗ್ರಹದಲ್ಲಿ ಮಹಾವಿಷ್ಣು ನು ತನ್ನ ವಿಶ ವ್ಯಾಪಕವಾದ 
ಶರೀರವನ್ನು ಸಂಕೋಚಗೊಳಿಸಿ ಆನಾಹನೆಮಾಡಿ” ಮಹೇಶ್ವ ರನ 'ಕಾರ್ಯವನ್ನು 
ಸಾಧನೆಮಾಡ'ವ ಮನಸ್ಸಿನಿಂದ ಅಂತರ್ಯಾಮಿಯಾದ ತನ್ನ ಆಯ ುಫಗಳನ್ನು 
ಧರಿಸಿದ ಚತುರ್ಭುಜಾಂಶದಿಂದ ಹೊರಕ್ಕೆ ಬಂದನು. 

೬೭. ಅಗಸ್ಕೃನು ಕೇಳುತ್ತಾನೆ: ಲ್ಸ ಸೃಂದನೆ! ಚಕ್ರಪಾಣಿಯಾದ 
ವಿಷ್ಣುವು ಈ ವಿಧವಾಗಿ ಅಂಶಾಂಶದಿಂದ ಹೊರಕ್ಕೆ ಬರಲು ಕಾರಣವೇನು? 
ಷಣ್ಮುಖಸ್ವಾ ಮಿಯೆ! ಕಾಶೀಕ್ಷೇತ್ರವನ್ನು ಸೇರಿದ ಶ್ರೀಹರಿಯು ಪುನಃ ಎಲ್ಲಿಗೆ 
ಹೊರಟುಹೋದನು? 

೬೮. ಸ್ಫಂದನು ಹೇಳ ತ್ತಾನೆ :--ಮುನಿಯೆ! ಮಹಾವಿಷ್ಣುವು ಸರ್ವಾಂಶ 
ದಿಂದ ಏಕೆ ಹೊರಟು ಹೋಗಲಿಲ್ಲವೆಂಬುದಕ್ಕೆ ಕಾರಣವನ್ನು ತಿಳಿಸುವೆನು. 
ಒಂದು ಕಣಕಾಲ ಸಾವಧಾನಮಸಸ್ವನಾಗಿ ಕೇಳು. : 

೬೯. ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯದ ಫ ಲವಾಗಿ ವಾರಾಣಸೀ 
ಕ್ಷೇತ್ರವನ್ನು ಸೇರಿದ ಯಾವ ಬುದ್ಧಿ ವಂತನಾದರೂ ಎಂತಹ ಮಹಾಲಾಭಗಳಿಂದ 
ಪ್ರರೋಭಿತನಾದರೂ ಆ ಕ್ಸೇತ್ರವನ್ನು ಸರ್ವಾತ್ಮನಾ ತ್ಯಜಿಸಲು ಇಷ್ಟಪಡು 
ವುದಿಲ್ಲ. 

೭೦. ಆದುದರಿಂದಲೇ ಮುರವೈರಿಯಾದ ಶ್ರೀಹರಿಯು ಕಾಶೀಕ್ಬೇತ್ರದಲ್ಲಿ 
:ತನ್ನ ಮೂರ್ತಿಯೊಂದನ್ನು ಸ್ಥಾಪಿಸಿ ತಾನು ಅಲ್ಪಾಂಶದಿಂದಲೇ ಕಾಶಿಯನ್ನು 
ಬಿಟ್ಟು ಹೊರಟನು. 


ಆಸ್ಪಪಂಚಾಶತ್ತನೋ9ಧ್ಯಾಯೆಃ ೧೪೧ 


ತಂಚಿತ್ಕಾಶ್ಯಾ ಉದೀಚ್ಮಾಂ ಚ ಗತ್ವಾ ದೇವೇನ ಚಕ್ರಿಣಾ 1 


ಸ್ವನ್ನಿತೈಃ ಕಲ್ಪಿತಂ ಸ್ಥಾನಂ ಧರ್ಮಕ್ಟೇತ್ರಮಿತೀರಿತಂ 1೭೧॥ 
ತತಸ್ತು ಸೌಗತಂ ರೂಪಂ ಶಿಶ್ರಾಯ ಶ್ರೀಪತಿಃ ಸ್ವಯಂ | 

ಅತೀವ ಸುಂದರತರಂ ತ್ರೈಲೋಕ್ಯಸ್ಯಾಸಿ ಮೋಹನಂ ॥ ೭೨ ॥ 
ಶ್ರೀಃ ಪೆರಿವ್ರಾಜಕಾ ಜಾತಾ ನಿತರಾಂ ಸುಭಗಾಕೃತಿಃ । 

ಯಾಮಾಲೋಕ್ಕ ಜಗತ್ಸರ್ವಂ ಚಿತ್ರನ್ಯಸ್ತಮಿವಾಸ್ಥಿತಂ ॥೭೩॥ 
ನಿಶ್ಚಯೋನಿಂ ಜಗದ್ಧಾತ್ರೀಂ ನ್ಯಸ್ತಹಸ್ತಾಗ್ರ ಪುಸ್ತಕಾಂ । 

ಗುರುತ್ಮಾನಪಿ ತಚ್ಛೆಷ್ಕೋ ಜಾತೋ ಲೋಕೋತ್ತರಾಕೃತಿಃ ॥ ೭೪ ॥ 
ಅತ್ಯದ್ಭುತಮಹಾಪ್ರಾಜ್ಞೋ ನಿಸ್ಸೃಹಃ ಸರ್ವವಸ್ತುಷು । 
ಗರುಶುಶ್ರೂಷಣಪರೋ ನ್ಯಸ್ತಹಸ್ತಾಗ್ರಪುಸ್ತಕಃ ॥ ೭೫ ॥ 


ಅಪೃಚ್ಛತ್ಸರಮಂ ಧರ್ಮಂ ಸಂಸಾರವಿನಿನೋಚಕಂ | 
ಆಚಾರ್ಯವರ್ಯಂ ಸೌಮ್ಯಾಸ್ಯಂ ಪ್ರಸನ್ನಾತ್ಮಾನಮುತ್ತನುಂ ॥೭೬॥ 





೭೧. ಚಕ್ರಾಯುಧಪಾಣಿಯಾದ ಆ ದೇವನು ಕಾತೀಕ್ಷೇತ್ರದ ಸ್ವಲ್ಪ 
ಉತ್ತರದಿಕ್ಕಿಗೆ ಹೋದವನಾಗಿ ತಾನು ನೆಲಸಿರುವುದಕ್ಕಾಗಿ ಧರ್ಮಕ್ಟೇತ್ರವೆಂದು 
ಪ್ರಖ್ಯಾತಿಯನ್ನು ಪಡೆದಿರುವ ಸ್ಥಾನವೊಂದನ್ನು ಕಲ್ಪಿಸಿಕೊಂಡನು. 

೭೨, ಬಳಿಕ ಆ ಶ್ರೀಮನ್ನಾರಾಯಣನು ತಾನೇ ಅತ್ಯಂತ ಸುಂದರವೂ 
ಮೂರುಲೋಕಗಳಿಗೂ ಮೋಹವನ್ನುಂಟುಮಾಡುವುದೂ ಆದ ಒಬ್ಬ ಬೌದ್ಧ 
ಸನ್ಯಾಸಿಯ ರೂಪವನ್ನು ಸ್ವೀಕರಿಸಿದನು. 

೭೩. ಮಹಾಲಕ್ಷ್ಮಿಯೂ ಒಬ್ಬ ಭಿಕ್ಸಿಣಿಯಾಗಿ ಆತನನ್ನನುಸರಿಸಿದಳು. 
ಆಕೆಯೂ ಅತ್ನಂತ ಸುರುಚಿರ ರೂಪವುಳ್ಳವಳಾಗಿದ್ದಳು. ಆಕೆಯನ್ನು ನೋಡಿದ 
ಮಾತ್ರದಿಂದಲೇ ಲೋಕದ ಸಕಲ ಜನರೂ ಚಿತ್ರದಲ್ಲಿ ಬರೆದ ಬೊಂಬೆಗಳಂತೆ 
ಆಶ್ಚರ್ಯದಿಂದ ನಿಶ್ಚೇಷ್ಟರಾಗಿ ನಿಜುತ್ತಿದ್ದರು. 

೭೪. ಆ ಸನ್ಯಾಸಿನಿಯು ಅತ್ವ ದ್ಭುತವಾದ ಬುದ್ಧಿ ಸೂಕ್ಸ್ಮೃತೆಯುಳ್ಳವಳಾಗಿ, 
ಸಕಲಪದಾರ್ಥಗಳಲ್ಲಿಯೂ ಆಶಾರಹಿತಳಾಗಿ, ಕೇವಲ ಗುರುಶ್ರೂಸೆಯಲ್ಲಿಯೇ 
ನಿಗತಳಾಗಿ ಯಾವಾಗಲೂ ಕೈಗಳಲ್ಲಿ ಪುಸ್ತಕವನ್ನು ಹಿಡಿದಿರುತ್ತಿದ್ದಳು. 

೭೫. ಲೋಕಕ್ಕೆ ಕಾರಣಳೂ, ಲೋಕಪಾಲಕಿಯೂ ಆದ ಆಕೆಯು 
ಕೈಗಳಲ್ಲಿ ಪುಸ್ತಕವನ್ನು ಹಿಡಿದಿರುವುದನ್ನು ಕಂಡು ಗರುಡನೂ ಸಹ ಲೋಕೋ 
ತ್ರರವಾದ ಸೌಂದರ್ಯದಿಂದ ಕೂಡಿದವನಾಗಿ ಅವರ ಶಿಷ್ಯನಾಗಿ ವೇಷವನ್ನು 
ಧರಿಸಿದನು. 

೭೬. ಪ್ರಸನ್ಸವಾದ ಮುಖಭಾವವುಳ್ಳವನೂ, ಸರ್ವೋತ್ರಮನೂ ಆದ 
ಆಚಾರ್ಯನನ್ನು ಕುರಿತು ಸಂಸಾರದ ಕ್ಲೇಶವನ್ನು ಕಳೆಯುವುದಕ್ಕೆ ಕಾರಣವಾದ 
ಪರಮಧರ್ಮವನ್ನು ಪ್ರಶ್ನೆಮಾಡುತ್ತಿದ್ದನು. 


೧೪೨ ಶ್ರೀಸಾ ಿಂದಮ ಹಾಪುರಾಣಂ 
ಧರ್ಮಾರ್ಥಶಾಸ್ತ್ರ ಕುಶಲಂ. ಜ್ಞಾ ನನಿಜ್ಞಾನಶಾಲಿನಂ 1 


ಸುಸ್ಕರಂ ಸುಪದೆನ್ಯ ಕ್ರಸುಸ್ಲಿ ಗ್ಯ ಮ ) ದುಭಾಷಿಣಂ ॥೭೭॥ 

ಸ ಸ್ಪಂಭನೋಚ್ಚಾ ಟನಾಕೃ ಬ್ಬ pl Re | 

ನ್ಯಾಖ್ಯಾ ನಸಮಯಾಕ್ನ: ಷ್ಟ ಸಕ್ಸ ಕೋಮಾಂಚಕಾರಿಣಂ Han 

ನೀತತದ್ದೀತಪೀಯೂಷಮ್ಸಗಪೊಗೌರುಪಾಸಿತಂ | 

ಮಹಾಮೋದಭರಾಕ್ರಾಂತವಾತಚಾಂಚಲ್ಯಹಾರಿಣಂ Harr 

ವೃಕ್ಟೈರಸಿ ಪತತ್ಪುಷ್ಪಚ್ಛಲೈಃ ಕೃತಸನುರ್ಚನಂ । 

ತತಃ ಪ್ರೋವಾಚ ಪುಣ್ಯಾತ್ಮಾ ಪುಣ್ಯಕೀರ್ತಿಃ ಸ ಸೌಗತಃ ೮೦k 

ಶಿಷ್ಯಂ ನಿನಯಕೀರ್ತಿಂ ತಂ ಮಹಾವಿನಯಭೂಷಣಂ ॥ ೮೧॥ 
ಪುಣ್ಯಕೀರ್ತಿರುವಾಚ ಕ 

ತ್ವಯಾ ನಿನಯಕೀರ್ತೇ ಯೋ ಧರ್ಮಃ ಪೃಷ್ಟಃ ಸನಾತನಃ । 

ನಕ್ಸ್ಯಾನ್ಯುಹಮಶೇಷೇಣ ಶೃಣುಸ್ವ ತ್ವಂ ಮಹಾಮತೇ ॥ ೮೨ ॥ 





೭೭. ಆ ಗುರುವೂ, ಧರ್ಮಸೂಕ್ಷ್ಮ್ಮಗಳಲ್ಲಿಯೂ ಶಾಸ್ತ್ರಾರ್ಥನಿಶ್ಚಯ 
ದಲ್ಲಿಯೂ ಕುಶಲನಾಗಿದ್ದನು. ಜ್ಞಾನನಿಜ್ಞಾನಗಳರಡನ್ನೂ ತಡೆದವನು. 
ಮಧುರಧ್ವನಿಯ:`ಳ್ಳ ವನಾಗಿ ಸ್ಪಷ್ಟವಾದ ನದಸಮೂದದಿಂದ ವಿಷಯವನ್ನು 
ಸ್ನೇಹದಿಂದಲೂ ಮಾರ್ದವದಿಂದಲೂ ಬೋಧನೆಮಾಡುತ್ತಿದ್ದನು. 

೭೮. ಸ್ತಂಭನ, ಉಚ್ಚಾಟನ, ಆಕರ್ಷಣ, ವಶೀಕರಣಗಳೇ ಮುಂತಾದ 
ವಾಮಾಚರಣಗಳಲ್ಲಿಯೂ ಸಂಡಿತನಾಗಿದ್ದನು. ತಾನು ವ್ಯಾಖ್ಯಾನವನ್ನು ನಡೆಸುವ 
ಸಮಯದಲ್ಲಿ ಆಕರ್ಷಿಸಲ್ಪಟ್ಟ ಸಕ್ಸೆಗಳಿಗೂ ಕೂಡ ರೋಮಾಂಚವನ್ನುಂಟು 
ಮಾಡುತ್ತಿದ್ದನು. 

೨೯. ಆತನ ಮಾತುಗಳೆಂಬ ಅಮೃತವನ್ನು ಪಾನಮಾಡುತ್ತಿದ್ದ ಮೃಗಗಳು 
ಆತನನ್ನು ಉಪಾಸ ಮಾಡುತ್ತಿದ್ದುವು. ವಾಯ*ವೂ ಆತನ ಮಾತುಗಳ 
ನಹವ ಸಾ ಆಕ್ರಾಂತವಾಗಿ ತನಗೆ ಸಹಜವಾದ ಚಾಂಚಲ್ಯವನ್ನು 

೮೦೨೮೧. ವೃಕ್ಸಗಳು ಹೂವುಗಳನ್ನುದುರಿಸುವ ನೆವದಿಂದ ಆತನಿಗೆ 
ಪೂಜೆಯನ್ನು ತುತ ತ್ತಿದ್ದುವು. ಒವೆ: ೬ ಪುಣ್ಯಾತ್ಮ ನಾದ ಪುಣ್ಯ ಕೇರ್ತಿಯೆಂಬ 
ಹೆಸರಿನ ಆ ಬೌದ ಗುರುವು ಔೃತ್ಯಂತವಿನಯದಿಂದಲಕೃ ತನಾದ ಎಂಬ್‌ 
ಯೆಂಬ ತನ್ನ ಶಿಷ್ಯನನ್ನು ಕುರಿತು ಇಂತು ಹೇಳತೊಡಗಿದನು. 

೮೨. “ಧಣ, ತ ಯಂ ಹೇಳುತಾ ತನೆ --ಎಲ್ಛೈ ವಿನಯಕೀರ್ತಿಯೆ ! 
ನೀನು ಸನಾತನವಾದ ಧರ್ಮದ ವಿಷಯವಾಗಿ ಯಾವ ಪ್ರಶ್ನೆಯನ್ನು ಮಾಡಿ 
ದೆಯೊ, ಅದನ್ನು ಸಂಪೂರ್ಣವಾಗಿ ತಿಳಿಸುವೆನು. ಮಹಾಪ್ರಾಜ್ಞನಾದ ನೀನು 
ಶ್ರದ್ಧೆಯಿ ಅಂದ ಕೇಳು. 


ಅಸ್ಚಪಂಚಾಶತ್ತಮೋ$ಧ್ಯಾಯ॥ ೧೪೩ 


ಅನಾದಿಸಿದ್ದಃ ಸಂಸಾರಃ ಕರ್ತೃಕರ್ಮನಿನರ್ಜಿತಃ | 


ಸ್ವಯಂ ಪ್ರಾದುರ್ಭವೇದೇಷ ಸ್ವಯಮೇವ ನಿಲೀಯತೇ ॥ ೮೩ 
ಬ್ರಹ್ಮಾದಿಸ್ತಂಬಪರ್ಯಂತಂ ಯಾನದ್ದೇಹನಿಬಂಧನಂ | 
ಆತ್ಮೆನೈಕೇಶ್ವರಸ್ತತ್ರ ನ ದ್ವಿತೀಯಸ್ತದೀಶಿತಾ ॥ ೮೪ ॥ 
ಯದ್ಪ ಎಹ್ಮನಿಷ್ಣು ರುದ್ರಾದ್ಯಾಸ್ತಥಾಖ್ಯಾ ದೇಹಿನಾನಿಮಾಃ । 

ಆಖ್ಯಾ ಯಹಾಸ್ಮದಾದೀನಾಂ ಪುಣ್ಯಕೀರ್ತ್ಯಾದಿರುಚ್ಛತೇ ॥ ೮೫ ॥ 
ದೇಹೋ ಯಥಾಸ್ಮದಾದೀನಾಂ ಸ್ವಕಾಲೇನ ನಿಲೀಯತೇ । 
ಬ್ರಹ್ಮಾದಿಮಶಕಾಂತಾನಾಂ ಸ್ವಕಾಲಾಲ್ಲೀಯತೇ ತಥಾ ॥ ೮೬ ॥ 
ನಿಜಾರ್ಯಮಾಣೇ ದೇಹೇಸ್ಮಿನ್ನಕಿಂಚಿದಧಿಕಂ ಕೃಚಿತ್‌ । 

ಆಹಾರೋ ಮೈಥುನಂ ನಿದ್ರಾ ಭಯಂ ಸರ್ವತ್ರ ಯತ್ಸಮಂ ॥ ೮೭॥ 
ನಿಜಾಹಾರಪರೀಮಾಣಂ ಪ್ರಾಪ್ಯ ಸರ್ನೊಸಿ ದೇಹಭೃತ್‌ । 


ಸದೃಶೀಮೇನ ಸಂತೃಸ್ತಿಂ ಪ್ರಾಪ್ಲುಯಾನ್ನಧಿಕೇತರಾಂ ॥ ೮೮ ॥ 





೮೩. ಈ ಸಂಸಾರವು ಕರ್ತೃಕರ್ಮಾದಿ ಭೇದಗಳಿಂದ ವರ್ಜಿತವಾಗಿ 
ಆನಾದಿಸಿದ್ದವಾಗಿರುವುದು. ಇದು ಸ್ವಭಾವದಿಂದ ತಾನೇ ಉಂಟಾಗುವುದು. 
ಮುತ್ತು ನಿಷ್ಕಾರಣವಾಗಿ ತಾನೇ ಲಯವನ್ನೂ ಹೊಂದ:ವುದು. 

೮೪. ಬ್ರಹ್ಮನೇ ಮೊದಲಾಗಿ ಹುಲ್ಲುಕಡ್ಡಿಯವರೆಗಿನ ದೇಹಗಳಿಂದ ಕೂಡಿದ 
ಈ ಸಮಸ್ತ ಪ್ರಪಂಚಕ್ಕೂ ಸ್ವಭಾವವೊಂದೇ ನಿಯಾಮಕವಾಗಿರುವುದೇ ಹೊರತು 
ಅದನ್ನು ನಿಯಮನಮಾಡುವ ಈಶ್ವರನು ಬೇರೊಬ್ಬನಿಲ್ಲ. 

೮೫. ಪುರಾಣ ಪ್ರಸಿದ್ಧರಾದ ಬ್ರಹ್ಮ ನಿಷ್ಣು ಮಹೇಶ್ವರರ ವಿಷಯವನ್ನು 
ಹೇಳುವೆನ:. ಈ ನನ್ನ ದೇಹಸಂಘಾತಕ್ಕೆ ಪುಣ್ಯಕೀರ್ತಿಯೆಂಬ ಹೆಸರಿನ ವ್ಯನ 
ಹಾರವಿದ್ದಂತೆಯೇ ಇತರ ದೇಹಗಳಿಗೂ ಬ್ರಹ್ಮನೇ ಮೊದಲಾದ ಹೆಸರುಗಳೂ 
ಇರುವುವೆಂದು ತಿಳಿಯಬೇಕು. 

೮೬. ನನ್ನಂತಹ ಮಾನವರ ಶರೀರಗಳು ಕಾಲಕ್ರವ`ದಲ್ಲಿ ಹೇಗೆ ನಾಶ 
ವನ್ನು ಹೊಂದುಪುವೊ, ಹಾಗೆಯೇ ಬ್ರಹ್ಮನಿಂದ ಮೊದಲುಗೊಂಡು ಸಣ್ಣ 
ನುಸಿಯವರೆಗಿನ ಸಮಸ್ತದೇಹಗಳೂ ತಮ್ಮ ತಮ್ಮ ಕಾಲವೊದಗಿದಾಗ ನಾಶ 
ವಾಗುವುವು. 

೮೭. ತೀವ್ರವಾಗಿ ವಿಚಾರವನ್ನುಮಾಡಲು ಈ ಮನುಷ್ಯದೇಹದಲ್ಲಿ 
ಮೃಗಾದಿಗಳ ದೇಹಗಳಿಗಿಂತ ಯಾವ ವಿಧವಾದ ಆಧಿಕ್ಯವೂ ಕಾಣುವುದಿಲ್ಲ. 
ಆಹಾಗ, ಸ್ರ್ರೀಸಂಗ, ಥಿದ್ರೆ, ಭಯ ಮುಂತಾದುವುಗಳು ಸಕಲಪ್ರಾಣಿಗಳಿಗೂ 
ಸಮಾನವಾಗಿರುವುವು. 

೮೮, ಯಾವ ದೇಹ ಧಾರಿಯೇ ಆದರೂ ತನ್ನ ದೇಹಕ್ಕೆ ಬೇಕಾಗುವಷ್ಟು 


೧೪೪ ಶ್ರೀ ಸ್ಕಾಂದಮಹಾಪುರಾಣಂ 


ಯಥಾ ವಿತೃಷಿತಾಃ ಸ್ಯಾಮ ಪೀತ್ವಾ ಸೇಯಂ ಮುದಾ ನಯಂ | 


ತೃಷಿತಾಸ್ತು ತಥಾನ್ಯೇಸಿ ನ ವಿಶೇಷೋಲ್ಸಕೋಿಕಃ nen 
ಸಂತು ನಾರ್ಯಃ ಸಹಸ್ರಾಣಿ ರೂಪಲಾವಣ್ಯಭೂನುಯಃ । 

ಪರಂ ನಿಧುವನೇ ಕಾಲೇ ಹ್ಯೇಕೈನೇಹೋಪಯುಜ್ಯಶೇ ॥೯೦॥ 
ಅಶ್ವಾಃ ಪರಃ ಶತಾಃ ಸಂತು ಸಂತ್ವನೇಕೇಷ್ಟನೇಕಸಾಃ । 

ಅಧಿರೋಹೇ ತಥಾಸ್ಯೇಕೋ ನದ್ದಿತೀಯಸ್ತಥಾತ್ಮನಃ । ॥೯೧॥ 
ಪರ್ಯಂಕಶಾಯಿನಾಂ ಸ್ವಾಪೇ ಸುಖಂ ಯದುಪಪದ್ಯಶೇ!। 

ತದೇವ ಸೌಖ್ಯಂ ನಿದ್ರಾಯಾನಿಹ ಭೂಶಾಯಿನಾನುಪಿ ॥ ೯೨ ॥ 
ಯಥೈವ ಮರಣಾಡದ್ಭ್ರೀತಿರಸ್ಮದಾದಿನಪುಸ್ಮತಾಂ | 
ಬ್ರಹ್ಮಾದಿಕೀಟಕಾಂತಾನಾಂ ತಥಾ ಮರಣತೋ ಭಯಂ ॥ ೯೩॥ 


ಸರ್ವೇ ತನುಭೃತಸ್ತುಲ್ಯಾ ಯದಿ ಬುಧ್ಯಾ ವಿಜಾರ್ಯತೇ | 
ಇದಂ ನಿಶ್ಚಿ ತ್ಯ ಜೇನಾಪಿ ನೋ ಹಿಂಸ್ಕಃ ಕೋಪಿ ಕುತ್ರಚಿತ್‌ 1 ೯೪॥ 








ಆಹಾರವನ್ನು ಹೊಂದಿದರೆ ಒಂದೇ ವಿಧವಾದ ಸಂತೋಷವನ್ನು ಪಡೆಯುವನು. 
ಪ್ರಾಣಿಭೇದವನ್ನನುಸರಿಸಿ ಸಂತೋಷಗಳಲ್ಲಿ ನ್ಯೂಸಾಧಿಕಭಾವವಿ್ಲ. 

೮೯. ನಾವು ಬಾಯಾರಿದಾಗ ಸಂತೋಷದಿಂದ ಪಾನೀಯಗಳನ್ನು ಕುಡಿದು 
ಬಾಯಾರಿಕೆಯನ್ನು ಹೋಗಲಾಡಿಸಿಕೊಳ್ಳುವೆವೊ, ಹಾಗೆಯೇ ಬಾಯಾರಿದ 
ಇತರ ಜೀವಿಗಳೂ ಪ್ರವರ್ತಿಸುವುವು. ಇದಲ್ಲಿ ಹೆಚ್ಚು ಕಡಿಮೆ ಯೆನ್ನಲು ಯಾವ 
ನಿಶೇಷಕಾರಣವೂ ಕಾಣಲಿಲ್ಲ. 

೯೦-೯೧. ರೂಪಲಾವಣ್ಯಗಳ ನಿಧಿಗಳೆನಿಸಿದ ಸಾವಿರಾರು ಮಡದಿಯರನ್ನು 
ಹೊಂದಿದ್ದರೂ, ಮನುಷ್ಯನು ಮೈಥುನಕಾಲದಲ್ಲಿ ಒಬ್ಬಳನ್ನು ಮಾತ್ರವೇ ಅನು 
ಭವಿಸಬಹುದೇ ಹೊರತು ಅದರಲ್ಲಿಯೂ ಸುಖದ ನ್ಯೂನಾತಿರೇಕಗಳಿಗೆ ಅವ 
ಕಾಶವಿಲ್ಲ. ನೂರಾರು ಉತ್ತಮಾಶ್ವಗಳಿರಲಿ ; ಅಸಂಖ್ಯಾಕಗಳಾದ ಆನೆಗಳಿರಲಿ; 
ಒಂದನ್ನು ಮಾತ್ರ ಹತ್ತಿಕೊಂಡು ಓಡಾಡಬಹುದೇ ಹೊರತು ಎರಡುವಾಹನ 
ಗಳನ್ನು ಒಮ್ಮೆಯೇ ಏರಿ ಎರಡರಷ್ಟು ಸುಖವನ್ನು ಹೊಂದಲಾಗುವುದಿಲ್ಲ. 

೯೨. ಹಂಸತೂಲಿಕಾಸರ್ಯಂಕಗಳಲ್ಲಿ ಮಲಗುವ ಐಶ್ವರ್ಯವಂತರಿಗೆ 
ನಿದ್ರೆಯಿಂದ ಯಾವ ಸುಖವುಂಟಾಗುವುದೊ, ಬಡವರಿಗೆ ಭೂಮಿಯಲ್ಲಿ ಮಲಗು 
ವುದರಿಂದಲೂ ಅದೇ ಸೌಖ್ಯವೇ ಲಭಿಸುವುದು. 

೯೩. ನಮ್ಮಂತಹ ದೇಹಧಾರಿಗಳಿಗೆ ಮರಣದ ಭಯವು ಹೇಗೆ ಬಲವತ್ತರ 
ವಾಗಿರುವುದೊ, ಹಾಗೆಯೇ ಬ್ರಹ್ಮನಾದಿಯಾಗಿ ಕ್ರಿಮಿಕ್ಕೀಟಿಗಳವರೆಗೂ ಮರಣದ 
ದೆಸೆಯಿಂದ ಭಯವು ಸರ್ವರಿಗೂ ಸಾಮಾನ್ಯವೇ ಆಗಿರುವುದು. 

೯೪. ಇಂತು ಬುದ್ಧಿಯಿಂದ ವಿಚಾರಮಾಡಿ ನೋಡಿದರೆ ಸಕಲ ದೇ 


ಅಸ್ಟಪಂಚಾಶತ್ರಮೋ9ಧ್ಯಾಯಃ ೧೪೫ 


ಧರ್ಮೋ ಜೀನದಯಾತುಲ್ಯೋ ನ ಕ್ವಾಪಿ ಜಗತೀತಲೇ । 


ತಸ್ಮಾತ್ಸರ್ನಪ್ರಯತ್ನೇನ ಕಾರ್ಯಾ ಜೀವದಯಾ ನೃಭಿಃ ॥ ೯೫॥ 
ಏಕಸ್ಮಿನ್ರಕ್ಸಿತೇ ಜೀವೇ ತ್ರೈಲೋಕ್ಯಂ ರಕ್ಟಿತಂ ಭವೇತ್‌ ! 

ಘಾತಿತೇ ಘಾತಿತಂ ತದ್ವತ್ತಸ್ಮಾದ್ರಕ್ಸೇನ್ನ ಘಾತಯೇತ್‌ ॥೯೬॥ 
ಅಹಿಂಸಾ ಸರನೋ ಧರ್ಮ ಇಹೋಕ್ತಃ ಪೂರ್ವಸೂರಿಭಿಃ । 

ತಸ್ಮಾನ್ನ ಹಿಂಸಾ ಕರ್ತವ್ಯಾ ನರೈರ್ನರಕಭೀರುಭಿಃ ॥೯೭॥ 
ನ ಹಿಂಸಾಸದೃಶಂ ಸಾಪಂ ತ್ರೈಲೋಕ್ಯೇ ಸ ಚರಾಚರೇ। 

ಹಿಂಸಕೋ ನರಕಂ ಗಚ್ಛೇತ್ಸರ್ಗಂ ಗಚ್ಛೇದಹಿಂಸಕಃ ॥೯೮॥ 
ಸಂತಿ ದಾನಾನ್ಯನೇಕಾನಿ ಕಿಂ ತೈಸ್ತುಚ್ಛ ಫಲಪ್ರದೈಃ | 

ಅಭೀತಿದಾನಸದೃಶಂ ಸರಮೇಕಮಸೀಹ ನ 1೯೯॥ 
ಇಹ ಚತ್ವಾರಿ ದಾನಾನಿ ಪ್ರೋಕ್ತಾನಿ ಸರಮರ್ಷಿಭಿಃ । 

ನಿಚಾರ್ಯ ನಾನಾಶಾಸ್ತ್ರಾಣಿ ಶರ್ಮಣೋತತ್ರ ಪರತ್ರ ಚ ॥ ೧೦೦ ॥ 


ಗಳೂ ಸಮಾನರೇ ಆಗಿರುವರು. ಇದನ್ನು ನಿಶ್ಚಯವಾಗಿ ತಿಳಿದ ಮನುಷ್ಯನು 
ಯಾವನೂ ಬೇರೆ ಯಾವ ಪ್ರಾಣಿಯನ್ನು ಯಾವ ವಿಧವಾಗಿಯೂ ಹಿಂಸೆಮಾಡ 
ಕೂಡದು. 

೯೫. ಈ ಭೂಮಂಡಲದಲ್ಲಿ ಜೀವದಯೆ:ಗೆ ಸಮಾನವಾದ ಧರ್ಮವು 
ಬೇರೆಯಾವುದೂ ಇಲ್ಲವು. ಆದುದರಿಂದ ಮನುಷ್ಯರು ಸರ್ವಪ್ರಯತ್ನದಿಂದಲೂ 
ಜೀವಿಗಳಲ್ಲಿ ದಯೆಯನ್ನು ತೋರಿಸಬೇಕು. 

೯೬, ಒಂದು ಪ್ರಾಣಿಯನ್ನು ರಕ್ಟಿಸಲು ಮೂರುಲೋಕಗಳನ್ನೂ ರಕ್ಷಿಸಿ 
ದಂತಾಗುವುದು. ಹಾಗೆಯೇ ಒಂದಕ್ಕೆ ಒಂಸೆಯನ್ನುಮಾಡಲು ಲೋಕಗಳ 
ಹಿಂಸೆಯೂ ಆಗುವುದು. ಆದುದರಿಂದ ಸಕಲ ಜೀವಿಗಳನ್ನೂ ರಕ್ಷಿಸಬೇಕೇ 
ಹೊರತು ಹಿಂಸಿಸಬಾರದು. 

೯೭. ಪೂರ್ವಕಾಲದ ಮಹಾಪ್ರಾಜ್ಞರೂ ಕೂಡ ಅಹಿಂಸೆಯೇ ಸರ್ವೋ 
ತ್ರಮಧರ್ಮವೆಂದು ಹೇಳಿರುವರು. ಆದುದರಿಂದ ನರಕವಾಸಾದಿ ದುರ್ಗತಿ 
ಗಳಿಗೆ ಹೆದರುವ ಮಾನವರು ಎಂದಿಗೂ ಪ್ರಾಣಿಹಿಂಸೆಯನ್ನು ಮಾಡಬಾರದ-. 

೯೮. ಚರಾಚರಾತ್ಮಕವಾದ ಈ ಬ್ರಹ್ಮಾಂಡದಲ್ಲಿ ಹಿಂಸೆಗೆ ಸಮಾನವಾದ 
ಪಾತಕವು ಮತ್ತೊಂದಿಲ್ಲವು. ಪ್ರಾಣಿಹಿಂಸೆಯನ್ನು ಮಾಡಿದವನು ನರಕವನ್ನೂ 
ಹಿಂಸೆಮಾಡದವನು ಸ್ವರ್ಗವನ್ನೂ ಸೇರುವರು. 

೯೯. ಶಾಸ್ತ್ರಗಳಲ್ಲಿ ಅನೇಕ ವಿಧಗಳಾದ ದಾನಗಳು ಹೇಳಲ್ಪಟ್ಟ ರುವುವು. 
ಆದರೆ ತ:ಚ್ಚಫಲವನ್ನು ಕೊಡುವ ಅವುಗಳಿಂದ ಲಭಿಸುವುಡೇನು? ಅಭಯ 
ದಾನಕ್ಕೆ ಸದೃಶವಾದ ದಾನವು ಅವುಗಳಲ್ಲಿ ಬೇರೆಯಾವುದೂ ಇಲ್ಲವು. 

೧೦೦. ಮಹಾಮುನಿವರ್ಯರೆಲ್ಲರೂ ನಾನಾವಿಧಗಳಾದ ಶಾಸ್ತ್ರಗಳನ್ನೆಲ್ಲ 


೪೧೪೬ ಶ್ರೀ ಸ್ಕಾಂದಮಹಾಪುರಾಣಂ 


ಭೀತೇಭ್ಯಶ್ಹಾಭಯಂ ದೇಯಂ ವ್ಯಾಧಿತೇಭ್ಯಸ್ತಥೌಷಧಂ । 
ಷೇಯಾ ನಿದ್ಯಾರ್ಥಿನಾಂ ವಿದ್ಯಾಂ ದೇಯಮನ್ನಂ ಕ್ಸುದಾತುರೇ 1 ೧೦೧॥ 
ಅನಿಚಿಂತ್ಯ ಪ್ರಭಾನಂ ಹಿ ಮಣೆಮಂತ್ರೌಷಧೀಬಲಂ | 


ತದಭ್ಯಸ್ಯಂ ಪ್ರಯತ್ನೇನ ನಾನಾರ್ಥೋಪಾರ್ಜನಾಯ ವೈ ॥ ೧೦೨ ॥ 
ಅರ್ಥಾನುಸಾರ್ಜ್ಯ ಬಹುಶೋ ದ್ವಾದಶಾಯತನಾನಿ ವೈ। 
ಪರಿತಃ ಪರಿಪೂಜ್ಯಂತಿ ಕಿಮನೈರಿಹ ಪೂಜಿತೈಃ ॥ ೧೦೩॥ 


ಪಂಚಕರ್ಮೇಂದ್ರಿಯಾಣ್ಯೇವ ಪಂಚಬುದ್ಧೀಂದ್ರಿಯಾಣಿ ಚ। 

ಮನೋ ಬುದ್ಧಿರಿಹ ಪ್ರೋಕ್ತಂ ದ್ಹಾದಶಾಯತನಂ ಶುಭಂ ॥ ೧೦೪ ॥ 
ಇಹೈನ ಸ್ವರ್ಗನರಕೌ ಪ್ರಾ ಣೆನಾಂ ನಾನ್ಯತಃ ಕ್ವಚಿತ್‌ । 

Ma ಸ್ವಃ ರ್ಗಃ ಸಮಾಖ್ಯಾ ತೋ ta ನರಕ ಏನ ಹಿ ॥ ೧೦೫ ॥ 





ಕೂಲಂಕಷವಾಗಿ ವಿಚಾರಮಾಡಿ ಇಹಸರಗಳೆರಡರಲ್ಲಿಯೂ ಸುಖವನ್ನು ಕೊಡುವ 
ದಾನಗಳು ನಾಲ್ಕುಮಾತ್ರವೆಂದು ಹೇಳಿರುವರು. 

೧೦೧. ಭಯಗೊಂಡು ಬಂದವನಿಗೆ ಅಭಯವನ್ನುನೀಡಬೇಕು. ರೋಗಾರ್ತ 
ನಾದವನಿಗೆ ಉಚಿತೌಷಧವನ್ನು ದಾನಮಾಡಬೇಕು. ವಿದ್ಯಾರ್ಥಿಗಳಾಗಿ ಬಂದ 
ತಿಷ್ಯರಿಗೆ ವಿದ್ಯೆಯನ್ನು ಕಲಿಸಿಕೊಡಬೇಕು. ಹಸಿದು ಬಂದವನಿಗೆ ಅನ್ನವನ್ನು 
ಸಮರ್ಪಿಸಬೇಕು. 

೧೦೨. ಅನೇಕ ವಿಧಗಳಾದ ಐಶ್ವರ್ಯಗಳನ್ನು ಪಡೆಯಲು ಮನುಷ್ಯನು 
ಅಚಿಂತ್ಯಮಹಿಮೆಗಳಿಂದ ಕೂಡಿದ ಮಣಿ, ವಂಂತ್ರ, ಓಷಧಿಗಳನ್ನು ಸ್ವಾಧೀನ 
ಪಡಿಸಿಕೊಳ್ಳುವ ನಿದ್ಯೆಗಳನ್ನು ಪ್ರಯತ್ನದಿಂದಲಾದರೂ ಅಭ್ಯಾಸಮಾಡಬೇಕು. 

೧೦೩. ಅವುಗಳಿಂದ ಬಹುನಿಧಗಳಾದ ಐಶ್ವರ್ಯಗಳನ್ನು ಸಂಪಾದಿಸಿ 
ದ್ವಾದಶಾಯತನಗಳೆನಿಸಿದ ಸಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯ 
ಗಳು, ಮನಸ್ಸು ಮತ್ತು ಬುದ್ಧಿಗಳನ್ನು ಸರ್ವಪ್ರಕಾರಗಳಿಂದಲೂ ತೃಪ್ತಿಗೊಳಿ 
ಸಲು ಪ್ರಯತ್ನಿಸಬೇಕು. ಮಹೇಶ್ವರನೇ ಕಾಜ ಇತರ ದೇವತೆಗಳನ್ನು 
ಸಂತೋನಗೊಳಿಸುವುದರಿಂದ ಏನು ಲಭಿಸುವುದು ಗ 

೧೦೪. ವಾಕ್ಬಾಣಿಪಾದ ಪಾಯೂಪಸ್ಥಗಳೆಂಬ ಐದು ಕರ್ಮೇಂದ್ರಿಯಗಳು, 
ತ್ರೋತ್ರತ್ವಗಕ್ಸಿರಸನಫ್ರಾಣಗಳೆಂಬ ಐದು ಜ್ಞಾನೇಂದ್ರಿಯಗಳು, ಮನಸ್ಸು 
ಮತ್ತು ಬುದ್ಧಿಗಳಿಗೇ ಇಲ್ಲಿ ಸಂತೋಷಪ್ರದವಾದ ದ್ವಾದಶಾಯತನವೆಂಬ ಹೆಸರಾ 
ಗಿರುವುದು. 

೧೦೫. ಪ್ರಾಣಿಗಳಿಗೆ ಸ್ವರ್ಗನರಕಗಳು ಇಲ್ಲಿಯೇ ಇರುವುವಲ್ಲದೆ ಸ್ಥ ಸ್ಥಳಾಂ 
ತರಗಳಲ್ಲೆ ಲಿಯೂ. ಇಲ್ಲವು. ಇಂದ್ರಿ ಯಾದಿಗಳಿಂದುಂಟಾಗುವ ಸುಖವೇ ಸ್ವರ್ಗ 
ವೆಂದೂ "ದುಃಖವೇ ನರಕನೆಂದೂ ಕರೆಯಲ್ಪಡುವುವು. 


ಅಷ್ಟಪಂಚಾಶತ್ತಮೋರಿಧ್ಯಾಯ॥ ೧೪೩ 


ಸುಖೇಷು ಭುಜ್ಯಮಾನೇಷು ಯತ್ಸಾ $ದ್ದೇಹನಿಸರ್ಜನಂ । 

ಅಯಮೇವ ಪರೋ ನೋಕ್ಲೋ ನ ನೋಕ್ಸೊಣನ್ಯಃ ಕೃಚಿತ್ತುನಕ 
ವಾಸನಾಸಹಿತಕ್ಣೇಶಸ್ಸ ಮುಚ್ಛೆ «ದೇ ಸತಿ ಧ್ರುವಂ | 

ನಿಜ್ಞಾ ನೋ ಸರನೋ! ನೋಳ್ಪೋ ವಿಜ್ಞೆ (ಯಸ್ತೆ ತ್ವಚಿಂತಕ್ಕೆಃ ॥ ೧೦೭ ॥ 
ಪ್ರಾ ಮಾಣಿಕೀ ಶೃತಿರಿಯಂ ಪ್ರೋಚ್ಯತೇ 'ನೇದನಾದಿಭಿಃ | 


ತ 'ಹಿಂಸ್ಕಾತ್ಸ ಭೂತಾನಿ ನಾನ್ಯಾ ಹಿಂಸಾ ಪ್ರವರ್ತಿಕಾ ॥ ೧೦೮ ॥ 
ಗ್ನೀಷೋಮಿಸಾಯಮಿತಿ ಯಾ ಭ್ರಾಮಿಕಾ ಸಾಂಸತಾಮಿಹ I 

| ಸಾ ಪ್ರಮಾಣಂ ಜ್ಞಾತ್ಯೂ ಣಾಂ ಪಶ್ಚಾಲಂಬನಕಾರಿಕಾ ॥ ೧೦೯ 

ವ ಕ್ಪಾಂತ್ರ ತ್ವಾ ಸಶೂನ್ಹ ತ್ವಾ ಕೃತ್ವಾ ರುಧಿರಕರ್ದಮಂ | 

ದಗ್ಗ್ಯಾ ವೆಜ್‌ ತಿಲಾಜ್ಯೌ ದ ಚಿತ್ರ ೦ gn ೈರ್ಗೊಲಭಿಲಷ್ಯ ತೇ ॥ con 


ಇತ್ಯೇನಂ ಧರ್ಮಜಿಜ್ಞಾ kp ಪುಣ್ಯ ಕೀರ್ತೌ ಪ್ರ ಕುರ್ವತಿ | 
ಪಾರಂಪರ್ಯೇಣ ತಚ್ಛೈತ್ವಾ ಪೌರಾ ಯಾತ್ರಾಂ ಪ್ರಚಕ್ರಿರೇ ॥ ೧೧೧ ॥. 


೧೦೬. ಸುಖಗಳನ್ನೇ ಅನುಭವಿಸುತ್ತ ಈ ದೇಹವನ್ನು ಬಿಟ್ಟುಬಿಡುವುದೇ 
ಪರಾತ್ರರನಾದ ಮೋಕ್ಸವೆನಿಸುವುದು. ಇದನ್ನುಳಿದು ಮತ್ತೆಲ್ಲಿಯೂ ಬೇಕಿ 
ಮೋಕ್ಸವೆಂಬ ಅವಸ್ಥಾಂತರನಿಲ್ಲ. 

೧೦೭. ಸಂಸಾರದಶೆಗೆ ಕಾರಣನಾದ ಸಂವೃತಿಯ ಸಹಿತಗಳಾದ ಅವಿ 
ಅಸ್ಮಿತಾ, ರಾಗ, ದ್ವೇಷ ಮತ್ತು ಅಭಿನಿವೇಶಗಳೊಬ ಕ್ಲೇಶಗಳನ್ನು ಜ್ಜ 
ಗೊಳಿಸಲು ಸಮಸ್ತ 'ವಶೆ ಶೇಷ ಜಾ ಥ್ಲಾನವೂ ನಾಶವಾಗುವ ಶೂನ್ಯಸ್ತಿ ತಿಯನ್ನೇ ತತ್ತ 
ಜ್ಲಾ ್ಲನಿಗಳಾದವರು ನೋಕ್ಸ, ನೆಂದು ತಿಳಿದಿರುವರ`. 

೧೦೮. ತ್ರೀಪವಾದಿಗಳೂ ಕೂಡ ""ಯಾವ ಪ್ರಾಣಿಗಳನ್ನೂ ಹಿಂಸೆಮಾಡ 
ಬಾರದು'' ಎಂಬುದಾಗಿ ವೇದವಚನವನ್ನು ಪ್ರಮಾಣವನ್ನಾಗಿ ಹೇಳುತ್ತಿರುವರು. 
ಮನುಷ್ಯ ನನ್ನು ಹಿಂಸಾಕ್ಕ ಗ ತೃಗಳಲ್ಲಿ ಪ್ರೇಕೇಹಿಸುವ ಮತ್ತೊಂದು ವಾಕ್ಯವೂ 
ನೇದಗಳಲ್ಲಿಲ್ಲ. 

೧೦೯. "" ಅಗ್ನೀಷೋಮೀಯಪಶುವನ್ನು ಕೊಲ್ಲಬೇಕು'”” ಮುಂತಾದ 
ವಾಕ್ಯ ಗಳು ದುಷ ಜನರನ್ನು ಭ್ರಾ ಂತಿಗೊಳಿಸುವುದಕ್ಕಾ. ಗಿಯೇ ಬರೆಯಲ್ಪ ಟ್ಟ ವು 
i ಪಶುಹಿಂಸೆಗಳಲ್ಲಿ ಶ್ರೇಕೇಪಿಸುವ ಆ ವಾಕ್ಯ ಗಳು ಪಂಡಿತರಾದವಗೆ 
ಪ್ರಮಾಣಗಳಾಗಲಾರವು. 

೧೧೦. ಮರಗಳನ್ನು ಕಡಿದುಹಾಕಿ, ಪಶುಗಳನ್ನು ಕೊಂದು, ರಕ್ತಮಾಂಸ 
ಗಳ ಕೆಸರನ್ನುಮಾಡಿ, ಅಗ್ನಿಯಲ್ಲಿ ಎಳ್ಳು, ತುಪ್ಸಗಳೇ ಮುಂತಾದ ಪದಾರ್ಥ 
ಗಳನ್ನು ಸುಟ್ಟು, ಸೆ ಸ್ವರ್ಗವನ್ನು. ಅನೇಶ್ವಿ ಸುವುದು ನಮಗೆ ಅತ್ಯಂತಾಶ್ಚರ್ಯ 
ನನ್ನುಂಟುಮಾಡುತ್ತಿ ರುವುಡು. 

೧೧೧. ಈ ವಿಧವಾಗಿ ಪುಣ್ಯಕೀರ್ತಿಯು ಧರ್ಮಜಿಜ್ಞಾಸೆಯನ್ನು ನಡೆಸು 


೧೪೮ ಶ್ರೀ ಸ್ಕಾಂದಮಹಾಪುರಾಣಂ 


ಸರಿವ್ರಾಜಿಕಯಾಹ್ಯೇನಂ ಸಮಾಸಪೃಷ್ಟಾಃ ಪುರಾಂಗನಾಃ | 


ತಯಾ ವಿಜ್ಞಾ ಸಕೌಮುದ್ಯಾ ಸರ್ವವಿವ್ಯಾನಿದಗ್ನಯಾ ॥ ೧೧೨ ॥ 

ತತಸ್ತಾಸಾಂ ಪುರಸ್ತಾತ್ಸಾ ಬೌದ್ಧಧರ್ಮಾನವೀವದತ* । 

ದೃಷ್ಟಾರ್ಥಪ್ರತ್ಯಯಕರಾನ್ಹೇಹಸೌಖ್ಯೈ ಕಸಾಧನಾನ್‌ ॥ ೧೧೩ ॥ 
ನಿಜ್ಞಾನಕೌ ಮುದ್ಯುವಾಚ ವಾ 

ಆನಂದಂ ಬ್ರಹ್ಮಣೋ ರೂಪಂ ಶೃತೈವಂ ಯಸನ್ನಿಗದ್ಯತೇ । 

ತತ್ತಥೈನೇಹ ಮಂತವ್ಯಂ ಮಿಥ್ಯಾ ನಾನಾತ್ಮಕಲ್ಪನಾ ॥ ೧೧೪ ॥ 


ಯಾವತ್ಸೃಸ್ಥನಿದಂ ವರ್ಮ ಯಾವನ್ನೇಂದ್ರಿಯನವಿಕ್ಲವಃ । 
ಯಾವಜ್ಜರಾ ಚ ದೂರೋಸ್ತಿ ತಾನತ್ಸೌಖ್ಯಂ ಪ್ರಸಾಧಯೇತ್‌ ॥ ೧೧೫ ॥ 
ಅಸ್ವಾಸ್ಥ್ಯೇಂದ್ರಿಯವೈಕಲ್ಯೇ ವಾರ್ಧಕೇ ತು ಕುತಃ ಸುಖಂ | 


ಶರೀರಮಪಿ ದಾತವ್ಯಮರ್ಥಿಭ್ಯೋತಃ ಸುಖೇಪ್ಪುಭಿಃ ॥ ೧೧೬ ॥ 


ತ್ತಿರಲು ಆ ವಿಷಯವನ್ನು ಕರ್ಣಾಕರ್ಣಿಯಾಗಿ ಕೇಳಿ ಕಾಶೀನಗರದ ಜನರೂ 
ಆ ಉಪದೇಶಗಳನ್ನು ಕೇಳಲು ಅನ್ಲಿಗೆ ಯಾತ್ರೆಗಳನ್ನು ಮಾಡತೊಡಗಿದರು. 

೧೧೨. ಹೀಗೆಯೇ ಆ ಭಿಕ್ಷಿಣಿಯೂ ಸಟ್ಟಣದ ಸ್ತ್ರೀಯರನ್ನೆಲ್ಲ ತನ್ನ 
ಮಾತುಗಳಿಂದ ಆಕರ್ಷಿಸುತ್ತಿದ್ದಳು. ಅವಳು ವಿಜ್ಞಾನದಲ್ಲಿ ಚಂದ್ರನಂತೆ 
ಆಹ್ಲಾದಕರಳೂ, ಸಕಲ ವಿದ್ಯೆಗಳಲ್ಲಿ ಪಾರಂಗತಳೂ ಆಗಿದ್ದಳು. 

೧೧೩. ಆ ಪುರಸ್ತ್ರೀಯರ ಸಮ್ಮುಖದಲ್ಲಿ ಆಕೆಯೂ ಇಂದ್ರಿಯಗೋಚರ 
ಗಳಾದ ವಿಷಯಗಳೇ ಪರಮಾರ್ಥಗಳೆಂದೂ ದೇಹದ ಸೌಖ್ಯವನ್ನು ಸಾಧಿಸು ವುದೇ 
ಪರಮಪ್ರಯೋಜನನೆಂದೂ ಹೇಳುವ ಬೌದ್ಧಧರ್ಮಗಳನ್ನೇ ಅನುವಾದಮಾಡು 
ತ್ತಿದ್ದಳು. 

೧೧೪. ವಿಜ್ಞಾನಕೌಮುದಿಯು ಹೇಳುತ್ತಾಳೆ:--ಆನಂದವೇ ಬ್ರಹ್ಮನ 
ಸ್ವರೂಪವೆಂದು ವೇದಗಳಲ್ಲಿ ಹೇಳಿಡೆಯಲ್ಲವೆ. ಇದೇ ನಿಜವೆಂದು ಎಲ್ಲರೂ 
ತಿಳಿದುಕೊಳ್ಳಬೇಕು. ಜೀವನಾನಾತ್ವಾದಿ ಕಲ್ಪನೆಯೂ ಜನನಮರಣರೂನವಾದ 
ಸಂಸಾರವೂ ಕೇವಲ ಔಪಾಧಿಕವಾದುದರಿಂದ ಮಿಥ್ಯೆಯಾಗಿರುವುದು. 

೧೧೫. ಈ ಶರೀರವು ಎಲ್ಲಿಯವರೆಗೆ ನಿರುಪದ್ರವವಾಗಿರುವುದೊ, ಎಲ್ಲಿಯ 
ವರೆಗೆ ಇಂದ್ರಿಯಗಳು ಶಿಥಿಲಗಳಾಗುವುದಿಲ್ಲವೊ, ಎಲ್ಲಿಯವರೆಗೆ ಮುಪ್ಪು 
ದೂರದಲ್ಲಿಯೇ ಇರುವುದೊ, ಅಷ್ಟರಲ್ಲಿಯೇ ಸೌಖ್ಯವನ್ನು ಸಾಧಿಸಿಕೊಳ್ಳ ಬೇಕು. 

೧೧೬. ಡೇಹವ್ಯಾಧಿ, ಇಂದ್ರಿಯಶೈಥಿಲ್ಯ ಮತ್ತು ವಾರ್ಧಕ್ಯಗಳು ಸಂಭ 
ವಿಸಿದಾಗ ಹೇಗೆ ಸುಖವನ್ನನುಭನಿಸಬಹುದು? ಆದುದರಿಂದ ಸುಖದಲ್ಲಿ ಅಭಿ 
ಲಾಷೆಯುಳ್ಳವರು ಯಾಚಕರಿಗೆ ತಮ್ಮ ದೇಹವನ್ನೂ ಸಹ ದಾನಮಾಡಬೇಕು. 


ಅಷ್ಟಪಂಚಾಶತ್ತಮೋರಿಧ್ಯಾಯಃ ೧೪೯ 


ಯಾಚಮಾನನುನೋವೃತ್ತಿಸ್ರೀಣನೇ ಯಸ್ಯ ನೋ ಜನಿಃ । 

ತೇನ ಭೂರ್ಭಾರವತ್ಯೇಷಾ ಸಮುದ್ರಾಗದ್ದು ಮೈರ್ನ ಹಿ ॥ ೧೧೭ ॥ 
ಸತ್ವರೋಗತ್ಸರೋ ದೇಹಃ ಸಂಚಯಾಃ ಸಪರಿಕ್ಟಯಾಃ । 

ಇತಿ ವಿಜ್ಞಾ ಯ ನಿಜ್ಞಾತಾ ದೇಹೇ ಸೌಖ್ಯಂ ಪ್ರ ಸಾಡಯೇತ್‌ ॥ ೧೧೮ ॥ 
ಶ್ವ ವಾಯಸಕೃ ಮಾಣಾಂ ಚ ಪ್ರಾಂತೇ ಭೋಜ್ಯ ಮಿದಂ ವಪುಃ । 

ಭಸ್ಮ ತಂ ತಚ್ಛರೀರಂ ಚ ನೇಡೇ ಸತ್ಯಂ ಪ್ರ ಸದ್ಯ ತೇ ॥ ೧೧೯ ॥ 
ಮುಧಾ ಜಾತಿವಿಕಲ್ಸೋಂಯಂ ಲೋಕೇಷು ಪರಿಕಲ್ಪ್ಯತೇ | 

ಮಾನುಷ್ಯೇ ಸತಿ ಸಾಮಾನ್ಯೇ ಕೋದಧನುಃ ಕೋಂ ಥ ಚೋತ್ತಮಃ॥೧೨೦॥ 
ಬ್ರಹ್ಮಾಡಿಸೃಷ್ಟಿರೇಷೇತಿ ಪ್ರೋಚ್ಯತೇ ವೃದ್ಧ ಪೂರುಷ್ಟೆಃ 1 


ತಸ್ಯ ಸ್ಪಷ್ಟುಃ ಸುತೌ ದಕ್ಟಮರೀಚೀ ಚೇತಿ ವಿಶ್ರುತೌ ॥ ೧೨೧ ॥ 
ಮರೀಚಿನಾ ಕಶ್ಯಪೇನ ದಕ್ಸಕನ್ಯಾಃ ಸುಲೋಚನಾಃ । 
ಧರ್ಮೇಣ ಕಲ ಮಾರ್ಗೇಣ ಪರಿಣೇತಾಸ್ತ್ರಯೋದಶ ॥ ೧೨೨ ॥ 





೧೧೭. ಯಾಚಿಸುವವರ ಮನಸ್ಸಿನ ಕೋರಿಕೆಗಳನ್ನು ಪೂರ್ತಿಗೊಳಿಸು 
ವುದಕ್ಕಾಗಿಯೇ ಯಾವನ ಜನನವಾಗಿಲ್ಲವೊ, ಅವನೇ ಭೂಮಿಗೆ ಭಾರಪ್ರಾಯನೇ 
ಹೊರತು ಸಮುದ್ರಗಳೂ, ಪರ್ವತಗಳೂ ಮಹಾವೃಕ್ಬಗಳೂ ಭಾರವಾಗಲಾರವು. 

೧೧೮. ಈ ದೇಹವು ಜರಾವಾ ಧಿಗಳೆಂಬ ಪರಜಾಮಗಳುಳ 'ದ್ದಾಗಿರುವುದು 
ಸಂಪಾದಿಸಿದ ಪದಾರ್ಥಗಳಲ್ಲವೂ ಕ ಡಸಬತಗಳೇ ಆಗಿರುವುವು. ಇಂತೆಂದು 
ಮೇಧಾವಿಯಾದ ಮನುಷ್ಯನು ಚೆನ್ನಾಗಿ ತಿಳಿದುಕೊಂಡು ದೇಹವು ದೃಢವಾಗಿರು 
ವಾಗಲೇ ಸೌಖ್ಯವನ್ನು ಸಾಧಿಸಬೇಕು. 

೧೧೯. ಶರೀರವು ಕೊನೆಯಲ್ಲಿ ನಾಯಿಗಳಿಗೊ, ವಾಯಸಗೃಧ್ಸಗಳಿಗೊ, 
ಭೋಜನಸಾಮಗ್ರಿಯಾಗುವುದು. ಶರೀರವು ಭಸ್ಮಾಂತವಾದುದೆಂಬುದಾಗಿ 
ವೇದಗಳಲ್ಲಿ ಹೇಳಿರುವ ವಾಕ್ಯವು ಸತ್ಯವೇ ಆಗಿರುವುದು. 

೧೨೦. ಲೋಕದಲ್ಲಿ ಜಾತ್ಯಾದಿಗಳ ವಿಭಾಗವನ್ನಂಗೀಕರಿಸಿ ಜನರನ್ನು ಉಚ್ಚ 
ನೀಚರೆಂಬ ಭೇದಬುದ್ಧಿಯಿಂದ ಕಾಣುವುದು ವ್ಯರ್ಥವೇ ಸರಿ, ಎಲ್ಲರಿಗೂ 
ಮನುಷ್ಯಜಾತಿಯೊಂದೇ ಸಾಧಾರಣವಾಗಿರಲು ಅಧಮನು ಯಾರು? ಉತ್ತಮನು 
ಯಾರು? 

೧೨೧. ವೃ ದ್ಧ ರಾದ ಜ್ಞಾನಿಗಳು ಈ ಜಗತ್ತೆಲ್ಲವೂ ಬ್ರಹ್ಮಾದಿದೇವತೆಗಳು 
ಮಾಡಿದ ಸೃ ಷ್ಟಿ ದು ಹೇಳುವರು. ಸೃಷ್ಟಿಕರ್ತನಾದ ಆ ಚತುರ್ಮುಖನ 
ಮಕ್ಕಳೇ ದಕ ಶು ಮತ್ತು NE ಕೇಳಿರುವೆವು. 

೧೨೨. ಮರೀಚಿ, ಕಾಶ್ಯಪರಿಬ್ಬರೂ ಸುಂದರಿಯರಾದ ದಕ್ಬಬ್ರಹ್ಮನ ಹದಿ 
ಮೂರು ಕನ್ಯೆಯರನ್ನು ಧರ್ಮಾನುಸಾರವಾದ ಕ ಮದಿಂದ ಮದುವೆಯಾದರಷ್ಟೆ! 


೧೫೦ ಶ್ರೀ ಸ್ಥಾಂದಮಹಾಪುರಾಣಂ 


ಅಸೀದಾನೀಂತನೈರ್ಮರ್ತೈರಲ್ಪಬುದ್ಧಿ ಸರಾಕ್ರಮೈಃ I 
ಅಯಂ ಗಮ್ಮಸ ಗನ್ಮೋಂಯಂ ನಿಚಾರಃ ಕ್ರಿಯತೇ ಮುಧಾ ॥ ೧೨೩ 


ಕಾಪಿ 
ಸುಖಬಾಹೂರುನೆಜ್ಜಾ ನಂ ತಂ ಜಾತುರ್ವರ್ಣ್ಯಮಿಹೋದಿತಂ 1 
ಕಲ್ಪನೇಯಂ ಕೃತಾ ಪೂರ್ವೈರ್ನ ಘಟೀತ ವಿಚಾರತಃ ॥ ೧೨೪ ॥ 
ಏಕಸ್ಯಾಂ ಚ ತನೌ ಜಾತಾ ಏಕಸ್ಮಾದ್ಯದಿ ನಾ ಕೃಚಿತ್‌ । 
ಚತ್ಕಾರಸ್ತನಯಾಸ್ತ್ರತ್ವಿಂ ಭಿನ್ನನರ್ಣತ್ವಮಾಪ್ಲುಯುಃ ॥ ೧೨೫ ॥ 


ವರ್ಣಾವರ್ಣವಿನೇಕೋ ಯಂ ತಸ್ಮಾನ್ನ ಪ್ರತಿಭಾಸತೇ । 
ಅತೋ ಭೇದೋ ನ ಮಂತವ್ಯೋ ಮಾನುಷ್ಯೇ ಕೇನಚಿತ್ಕಚಿತ್‌ ॥ ೧೨೬ ॥ 
ವಿಜ್ಞಾನಕೌಮುದೀವಾಣೀಮಿತ್ಯಾಕರ್ಣ್ಯ ಪುರಾಂಗನಾಃ । 
ಭರ್ತುಶುಶ್ಫೂಷಣನತೀಂ ವಿಜಹುರ್ಮತಿಮುತ್ತಮಾಂ ॥ ೧೨೭॥ 


೧೨೩. ಮಹಾಬುದ್ಧಿಗಳೂ ಬ್ರಹ್ಮನಿಗೆ ಸಮಾನರೂ ಆದ ಇವರಲ್ಲಿಯೇ 
ಇಂತು ಭ್ರಾತೃ ಕನ್ಯಾ-ವಿತೃವ್ಯರ ವಿವಾಹಗಳು ನಡೆದಿರಲು ಈ ಕಾಲದಲ್ಲಿ ಅಲ್ಪ 
ಬುದ್ಧಿ ಪರಾಕ್ರಮವಂತರಾದ ಮನುಷ್ಯರು « ಇವನು ಸಂಬಂಧಕ್ಕೆ ಯೋಗ್ಯನು, 
ಇವನು ಅಯೋಗ್ಯನು”” ಎಂಬುದಾಗಿ ವಿಚಾರಮಾಡುವುದು ಸಿಷ್ಟ್ರಯೋಜನವೇ 
ಸರಿ. 

೧೨೪. ನಿರಾಟ್ಟುರುಷನ ಮುಖದಿಂದ ಬ್ರಾಹ್ಮಣರೂ, ಬಾಹುಗಳಿಂದ 
ಕ್ಪತ್ರಿಯರೂ, ತೊಡೆಗಳಿಂದ ವೈಶ್ಯರೂ, ಪಾಪಗಳಿಂದ ಶೂದ್ರರೂ ಹುಟ್ಟಿದ 
ರೆಂಬುದಾಗಿ ವೇದಗಳಲ್ಲಿ ಚಾತುರ್ವರ್ಣ್ಯವನ್ನು ನಿವರಿಸಿರುವರು. ವಿಚಾರಮಾಡಿ 
ನೋಡಲು ಹಿಂದಿನವರ ಕಲ್ಪನೆಯೆಂದು ಇದನ್ನು ಕರೆಯಬೇಕೇ ಹೊರತು 
ಎಂದಿಗೂ ಸಮಂಜಸವಾಗಲಾರದು. 

೧೨೫. ಒಂದು ಶರೀರದಲ್ಲಿಯೇ ಹುಟ್ಟಿ ದವರಲ್ಲಿಯಾಗಲಿ, ಒಬ್ಬ ತಂಜೆ 
ಯಿಂದಲೇ ಹುಟ್ಟಿ ದವರಲ್ಲಿಯಾಗಲಿ, ನಾಲ್ಕು ಮಕ್ಕಳುಗಳಿರಲು ಅವರು ಬೇಕೆ 
ವರ್ಣಗಳವರೆಂದು ಹೇಗೆ ಹೇಳಬಹುದು? 

೧೨೬. ಆದುದರಿಂದ ಈ ವರ್ಣ, ವರ್ಣಬಾಹಿರರೆಂಬಿವೇ ಮೊದಲಾದ 
ವಿಭಾಗವು ಸಮಂಜಸವಾಗಿ ತೋರುವುದಿಲ್ಲ. ಆದುದರಿಂದ ಸಕಲರನ್ನೂ ಒಂದು 
ಮನುಷ್ಯಜಾತಿಯವರೆಂದೇ ಸಾಮಾನ್ಯವಾಗಿ ತಿಳಿಯಬೇಕೇ ಹೊರತು ಭೇಡ 
ಬುದ್ಧಿಯನ್ನು ಮಾಡಬಾರದು. 

೧೨೭. ಇಂತು ವಿಜ್ಲಾನಕೌಮುದಿಯ .ಈ ವಿಧವಾದ ಮಾತುಗಳನ್ನು 
ಕೇಳಿ ಗಂಡನ ಶುಶ್ರೂಸೆಯಲ್ಲಿಯೇ ನಿಗೆತರಾಗಿದ್ದ ಆ ಪುರಸ್ತ್ರೀಯಕ್ಲೊರೂ ತಮ್ಮ 
ಪೂರ್ವದ ಉತ್ತಮವಾದ ಆಸ್ತಿಕೃಬುದ್ಧಿ ಯನ್ನು ತ್ಯಜಿಸಿದರು. 


ಅಷ್ಟ್ಯಪಂಚಾಶತ್ತಮೋತಧ್ಯಾಯಃ ೧೫೧ 


ಅಭ್ಯಾಸ್ಯಾಕರ್ಷಣೇಂ ವಿದ್ಯಾಂ ವಶೀಕೃತಿಮತೀಮಪಿ । | 
ಪುರುಷಾಃ ಸಫಲೀಚಕ್ರುಃ ಪರದಾರೇಷು ಮೋಹಿತಾಃ ॥ ೧೨೮ ॥ 
ಅಂತಃಪುರಚರಾ ನಾರ್ಯಸ್ತಥಾ ರಾಜಕುಮಾರಕಾಃ । 

ಪೌರಾಃ ಪುರಾಂಗನಾಃಶ್ಚಾನಿ ಸರ್ವೇ ತಾಭ್ಯಾಂ ನಿಮೋಹಿತಾಃ ॥ ೧೨೯॥ 
ವಂಧ್ಯಾನಾಂ ಚಾಸಿ ನಂಧ್ಯಾತ್ವಂ ಸಾ ಪಕಿವ್ರಾಜಿಕಾ ಹರತ್‌ । 


ತೈಸ್ತೆ ತ್ತೆ ಕರ್ಮಣೋಪಾಯ್ಕೆರಸೌ ಭಾಗ್ಯವತೀಃ ಸ್ತ್ರಿಯಃ ॥ ೧೩೦ ॥ 
ಸೌಭಾಗ್ಯಭಾಗ್ಯಸಂಪನ್ನಾ ವ್ಯಧಾದ್ವಿಜ್ಞಾ ನಕೌಮುದೀ | 
ಕಸ್ಕೈಚಿದಂಜನಂ ದತ್ತಂ ಕಸ್ಕೈಚಿತ್ತಿ ಲಕೌಸಧಂ ॥ ೧೩೧ ॥ 


ವಶೀಕರಣಮಂತ್ರೈ ಶ್ಹ ತಥಾ ಬಹೊ ಆಯಿ ದೀಕ್ಷಿತಾಃ । 

ಮಂತ್ರಾ ಜವ ಕಾಶ್ಚಿ ಚ್ಜ ಯಂತಾ ್ರಣ್ಯನ್ಮಾಲಿಖಂತಿ ಚ ॥೧೩೨॥ 
ಕಾಶ್ಚಿ ಜ್ಜ ಹೃತಿ ಕುಂಡಾಗ್ಡೌ' ನಾನಾದ ್ರವ್ಯಾಣೆ ನಿಶ್ಚಲಾಃ । 

ಏನಂ ಸನೀಷು ಪೌಕೇಷು ನಿಜಧರ್ಮೆೇಷು ಸರ್ನಥಾ | 
'ಪರಾಜ್ಮುಖೇಷು ಜಾತೇಷು ಪ್ರೋಲ್ಲಲಾಸ ನೃಷೇತರಃ ॥ ೧೩೩ ॥ 


——— 


೧೨೮. ಆ ಬೌದ್ಧ ಸನ್ಯಾ ಸಿಯಿಂದ ಆಕರ್ಷಣ ವಿದ್ಯೆಯನ್ನು ವಶೀಕರಣ 
ಬುದಿ ್ಲಿಯನ್ನೂ ತಿಳಿದು "ಆ ನಗರದ ಪುರುಷರೆಲ್ಲರೂ ಸರಸ್ತ್ರೀಯರಲ್ಲಿ ಮೋಹಿತ 
ರಾಗಿ ತಮ್ಮ ವಿದ್ಯೆಯ ಅಭ್ಯಾಸನ ನನ್ನುಸ ಫಲಮಾಡಿಕೊಂಡರು. 

೧೨೯. OE ೩ ಸ್ತ್ರೀಯರು, ರಾಜಪುತ್ರರು, ಪುರಜನರಲ್ಲಿ 
ಪುರುಷರು, ಸಪ್ರೀಯರು ಎಲ್ಲರೂ “ಈ ಎರಡು ವಿದ್ಯೆ ಗಳಿಂದ ಮೋಹಿತರಾಗಿ 
ಪರಸ್ಪರ ಸಂಬಂಧಗಳನ್ನು ಜಾತಿಕುಲಭೇದಗಳಿಲ್ಲದೆ ನಡೆಸುತ್ತಿದ್ದರೆ. 

೧೩೦-೧೩೧. ಆ ಭಿಕ್ಸುಣಿಯು ಬಂಜೆಯರ ಬಂಜೆತನನನ್ನೂ ಹೋಗ 
ಲಾಡಿಸಿದಳು. ತಮ್ಮ ಪುರುಷರೊಂದಿಗೆ ಸೌಹಾರ್ದವಿಲ್ಲದೆ ಕ್ಲೇಶಪಡುತ್ತಿದ್ದ 
ಸ್ತ್ರೀಯರಿಗೆಲ್ಲ ಉಚಿತ ಕರ್ಮಗಳಿಂದಲೂ ಉಪಾಯಗಳಿಂದಲೂ, ಆ ವಿಜ್ಞಾನ 
ಕೌಮ:ದಿಯು ಸೌಭಾಗ್ಯವೆಂಬ ಭಾಗ್ಯವನ್ನು ಒದಗಿಸಿಕೊಟ್ಟಳು. ಒಬ್ಬಳಿಗೆ 
ಅಂಜನವನ್ನು ಕೊಟ್ಟಳು. ಮತ್ತೊ ಬ್ಬಳಿಗೆ ತಿಲಕವನ್ಸಿಡಲು ಔಷಧವೊಂದನ್ನು 
ಕೊಟ್ಟ ಳು. 

ಸ ವಶೀಕರಣ ಮಂತ್ರಗಳನ್ನುಸದೇಶಿಸಿ ಅನೇಕ ಸ್ತ್ರೀಯರನ್ನು ಅವು 
ಗಳಲ್ಲಿಯೇ ದೀಕ್ಷೆ ಕ್ಸಿಗೊಳ್ಳುವಂತೆ ಮಾಡಿದಳು. ಕೆಲವರು ಹ ತ್ರಗಳನ್ನು ಜಪಿಸು 
ತ್ತಿದ್ದರು. ಕೆಲವರು ಯಂತ್ರಗಳನ್ನು ಬರೆಯುತ್ತಿದ್ದರು. 

೧೩೩. ಕೆಲಮಂದಿ ಸ್ತ್ರೀಯರು ನಿಶ್ಚಲಮನಸ್ಸಿನಿಂದ ಹೋಮಕುಂಡದ 
ಅಗ್ನಿಯಲ್ಲಿ ಹೋಮಗಳನ್ನು ಮಾಡುತ್ತಿದ್ದರು. ಈ ಗೀತಿಯಾಗಿ ಕಾಶೀನಗರದ 
ಸಕಲ ಜನರೂ ಸರ್ವಪ್ರಕಾರದಿಂದಲೂ ತಮ್ಮ ತಮ್ಮ ವರ್ಣಾಶ್ರಮಧರ್ಮ 


೧೫೨ ಶ್ರೀ ಸ್ಮಾಂದಮಹಾಪುರಾಣಂ 


ಸಿದ್ಧಯೋ ಕೃಷ್ಟಪಚ್ಯಾದ್ಯಾ ನಷ್ಟಾ ಏನಃಪ್ರವೇಶನಾತ್‌ । 
ಆಸೀತ್ಯುಂಠಿತಸಾಮುರ್ಥ್ಯೋ ನೃಪೋಃಪಿ ಸ ಮನಾಜ್‌್‌ ಮನಾಕ್‌ ॥೧೩೪॥ 
ದೂರಸ್ಥಿತೋ ಪಿ ನಿಫ್ನೇಶೋ ನೃಸಂ ನಿರ್ವಿಣ್ಣಮಾನಸಂ | 

ಚಕಾರ ರಾಜ್ಯಕರಣೇ ಢುಂಢಿರಾಜೋ ರಿಪುಂಜಯಂ ॥ ೧೩೫ ॥ 
ಅಜೀಗಣಾದ್ದಿ ವೋಡಾಸೋಃಪೃಷ್ಟಾದಶದಿನಾವಿಧಿಂ I 

ಕದಾ ಗಂತಾ ಸ ವೈ ವಿಪ್ರೋ ಯೋ ಮಾಂ ಸಮುಪದೇಕ್ಸ್ಯ್ಯತಿ ॥ ೧೩೬॥ 
ಇತ್ಸಮಷ್ಟಾದಶೇ ಪ್ರಾಪ್ತೇ ದಿವಸೇ ದಿನಸೇಶ್ವರೇ । ಕ 
ಪ್ರಾಪ್ತೇ ಮಧ್ಯಂ ನಭೋ ಭಾಗಂ ದ್ವಾರಂ ಪ್ರಾಪ್ತೋ ದ್ವಿಜೋತ್ತಮಃ ॥ 

ಸ ಏವ ಪುಣ್ಯಕೀರ್ತ್ಯಾಖ್ಯೋ ಧರ್ಮಕ್ಸೇತ್ರಾದಧೋಕ್ಪಜಃ । 


ದ್ವಿಜನೇಷಂ ಸಮಾಲಂಬ್ಯ ಸಮಾಯಾತೋ ಸೃಪಾಂತಿಕಂ ೫ ೧೩೮೬ 
ದ್ವಿತ್ರೆಃ ಪವಿತ್ರೈರ್ಬಹುಧಾ ಜಯಜೀವೇತಿ ವಾದಿಭಿಃ । 
ಸಮೇತಃ ಸ ಇತೋ ವಿಪ್ರೋ ಮೂರ್ತಿಮಾನಿನ ಪಾವಕಃ ॥ ೧೩೯ ॥ 


ಗಳನ್ನು ಬಿಟ್ಟು ಆಸ್ತಿಕ್ಯಸರಾಜ್ಮುಖರಾಗಲು ಅಧರ್ಮವು ಎಲ್ಲೆಲ್ಲಿಯೂ ವೃದ್ಧಿ 
ಯಾಗತೊಡಗಿತು. 

೧೩೪. ಪಾಪದ ಪ್ರವೇಶದಿಂದ ವ್ಯವಸಾಯೋತ್ಸನ್ನಗಳಾದ ಸಕಲ ಧಾನ್ಯ 
ಗಳ ಸಿದ್ಧಿಗಳೂ ನಾಶವಾದುವು. ಮುಹಾಜನರೂ ಸಹ ಮೆಲ್ಲಮೆಲ್ಲಗೆ ಕ್ರಮವಾಗಿ 
ಸಾಮರ್ಥ್ಯ್ಯವಿಲ್ಲದವರಾಗುತ್ತ ಬಂದರು. 

೧೩೫. ನಿಫ್ನೇಶ್ವರನಾದ ಢುಂಢಿರಾಜನು ದೂರದಲ್ಲಿದ್ದರೂ ಶತ್ತು ಸಂಹಾರಕ 
ನಾಗಿದ್ದ ಆ ರಾಜನಿಗೆ ರಾಜ್ಯಾಧಿಕಾಗದಲ್ಲಿ ವೈರಾಗ್ಯವುಂಟಾಗುವಂತೆ ಮನಸ್ಸಿನಲ್ಲಿ 
ಬದಲಾವಣೆಯನ್ನು ಮಾಡುತ್ತಿದ್ದನು. 

೧೩೬. ದಿವೋದಾಸನೂ ಸಹ " ನನಗೆ ಉತ್ತಮೋಪದೇಶವನ್ನುಮಾಡುವ 
ಆ ಬ್ರಾಹ್ಮಣಶ್ರೇಷ್ಠನು ಯಾವಾಗ ಬರುವನೊ?' ಎಂಬ ಯೋಚನೆಯನ್ನೇ 
ಮಾಡುತ್ತ, ನಿಫ್ನೇಶ್ವರನು ಹೋದದಿವಸದಿಂದ ಹದಿನೆಂಟುದಿನಸದ ಅವಧಿ 
ಯನ್ನು ಕಾಯುತ್ತಿದ್ದು. 

೧೩೭. ಇಂತು ಹದಿನೆಂಟನೆಯ ದಿವಸವು ಪ್ರಾಪ್ತವಾಗಿ ಸೂರ್ಯನು 
ತಲೆಯಮೇಲಕ್ಕೆ ಬರುವ ಮಧ್ಯಾಹ್ನ ಸಮಯವಾಗಲು ಆ ರಾಜನ ಅರಮನೆಯ 
ಬಾಗಿಲಿನಲ್ಲಿ ಒಬ್ಬ ಬ್ರಾಹ್ಮಣೋತ್ತಮನು ಬಂದು ನಿಂತನು. 

೧೩೮. ಆ ಬ್ರಾಹ್ಮಣನೇ ಧರ್ಮಕ್ಷೇತ್ರದಿಂದ ಬಂದ ಪುಣ್ಯಕೀರ್ತಿಯೆಂಬ 
ಹೆಸರನ್ನು ತಳೆದಿದ್ದ ಶ್ರೀಮನ್ನಾರಾಯಣನು ; ಬ್ರಾಹ್ಮಣನ ವೇಷವನ್ನು ಧರಿಸಿ 
ಕೊಂಡು ಆ ಮಹಾರಾಜನ ಸಮೀಪಕ್ಕೆ ಬಂದು ನಿಂತನು. 

೧೩೯. ಜಯಕಾರಗಳನ್ನು ಮಾಡುತ್ತಿರುವ ಇಬ್ಬರು ಮೂವರು ಪರಿಶುದ್ಧ 


ಅಷ್ಟಪಂಚಾಶತ್ತಮೋರಿಧ್ಯಾಯಃ ೧೫೩ 


ವಿಲೋಕ್ಯ ತಂ ಸಮಾಯಾಂತಂ ದೂರಾದುತ್ಯಂಠಿತೋ ನೃಪಃ | 
ಮೇನೇ ಭವೇದ್ಲುರುರಯಂ ಯುಕ್ತೋ ಮದುಪದೇಶನೇ ॥ ೧೪೦॥ 
ಅಭಿಗಮ್ಯ ಚ ತಂ ರಾಜಾ ಪ್ರಣನ್ಯು ಚ ಪುನಃ ಪುನಃ । 


ಗೃಹೀತಸ್ವಸ್ತಿನಚನೋ ನಿನಾಯಾಂತಃಪುರಂ ದ್ವಿಜಂ ॥ ೧೪೧ ॥ 

ಮಧುಪರ್ಕೆೇಣ ವಿಧಿನಾ ತಂ ಸಂಪೂಜ್ಯ ಜನಾಧಿಪಃ । 

ವ್ಯಪೇತಾಧ್ವಶ್ರಮಂ ಸ್ವಸ್ಥಂ ಪ್ರೋಲ್ಲಸನ್ಮುಖಪಂಕಜಂ ॥ ೧೪೨ ॥ 

ನಿನೇವ್ಯ ಖಾದ್ಯವಸ್ತೂನಿ ಕೃತಕೃತ್ಯಕ್ರಿಯಾವಿಧಿಂ । 

ಪರಿತೃಪ್ತಂ ಸುಖಾಸೀನಂ ಪಪ್ರಚ್ಛ ಬ್ರಾಹ್ಮಣಂ ನೃಪಃ ॥ ೧೪೩ ॥ 
ರಾಜೋವಾಚ :-- 

ಖನ್ನೋಃಸ್ಮಿ ವಿಪ್ರವರ್ಯಾಹಂ ರಾಜ್ಯಭಾರಂ ಸಮುದ್ವಹನ್‌ । 

ಖೇದೋ ನಾಸ್ಟೇವ ಹಿ ಪರಂ ನೈರಾಗ್ಯಮಿನ ಜಾಯತೇ ॥ ೧೪೪ ॥ 

ಕಿಂ ಕರೋಮಿ ಕ್ಟ ಗಚ್ಛಾಮಿ ಕಥಂ ಮೇ ನಿರ್ವ್ಯತಿರ್ಭವೇತ್‌ । 

ಪಕ್ಸದ್ವಯ್ಯೇನ ಯಾತೇತಿ ಮನು ಚಿಂತಯತೋ ದ್ವಿಜ ॥ ೧೪೫ ॥ 





ರಾದ ಶಿಷ್ಯರನ್ನು ಕೂಡಿಕೊಂಡು ಆ ಬ್ರಾಹ್ಮಣನು ರೂಪುಗೊಂಡ ಅಗ್ನಿಯಂತೆ 
ತೇಜಸ್ಸುಳ್ಳವನಾಗಿ ರಾಜದ್ವಾ ರದಲ್ಲಿ ಬಂದನು. 

೧೪೦. ತೀವ್ರವಾದ ಆಕೆಯಿಂದ ಕಾತರಿಸುತ್ತಿ ದ್ದ ಮಹಾರಾಜನು ಬರು 
ತ್ತಿದ್ದ ಆತನನ್ನು ದೂರದಿಂದಲೇ ನೋಡಿ « ಈತನೇ. ನನಗೆ ಉಪದೇಶವನ್ನು 
ಮಾಡಲು ಬಂದಿರುವ ಗುರುವಾಗಿರಬಹುದು?' ಎಂಬುದಾಗಿ ಚಿಂತಿಸಿದರು. 

೧೪೧. ಆ ರಾಜನು ಬ್ರಾಹ್ಮಣನ ಇದಿರಾಗಿ ಹೋಗಿ ಸ್ವಾಗತಿಸಿ ಮತ್ತೆ 
ಮತ್ತೆ ನಮಸ್ಕಾರಗಳನ್ನುಮಾಡಿ ಆತನ ಆಶೀರ್ವಾದಗಳನ್ನು ತಲೆಯಲ್ಲಿ ಧರಿ 
ತನ್ನ ಅಂತಃಪುರಕ್ಕೆ ಬಿಜಮಾಡಿಸಿದನು. 

೧೪೨-೧೪೩. ಬಳಿಕ ಮಹಾರಾಜನು ಅತಿಥಿಸತ್ಕಾರನಿಧಿಯನ್ನನುಸ?ಸಿ 
ಆತನಿಗೆ ಮಧುಪರ್ಕವನ್ನರ್ಪಿಸಿ ಆತನ ದಾರಿಯ ಆಯಾಸನನ್ನು ಕಳೆದನು. 
ಇಂತು ENR ಪ್ರಸನ್ನನಾದ ಮುಖಕಮಲವುಳ್ಳವನೂ, ಸಂಧ್ಯಾ 
ವಂದನಾದಿ ಕಾಲಕೃತ್ಯಗಳನ್ನ ಮಾಡಿದವನೂ, ಸ್ವಸಂತುಷ್ಟ ನೂ ಆದ ಆ ಬ್ರಾಹ್ಮ 
ಹೋತ್ತಮನಿಗೆ ಸ ಬಗೆಯ ಉಪಹಾರಗಳನ್ನು ನಿವೆ.ದನೆಮಾಡಿ ರಾಜನ: 
ಅವನನ್ನು ಪ್ರಶ್ನಿಸಿದನು. 

೧೪೪-೧೪೫. ರಾಜನು ಹೇಳುತ್ತಾನೆ:-ಬ್ರಾಹ್ಮಣೋತ್ತಮನೆ! ಈ ರಾಜ್ಯಾ 
ಧಿಕಾರದ ಭಾರವನ್ನುಬಹು ಕಾಲದಿಂದ ಹೊತ್ತು ಖಿನ್ನನಾಗಿರುವೆನು. ನನಗೆ ಯಾವ 
ವಿಧವಾದ ದುಃಖವೂ ಇಲ್ಲದಿದ್ದರೂ ಮನಸ್ಸಿನಲ್ಲಿ ವೈರಾಗ್ಯಭಾವವು ಉಂಟಾಗು 
ಕ್ರಿರುವುದು. ಈಗ ಏನು ಮಾಡಲಿ? ಎಲ್ಲಿಗೆ ಹೋಗಲಿ" ಯಾವುದರಿಂದ ನನಗೆ 


೧೫೪ ಶ್ರೀ ಸ್ಮಾಂದಮಹಾಪುರಾಣಂ 


ಅಸೀಮಂ ಸುಖಸಂತಾನಂ ಭುಕ್ತಂ ರಾಜ್ಯಂ ಮಯಾ ದ್ವಿಜ | 


ಪರಿಶ್ಲೀಣವಿಪಕ್ತುಂ ಚ ತ್ರ್ಯಕ್ಸೈಶ್ಚರ್ಯಮಿನ ಸ್ಫುಟಿಂ ॥ ೧೪೬ ॥ 
ಸ್ವಸಾಮರ್ಥ್ಯಾದಹಂ ಜಾತಃ ಪರ್ಜನ್ಯಾಗ್ಗ $ಸಿಲಾತ್ಮಕಃ | 

ಪ್ರಜಾಶ್ಚ ಪಾಲಿತಾಃ ಸಂಯಕ್ಸುತ್ಪಾ ಇವ ನಿಜೌರಸಾಃ ॥ ೧೪೭ ॥ 
ತರ್ಪಿತಾಶ್ಚಾಪಿ ಭೂಜೀವಾ ನಸುಭಿಶ್ಚ ದಿನೇ ದಿನೇ। 
ಏಿಕಮೇವಾಪರಾದ್ಧಂ ಚ ನುಯಾ ರಾಜ್ಯಂ ಪ್ರಶಾಸತಾಂ ॥ ೧೪೮ ॥ 
ದೇವಾಸ್ತೃಣೇಕೃತಾಃ ಸರ್ವೇ ಸೃತಪೋಬಲದರ್ಪತಃ । 

ತಚ್ಚ ಪ್ರಜೋಪಕಾರಾರ್ಥಂ ನ ಸ್ವಾರ್ಥಂ ಭವತಾ ಶಪೇ ॥ ೧೪೯ ॥ 
ಅಧುನಾ ಗುರುಕೋಧಿತ್ವಂ ಮನು ಭಾಗ್ಯೋದಯಾಗತಃ ] 

ರಾಜ್ಯಂ ತು ಪ್ರಕರೋನ್ಯೇವಂ ನೃಕ್ಕ ಎತಾಂತಕಸಾಧೃಸಂ ॥ ೧೫೦ ॥ 


ಅಕಾಲಕಾಲಕಲನಂ ಮನು ರಾಜ್ಯೇನ ಕುತ್ರಚಿತ್‌ । 
ಜರಾವ್ಯಾಧಿದರಿದ್ರೇಭ್ಯೋ ಮನು ರಾಜ್ಯೇಪಿ ನೋ ಭಯಂ ॥ ೧೫೧॥ 


ಸೌಖ್ಯವು ಲಭಿಸುವುದು? ವಿಪ್ರಶ್ರೇಷ್ಮನೆ! ಈ ರೀತಿಯಾಗಿ ನಾನು ಚಿಂತಿಸು 
ತ್ರಿರುವಂತೆಯೇ ಒಂದು ತಿಂಗಳ ಕಾಲವು ಕಳೆದುಹೋಯಿತು. 

೧೪೬. ವಿಪ್ರನೆ! ನಿರತಿಶಯವೂ, ಸುಖಗಳ ಸಂತಾನಬೀಜವೂ, ಶತ್ರು 
ಕಂಟಕರಹಿತವೂ, ಮಹೇಶ್ವರನ ಐಶ್ವರ್ಯಕ್ಕೆ ಸದೃಶವೂ ಎನಿಸಿದ ರಾಜ್ಯವನ್ನು 
ಈವರೆಗೂ ಅನುಭವಿಸಿರುವೆನು. 

೧೪೭. ನನ್ನ ಸಾಮರ್ಥ್ಯದಿಂದಲೇ ಇಂದ್ರ, ಅಗ್ನಿ, ವಾಯುಗಳ ಅಂಶಗ 
ಳಿಂದ ಜನಿಸಿರುವೆನು. ಪ್ರಜೆಗಳೆಲ್ಲರನ್ನೂ ಹೊಟ್ಟೆ ಯಲ್ಲಿ ಹುಟ್ಟಿದ ಮಕ್ಕಳಂತೆಯೇ 
ಪ್ರೀತಿಯಿಂದ ಸಂರಕ್ಷಿಸಿರುವೆನು. 

೧೪೮. ಬ್ರಾ ಹ್ಮಣರನ್ನೂ ಪ್ರತಿದಿನದಲ್ಲಿಯೂ ಧನಾದಿಗಳ ದಾನದಿಂದ 
ತೃಪ್ತಿಗೊಳಿಸಿರುವೆನು. ಇಂತು ರಾಜ್ಯವನ್ನು ಶಾಸನಮಾಡುತ್ತಿರುವ ನನ್ನಿಂದ 
ಒಂದೇ ಒಂದು ಅಪರಾಧವು ನಡೆದಿರುವುದು. 

೧೪೯. ನನ್ನ ತಸಸ್ಸಿನ ಬಲದ ಮದದಿಂದ ಸಕಲದೇವತೆಗಳನ್ನೂ ಹುಲ್ಲಿಗೂ 
ಕಡೆಯಾಗಿ ಕಂಡಿರುವೆನು. ಅದನ್ನೂ ಸಹ ಪ್ರಜೆಗಳ ಉಪಕಾರಕ್ಕಾಗಿಯೇ 
ಮಾಡಿರುವೆನೆಂದೂ ಸ್ವಾರ್ಥಕ್ಕಾಗಿಯಲ್ಲವೆಂದೂ ನಿನ್ನಾಣೆಗೂ ಹೇಳುವೆನು. 

೧೫೦. ಇಂದು ನೀನು ನನ್ನ ಪುಣ್ಯೋದಯದಿಂದ ಲಭಿಸಿರುವೆ. ನೀನೇ 
ನನಗೆ ಆಚಾರ್ಯನಾಗು. ಈ ರಾಜ್ಯದೊಳಗೆಲ್ಲಿಯೂ ಯಮಧರ್ಮರಾಜನ 
ಭಯವಿಲ್ಲದಿರುವಂತೆ ಮಾಡಬೇಕೆಂದಿಚ್ಛಿಸುವೆನು. 

೧೫೧. ಅಕಾಲಮರಣನೆಂಬುದು ನನ್ನ ರಾಜ್ಯದಲ್ಲಿ ಯಾರಿಗೂ ಎಲ್ಲಿಯೂ 
ಸಂಭವಿಸಬಾರದು. ಮುಪ್ಪು, ವ್ಯಾಧಿ, ದಾರಿದ್ರ್ಯಗಳಿಂದ ಯಾರಿಗೂ 
ಭಯವುಂಟಾಗಬಾರದು. 





ಅಷ್ಟಪಂಚಾಶತ್ತಮೋರಧ್ಯಾಯಃ ೧೫೫ 


ಹೋಪಿ ಧರ್ಮೇತರಾಂ ವೃತ್ತಿಂ ನ ಶ್ರಯೇನ್ಮಯಿ ಶಾಸತಿ । 
ಧರ್ಮೋ ದಯಾ ಜನಾಃ ಸರ್ವೇ ಸರ್ವೇ ಸಂತಿ ಸುಖೋದಯಾಃ ॥೧೫೨॥ 
ಸದ್ದಿದ್ಯಾವ್ಯಸನಾಃ ಸರ್ವೇ ಸರ್ವೇ ಸನ್ಮಾರ್ಗಚಂಚುರಾಃ I 


ಅಥವಾ ಯದಿ ಕಲ್ಬಾಂತಂ ತಿಷ್ಟೇದಾಯುಸ್ತತೋಪಿ ಕಿಂ ॥ ೧೫೩ ॥ 
ಸರ್ವೇ ಭೋಗ್ಯಸ್ತ ಥಾಭಾಂತಿ ಯಥಾ ಚರ್ನಿತಚರ್ವಣಂ | 

ಕಿಂ ನಿಷ್ಟಸೇಷಣೇನಾತ್ರ ರಾಜ್ಯೇನ ದ್ವಿಜಪುಂಗನ ॥ ೧೫೪ ॥ 
ಕಿಮಪ್ಯುಪದಿಶ ಪ್ರಾಜ್ಞ ಗರ್ಭನಾಸೋಪಶಾಂತಯೇ ! 

ಅಥವಾ ತ್ವಾಂ ಪ್ರಪನ್ನಸ್ಯ ಮಮ ಕಿಂ ಚಿಂತನೈರಿತಃ ॥ ೧೫೫ ॥ 
ಯದೇನ ಕಥಯಸೃ್ಯದ್ಯ ತತ್ಕರಿಷ್ಕಾಮ್ಯಸಂಶಯಂ । 
ತ್ವದ್ಧಿಲೋಕನಮಾತ್ರೇಣ ಸರ್ವ ಏನ ನುನೋರಥಾಃ ॥ ೧೫೬ ॥ 
ಅನ್ಯೇಷಾಮಸಿ ಜಾಯಂತೇ ಜಾತಪ್ರಾಯಾ ಮನೈವತು। 

ಜಾನೇ ದೇವನಿರೋಧೇನ ಕೇ ಕೇ ನ ಪ್ರಲಯಂ ಗತಾಃ ॥ ೧೫೭ ॥ 











೧೫೨. ನಾನು ರಾಜ್ಯವನ್ನಾಳುತ್ತಿರಲು ಯಾವನೂ ಧರ್ಮನಿರುದ್ದವಾದ 
ಆಚಾರಗಳಲ್ಲಿ ಪ್ರವರ್ತಿಸಬಾರದು. ಸಕಲಜನರೂ ಧರ್ಮದಲ್ಲಿಯೇ ನಿರತ 
ರಾಗಿರುವರು. ಸಕಲರೂ ಸುಖಮಾತ್ರವನ್ನೇ ಅನುಭವಿಸುತ್ತಿರುವರು. 

೧೫೩. ಸಮಸ್ತಜನರೂ ಉತ್ತಮ ನಿದ್ಯೆಗಳ ಆರ್ಜನೆಯಲ್ಲಿಯೇ ಅಭಿ 
ಲಾಷೆಯುಳ್ಳವರೂ ಸದಾಚಾರಣಗಳಲ್ಲಿಯೇ ಆಸಕ್ತರೂ ಆಗಿರುವರು. ಆದರೂ 
ಕಲ್ಬಾಂತ್ಯದವರೆಗೂ ನನ್ನ ಆಯುಷ್ಯವಿರುವುದರಿಂದಾದರೂ ಏನಾದೀತು? 

೧೫೪. ಸಕಲ ಭೋಗ್ಯವಸ್ತುಗಳೂ ಅನುಭವಿಸುವ ವೇಳೆಯಲ್ಲಿ ಚರ್ವಿತ 
ಚರ್ವಣಗಳಾಗಿ ತೋರುತ್ತಿರುವುವು. ಎಲೈ ಬ್ರಾಹ್ಮಣೋತ್ತಮನೆ! ಹಿಟ್ಟನ್ನೇ 
ಕುಟ್ಟದಂತೆ ನಿಷ್ಟ ಲನಾದ ಈ ರಾಜ್ಯಭಾರದ ಪ್ರಯಾಸದಿಂದ ಪ್ರಯೋಜನ 
ವಾದರೂ ಏನು? 

೧೫೫. ಮಹಾಪ್ರಾಜ್ಞನೆ! ಪುನಃ ತಾಯಿಯ ಗರ್ಭದಲ್ಲಿ ವಾಸಮಾಡದಿರು 
ವಂತೆ ಯಾವುದಾದರೂ ಒಂದು ಉಪಾಯವನ್ನುನನಗೆ ಉಪದೇಶಮಾಡು. ಅಥವಾ 
ನಿನ್ನನ್ನು ಶರಣುಹೊಕ್ಕಿರುವ ನನಗೆ ಇನ್ನುಮೇಲೆ ಯಾವುದರ ಚಿಂತೆಯೇಕೆ? 

೧೫೬೬೧೫೭. ಇಂದು ನೀನು ಹೇಗೆ ಉಪದೇಶಮಾಡುವೆಯೋ, ಹಾಗೆಯೆ 
ನಿಸ್ಸಂದೇಹವಾಗಿಯೂ ನಡೆಸುನೆನು. ನಿನ್ನನ್ನು ನೋಡಿದ ಮಾತ್ರದಿಂದಲೇ 
ಇತರ ಮಾನವರಿಗೂ ಸಕಲಮನೋಗಥಗಳೂ ಸಿದ್ದಿಸುವುವೆಂದಮೇಲೆ ನನ್ನ 
ಅಭಿಲಾಷೆಗಳೂ ಪೂರ್ತಿಗೊಂಡಂತೆಯೇ ತಿಳಿಯುವೆನು. ದೇವತೆಗಳಲ್ಲಿ ನಿಕೋಧ 
ವನ್ನು ಸಾಧಿಸಿದ ಕಾರಣದಿಂದ ಯಾರು ಯಾರು ನಾಶವನ್ನು ಹೊಂದಲಿಲ್ಲ? 
ಇದನ್ನು ನಾನು ಚೆನ್ನಾಗಿ ತಿಳಿದಿರುವೆನು. 


೧೫೬ ಶ್ರೀ ಸ್ಕಾಂದಮಹಾಪುರಾಣಂ 


ಅನಂತೋಷಿ ಪ್ರಜಾಃ ಸ್ವೀಯಾ ನಿಜಧರ್ಮಮನುವ್ರತಾಃ । 


ಪುರಾ ತೇ ತ್ರಿಪುರಾಃ ಶೂರಾಃ ಶಿವಭಕ್ತಿಪರಾ ಅಸಿ ॥ ೧೫೮ ॥ 
ಧರಾಮಯಂ ರಥಂ ಕೃತ್ವಾ ಧನುಃ ಕೃತ್ವಾ ಹಿಮಾಚಲಂ । 

ನೇದಾಂಶ್ಚ ವಾಜಿನಂ ಕೃತ್ವಾ ಗುಣಂ ಕೃತ್ವಾ ಚ ವಾಸುಕಿಂ ॥ ೧೫೯ ॥ 
ವಿರಿಂಚಿಂ ಸಾರಥಿಂ ಕೃತ್ವಾ ಕೃತ್ವಾ ನಿಷ್ಣುಂ ಚ ಪತ್ರಿಣಿಂ | 

ರಫಚಕ್ಟೇ ಪುಷ್ಪವಂತೌ ಪ್ರತೋದಂ ಪ್ರಣವಾತ್ಮಕಂ ॥ ೧೬೦ ॥ 
ತಾರಾಗ್ರಹನುಯಾನ್ಯೀಲಾನ್ವ್ನರೂಥಂ ಗಗನಾತ್ಮಕಂ । 

ಧ್ವಜದಂಡಂ ಸುಮೇರುಂ ಚೆ ಪ್ರಾಂಶುಕಲ್ಪತರೂಂ ಧ್ವಜಂ ₹॥೧೬೧॥ 


ಯೋಕ್ಪ್ರಾಣಿ ಚಕ್ಸುಃ ಶ್ರವಸಶೃಂದಾಂಸ್ಕಂಗಾನಿ ರಕ್ಬಕಾನ್‌ । 
ಭಬ್ಲಂ ಕಾಲಾಗ್ನಿರುದ್ರಾಖ್ಯಂ ಪುಂಖೀಕೃತ್ಯ ಪ್ರಭಂಜನಂ । 


ಹರೇಣೈ ಕೇಷುಪಾತೇನ ಲೀಲಯಾ ಭಸ್ಮಸಾತ್ಯತಾಃ 1 ೧೬೨ ॥ 
ಬಲಿರ್ಯಜ್ಜ್ಞ ಕೃತಾಂ ಶ್ರೇಷ್ಠಃ ಕೃತ್ವಾ ಕಸಟಖರ್ನತಾಂ | 

ಪಾತಾಲಂ ಗಮಿತಃ ಪೂರ್ವಂ ಹರಿಣಾ ವಿಕ್ರಮೈ ಸ್ತ್ರಿಭಿಃ ॥ ೧೬೩ ॥ 
ವೃತ್ತವಾನಸಿ ವೈ ವೃತ್ತಃ ಸುತ್ರಾಮ್ಹಾ ನಿನಿಸೂದಿತಃ ॥ ೧೬೪ ॥ 








೧೫೮. ತಮ್ಮ ಪ್ರಜೆಗಳನ್ನು ಸುಖದಿಂದ ರಕ್ಷಿಸುತ್ತಿದ್ದರೂ, ತಮ್ಮ ಧರ್ಮ 
ದಲ್ಲಿಯೇ ಸ್ಥಿರವಾಗಿ ನೆಲಸಿರುವವರಾದರೂ, ಶಿನಭಕ್ತಿಯಲ್ಲಿ ಅಗ್ರಗಣ್ಯರಾದರೂ, 
ಶೂರರಾದ ತ್ರಿ ಪುರಾಸುರರು ಹಿಂಡೇನಾದರು? 

೧೫೯-೧೬೨. ಭೂವಿ.ಯನ್ನೇ ರಥವನ್ನಾಗಿಯೂ, ಹಿಮಾಚಲನರ್ವತ 
ವನ್ನೇ ಬಿಲ್ಲನ್ನಾಗಿಯೂ, ನಾಲ್ಕುವೇದಗಳನ್ನೇ ಕುದುರೆಗಳನ್ನಾಗಿಯೂ, ವಾಸುಕಿ 
ಯನ್ನೇ ಬಿಲ್ಲಿನ ಹೆದೆಯನ್ನಾಗಿಯೂ, ಬ್ರಹ್ಮದೇವನನ್ನೇ ಸಾರಥಿಯಾಗಿಯೂ, 
ಮಹಾನಿಷ್ಣುವನ್ನೇ ಬಾಣವನ್ನಾಗಿಯೂ, ಸೂರ್ಯಚಂದ್ರರನ್ನೇ ರಥದ ಚಕ್ರ 
ಗಳನ್ನಾಗಿಯೂ, ಓಂಕಾರನನ್ನೇ ಚಾವಟಯನ್ನಾಗಿಯೂ, ಗ್ರಹನಕ್ಚತ್ರಗಳನ್ನು 
ಕೀಲುಗಳನ್ನಾಗಿಯೂ, ಆಕಾಶವನ್ನೇ ಮೇಲ್ಚಾವಣಿಯಾಗಿಯೂ ಮೇರುಪರ್ವತ 
ವನ್ನೇ ಧ್ನ ಶೈಜದಂಡವನ್ನಾಗಿಯೂ, ಉನ್ನತ ಕಲ್ಪವೃಕ್ಸವನ್ನೇ ಧ್ವಜವನ್ನಾಗಿಯೂ, 
ಸರ್ಪಗಳನ್ನೇ ಕಡಿವಾಣಗಳನ್ನಾಗಿಯೂ, ಛಂದಸ್ಸುಗಳನ್ನೇ ಅಂಗರಕ್ಷಕರನ್ನಾ 
ಗಿಯೂ, ಪ್ರಳಯಾಗ್ನಿಸದೃಶನಾದ ರುದ್ರನನ್ನೇ ಭಲ್ಲಾಯುಧವನ್ನಾಗಿಯೂ, 
ವಾಯುದೇವನನ್ನೇ ಬಾಣದ ಗರಿಗಳನ್ನಾಗಿಯೂ, ಮಾಡಿಕೊಂಡ ಮಹೇಶ್ವಗನ 
ಲೀಲಾನಿಜೃಂಭಿತವಾದ ಒಂದು ಬಾಣದಿಂದಲೇ ಮೂವರೂ ಕ್ಷಣಮಾತ್ರದಲ್ಲಿ 
ಭಸ್ಮೀಭೂತರಾದರು. 

೧೬೩. ಪೂರ್ವದಲ್ಲಿ ಮಹಾವಿಷ್ಣುವು ಕಪಟ ವಾಮನಬ್ರಹ್ಮಚಾರಿಯ ವೇಷ 
ವನ್ನು ತಾಳಿ ಮೂರು ಪಾದಗಳ ಪ್ರದೇಶವನ್ನಾಕ್ರಮಿಸುವ ನೆಪದಿಂದ ಯಜ್ಞ 
ಕರ್ತ್ಶೃಗಳಲ್ಲಿ ಶ್ರೇಷ್ಠನೆನಿಸಿದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದನು. 








೧೧ 


೧೬೪-೧೬೫, ವೃತ್ರಾಸುರನು ಸ್ವಧರ್ಮದಲ್ಲಿಯೇ ಆಸಕ್ತನಾಗಿದ್ದರೂ 


ಅಸ್ಪಸಂಚಾಶತ್ತ್ವಮೋಳ9ಧ್ಯಾಯಃ ೧೫೭ 


ದಧೀಚಿರಪಿ ನಿಪ್ರೇಂದ್ರೋ ದೇವೈರಸ್ಥಿ ಕೃತೇ ಹತಃ । 
ಪೂರ್ವವೈರನನುಸ್ಮೃತ್ಯ ಜಾಯಾರ್ಥಂ ಯುಜ್ಯತೋ ಹರೇಃ । 


ಕುಶಾಸ್ತ್ರೈರ್ವಿಜಿತಸ್ಯಾಜೌ ತೇನೈವ ಚ ದಧೀಚಿನಾ ॥ ೧೬೫ ॥ 
ಶಿವಭಕ್ತಸ್ಯ ಬಾಣಸ್ಯ ದೋಃಸಹಸ್ರಂ ಪುರಾ ಹರಿಃ । 
ಚಿಚ್ಛೇದ ಸಂಖ್ಯೇ ಕಂ ತೇನಾಪರಾದಂ ಸಾಧುನರ್ತಿನಾ ॥ ೧೬೬ I 


ತಸ್ಮಾದ್ವಿರೋಥೋ ಭದ್ರಾಯ ನ ಭನೇದ್ಜೈವತೈಃ ಸಹ । 

ದೇವೇಭ್ಯೋ ಮದ್ಭಯಂ ನಾಸ್ತಿ ಸತ್ಸಥೀನಸ್ಯ ವೈ ಮನಾಕ್‌ ॥ ೧೬೭॥ 
ಯಜ್ಞೆ ಯರ್ದೇವನತ್ತಮಾಪನ್ನಾ ಗೀರ್ವಾಣಾ ವಾಸನಾದಯಃ | 

ಯಜ್ಞೆ ರ್ನಾನೈಸ್ತಪೋಭಿಶ್ತ ತೇಭ್ಯೋ ಪ್ಯಾಧಿಕೃಮಸ್ತಿ ಹೇ ॥ ೧೬೮ ॥ 
ಅಸ್ತು ನ್ಯೂನತ್ವಮಾಧಿಕ್ಕಂ ಕಿಮನೇನಾಧುನಾ ಮಮ । 
ಇಂದ್ರಿಯೋಪರಮಃ ಪ್ರಾಪ್ತಃ ಸುಖದಸ್ತನ ದರ್ಶನಾತ್‌ ॥ ೧೬೯॥ 
ಮಹೇಂದ್ರನಿಂದ ನಿಗ್ರಹವನ್ನನುಭವಿಸಿದರು. ಬ್ರಾಹ್ಮಣೋತ್ತಮನಾದ 
ದಧೀಚಿಯೂ ಸಹ ಅಸ್ತ್ರಕ್ಕಾಗಿ ಬೆನ್ನುಮೂಳೆಯನ್ನು ಪಡೆಯಲೆಳಸಿದ ದೇವತೆ 
ಗಳಿಂದ ಹತನಾದನು. ವಿಜಯವನ್ನು ಪಡೆಯಲು ಮಹಾವಿಷ್ಣುವು ಯುದ್ಧವನ್ನು 
ಮಾಡುತ್ತಿರುವಾಗ ಒಮ್ಮೆ ಆತನು ದಧೀಚಿಮಹರ್ಷಿಯ ದರ್ಭೆಯ ಅಸ್ತ್ರದಿಂದ 
ಯುದ್ಧದಲ್ಲಿ ಪರಾಜಯವನ್ನು ಹೊಂದಿದನು. * ಆ ಹಿಂದಿನ ವೈರವನ್ನು 
ಸ್ಮರಿಸಿಕೊಂಡು ಈಗ ದೇವತೆಗಳು ಆತನನ್ನು ಸಂಹರಿಸಿದರು. 

೧೬೬-೧೬೭. ಪೂರ್ವದಲ್ಲಿ ಶಿವಭಕ್ತನಾದ ಬಾಣಾಸುರನ ಒಂದುಸಾವಿರ 
ತೋಳುಗಳನ್ನು ಯುದ್ಧದಲ್ಲಿ ಕಡಿದುಹಾಕಲಿಲ್ಲವೆ. ಸರ್ವಪ್ರಕಾರದಿಂದಲೂ 
ಸಾಧುವರ್ತನೆಯಲ್ಲಿಯೇ ಇದ್ದ ಆತನಿಂದ ಹರಿಗೆ ಯಾವ ಅಪರಾಧವುಂಟಾ 
ಯಿತು? ಆದುದರಿಂದ ಬಲಿಷ್ಕರಾದ ದೇವತೆಗಳೊಡನೆ ವಿರೋಧವನ್ನು ಕಟ್ಟ 
ಕೊಳ್ಳಲು ನಮಗೆ ಸೌಖ್ಯವುಂಟಾಗುವುದಿಲ್ಲ. ಸದಾಚಾರದಲ್ಲಿಯೇ ನಡೆದು 
ಕೊಂಡು ಬರುತ್ತಿರುವ ನನಗೆ ಆ ದೇವತೆಗಳಿಂದ ಸ್ವಲ್ಪವೂ ಭಯವಿಲ್ಲ. 

೧೬೮. ಮಹೇಂದ್ರನೇ ಮೊದಲಾದ ದೇವತೆಗಳು ಯಜ್ಞಗಳ ಫಲವಾ 
ಗಿಯೇ ದೇವತ್ವವನ್ನು ಹೊಂದಿರುವರು. ಯಜ್ಞಗಳು, ದಾನಗಳು ಮತ್ತು. 
ಸಂಪತ್ತುಗಳ ವಿಷಯದಲ್ಲಿ ಅವರಿಗಿಂತಲೂ ನನಗೆ ಹೆಚ್ಚಿನ ಪುಣ್ಯವಿರುವುದು. 

೧೬೯. ಆ ಪುಣ್ಯದ ಹೆಚ್ಚು ಕಡಿಮೆಗಳ ಮಾತಂತಿರಲಿ. ಈಗ ನನಗೆ 
ಅದರಿಂದಾಗಬೇಕಾದುದೇನು? ನಿನ್ನ ದರ್ಶನದಿಂದ ಈಗ ನನಗೆ ಇಂದ್ರಿಯ 
ಭೋಗ್ಯಗಳಾದ ವಿಷಯಗಳಲ್ಲಿ ವೈರಾಗ್ಯವುಂಟಾಗಿರುವುದು. 


* ಈ ಚರಿತ್ರೆಯನ್ನು ಇದೇ ಖುಡದ ಪೂರ್ವಾರ್ಧದ ಮುವ್ವತ್ತೆರಡನೆಯ ಅನ್ಯಾಯ ದಲ್ಲಿ 
ನೋಡಿ, 





ಇ೫೮ ಶ್ರೀ ಸ್ಮಾಂದಮ ಹಾಪುರಾಣಂ 


ಇದಾನೀಂ ದಿಶ ಮೇ ತಾತ ಕರ್ನುನಿರ್ಮೂಲನೆಕ್ಟಮಂ | 

'ಉಪಾಯಂ ತ್ವಮುಪಾಯಜ್ಞ ಯೇನ ನಿರ್ವ್ವತಿಮಾಪ್ಲುಯಾಂ ॥ ೧೭೦ ॥ 
ಸ್ಕಂದ ಉವಾಚ: 

ಗಣೇಶಾನೇಶವಶತೋ ರಾಜ್ಞೇತಿ ಯದುದೀರಿತಂ । 

ತದಾಕರ್ಣ್ಯ ಹೃಷೀಕೇಶಃ ಪ್ರಾಹ ಬ್ರಾಹ್ಮಣನೇಷಭೃತ್‌ ॥ ೧೭೧ ॥ 
ಶ್ರೀ ವಿಷ್ಲುರುವಾಚ:- 

ಸಾಧು ಸಾಧು ಮಹಾಪ್ರಾಜ್ಞ ನೃ ಪಚೂಡಾಮಣೇಂನಘ । 


ಮಯಾ ಯದುಪದೇಷ್ಟವ್ಯಂ ತತ್ವಯೈನ ನಿರೂಪಿತಂ ॥ ೧೭೨ ॥ 
ತ್ವಮಾದಾವೇವ ನಿರ್ವ್ವತ್ತಃ ಪರಂ ಮೇ ಮಾನದೋ ಹ್ಯಸಿ । 
ಕ್ಸಾಲಿತೇಂದ್ರಿಯಪಂಕಶ್ಚ ಸುತಪಃ ಸ್ವಚ್ಛವಾರಿಭಿಃ ॥ ೧೭೩ ॥ 
"ಯದುಕ್ತಂ ಭವತಾ ಭೂತ ತತ್ಸರ್ವಂ ತಥ್ಯಮೇವ ಹಿ । 

ತನ ಶಕ್ತಿಂ ಚ ಜಾನಾಮಿ ವಿರಕ್ತಿಂ ಚ ಮಹಾಮತೇ ॥ ೧೭೪ ॥ 


ನ ಭವತ್ಸದೃಶೋ ರಾಜಾ ಭುವಿ ಭೂತೋ ಭವಿಷ್ಯತಿ । 
ರಾಜ್ಯಂ ಭೋಕ್ತಂ ತ್ವಯಾಜ್ಞಾಯಿ ಯುಕ್ತಂ ಯತ್ತು ಮುಮುಕ್ಸಸಿ ॥ 





೧೭೦. ಸರ್ವೋಪಾಯಗಳನ್ನೂ ತಿಳಿದ ಪೂಜ್ಯನೆ! ಈಗ ಕರ್ಮಬಂಧನ 
ವನ್ನು ನಿರ್ಮೂಲಗೊಳಿಸುವುದೂ, ನನಗೆ ಸಂತೋಷವನ್ನುಂಟುಮಾಡುವುದೂ 
ಆದ ಒಂದು ಉಪಾಯವನ್ನು ಈಗ ನನಗೆ ಉಪದೇಶಮಾಡು. 

೧೭೧. ಸೃಂದನು ಹೇಳುತ್ತಾನೆ:--ಇಂತು ವಿಫ್ನೇಶ್ವ ರಠಿಂದ ಆವಿಷ್ಟ ನಾಗಿ 
ಮಹಾರಾಜನು ಹೇಳಿದ ಮಾತುಗಳನ್ನು ಕೇಳಿ ಬ್ರಾಹ, ಣಾವೇಷಧಾರಿಯಾದ 
ನಾರಾಯಣನು ಹೇಳತೊಡಗಿದನು. 

೧೭೨. ಮಹಾವಿಷ್ಣು ವು ಹೇಳುತಾ ನೆ-“ಮಹಾಬುದ್ದಿ ಶಾಲಿಯೆ! ಮಹಾ 
ರಾಜವಂಶದ ಚೂಡಾಮಣಿಯೆ | ಊತ (ಸನ್ನ ಪ್ರಶ್ನೆ ಶೆಯು ಬಹಳ ಸಾಧು 
ವಾಗಿರುವುದು. ನಾನು ಯಾವುದನ್ನು ಉಪದೇಶಮಾಡಜೇಕೆಂದಿದ್ದೆನೊ, 
'ಅದನ್ನು ನೀನೇ ಸೂಕ್ಷ್ಮ್ಮನಾಗಿ ak a 

೧೭೩. ನೀನು ಮೊದಲೇ ವೈರಾಗ್ಯವನ್ನು ಹೊಂದಿದವನಾಗಿ ನನಗೆ ಅಪರಿ 
ಮಿತವಾದ ಆನಂದವನ್ನುಂಟುಮಾಡುತ್ತಿರುವೆ. ಉತ್ತಮತಸಪಸ್ಸೆಂಬ ನಿರ್ಮ 
ಲೋದಕದಿಂದ ಇಂದ್ರಿಯಲೋಲುಪತೆಯೆಂಬ ಕೆಸರನ್ನು ತೊಳೆದುಕೊಂಡಿರುನೆ. 

೧೭೪. ಭೂಪಾಲಕನೆ! ನೀನು ಹೇಳಿದುಡೆಲ್ಲವೂ ವಾಸ್ತವವಾಗಿಯೇ 
ಇರುವುವು. ಮಹಾಮತಿಯೆ! ನಿನ್ನ ಅಪಾರವಾಪ ತಪಶ್ಶಕ್ತಿಯನ್ನೂ ವೈರಾಗ್ಯ 
ವನ್ನೂ ನಾನು ಚೆನ್ನಾಗಿ ತಿಳಿದಿರುನೆನು. 

೧೭೫. ನಿನಗೆ ಸಮಾನನಾದ ರಾಜನು ಭೂಲೋಕದಲ್ಲಿ ಹಿಂದೆಂದೂ 


ಅಷ್ಟಪಂಚಾಶತ್ತಮೋರಧ್ಯಾಯಃ ೧೫೯ 


ನಿಕೋಧೇಪಿ ಹಿ ದೇವಾನಾಂ ತ್ವಯಾ ನಾಪಕೃತಂ ಕ್ವಚಿತ್‌ । 


ಧರ್ಮೆೇತರಪ್ರವೇಶಶ್ಚ ತನರಾಷ್ಟೇಃಪಿ ನೋ ಭನತ್‌ ॥ ೧೭೬ 8 
ಪ್ರವರ್ತಿತಾಭಿರ್ಭನತಾ ಪ್ರಜಾಭಿರ್ಯದನುಸ್ಮಿತಂ | 

ಧರ್ಮೇ ಧರ್ಮಂ ಸ್ವಧರ್ಮಜ್ಞ ತೇನ ತೃಸ್ತಾ ದಿವೌಕಸಃ ॥ ೧೭೭ ॥ 
ಏಕ ಏನ ಹಿ ತೇ ಡೋಷೋ ಹೃದಿ ಮೇ ಪ್ರತಿಭಾಸತೇ । 

ಕಾಶ್ಯಾ ನಿಶ್ಚೇಶ್ವರೋ ದೂರಂ ಯತ್ನ ತೋ: ಭನತಾ ಕಲ ॥ ೧೭೮ ॥ 


ಮಹಾಂತರುಜಾಧಂ ತೇ ಜಾನೇ ಭೂಜಾನಿಸತ್ತ ಮ । 
ಇಮಂ ತತ್ಸಾ ಪಶಾಂತ್ಯೈ ಚ ನಚು 4 ಸಾಯಂ ಮಹತ್ತರಂ ॥೧೭೯॥ 
ಸಂಖ್ಯಾಸ್ತಿ ಯಾನತೀ ಜೀಹೇ ದೇಓಿನೋ ಕೋಮಸಂಭವಾ 


ತಾನಂತೋ ಸ್ಯಸರಾಧಾ ವೈ ಯಾಂತಿ ಲಿಂಗಪ್ರತಿಷ್ಠಯಾ ॥ ೧೮೦ ॥ 
ಏಕಂ ಪ್ರತಿಷ್ಠಿತಂ ಯೇನ ಲಿಂಗಮತ್ರೇಹ ಭಕ್ತಿತಃ । 
ತೇನಾತ್ಮನಾ ಸಮಂ ವಿಶ್ವಂ ಜಗದೇತತ್ರತಿಷ್ಠಿತಂ ॥ ೧೮೧ ॥ 





ಇರಲಿಲ್ಲ. ಮುಂದೆಯೂ ಹುಟ್ಟಲಾರನು. ರಾಜ್ಯಾಧಿಕಾರವನ್ನು ಹೇಗೆ ಅನುಭ 
ವಿಸಬೇಕೆಂಬುದನ್ನು ನೀನೊಬ್ಬನೇ ತಿಳಿದಿರುವೆ. ಈಗ ಅದನ್ನು ಬಿಡಲೆಳಸಿರು 
ವುದೂ ಯುಕ್ತವೇ ಆಗಿರುವುದು. 

೧೭೬. ದೇವತೆಗಳಲ್ಲಿ ನಿನಗೆ ವಿರೋಧವಿದ್ದರೂ ಅವರಿಗೆ ನೀನು ಯಾವ 
ನಿಧವಾದ ಅಪಕಾರವನ್ನೂ ಮಾಡಲಿಲ್ಲ. ನಿನ್ನ ರಾಜ್ಯದಲ್ಲಿ ಅಧರ್ಮದ ಪ್ರವೇ 
ಶವೂ ಎಂದೂ ಆಗಿರುವುದಿಲ್ಲ. 

೧೭೭. ರಾಜಧರ್ಮಗಳನ್ನರಿತವನೆ! ನಿನ್ನಿಂದ ಧರ್ಮಮಾರ್ಗದಲ್ಲಿಯೇ 
ಪ್ರವರ್ತಿತರಾದ ಪ್ರಜೆಗಳಿಂದ ಯಾನ ಧರ್ಮವು ಆಚರಿಸಲ್ಪಡುತ್ತಿರುವುದೊ, 
ಅದರಿಂದಲೇ ಸಕಲ ದೇವತೆಗಳೂ ತೃಪ್ತಿಯನ್ನು ಹೊಂದಿರುವರು. 

೧೭೮. ನಿನ್ನಲ್ಲಿ ಒಂದೇ ಒಂದು ೬... ನನ್ನ 
ದಲ್ಲಿ ತೋರುತ್ತಿರುವುದು. ನೀನು ವಿಶ್ವೇಶ್ವರನನ್ನು ಕಾಶೀಕ್ಟೇತ್ರದಿಂದ ಹ 
ಕಳುಹಿಸಿರುವುದೊಂದೇ ನಿನ್ನ ಮ 

೧೭೯. ಭೂಪಾಲಕೋತ್ತಮನೆ! ಇದು ಮಹತ್ತರ ಅಪರಾಧವೆಂಬುದನ್ನು 
ನಾನು ತಿಳಿದಿರುವೆನು. ಈ ಪಾತಕದ ಪ್ರಶಮನಕ್ಕಾಗಿ ಸರ್ವೋತ್ತಮವಾದ 
ಒಂದು ಉಪಾಯವನ್ನು ನಿನಗೆ ಈಗ ಹೇಳುವೆನು. 

೧೮೦. ಮನುಷ್ಯ ನ ದೇಹದಲ್ಲಿರುವ ಕೂದಲುಗಳ ಸಂಖ್ಯೆ ಯೆಷಿ ರು ಪುದೊ, 
ಅಷ್ಟು ಅಪರಾಧಗಳೂ ಕೂಡ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡುವುದರಿಂದ. 
ನಾಶನನ್ನು ಹೊಂದುವುವು. 

೧೮೧. ಈಶ್ವರನ ಭಕ್ತಿಯುಳ್ಳವನಾಗಿ ಇಲ್ಲಿ ಯಾವನು ಒಂದು ಲಿಂಗ 


ಬಿಹಿಂ ಶ್ರೀ ಸ್ಕಾಂದಮಹಾಪುರಾಣಂ 


ರತ್ನಾಕರೇ ರತ್ನಸಂಖ್ಯಾ ಸಂಖ್ಯಾವಿದ್ಧಿರಪೀಷ್ಯತೇ | 


ಲಿಂಗಪ್ರತಿಷ್ಠಾ ಪುಣ್ಯಸ್ಯ ನ ತು ಸಂಖ್ಯೇತಿ ಲಿಖ್ಯತೇ ॥ ೧೮೨ ॥ 
ತಸ್ಮಾತ್ಸರ್ನಪ್ರಯತ್ನೇನ ಕುರು ಲಿಂಗಂ ಪ್ರತಿಷ್ಠಿತಂ । 
ತಯಾ ಲಿಂಗಪ್ರತಿಷ್ಠಿತ್ಯಾ ಕೃತಕೃತ್ಯೋ ಭವಿಷ್ಯಸಿ ॥ ೧೮೩ ॥ 


ಇತ್ಯುಕ್ತ್ವಾ ಬ್ರಾಹ್ಮಣೋ ದಧ್ಯೌ ಕ್ಷಣಂ ನಿಶ್ಚಲಮಾನಸಃ | 

ಉನಾಚ ಚ ಪ್ರಹೃಷ್ಟಾಸ್ಯೋ ರಾಜಾನಂ ಸಾಣಿನಾ ಸ್ಪೃಶನ್‌ ॥ ೧೮೪ ॥ 
ಶ್ರೀ ನಿಷ್ಲುರುವಾಚ — 

ಅನ್ಯಚ್ಚೆ ಕಿಂಚಿತೃಶ್ಯಾಮಿ ಭೂಪಾಲ ಜ್ಞಾನಚಕ್ಸುಷಾ | 


ತ ಣುಷ್ಟಾ ವಹಿತೋ ಭೂತ್ವಾ ತದಪಿ ಪ್ರಾ ಜ್ಜ ಸತ್ತ ಮ ॥ ೧೮೫ ॥ 
ಥನ್ಯೊ ಆಸಿ ಕೃತಕೃತ್ಯೋಸಿ ಮಾನ್ಕೊ ಆಸಿ *ಮುಹತಾಮಪಿ | 
ಜಸ್ಕಂಚ ತನ ನಾಮೇಹ ಶಾಪಃ ಕುಭಫಲೇಪ್ಪುನಾ ॥ ೧೮೬ ॥ 


ದಿಪೋದಾಸ ತೃಡಭ್ಯಾಶಾದಪಿ ಧನ್ಯತರಾ ವಯಂ । 

ತೇಸಿ ಧನ್ಯತರಾ ಮತ್ತೆ ರೈ ಯೇ ಪ್ರದಾಖ್ಯಾಂ ಪ್ರ ಚಕ್ಟತೇ ॥೧೮೭॥ 
ವನ್ನಾದರೂ ಪ್ರತಿಷ್ಠೆ ಸ ಮಾಡುವನೊ, ಅವನಿಂದ ತನ್ನ ಆತ್ಮನೊಡಗೂಡಿದ ಸಕಲ 
ಜಗತ್ತೂ ಪ್ರತಿಸ್ಕಿ ತವಾಗಿರುವುದೆಂದು ತಿಳಿಯಬೇಕು. 

೧೮೨. ಗಣಿತ ಶಾಸ್ತ್ರದಲ್ಲಿ ನಿಪುಣರಾದನರು ಸಮುದ್ರದಲ್ಲಿರುವ ರತ್ನಗಳ 
ಸಂಖ್ಯೆಯನ್ನಾದರೂ ನಿರ್ಣಯಿಸಬಹುದು. ಒಂದು ಲಿಂಗವನ್ನು ಪ್ರತಿಷ್ಠಿಸಿದ 
ಪುಣ್ಯದ ಯೋಗ್ಯತೆಯನ್ನು ನಿರ್ಣಯಿಸಿ ಬರೆಯಲು ಯಾರಿಗೂ ಸಾಧ್ಯವಿಲ್ಲ. 

೧೮೩. ಆದುದರಿಂದ ನೀನು ಸರ್ವಪ್ರಕಾರದಿಂದಲೂ ಒಂದು ಶಿವಲಿಂಗದ 
ಪ್ರತಿಷ್ಕಾಮಹೋತ್ಸವವನ್ನು ಮಾಡು. ಆ ಲಿಂಗದ ಪ್ರತಿಷ್ಠಾಕಾರ್ಯದಿಂದೆ 
ಸೀನು ಕೃತಕೃತ್ಯನಾಗಿ ಸಂತೋಷಗೊಳ್ಳುವೆ.?' 

೧೮೪. ಇಂತೆಂದು ಹೇಳಿ ಆ ಬ್ರಾಹ್ಮಣನ ನಿಶ್ಚಲವಾದ ಮನಸ್ಸಿನಿಂದ 
ಒಂದು ಕ್ಸಣದವರೆಗೂ Fl ನಾಗಿದ್ದು ಸಂತೋಷದಿಂದ ಕೂಡಿದ 
ಮುಖವುಳ್ಳ: ನನಾಗಿ ರಾಜನನ್ನು ಕೈಯಿಂದ ತಡವುತ್ತ ಹೇಳತೊಡಗಿದನು. 

೧೮೫. ವಿಷ್ಣುವು ಹೇಳುತ್ತಾ, ನೆ;-ಇಭೂಸಾಲಕನೆ! ನನ್ನ ಜ್ಞಾನದೃಷ್ಟಿ 
ಯಿಂದ ನುತ್ತೊಂದು ನಿಷಯವನ್ನು ನೋಡಿದೆನು. ಬುದ್ಧಿ ವಂತರಲ್ಲಿ ಅಗ್ಯಗಣ್ಯ 
ನಾದ ನೀನು ಸಾವಧಾನಚಿತ್ತದಿಂದ ಅದನ್ನೂ ಕೇಳು. 

೧೮೬. ನೀನು ಧನ್ಯನಾಗಿರುವೆ. ನೀನೇ ಕೃತಕೃತ್ಯನು. ಮಹಾತ್ಮರಿಗೂ ಸಹ 
ಪೂಜ್ಯತಮನಾಗಿರುವೆ. ಈ ಲೋಕದಲ್ಲಿ ಶುಭಫಲಗಳನ್ನಪೇಕ್ಸಿಸುವವನು ಪ್ರತಿ 
ದಿನದ ಪ್ರಾತಃಕಾಲದಲ್ಲಿಯೂ ನಿನ್ನ ನಾಮವನ್ನು ಜಪಿಸಬೇಕು. 

೧೮೭. ದಿವೋದಾಸನೆ ! ನಿನ್ನ ಸಮಾಪದಲ್ಲಿರುವುದರಿಂದ ನಾವೂ ಸಹ 


ಅಸ್ಟಪಂಚಾಶತ್ತನೋಳ$ಧ್ಯಾಯಃ ೧೬೧ 


ಸ್ಮಾಯಂ ಸ್ಮಾಯಂ ಜಗೌ ವಿಪ್ರೋ ಮೌಲಿಮಾಂಜೋಲಯನ್ನುಹುಃ । 
ಹೃದ್ಯೇನ ಬಹುಶೋ ಹೃಷ್ಟಃ ಸಂಪ್ರಹೃಷ್ಟತನೂರುಹಃ ॥ ೧೮೮ ॥ 
ಅಹೋ ಭಾಗ್ಯೋದಯತಶ್ಚಾಸ್ಯ ಅಹೋ ನೈರ್ಮಲ್ಯಮಸ್ಕವೈ । 
ಯದೇನಮನಿಶಂ ಧ್ಯಾಯೇಜೈ ಯೋ ವಿಶ್ವೇಶ್ವರೋಂಖಿಲಃ ॥ ೧೮೯॥ 
ಅಹೋ ಉದರ್ಕ ಏತಸ್ಯ ನ ಕೈಶ್ಚಿತ್ರತಿಪದ್ಯತೇ । 


ಅಸ್ಮಾಕಮಪಿ ಯದ್ದೂರಮದನೀಯಸ್ತದಸ್ಯ ಯತ್‌ ॥ ೧೯೦ ॥ 
ಹೃದ್ಯಾಲೋಜ್ಯೇತಿ ನಿಪ್ರೋಥ ವರ್ಣಯಿತ್ಛಾ ಕ್ಸಿತೀಶ್ವರಂ । 
ಆವಿಶ್ವಕಾರ ತತ್ಸರ್ವಂ ಯತ್ಸಮಾಧಾನಲೋಕಯತ್‌ ॥ ೧೯೧ ॥ 


ಬ್ರಾಹ್ಮಣ ಉವಾಚ :-. 
ರಾಜಂಸ್ತವಾದ್ಯ ಫಲಿತೋ ಮನೋರಥಮಹಾದ್ರುಮಃ । 


ಅನೇನೈನ ಶರೀರೇಣ ತ್ವಂ ಗಂತಾಸಿ ಪರಂ ಪದಂ 1 ೧೯೨ ॥ 
ಯಥಾ ನಿಶೇಶ್ವರೋ ನಿತ್ಯಂ ತ್ವಾಮೇವ ಹೃದಿ ಶೀಲಯೇತ್‌ । 
ಕಾಸ ಸಿ ನ ದ್ವಿ ಜಾಂಸ್ತ ತ್ಸಾ ದಲೋಚನಾನ್‌ 1 ೧೯೩ ॥ 


ಧನ್ಯರೇ ಆಗಿರುವೆವು. ಟರ: ಯಾರು ನಿನ್ನ ನಾಮವನ್ನು ಜಪಿಸು 
ತ್ಕಿರುವಕೊ, ಅವರೂ ಸಹ ಧನ್ನರೆಂದೇ ಹೇಳಬೇಕು. 

೧೮೮. ಇಂತೆಂದು ಆ ಬ್ರಾ ಹ್ಮಣನು ಮತ್ತೆ ಮತ್ತೆ ಮುಗುಳ್ನಗೆಯಿಂದ 
ಕೂಡಿದವನಾಗಿ ತಲೆಯನ್ನಲ್ಲಾ ಡಿಸುತ್ತ ಹೇಳಿದನು. ಆತನು ಮನಸ್ಸಿನಲ್ಲಿಯೇ 
ಬಹು ವಿಧವಾದ ಆನಂದವನ್ನು ಹೊಂದಿ ಹರ್ಷದಿಂದ ಮೈನವಿರೇಳುತ್ತಿರಲು 
ಕಂಗೊಳಿಸುತ್ತಿದ್ದ ದ್ದ ನು. 

೧೮೯. “ಅಶ್ವ ರ್ಯ! ಈತನ ಪೂರ್ವಜನ್ಮಗಳ ಭಾಗ್ಯೋದಯವೆಷ್ಟಿರ 
ಬಹುದು! ಈತನ ಚಿತ್ತ ಶುದ್ಧಿಯೂ ಎಷ್ಟ ರದು! pe ಜೀವರಿಗೂ ಧ್ಯೇಯ 
ನಾದ ವಿಶ್ಟೇಶ್ವರನೇ ಈತನನು' ನಕೂತರವೂ ಧ್ಯಾನಿಸುತ್ತಿರುವನು. 

1. "ಈತನ Se ಸದ್ಗ ತಿಯೂ ಮತ್ತೆ ಯಾರಿಗೂ ಲಭಿಸಲಾರದು. 
ನಮಗೂ ಸಹ ಯಾವುದು ದೂರದಲ್ಲಿ ) ರುವುದೊ, ಆ ಪದವಿಯು ಈತನಿಗೆ 
ಸುಲಭವಾಗಿಯೇ ಲಭಿಸುವುದು.” 

೧೯೧. ಆ ಬ್ರಾಹ್ಮಣೋತ್ತಮನು ಇಂತು ತನ್ನ ಮನಸ್ಸಿನಲ್ಲಿಯೇ ಯೋಚಿಸಿ 
ತನ್ನಲ್ಲಿಯೇ ಆ ಮಹಾರಾಜನನ್ನು ಶ್ಲಾಫಿಸುತ್ತ ತಾನು ಸಮಾಧಿಸ್ಥಿ ತಿಯಲ್ಲಿ 
ಕಂಡ ವಿಷಯವೆಲ್ಲವನ್ನೂ ವರ್ಣಿಸತೊಡಗಿದನು. 

೧೯೨. ಬಾ  ಸ್ಮಣನು ಹೇಳುತ್ತಾನೆ ಎಲೈ ರಾಜನೆ! ಇಂದಿಗೆ ನಿನ್ನ 
ಮನೋರಥವೆಂಬ. ಮಹಾವೃಕ್ಸುವು ಫಲವನ್ನು ಕೊಡುವುದಾಯಿತು. ಈ ದೇಹ. 
ದಿಂದಲೇ ನೀನು ಸಗಮಪದವನ್ನು ಸೇರುವವಸಾಕುತೆ. 

೧೯೩. ವಿಶ್ವೇಶ್ವರನು ನಿನ್ನನ್ನು ಹೇಗೆ ನಿರಂತರವಾಗಿ ತನ್ನ ಹೃದಯ 

6 


೧೬೨ ಶ್ರೀ ಸ್ಕಾಂದಮಹಾಪುರಾಣಂ 


ಸೃತಲಿಂಗಪುತಿಸ್ಮಂ ತ್ವಾಂ ಸಪ್ತ್ರಮೇ ಹ್ಯದ್ಯ ನಾಸರಾತ್‌ । 


ವ್ಯಂ ನಿಮಾನಮಾಗತ್ಯ ನೇತುಮೇಷ್ಯತಿ ಶಾಂಭವಂ ॥ ೧೯೪ ॥ 
ನಷ ಸ್ಪೃಂ ನೇತ್ಸಿ ಕಸ್ಯ ಯಂ ವಿಸಾಕಃ ಸುಕೃತಸ್ಯ ತೇ! 
ವಾರಾಣಸ್ಕಾಃ ಪುರಃ ಸಂಯಕ್ಸೆ ೇವನಾದಿತ್ಯನೈ ಮ್ಸೈ ಹಂ ॥ ೧೯೫ ॥ 
ಏಕಮಪ್ಯ ತ್ರ ಯಃ ಜಡ ರಾಣಸ್ಕಾಂ ಸ್ಥಿ ಗೆ ತು ಜನಂ । 
ತಸ್ಯಾಸೈ (ವಂ ವಿಸಾಕೋಸ್ತಿ ದೇಹಾಂತೇ ರಾಜಸತ್ತ ಮ ॥ O೯೬ n 


ಇತಿ ಕೃತ್ವಾ ಸ ರಾಜರ್ಹಿರ್ದಿವೋದಾಸಃ ಪ್ರತಾಪವಾನ್‌ । 

ಬ್ರಾಹ್ಮಾಣಸ್ಯ ಸ ಶಿಷ್ಯಾಯ ಸ್ರಾದಾಶ್ರೀತೋಣಭಿವಾಂಭಿತಂ ॥ ೧೯೭ ॥ 
ಅಥೆ ಸಂಪ್ರೀಣಿತಂ ವಿಪ್ರಂ ಪ್ರಣನ್ಯು ಚ ಮುಹುರ್ಮುಹುಃ । 

ಪ್ರೋವಾಚ ರಾಜಾ ಸಂಹೃಷ್ಟಸ್ತಾರಿತೋಸ್ಮಿ ಭವಾರ್ಣವಾತ್‌ ॥ ೧೯೮ ॥ 
ಬ್ರಾಹ್ಮಣೋಃಪಿ ಪ್ರಹೃಷ್ಟಾತ್ಮಾ ಸರಿಪೂರ್ಣಮನೋರಥಃ । 

ಸಮಾಪೃಚ್ಛ್ಯ ಮಹೀನಾಥಂ ಸ್ಟೇಷ್ಟಂ ವೇಷ್ಟಂ ಜಗಾಮ ಹ ॥೧೯೯॥ 


ದಲ್ಲಿಯೇ ಚಿಂತಿಸುತ್ತಿರುವನೊ, ಹಾಗೆ ಆತನ ಪಾದಗಳಲ್ಲಿಯೇ ಏಕಾಗ್ರದೃಷ್ಟಿ 
ಯುಳ್ಳ ಬ್ರಾಹ್ಮಣರಾದ ನಮ್ಮನ್ನೂ ಸ್ಮರಿಸುವುದಿಲ್ಲ. 

ಬ ಶಿವಲಿಂಗದ ಪ್ರತಿಷ್ಠೆಯನ್ನು ನೆರವೇರಿಸಿದ ನಿನ್ನನ್ನು ಇಂದಿನಿಂದ 
ಏಳನೆಯ ದಿನದಲ್ಲಿ ಪರಮೇಶ್ವರನ ಲೋಕಕ್ಕೆ ಕರೆದುಕೊಂಡುಹೋಗಲು ಒಂದು 
ದಿವ್ಯವಾದ ವಿಮಾನವು ಇಳಿದು ಬರುವುದು. 

೧೯೫. ಮಹಾರಾಜನೆ! ಈ ಪುಣ್ಯವು ನೀನು ಮಾಡಿದ ಯಾವ ಪುಣ್ಕದ 
ಫಲನೆಂಬುದನ್ನು ನೀನೇ ಬಲ್ಲೆ ್ಲೆಯಷ್ಟೆ ! ನಾನ-ದರೊ ಇದೆಲ್ಲವೂ ನಿನ್ನ ವಾರಾಣಸೀ 
ನಗರಸಂರಕ್ಸಃ ಣೆಯ ಫಲವೆಂದೇ ತಿಳಿದಿರುವೆನು. 

೧೯೬. ರಾಜೇಶ್ವರ! ವಾರಾಣಸೀಕ್ಷೇತ್ರದಲ್ಲಿ ವಾಸಿಸುವ ಒಬ್ಬ ಮನುಷ್ಯ 
ನನ್ನೂ ಯಾವನು ಪರಿಪಾಲಿಸುವನೊ, ಅವನಿಗೂ ದೇಹಾವಸಾನವಾದ ಮೇಲೆ. 
ಈ ವಿಧವಾದ ಕರ್ಮವಿಪಾಕವೇ ಲಭಿಸುವುದು.” 

೧೯೭. ಇಂತೆಂದ ಮಾತುಗಳನ್ನು ಕೇಳಿ ಪರಾಕ್ರಮಶಾಲಿಯೂ, 
ರಾಜರ್ಷಿಯೂ ಆದ ಆ ದಿವೋದಾಸನು ಸುಪ್ರೀತನಾಗಿ ಶಿಷ್ಯಸಹಿತನಾದ 
ಆ ಬ್ರಾಹ್ಮಣನಿಗೆ ಬೇಡಿದ ಪದಾರ್ಥಗಳೆಲ್ಲವನ್ನೂ ಕೊಟ್ಟನು. 

೧೯೮. ಸಂತೋಷಗೊಂಡ ಆ ಬ್ರಾಹ್ಮಣನಿಗೆ ಪುನಃ ಪುನಃ ಸಾಷ್ಟಾಂಗ 
ಪ್ರಣಾಮಗಳನ್ನು ಮಾಡುತ್ತ ರಾಜನು ಹರ್ಷದಿಂದ "ನೀನು ನನ್ನನ್ನು ಸಂಸಾರ 
ಸಮುದ್ರದಿಂದ ಕಡೆಹಾಯಿಸಿದೆ'' ಎಂದು ಹೇಳಿದನು. 

೧೯೯. ಬ್ರಾಹ್ಮಣನೂ ಸಹ ತನ್ನ ಮನೋರಥವು ಈಡೇರಿದುದರಿಂದ 
ಸಂತುಷ್ಟಾಂತಗಂಗನಾಗಿ ಮಹಾರಾಜನನ್ನು ಬೀಳ್ಕೊಂಡು ತನ್ನ ವಾಸಸ್ನ ಳಕ್ಕೆ 
ಹೊರಟುಜೋದನು. 


ಅಸ್ಪಸಂಚಾಶತ್ತಮೋಕಧ್ಯಾಯ॥ ೧೬೩ 


ವಿಲೋಕ್ಯ ಕಾಶೀಂ ಪರಿತೋ ಮಾಯಾದ್ದಿಜನಪುರ್ಹರಿಃ । 
ಭೂಯೋ ಭೂಯೋ ವಿಚಾರ್ಯಾಸಿ ಕಿಮತ್ರಾತೀನಸಾವನಂ ॥ ೨೦೦ ॥ 
ಸ್ಥಾನಂ ಯಚ್ಚಾಹಮಧ್ಯಾಸ್ಯ ನಿಜಭಕ್ತಾನಶೇಷತಃ । 


ನೇಷ್ಯಾಮಿ ಪರಮಂ ಧಾಮ ನಿಶ್ಟೇಶಾನುಗ್ರಹಾತ್ಸರಾತ್‌ ॥ ೨೦೧॥ 
ಸಂಪ್ರಧಾರ್ಯೀತಿ ಭಗವಾನ್ನ) ಸ್ಟ್ರಾ ಪಾಂಚನದಂ ಪ್ರದಂ । 

ತತ್ರ ಕೃತ್ವಾ ನಿಧಿಸ್ನಾನಂ ತತಸ್ತ್ರತ್ವೈನ ಸಂಸ್ಥಿತಃ ॥ ೨೦೨ ॥ 
ಪ್ರತೀಕ್ಷಮಾಣೋ ಲಕ್ಷ್ಮೀಶೋ ಮಂಕ್ಸು ತ್ರ್ಯಕ್ಸುಸಮಾಗಮಂ | 
ತಾರ್ಕ್ಯಂ ಪ್ರಸ್ಥಾಸಯಾಂಚಕ್ರೇ ರಾಜವೃತ್ತಾಂತನೇದಿನಂ ॥ ೨೦೩ ॥ 


ದಿವೋದಾಸೋಂಪಿ ರಾಜೇಂದ್ರೋ ನಿಪ್ರೇಂದ್ರಂ ಪರಿವರ್ಣಯನ್‌ । 
ಆಹೂಯ ಪ್ರಕೃತೀಂ ಸರ್ವಾಂ ಸಾಮಾತ್ಯಾನ್ಮಂಡಲೇಶ್ವರಾನ್‌ ॥ ೨೦೪ ॥ 
ಅಧ್ಯಕ್ಪಾನಸಿ ಸರ್ವಾಂಶ್ಚ ಕೋಶಾಶ್ವೇಭಾದಿದೇಶಿತಾನ್‌ । 
ಪುತ್ರಾನ್ಸಂಚಶತಾನ್ಛ್ರಾಗ್ರ್ಯಃ ಸುತಂ ಚ ಸಮರಂಜಯಂ ॥ ೨೦೫ ॥ 





೨೦೦. ಬಳಿಕ ಮಾಯಾಬ್ರಾಹ್ಮಣವೇಷಧಾರಿಯಾದ ಮಹಾವಿಷ್ಣುವು 
ಕಾಶೀಕ್ಷೇತ್ರವನ್ನು ಚೆನ್ನಾಗಿ ಶೋಧಿಸಿ ನೋಡಿ, " ಈ ಕ್ಷೇತ್ರದಲ್ಲಿ ಪರಮಪವಿತ್ರ 
ವಾದ ಪ್ರದೇಶವು ಯಾವುದು'' ಎಂಬುದಾಗಿ ಮತ್ತೆ ಮತ್ತೆ ವಿಚಾರಮಾಡಿದನು. 

೨೦೧. "ಯಾನ ಸ್ಥಳವನ್ನು ಆಕ್ರಮಿಸಿ ವಿಶ್ವೇಶ್ವರನ ಅಪಾರವಾದ 
ಅನುಗ್ರಹದಿಂದ ನನ್ನ ಸಮಸ್ತ ಭಕ್ತರನ್ನೂ ಸರ್ವೋತ್ತಮವಾದ ಕೈ ಲಾಸಪದನಿಗೆ 
ಹರೆದುಕೊಂಡುಹೋಗಲನುವಾಗುವುದು?”? 

೨೦೨. ಇಂತೆಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತ ಪಾಂಚನದನೆಂಬ 
ತೀರ್ಥವನ್ನು ನೋಡಿದವನಾಗಿ ಅಲ್ಲಿ ನಿಯಮಪೂರ್ವಕನಾಗಿ ಸ್ನಾನವನ್ನು 
ಮಾಡಿಕೊಂಡು ಅದನ್ನೇ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡನು. 

೨೦೩. ಶೀಘ್ರ ದಲ್ಲಿಯೇ ಮಹೇಶ್ವರನ ಆಗಮನವನ್ನು ನಿರೀಕ್ಸಿಸುತ್ತ 
ಆ ಮಹಾವಿಷ್ಣುವು ದಿನೋದಾಸರಾಜನ ವೃತ್ತಾಂತವೆಲ್ಲವನ್ನೂ ತಿಳಿದ ಗರುಡನನ್ನು 
ಆತನಲ್ಲಿಗೆ ಕಳುಹಿಸಿಕೊಟ್ಟನು. 

೨೦೪. ರಾಜೇಶ್ವರನಾದ ದಿವೋದಾಸನೂ ಆ ಬ್ರಾಹ್ಮಣಶ್ರೇಷ್ಠನನ್ನು ಬಹು 
ವಿಧವಾಗಿ ಹೊಗಳುತ್ತ ಸಕಲ ಪೌರಜನರನ್ನೂ ಮಂತ್ರಿಗಳನ್ನೂ, ಸಾಮಂತ 
ರಾಜರನ್ನೂ ಕರೆದು ದೊಡ್ಡ ಸಭೆಯೊಂದನ್ನು ನಡೆಸಿದನು. 

೨೦೫-೨೦೮. ಕೋಶ, ಅಶ್ವಬಲ, ಗಜಬಲಗಳನ್ನು ವಿಚಾರಣೆಯಲ್ಲಿ ಟ್ಟಿ 
ಶುವ ಸಕಲ ಅಧ್ಯಕ್ಸರನ್ನೂ, ತನ್ನ ಐನೂರು ಮಕ್ಕಳನ್ನೂ, ಅವರಲ್ಲಿ ಜ್ಯೇಷ್ಠ 
ಪುತ್ರನಾದ ಸಮರಂಜಯನೆಂಬುವನನ್ನೂ ಪುರೋಹಿತನನ್ನೂ, ಪ್ರತೀಹಾರಿ 


೧೬೪ ಶ್ರೀ ಸ್ಕಾಂದಮಹಾಪುರಾಣಂ 


ಪುರೋಹಿತಂ ಪ್ರತೀಹಾರಮೃತ್ತಿಜೋ ಗಣಕಾಸ್ಟ್ಮಿಜಾನ್‌ । 
ಸಾಮಂತಾನ್ರಾಜಪುತ್ರಾಂಶ್ಚ ಸೂಪಕಾರಾಂಶ್ಚಿಕಿತ್ಸಕಾನ್‌ ॥ ೨೦೬ ॥ 
ವೈದೇಶಿಕಾನನಿ ಬಹೂನ್ನಾನಾಕಾರ್ಯಸಮಾಗತಾನ್‌ | 

ಸಾಂತಃಪುರಾಂ ಚ ಮಹಿಷೀಂ ವೃದ್ಧಗೋಪಾಲಬಾಲಕಾನ್‌ ॥ ೨೦೭ ॥ 
ಸರ್ವಾನ್ಭ್ರೋನಾಚ ಹೃಷ್ಟಾತ್ಮಾ ಪ್ರಬದ್ಧಕರಸಂಪುಟಃ | 


ಯಥಾಸ ಬ್ರಾಹ್ಮಣಃ ಪ್ರಾಹ ದಿನಸಸ್ತಾವಧಿಸ್ಲಿತಂ ॥ ೨೦೮ ॥ 
ಆಶ್ಚರ್ಯಂ ತೇಷು ಶೃಣ್ವತ್ಸು ನಿಷಣ್ಣವದನೇಷು ಚ। 

ಸ್ವಯಂ ರಾಜಗೃಹಂ ನೀತ್ವಾ ಕುಮಾರಂ ಸಮರಂಜಯಂ ॥ ೨೦೯॥ 
ಅಭಿಷಿಚ್ಯ ಮಹಾಬುದ್ಧಿಃ ಪೌರಾನ್ಚಾನಪದಾಸಸಿ । 

ಪ್ರಸಾದೀಕೃತ್ಯ ಪುಣ್ಯಾತ್ಮಾ ಪುನಃ ಕಾಶೀಮಗಾನ್ನ ಪಃ ॥ ೨೧೦ ॥ 


ಆಗತ್ಯ ಕಾಶೀಂ ಮೇಧಾವೀ ಸ ಭೂಷಾಲೋ ರಿಪುಂಜಯಃ । 
ಪ್ರಾಸಾದಂ ಕಾರಯಾಮಾಸ ಸ್ಫರ್ಧುನ್ಯಾಃ ಪಶ್ಚಿಮೇ ಕಟೇ ೫ ೨೧೧॥ 


ಯನ್ನೂ ಖುತ್ತಿಜಗನ್ನೂ, ಜ್ಯೋತಿಷ್ಯದಲ್ಲಿ ನಿಪುಣರಾದ ಬ್ರಾಹ್ಮಣರನ್ನೂ, 
ಸಾಮಂತರಾಜರನ್ನೂ, ರಾಜಪುತ್ರರನ್ನೂ, ಅಡಿಗೆಯವರನ್ನೂ, ವೈದ್ಯಕ್ರೇಷ್ಮ 
ರನ್ನೂ, ಅನೇಕ ಕಾರ್ಯಗಳಿಗಾಗಿ ತನ್ನ ದೇಶಕ್ಕೆ ಒಂದಿರುವ ಪರದೇಶಗಳ 
ಜನರನ್ನೂ, ಅಂತಃಪುರಸ್ತ್ರೀಯರೊಡಗೂಡಿದ ಪಟ್ಟವ. ಎ೩ಯನ್ನೂ, ಗೋಪಾಲಕ 
ರಲ್ಲಿ ವೃದ್ಧರನ್ನೂ, ಬಾಲಕರನ್ನೂ, ಎಲ್ಲರನ್ನೂ ಸಭಾಮಂಟಪದಲ್ಲಿ ಒಟ್ಟು 
ಗೂಡಿಸಿ ಸಂತುಷ್ಟಹೃದಯನಾಗಿ ಕೈಗಳನ್ನು ಮುಗಿದುಕೊಂಡು ಆ ಬ್ರಾಹ್ಮಣನು 
ತನಗೆ ಹೇಳಿದ ಏಳು ದಿನಗಳ ಭೂಲೋಕವಾಸದ ಅವಧಿಯ ವಿಷಯವನ್ನು 
ಅವರಿಗೆ ತಿಳಿಸಿದರು. 

೨೦೯. ಆಶ್ಚರ್ಯಕರವಾದ ಈ ವಿಷಯವನ್ನು ಕೇಳಿ ಅವರೆಲ್ಲರೂ ದುಃಖ 
ಸೂಚಕಗಳಾದ ಮುಖಗಳುಳ್ಳವರಾಗಿರುವಲ್ಲಿ ತಾನೇ ಜ್ಯೇಷ್ಟಪುತ್ರನಾದ 
ಸಮರಂಜಯನನ್ನು ರಾಜಗೃಹಕ್ಕೆ ಕರೆದುಕೊಂಡು ಹೋದನು. 

೨೧೦. ಮಹಾಪ್ರಾಜ್ಞನಾದ ಆ ದಿವೋದಾಸನು ಅತನಿಗೆ ರಾಜ್ಯಾಭಿಷೇಕ 
ವನ್ನು ಮಾಡಿದನು. ಪುರಜನರನ್ನೂ ದೇಶದ ಜನರನ್ನೂ ಆತನ ಆಳ್ವಿಕೆಯಲ್ಲಿಗು 
ವಂತೆ ಪ್ರಸನ್ನಚಿತ್ತರನ್ನಾಗಿ ಮಾಡಿದ ಬಳಿಕ ಪ್ರಣ್ಯಾಶ್ಮನಾದ ಆ ದೊರೆಯು 
ಪುನಃ ಕಾಶೀಕ್ಟೇತ್ರವನ್ನು ಸೇರಿದನು. 

೨೧೧. ಬುದ್ದಿ ಕುಶಲನೂ, ಶತ್ರುಂಜಯನೂ ಆದ ಆ ಭೂಪಾಲಕನು 
ಕಾಶೀನಗರಕ್ಕೆ ಬಂದು ಗಂಗಾನದಿಯ ಸಶ್ಚಿಮೆತೀರದಲ್ಲಿ ಉತ್ತಮವಾದ 
ಪ್ರಾಸಾದವೊಂದನ್ನು ನಿರ್ಮಾಣಮಾಡಿಸಿದನು. 


ಅಷ್ಮಪಂಚಾಶತ್ತಮೋತಧ್ಯಾಯಃ ೧೬೫ 


ರಿಪೂನ್ಸಮಘಥ್ಯ ಸಮರೇ ಯಾವತೀ ಶ್ರೀರುಪಾರ್ಜಿತಾ । 


ತಾವತ್ಯಾ ಸ ಹಿ ಭೂಪಾಲಃ ಶಿನಾಲಯಮಚೀಕ್ಷೃಪತ್‌ ॥ ೨೧೨ ॥ 
ಭೂಪಾಲಲಕ್ಷ್ಮೀರಖಲಾ ಯತ್ತತ್ರವಿನಿಯೋಜಿತಾ । 

ಭೂಪಾಲಶ್ರಿ ೀರಿತಿಖ್ಯಾತಾ ತತಃ ನ ಭೂರಭೂಚ್ಛು ಭಾ ॥ ೨೧೩ ॥ 
ದಿವೋದಾಸೇಶ್ವ ರಂ ಲಿಂಗಂ ಪ್ರತಿಸ್ಮಾಸ್ಯ ರಿಪುಂಜಯಃ | 

ಕೃತಕೃ ತ್ಯಮಿವಾತ್ಕಾ ನಮಮನ್ಯತ ನಕೀಶ್ವ ರಃ ॥ ೨೧೪ ॥ 
ಆಥೈೈಕಸ್ನಿನ್ನಿ ನೇ ರಾಜಾ ತಲ್ಲಿಂಗಂ ನಿಧಿಪೂರ್ವಕಂ 

ಸಮಭ್ಯರ್ಚ್ಯ ನಮಸ್ಕೃತ್ಯ ಯಾನತ್ತುಷ್ಟಾವ ತುಷ್ಪಿದಂ " ೨೧೫ ॥ 
ತಾವನ್ನಭೋಂಂಗಣಾದಾಶು ದಿವ್ಯಂ ಯಾನಮವಾತರತ್‌ । 

ಪಾರ್ಷದೈಃ ಪರಿತಃ ಕೀರ್ಣಂ ಶೂಲಖಸ್ಟಾಂಗಪಾಣಿಭಿಃ ॥ ೨೧೬ ॥ 
ಅತ್ಯಾದಿತ್ಯಾಗ್ನಿತೇಜೋಭಿರ್ಭಾಲನೇತ್ರೆಃ ಕಪರ್ದಿಭಿಃ । 
ಶುದ್ಧಸ್ಫಟಕಸಂಕಾಶೈರಂಗೈರ್ದೀಪ್ತನಭೋಂಂಗಣೈಃ ॥ ೨೧೭ ॥ 


i ಇಸ 


೨೧೨. ಶತ್ರುಗಳನ್ನು ಯುದ್ಧ ಗಳಲ್ಲಿ ಪರಾಜಯಗೊಳಿಸಿ ಎಷ್ಟು ಐಶ್ವ ರ್ಯ 
ವನ್ನು ದ ನೊ, ಅದೆಲ್ಲವನ್ನೂ ವಿನಿಯೋಗಿಸಿ ಆ ಸುಜಾ 
ಉತ್ತಮವಾದ ಶಿವಾಲಯವೊಂದನ್ನು ಕಟ್ಟಿಸಿದನು. 

೨೧೩. ಅಲ್ಲಿ ಭೂಪಾಲಕನ ತ ಸತ ಗವೂ ದೇವಾಲಯ ನಿರ್ಮಾಣ 
ದಲ್ಲಿ ನಿಯೋಜಿತವಾದುದರಿಂದ ಪವಿತ್ರವಾದ ಆ ಪ್ರದೇಶವೆಲ್ಲವೂ ಅಂದಿನಿಂದ 
ಭೂಪಾಲಶ್ರೀಯೆಂಬುದಾಗಿಯೇ ಪ್ರಸಿದ್ಧಿಯನ್ನು ಸಜೆಯಿತು. 

೨೧೪. ಶತ್ರುಸಂಹಾರಕನಾದ ಆ ಮಹಾರಾಜನು ದಿವೋದಾಸೇಶ್ವರವೆಂಬ 
ಲಿಂಗವನ್ನು ಪ್ರತಿಷ್ಠೆ ಗೊಳಿಸಿ ತಾನು ಕೃತಕೃತ್ಯನಾದೆನೆಂದು ಸಂತೋಷಗೊಂಡನು. 

೨೧೫. ಬಳಿಕ ಒಂದಾನೊಂದು ದಿನ ಆ ಲಿಂಗಕ್ಕೆ ವಿಧಿಪೂರ್ವಕವಾಗಿ 
ಸೋಡಶೋಪಚಾರಯುಕ್ತವಾದ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಆ ದಿವೋ 
ದಾಸನು ಸಕಲ ಸಂತೋಷಗಳನ್ನೀಯುವ ಮಹೇಶ ಶರನನ್ನು ಸೊ ಓೋತ್ರಮಾಡಿದನು. 

೨೧೬. ಅಷ್ಟರಲ್ಲಿಯೇ ಆಕಾಶದಿಂದ A, ಖಟ್ದಾ ಎಂಗಗಳನ್ನು ಕೈಗಳಲ್ಲಿ 
ಧರಿಸಿದ ಕಾರನ ೫.೫೬ ಸುತ್ತುವರೆಯಲ್ಪ ಟ್ಟ ; ದಿವ್ಯವಾದ ನಿಮಾನವೊಂದು 
ಆತನಿದ್ದಲ್ಲಿ ಗೆ ವೇಗವಾಗಿ ಇಳಿದು ಬಂದಿತು. 

೨೧೭, ಆ ಪಾರ್ಷದರು ಸೂರ್ಯ ಮತ್ತು ಅಗ್ನಿಗಳನ್ನೇ ತಮ್ಮ ತೇಜಸ್ಸಿ 
ನಿಂದ ಧಿಕ್ಕರಿಸುತ್ತ, ಹಣೆಗಣ್ಣುಗಳಿಂದಲೂ, ಜಟಾಜೂಟಗಳಿಂದಲೂ, ಕೂಡಿ 
ದವರಾಗಿ ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತಿರುವ ತಮ್ಮ ದೇಹಗಳ ಕಾಂತಿ 
ಯಿಂದ ಆಕಾಶವನ್ನೆಲ್ಲ ಬೆಳಗುತ್ತಿದ್ದರು. 


೧೬೬ ಶ್ರೀ ಸ್ಕಾಂದಮಹಾಪುರಾಣಂ 


ನಿಭೂಷಾ ಹಿ ಫಣಾರತ್ನಜ್ಯೋತಿಃ ಪೂಜಿತನಿಗ್ರಹೈಃ । 


ನಿತ್ಯಪ್ರಕಾಶಸಂತ್ರಸ್ತತಮಃ ಶ್ರಿತಶಿರೋಧರೈಃ ॥ ೨೧೮ ॥ 
ಚಾಮರವ್ಯಗ್ರಹಸ್ತಾಗ್ರರುದ್ರಕನ್ಯಾಶತಾವೃತಂ । 

ಅಥ ಪಾರಿಷದೈ ರಾಜಾ ದಿವ್ಯಸ್ತಗನುಲೇಪನೈಃ ॥ ೨೧೯ ॥ 
ದಿನ್ಶೈರ್ಭುಕೂಲನೇಪಥೈೆ 4ರಲಂಚಕ್ರೇ ಮುದಾಸ್ಟಿತೈಃ । 
ತ್ರಿನೇತ್ರೀಕೃತಸದ್ಭಾಲಂ ಶ್ಯಾಮಾಕೃತಶಿರೋಧರಂ ॥ ೨೨೦ ॥ 
ಸುಗೌರೀಕೃತಸರ್ನಾಂಗಂ ಕಪರ್ದೀಕೃತಮೌಲಿಜಂ । 
ಚತುರ್ಭುಜೀಕೃತತನುಂ ಭೂಷಣೀಕೃತಪನ್ನಗಂ ॥ ೨೨೧1 


ಚಂದ್ರಾರ್ಧೀಕೃತಮೂರ್ಧಾನಂ ನಿನ್ಯುಸ್ತಂ ಪಾರ್ಷದಾ ದಿನಂ ॥೨೨೨॥ 
ತದಾಪ್ರಭೃತಿ ತತ್ತೀರ್ಥಂ ಭೂಪಾಲಶ್ರೀರಿತಿ ಶೃತಂ । 

ತತ್ರ ಶ್ರಾದ್ಮಾದಿಕಂ ಕೃತ್ವಾ ದಾನಂ ದತ್ವಾ ಸ್ವಶಕ್ತಿತಃ ॥ ೨೨೩ ॥ 
ದಿವೋದಾಸೇಶ್ವರಂ ದೃಷ್ಟ್ಯಾ ಸಮಭ್ಯರ್ಚ್ಯ ಚ ಭಕ್ತಿತಃ । 
ರಾಜ್ಞಶ್ವಾಖ್ಯಾಯಿಕಾಂ ಶೃತ್ವಾ ನ ನರೋ ಗರ್ಭಮಾವಿಶೇತ್‌ ॥ ೨೨೪ ॥ 





೨೧೮. ಭೂಷಣಗಳಾಗಿ ಧರಿಸಿದ ಹಾವುಗಳ ಹೆಡೆ ರತ್ನಗಳ ಕಾಂತಿಯಿಂದ 
ಆವೃತಗಳಾದ ದೇಹಗಳಿಂದಲೂ, ನಿತ್ಯವಾದ ತಮ್ಮತೇಜಸ್ಸಿಗೆ ಹೆದರಿ ಮರೆಮಾಚಿದ 
ಕತ್ತಲೆಯಂತೆ ಕತ್ತಿನಲ್ಲಿ ಕಾಣುತ್ತಿರುವ ನೀಲಲಾಂಛನಗಳಿಂದಲೂ ಒಪ್ಪು 
ತ್ರಿದ್ದರು. 

೨೧೯.೨೨೨, ಆ ವಿಮಾನವು ಚಾಮರಗಳನ್ನು ಜಾಗರೂಕತೆಯಿಂದ 
ಹಿಡಿದ ಕೈಗಳುಳ್ಳ ನೂರಾರು ರುದ್ರಕನೈಯರಿಂದ ಕೂಡಿದ್ದಿತು. ಆಗಲಾ ವಾರ್ಷದ 
ಗಣಗಳು ರಾಜನನ್ನು ದಿವ್ಯ ಪುಷ್ಪ ಗಳಿಂದಲೂ, ಗಂಧಾದಿಲೇಪನಗಳಿಂದಲೂ, 
ದಿವ್ಯವಸ್ತ್ರಗಳನ್ನುಡಿಸುವುದರಿಂದಲೂ, ಸಂತೋಷದಿಂದ ಅಲಂಕರಿಸಿದರು. 
ಭಾಲದಲ್ಲಿ ಮೂರನೆಯ ಕಣ್ಣನ್ನು ತಿದ್ದಿ, ಕತ್ತಿನಲ್ಲಿ ನೀಲಕಳಂಕವನ್ನು ಧರಿಸಿ, 
/3ಂದನದಿಂದ ಸರ್ವಾಂಗಗಳಲ್ಲಿಯೂ ಗೌರಕಾಂತಿಯನ್ನು ತಳೆದು, ತಲೆಗೂದಲು 
ಗಳನ್ನು ಜಟಾಜೂಟವಾಗಿ ಕಟ್ಟ, ದೇಹದಲ್ಲಿ ಚತುರ್ಭುಜಗಳುಳ್ಳವನೂ, ಸರ್ಪ 
ಭೂಷಣಗಳನ್ನೇ ಧರಿಸಿದವನೂ, ತಲೆಯ ಮೇಲೆ ಅರ್ಧಚಂದ್ರನುಳ್ಳವನೂ ಆದ, 
ಆ ದಿವೋದಾಸ ಮಹಾರಾಜನನ್ನು ಪಾರ್ಷದರು ವಿಮಾನದಲ್ಲಿ ಕುಳ್ಳಿರಿಸಿ ಸ್ವರ್ಗ 
ಲೋಕಕ್ಕೆ ಕರೆದುಕೊಂಡು ಹೋದರು. 

೨೨೬.೨೨೪. ಅಂದು ಮೊದಲಾಗಿ ಆ ತೀರ್ಥವು ಭೂಪಾಲಶ್ರೀತೀರ್ಥ 
ವೆಂದು ಪ್ರಸಿದ ವಾಗಿರುವುದು. ಅಲ್ಲಿ ಪಿತೃಶ್ರಾದ್ಧಾದಿ ಕಾರ್ಯಗಳನ್ನು ನೆರವೇ 
ರಿಸಿ, ತನ್ನ ಶಕ್ಕೃನುಸಾರವಾಗಿ ದಾನಗಳನ್ನಿತ್ತು, ದಿಜೋದಾಸೇಶ್ವರನನ್ನು ಕಂಡು 
ಭಕ್ತಿಯುಕ್ತನಾಗಿ ಪೂಜೆಯನ್ನುಮಾಡಿ, ಆ ಮಹಾರಾಜನ ಚರಿತ್ರೆಯನ್ನು 


ಅಷ್ಟಪಂಚಾಶತ್ತಮೋಕಧ್ಯಾಯಃ ೧೬೩ 


ಆಖ್ಯಾನಮೇತನ್ನೃ ಪತೇರ್ದಿವೋದಾಸಸ್ಯ ಪಾವನಂ । 


ಪಠಿತ್ವಾ ಪಾಠಯಿತ್ವಾಪಿ ನರಃ ಪಾಪೈಃ ಪ್ರಮುಚ್ಯತೇ ॥ ೨೨೫ ॥ 
ದಿವೋದಾಸಶುಭಾಖ್ಯಾನಂ ಶೃತ್ವಾ ಯಃ ಸಮರಂ ನಿಶೇತ್‌ 1 

ನ ಜಾತು ಜಾಯತೇ ತಸ್ಯ ಭಯಂ ವೈರಿಕೃತಂ ಕ್ವಚಿತ್‌ ॥ ೨೨೬ ॥ 
ದಿವೋದಾಸಕಥಾ ಪುಣ್ಯಾ ಮಹೋತ್ಪಾತನಿಕೃಂತನೀ । 

ಪಠನೀಯಾ ಪ್ರಯತ್ನೇನ ಸರ್ನವಿಘ್ನೋಪಶಾಂತಯೇ ॥ ೨೨೭॥ 
ನಾವೃಷ್ಟಿರ್ಜಾಯತೇ ತತ್ರ ನಾಕಾಲಮರಣಾದ್ಭಯಂ | 

ದೈವೋದಾಸೀ ಕಥಾ ಯತ್ರ ಸರ್ವಪಾತಕನಾಶಿನೀ ॥ ೨೨೮ ॥ 
ಅಸ್ಯಾಖ್ಯಾನಸ್ಕ್ಯ ಸಠನಾದ್ವಿಷ್ಟೋರಿವ ಮನೋರಥಫಾಃ । 

ಸಂಪೂರ್ಣತಾಂ ಗನಿಂಷ್ಯಂತಿ ಶಂಭೋಶ್ಲಿಂತಿತಕಾರಿಣಃ ॥ ೨೨೯ 1 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಧೇ «ದಿವೋದಾಸನಿರ್ವಾಣಪ್ರಾಪ್ತಿ ವರ್ಣನಂ'' 
ನಾಮಾಷ್ಟಪಂಚಾಶತ್ತ ಮೋಂಧ್ಯಾಯಃ 


ಕೇಳಲು ಯಾವ ಮಾನನನೂ ಪುನಃ ತಾಯಿಯ ಗರ್ಭದಲ್ಲಿ ದುಃಖವನ್ನನು 
ಭವಿಸುವುದಿಲ್ಲ. 

೨೨೫. ದಿವೋದಾಸರಾಜನ ಈ ಆಖ್ದಾ ನವು ಪರಮಪವಿತ್ರ ವಾದುದು. 
ಇದನ್ನು ಪಠನಮಾಡಿದ ಮಾನವನೂ, ಇತರರಿಗೆ ಜ್ರತಾಣಿಕೂನನಾಗಿ ಹೇಳಿಸಿ 
ದವನೂ ಸಕಲಪಾತಕಗಳಿಂದಲೂ ಮುಕ್ತರಾಗುವರು. 

೨೨೬, ದಿವೋದಾಸನ ಪವಿತ್ರಚರಿಕ್ರಿಯನ್ನು ಕೇಳಿ ಯಾವ ಕ್ಪೃತ್ರಿಯನು 
ಯುದ್ದರಂಗವನ್ನು ಪ್ರ ವೇಶಿಸುವನೊ, ಅವನಿಗೆಂದಿಗೂ ಸ್ವ ಲ್ಪವಾದರೂ ಶತ್ರುಗಳ 
ಕಡೆಯಿಂದ ಭಯನೆ ಂಬುದುಂಟಾಗುವುದಿಲ್ಲ. 

೨೨೭. ಈ ದಿವೋದಾಸನ ಕಥೆಯ: ಪುಣ್ಯಪ್ರದವೂ, ಮಹಾಪಾತಕಗಳನ್ನು 
ನಾಶಗೊಳಿಸುವುದೂ ಆಗಿರುವುದು. ಸಕಲ ಕಾರ್ಯಗಳಲ್ಲಿಯೂ ವಿಘ್ನಗಳನ್ನು 
ದೂರಗೊಳಿಸಲು ಪ್ರತಿಯೊಬ್ಬ ನೂ ಇದನ್ನು ಅವಶ್ಯ ಕವಾಗಿ' ಪಠನಮಾಡಬೇಕು. 

೨೨೮. ಯಾವ ದೇಶದಲ್ಲಿ ದಿವೋದಾಸ ಮು ಕಾಣನ ಚರಿತ್ರೆಯು ಪುರಾಣ 
ರೂಪವಾಗಿ ಹೇಳಲ್ಪಡುತ್ತಿ ಕ್ಕಿರುವುದೊ, ಸಕಲಪಾತಕಗಳನ್ನೂ ನಾಶಗೊಳಿಸುವ 
ಆ ಕಥೆಯ ಮಹಿಮೆಯಿಂದ ಆ ದೇಶದಲ್ಲಿ ಅನಾವೃಷ್ಟಿಯುಂಬಾಗುವು ದಿಲ್ಲ. 
ಜನರಿಗೆ ಎಂದಿಗೂ ಅಕಾಲಮೃ ತ್ಯುವಿನಿಂದ ಭಯವುಂಟಾಗಲಾರದು. 

೨೨೯, ಮಹೇಶ್ವ ರನ ಮನಸ್ಸಿ ನಲ್ಲಿದ್ದ ಕಾರ್ಯವನ್ನು ಕೈಗೂಡಿಸಿದ ಮಹತಿ 
ವಿಷ್ಣುವಿನ ಮನೋರಥಗಳೆಲ್ಲವೂ ಸಿದಿ ಸಿದಂತೆಯೇ, ಈ ಉಪಾಖಾ ನವನ್ನು ಕೇಳಿದ 
ಮತ್ತು ಪಠನಮಾಡಿದ ಮನುಷ್ಯರ ಇಷ್ಟಾರ್ಥಗಳೂ ನೆಗವೇರುವುವು. 

ಇಲ್ಲಿಗೆ ಎಂಬತ್ತೊ SFE, ಶ್ಲೊ (ಕೆಗಳ ಸಂಹಿತೆಯೆಂದು ಪ ಕ್ರೃಸಿದ್ಧ ವಾದ 

ಶ್ರೀ ಸ್ಕಾಂದಮ ಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
" ದಿವೋದಾಸನ ನಿರ್ವಾಣಪ್ರಾಪ್ತಿವರ್ಣನ ವೆಂಬ 


1 ಶ್ರೀಃ ॥ 


ಅಥೈ ಕೋನಷಸ್ಕಿತಮೋಃಧ್ಯಾಯಃ 
ಪಂಚನದಾವಿಭಾ೯ವವರ್ಣನಂ 
ಅಗಸ್ತ್ಯ ಉವಾಚ: 
ಸರ್ವಜ್ಞ. ಹೃದಯಾನಂದ ಗೌರೀಚುಂಬಿತಮೂರ್ಥಜ । 
ತಾರಕತಾತಳ ಷಡ್ಡ ಕ್ರ ತಾರಿಣೇ ಭದ್ರಕಾರಿಣೇ Hon 
ಸರ್ವಜಾ ್ಲಾನನಿಧೇ ತುಲ ೦ ನಮಃ ಸರ್ವಜ್ಞ ಸ್ಞಸೂನವೇ | 
ಸರ್ವಥಾ ಜಿತಮಾರಾಯ ಕುಮಾರಾಯ ಮಹಾತ್ಮನೇ ॥೨॥ 
ಕಾಮಾರಿಮರ್ಥನಾರೀಶಂ ವೀಕ್ಷ್ಯ ಕಾಮಕೃತಂ ಕಲ | 
ಯೋ ಜಿಗಾಯ ಕುಮಾರೋಃಪಿ ಮಾರಂ ತಸ್ಮೈ ನಮೋಸ್ತು ತೇ ॥೩॥ 
ಯದುಕ್ತಂ ಭವತಾ ಸ್ಕಂದ ಮಾಂಯಾದ್ವಿಜವಪುರ್ಹರಿಃ । 








ಕಾಶ್ಯಾಂ ಪಂಚನದಂ ತೀರ್ಥಮಧ್ಯಾಸಾತೀವ ಪಾವನಂ ॥೪॥ 
ಭೂರ್ಭುವಃ ಸ್ವಃ ಪ್ರದೇಶೇಷು ಕಾಶೀ ಪರನುಪಾವನಂ । 
ತತ್ರಾಪಿ ಹರಿಣಾಜ್ಞಾ ಯಿ ತೀರ್ಥಂ ಸಂಚನದಂ ಪರಂ nn 
ಕನ್ನಡದ ಅನುವಾದ 
ಸಂಚನದಾನಿರ್ಭಾವನರ್ಣನ 


೧-೨. ಅಗಸ್ಕೃನು ಹೇಳುತ್ತಾನೆ ಸರ್ವಜ್ಞ ನಾದ ಮಹಾದೇವನ ಹೃ ದ 
ಯಕ್ಕೆ ಆನಂದವನ್ನುಂಟುಮಾಡುವವನೂ, ಗೌರಿಯು ಮುದ್ದಿಡುವ ತಲೆಗೂದಲು 
ಳ್ಳವನೂ, ತಾರಕಾಸುರನನ್ನು ನಿಗ್ರಹಿಸಿದವನೂ, ಸಡಾನನನೂ, ಸಂಸಾರದಿಂದ 
ಚಡೆಹಾಯಸುವನಕೂ, ಮಂಗಳವನ್ನುಂಟುಮಾಡುವವನೂ, ಅಷ್ಟ್ರಾದಶವಿದ್ಯೈೆಗಳ 
ನಿಧಿಯೂ, ಪರಮೇಶ್ವರನ ಪುತ್ರನೂ, ಕಾಮವನ್ನು ಸಂಪೂರ್ಣವಾಗಿ ಜಯಿಸಿ 
ದವನೂ, ಕುಮಾರಸ್ಪಾಮಿಯೂ, ಮಹಾತ್ಮನೂ ಆದ ನಿನಗೆ ನಮಸ್ಕರಿಸುವೆನು. 

೩. ಕಾಮವೈರಿಯೆನಿಸಿದ ಶಿವನೂ ಕಾಮದ ಫಲವಾಗಿಯೇ ಅರ್ಧನಾರೀಶ್ವರ 
ನ್‌ದುದನ್ನು ಕಂಡು ಶಿಶುವಾದರೂ ಮನ್ಮಥನನ್ನು ಜಯಿಸಿದ ನಿನಗೆ ನಮಸ್ಕಾರ 
ವನ್ನು ಮಾಡುತ್ತಿರುವೆನು. 

೪. ಎಲೈ ಸ್ವಂದನೆ! ಹಿಂದೆ ಶ್ರೀಹರಿಯು ಮಾಯಾಬ್ರಾ ಹ್ಮಣನ ವೇಷ 
ವನ್ನು ಧರಿಸಿದವನಾಗಿ ದಿವೋದಾಸನಿಗೆ ಉಪದೇಶವನ್ನುಮಾಡಿ ಕಾಶೀಕ್ಷೇತ್ರದಲ್ಲಿ 
ಪರಮಪವಿತ್ರವಾದ ಪಂಚನದ ತೀರ್ಥವನ್ನು ಸೇರಿ ನಿಂತನೆಂದು ಹೇಳಿಡೆಯಲ್ಲವೆ. 

೫. ಮೂರು ಲೋಕಗಳಲ್ಲಿಯೂ ಕಾಶೀಕ್ಷೈ (ತ್ರವೇ ಪರಮಪವಿತ್ರವಾದ 
ಪ್ರದೇಶವೆಂದು ವಿಖ್ಯಾತವಾಗಿರುವುದು. ಅದರಲ್ಲಿಯೂ ಪಂಚನದ ತೀರ್ಥವೇ 
ಸರ್ವೋತ್ರಮವನೆಂದು ಶ್ರೀ ಹರಿಯು ನಿಶ್ಚಯಿಸಿದನು. 


ಏಕೋನಸಸ್ಮಿತಮೋ9ಧ್ಯಾಯಃ ೧೬೯ 


ಕುತಃ ಪಂಚನದಂ ನಾಮ ತಸ್ಕ ತೀರ್ಥಸ್ಯ ಷಣ್ಮುಖ । 


ಕುತಶ್ಚ ಸರ್ವತೀರ್ಥೇಭ್ಯಸ್ತದಾಸೀತ್ಸಾವನಂ ಪರಂ ॥೬॥ 
ಕಥಂ ಚ ಭಗವಾನ್ವಿಷ್ಣು ರಂತರಾತ್ಮ್ಮಾ ಜಗತ್ಪತಿಃ । 

ಸರ್ವೇಷಾಂ ಜಗತಾಂ ಪಾತಾ ಕರ್ತಾ ಹರ್ತಾ ಚ ಲೀಲಯಾ ॥೭॥ 
ಅರೂಪೋ ರೂಪಮಾಪನ್ನೋ ಹ್ಯವ್ಯಕ್ತೋ ವ್ಯಕ್ತತಾಂ ಗತಃ । 
ನಿರಾಕಾರೋ ಪಿ ಸಾಕಾರೋ ನಿಷ್ಟಸಂಚಃ ಪ್ರಪಂಚೆಭಾಕ್‌ Hou 
ಅಜನ್ಮಾನೇಕಜನ್ಮಾ ಚ ಸ್ವನಾಮ್ನಾ ಸ್ಪುಟನಾಮಭೃತ್‌ | 
ನಿರಾಲಂಚೋಖಿಲಾಲಂಚೋ ನಿರ್ಗುಣೋಪಿ ಗುಣಾಸ್ಪದಂ ॥೯॥ 
ಅಹೃಷೀಕೋ ಹೃಷೀಕೇಶೋಂಪ್ಯನಂಘಿರಪಿ ಸರ್ವಗಃ । 

ಉಪಸಂಪೃತ್ಯ ರೂಪಂ ಸ್ವಂ ಸರ್ವವ್ಯಾಪೀ ಜನಾರ್ದನಃ !೧೦॥ 
ಸ್ಥಿತಃ ಸರ್ವಾತ್ಮಭಾನೇನ ತೀರ್ಥೇ ಪಂಚನದೇ ಪರೇ । 

ಏತದಾಖ್ಯಾಹಿ ಷಡ್ಜಕ್ಟ್ರ ಪಂಚನಕ್ಕ್ರಾದ್ಯಥಾಶೃತಂ ॥ ೧೧॥ 














೬. ಷಣ್ಮುಖನೆ! ಆ ತೀರ್ಥಕ್ಕೆ ಸಂಚನದವೆಂಬ ನಾಮವು ಹೇಗೆ ಸಂಭವಿ 
ಸಿತು? ಮತ್ತು ಕಾಶಿಯಲ್ಲಿರುವ ಸಮಸ್ತ ತೀರ್ಥಗಳಲ್ಲಿಯೂ ಅದು ಪರಮ 
ಪಾನನನೆನಿಸಲು ಕಾರಣವೇನು? 

೭. ಷಡ್ಲುಣೈಶ್ವರ್ಯಭರಿತನೂ, ಜೀವಗ ಅಂತರಾತ್ಮನೂ, ಜಗನ್ನಾಥನೂ 
ಆದ ಮಹಾವಿಷ್ಣುವು ಸಕಲ ಲೋಕಗಳನ್ನೂ ಲೀಲಾಮಾತ್ರದಿಂದಲೇ ಪಾಲಿಸು 
ವನು, ಸೃಷ್ಟಿಮಾಡುವನು ಮತ್ತು ಸಂಹರಿಸುವನು. 

ಆ. ರೂಪರಹಿತನಾದರೂ ವ್ಯಕ್ತರೂಪವನ್ನು ಧರಿಸಿರುವನು. ಅವ್ಯಕ್ತ 
ನಾದರೂ ಜನರ ನೇತ್ರಗಳಿಗೆ ವ್ಯಕ್ತನಾಗಿರುವನು. ಸ್ವತಃ ನಿರಾಕಾರನಾದರೂ 
ಆಕಾರಸಹಿತನಾಗಿರುವನು. ಜನನಮರಣರೂಪವಾದ ಪ್ರಪಂಚದ ಸಂಪರ್ಕ 
ವಿಲ್ಲದಿದ್ದರೂ ಪ್ರಪಂಚದಲ್ಲಿಯೇ ನೆಲಸಿರುವನು. 

೯. ಜನ್ಮರಹಿತನ್‌ದರೂ ಅನೇಕ ಅವತಾರಗಳನ್ನೆತ್ಲಿರುವನು. ನಾಮ 
ನಿರೂಪ್ಯನಲ್ಲದಿದ್ದರೂ ನ್‌ರಾಯಣಾದಿ ಸ್ಪಷ್ಟನಾಮಗಳನ್ನು ಧರಿಸಿರುವನು. ತನಗೆ 
ಯಾವ ಆಲಂಬನನಿಲ್ಲದಿದ್ದರೂ ತಾನೇ ಬ್ರಹ್ಮಾಂಡಕ್ಕೆ ಆಲಂಬನವಾಗಿರುವನು. 
ಗುಣಾತೀತನಾದರೂ ಗುಣಗಳಿಗೆ ಆಶ್ರಯನಾಗಿರುವನು. 

೧೦-೧೧. ಇಂದ್ರಿ ಯಹೀನನಾದರೂ ಇಂದ್ರಿಯಾಧಿಷ್ಠಾತೃವೆನಿಸಿರುವನು. 
ಪಾದಹೀನನಾದರೂ ಸರ್ವವ್ಯಾಪ್ತನಾಗಿರುವನು. ಇಂತಹ ಸರ್ವವ್ಯಾಪಿಯಾದ 
ಪರಮಾತ್ಮನು ತನ್ನ ಸ್ವರೂಪವನ್ನು ಸಂಕೋಚಗೊಳಿಸಿಕೊಂಡು ಉತ್ತಮವಾದ 
ಪಂಚನದತೀರ್ಥದಲ್ಲಿ ತನ್ನ ಸಾರ್ವಾತ್ಮ್ಯವನ್ನು ತೋರುತ್ತ ನಿಂತಿರುವನು. 
ಓ ಷಣ್ಮುಖನೆ! ಈ ತೀರ್ಥದ ಚರಿತ್ರೆಯನ್ನು ಪರಮೇಶ್ವರನಿಂದ ನೀನು ಕೇಳಿರು 
ವಂತೆಯೇ ಯಥಾವತ್ತಾಗಿ ನನಗೆ ನಿರೂಪಿಸುವವನಾಗು. 

೫ 


೧೭೦ ಶ್ರೀ ಸ್ಥಾಂದಮಹಾಪುರಾಣಂ 


ಸ್ಕಂದ ಉವಾಚ: 
ಕಥಯಾನಿ ಕಥಾಮೇತಾಂ ನಮಸ್ಕೃತ್ಯ ಮಹೇಶ್ವರಂ । 
ಸರ್ವಾಘೌಘಪ್ರಶಮನೀಂ ಸರ್ವಶ್ರೇಯೋನಿಧಾಯಿನೀಂ ॥ ೧೨ ॥ 
ಯಥಾ ಪಂಚನದಂ ತೀರ್ಥಂ ಕಾಶ್ಯಾಂ ಪ್ರಥಿತಿಮಾಗತಂ । 
ಯನ್ನಾಮಗ್ರಹಣಾದೇವ ಪಾಪಂ ಯಾತಿ ಸಹಸ್ರಧಾ ॥ ೧೩ ॥ 
ಪ್ರಯಾಗೋಪಿ ಹಿ ತೀರ್ಥೇಶೋ ಯತ್ರ ಸಾಕ್ಸಾತ್ಸ್ಪಯಂ ಸ್ಥಿತಃ । 
ಪಾಪಿನಾಂ ಪಾಪಸಂಘಾತಂ ಪ್ರಸಹ್ಯ ನಿಜತೇಜಸಾ ॥ ೧೪ ॥ 
ಹರಂತಿ ಸರ್ವತೀರ್ಥಾನಿ ಪ್ರಯಾಗಸ್ಯ ಬಲೇನ ಹಿ | 
ತಾನಿ ಸರ್ವಾಣಿ ತೀರ್ಥಾನಿ ಮಾಘೇ ಮಕರಗೇ ರವೌ ॥ ೧೫ ॥ 
ಪ್ರತ್ಯಬ್ದಂ ನಿರ್ಮಲಾನಿ ಸ್ಕುಸ್ತೀರ್ಥರಾಜಸಮಾಗಮಾತ್‌ । 
ಪ್ರ ಯಾಸಕಶ್ಚಾ ಪಿ ತೀರ್ಥೇಂಪ್ರ ಃ ಸರ್ವತೀರ್ಥಾರ್ಪಿತಂ ಮಲಂ ॥೧೬॥ 
ಮೆಹಾಫಿನಾಂ ಮಹಾಘಂ ಚ ಹರೇತ್ಪಾಂಚನದಾದ್ಬಲಾತ್‌ | 
ಯಂ ಸಂಚಯತಿ ಪಾಪೌಘಮಾನರ್ಷಂ ತೀರ್ಥನಾಯಕಃ । 
ತಮೇಕಮಜ್ಜನಾದೂರ್ಜೆ ತೃಜೇತೃಂಚನದೇ ಧ್ರುವಂ ॥ ೧೭॥ 

೧೨. ಸ್ಫಂದನು ಹೇಳುತ್ತಾನೆ: ಪ್ರಥಮದಲ್ಲಿ ಮಹೇಶ್ವರನಿಗೆ ನಮಸ್ಕಾರ 
ಮಾಡಿ ಸಕಲ ಪಾತಕಸಮೂಹಗಳನ್ನು ಶಮನಮಾಡುವುದೂ, ಸರ್ವಶ್ರೇಯಸ್ಸು 
ಗಳನ್ನು ಕ್ಸ ಗೂಡಿಸುವುದೂ ಆದ ಈ ಸತ್ಯಥೆಯನ್ನು ಹೇಳುವೆನು. 

ಸ್ಯ ಕಾಶೀಕ್ಷೇತ್ರದಲ್ಲಿ ಪಂಚನದ. ತೀರ್ಥವು ಹೇಗೆ ಪ್ರಸಿದ್ದಿ ್ಲಿಯನ್ನು ಪಡೆಯಿ 
ತೆಂಬುದನ್ನು ತಿಳಿಸುವೆನು. ಆ ತೀರ್ಥದ ನಾಮವನ್ನು ಚ ್ಟರೆಸುವುಪರಿಂದಲೇ 
ಪಾಸರಾಶಿಯೆಲ್ಲವೂ ಸಹಸ್ರಚ್ಛಿದ್ರ ಗಳಾಗಿ ಮಾಯವಾಗುವುದು. 

೧೪. ಅಲ್ಲದೆ ಪ್ರಯಾಗತೀರ್ಥವೆಂಬುದರಲ್ಲಿ ಮಹೇಶ್ವರನೇ ಸಾಕ್ಟಾತ್ತಾಗಿ 
ನೆಲೆಗೊಂಡಿರುವನು. ಈ ಪ್ರಯಾಗತೀರ್ಥದ ಬಲದಿಂದಲೇ ಅಲ್ಲಿಗುವ ಸಕಲ 
ತೀರ್ಥಗಳೂ ಪಾಪಿಗಳ ಪಾಪರಾಶಿಯೆಲ್ಲವನ್ನೂ ತಮ್ಮ ತೇಜಸ್ಸಿನಿಂದ ಆಕ್ರಮಿಸಿ 
ನಾಶಗೊಳಿಸುತ್ತಿರುವುವು. 

೧೫. ಮಾಘಮಾಸದಲ್ಲಿ ಸೂರ್ಯನು ಮಕರರಾಶಿಯನ್ನು ಪ್ರವೇಶಿಸಲು 
ಆ ತೀರ್ಥಗಳೆಲ್ಲವೂ ಪ್ರತಿವರ್ಷದಲ್ಲಿಯೂ ಈ ತೀರ್ಥರಾಜನನ್ನು ಸೇವಿಸುವುದ 
ರಿಂದಲೇ ತಮ್ಮ ಪಾಪಗಳನ್ನು ಕಳೆದುಕೊಂಡು ನಿರ್ಮಲಗಳಾಗುವುವು. 

೧೬. ಉತ್ತಮ ತೀರ್ಥವೆನಿಸಿದ ಪ ಪ್ರಯಾಗತೀರ್ಥವೂ ಸಹ ಸಕಲ ತೀರ್ಥ 
ಗಳೂ ತನ್ನಲ್ಲರ್ಪಿಸಿದ ಪಾಪರಾಶಿಯನ್ನಸ್ಸಿ, ಮಹಾಪಾತಕಿಗಳು ಸಾ ್ಲಿನದಿಂದ 
ತನ್ನಲ್ಲಿ ಬಿಟ್ಟ ಪಾತಕಗಳನ್ನೂ ಪಂಚನದತೀರ್ಥದ ಬಲದಿಂದ ಕಳೆದು 
ಕೊಳ್ಳುವುದು. 

೧೭. ತೀರ್ಥಶ್ರೇಷ್ಮವೆನಿಸಿದ ಪ್ರಯಾಗವು ವರ್ಷದ ಆದೃಂತವೂ ಯಾವ 


ಏಕೋನಷಷ್ಮಿಕಮೋತಧ್ಯಾಯಃ ೧೭೧ 


ಯಥಾ ಪಂಚನದೋತ್ಪತ್ತಿಸ್ತಥಾ ಚ ಕಫಯಾನ್ಯುಹಂ । 


ನಿಶಾಮಯ ಮಹಾಭಾಗ ಮಿತ್ರಾವರುಣನಂದನ ॥ ೧೮ ॥ 
ಪುರಾ ನೇದಶಿರಾನಾಮ ಮುನಿರಾಸೀನ್ಮಹಾತಪಾಃ । 
ಭೃಗುವಂಶಸಮುತ್ಸನ್ನೋ ಮೂರ್ತೊೋ ನೇದ ಇವಾಪರಃ ॥೧೯॥ 
ತಪಸ್ಯತಸ್ತಸ್ಯ ಮುನೇಃ ಪುರೋ ದೃಗ್ಗೋಚರಂ ಗತಾ । 
ಶುಚಿರಪ್ಸರಸಾಂಶ್ರೇಷ್ಠಾ ರೂಪಲಾವಣ್ಯಶಾಲಿನೀ ॥ ೨೦॥ 
ತಸ್ಯಾ ದರ್ಶನಮಾತ್ರೇಣ ಸರಿಕ್ಸುಬ್ಧಂ ಮುನೇರ್ಮನಃ । 

ಚಸ್ಕಂದ ಸ ಮುನಿಸ್ತೂರ್ಣಂ ಸಾಥ ಭೀತಾ ವರಾಂಗನಾ ॥೨೧॥ 
ದೂರಾದೇವ ನಮಸ್ಕೃತ್ಯ ತಮೃಷಿಂ ಸಾಭ್ಯಭಾಷತ । 

ಅತೀವ ಮವೇಪಮಾನಾಂಗೀ ಶುಚಿಸ್ತಚ್ಛಾ ಪಭೀತಿತಃ ॥ ೨೨ 1 
ನಾಪರಾದ್ಧೋಸ್ಮ $ಹಂ ಕಿಂಚಿನ್ಮ್ನಹೋಗ್ರತಪಸಾಂ ನಿಧೇ । 

ಕ್ಚಂತನ್ಯಂ ಮೇ ಕ್ಲಮಾಧಾರ ಕ್ಸಮಾರೂಸಾಸ್ತ ಪಸ್ವಿನಃ ॥ ೨೩ ॥ 


ಪಾಪರಾಶಿಯನ್ನು ಸಂಗ್ರಹಿಸುವುದೊ, ಅದನ್ನೆಲ್ಲ ಕಾರ್ತೀಕಮಾಸದಲ್ಲಿ ಒಂದು 
ಸ್ನಾನವನ್ನು ಮಾಡುವುದರಿಂದಲೇ ಪಂಚನದತೀರ್ಥದಲ್ಲಿ ಕಳೆದುಕೊಳ್ಳುವು 
ದೆಂಬುದು ನಿಜವು. 

೧೮. ಈ ಸಂಚನದತೀರ್ಥವು ಹೇಗೆ ಉದ್ಭವಿಸಿದುದೆಂಬ ಚರಿತ್ರೆಯನ್ನು 
ನಾನು ನಿನಗೆ ಹೇಳುವೆನು. ಮಹಾತ್ಸನೂ, ಮಿತ್ರಾವರುಣರ ಕುಮಾರನೂ ಆದ 
ಎಲ್ಫೈ ಅಗಸ್ಯನೆ! ಸಾವಧಾನದಿಂದ ಕೇಳು. 

೧೯. ಪೂರ್ವಕಾಲದಲ್ಲಿ ಮಹಾತಪಸ್ಸಂಪನ್ನನಾದ ವೇದಶಿರನೆಂಬ ಮಹಾ 
ಮುನಿಯೊಬ್ಬನಿದ್ದನು. ಆತನು ಭೃಗುವಂಶದಲ್ಲಿ ಜನಿಸಿದವನಾಗಿ ಪಾರ್ಥಿವ 
ದೇಹವನ್ನು ಧರಿಸಿದ ದೇವತೆಯಂತೆ ತೋರುತ್ತಿದ್ದನು. 

೨೦. ತಪಸ್ಸನ್ನು ಮಾಡುತ್ತಿದ್ದ ಆತನ ಸಮ್ಮುಖದಲ್ಲಿ ಒಮ್ಮೆ ಅಪ್ಸರ 
ಸ್ತ್ರೀಯಗಲ್ಲಿ ಉತ್ತಮಳೂ ರೂಪಲಾವಣ್ಯಗಳಿಂದ ಮನೋಹರಳೂ ಆದ ಶುಚಿ 
ಯೆಂಬುವಳು ಸುಳಿದಾಡುತ್ತ ಕಾಣಿಸಿಕೊಂಡಳು. 

೨೧. ಆಕೆಯನ್ನು ನೋಡಿದ ಮಾತ್ರದಿಂದಲೇ ಆ ಮುನಿಯ ಅಂತರಂಗವು 
ಅಲ್ಲಕಲ್ಲೋಲಗೊಂಡಿತು. ಅದರ ಪರಿಣಾಮವಾಗಿ ಆತನ ವೀರ್ಯವು ಸ್ಟಲಿಸಿತು. 
ಅದನ್ನು ಕಂಡು ಆ ಅಪ್ಸರಸ್ತ್ರೀಯು ಬಹುವಾಗಿ ಭಯಗೊಂಡಳು. 

೨೨, ಮತ್ತು ದೂರದಿಂದಲೇ ನಮಸ್ಕರಿಸಿ ಮೈಯು ನಡುಗುತ್ತಿರಲು 
ಆ ವ`ಹಾಮುನಿಯ ಶಾಪದಿಂದ ಭೀತಳಾಗಿ ಆತನನ್ನು ಕುರಿತು ಶುಚಿಯು 
ಹೇಳತೊಡಗಿದಳು. 

೨೩. "" ಉಗ್ರತಪಸ್ಸಿಗೆ ನಿಧಿಯಾದ ವೇದಶಿರನೆ! ನಾನು ನಿನ್ನ ವಿಷಯದಲ್ಲಿ 


೧೭೨ ಶ್ರೀ ಸ್ಕಾಂದಮಹಾಪುರಾಣಂ 


ಮುನೀನಾಂ ಮಾನಸಂ ಪ್ರಾಯೋ ಯತ್ಸವ್ಮಾದಪಿ ತನ್ಮೃದು । 


ಸ್ತ್ರಿಯಃ ಕಕೋರಹೃದಯಾಃ ಸ್ವರೂಪೇಣೈವ ಸತ್ತಮ ॥ ೨೪॥ 
ಇತಿ ಶೃತ್ವಾ ವಚಸ್ತಸ್ಯಾಃ ಶುಚೇರಪ್ಸರಸೋ ಮುನಿಃ । 
ನಿನೇಕಸೇತುನಾಸ್ತಂಭೀನ್ಮಹಾರೋಷನದೀರಯಂ ॥ ೨೫ ॥ 


ಉವಾಚ ಚ ಪ್ರಸನ್ನಾತ್ಮಾ ಶುಚೇ ಶುಚಿರಸಿ ಧ್ರುವಂ । 
ನ ಮೇಲ್ಟೋಪಿ ಹಿ ದೋಷೋತ್ರ ನ ತೇ ದೋಷೋಸಸ್ತಿ ಸುಂದರಿ ॥ 
ವಹ್ನಿಸ್ಟರೂಪಾ ಲಲನಾ ನವನೀತಸಮಃ ಪುಮಾನ್‌ । 


ಅನಭಿಜ್ಞಾ ನಂದತೀತಿ ನಿಚಾರಾನ್ಮಹದಂತರಂ ॥ ೨೭॥ 
ಸ್ನಿಹ್ಯೇದುದ್ಧ ಎತೆಸಾರೋಪಿ ವಹ್ನೇಃ ಸಂಸ್ಪರ್ಶಮಾಪ್ಯ ವೈ 1 
ಚಿತ್ರಂ ಸ್ಟ್ರ್ಯಾಖ್ಯಾ ಸಮಾಧಾನಾತ್ಪು ಮಾನ್ಸ್ಟಿ ಹೃತಿದೂರತಃ 1 ೨೮ ॥ 


ಯಾನ ಅರಾಪಧವನ್ನೂ ಮಾಡಿದವಳಲ್ಲ. ನೀನು ಸಹನೆಯೆಂಬ ಗುಣಕ್ಕೆ ನೆಲೆ 
ಮನೆಯಾಗಿರುವುದರಿಂದ ನನ್ನನ್ನು ಕ್ಸಮಿಸು. ತಸಸ್ಸಂಪನ್ನರೆಲ್ಲರೂ ಕ್ಲಮಾ 
ವಂತರೇ ಅಲ್ಲವೆ. 

೨೪. ಮುನಿಗಳ ಮನಸ್ಸೆಂಬುದು ಕಮಲಕ್ಕಿಂತಲೂ ಪ್ರಾಯಿಕವಾಗಿ ಮೃದು 
ವಾಗಿಯೇ ಇರುವುದು. ಪ್ರಾಜ್ಞ ನೆ! ಆದರೆ ಸ್ತ್ರೀಯರಾದರೊ, ಸ್ವರೂಪದಿಂದಲೇ 
ಕಠೋರಹೃದಯವುಳ್ಳವರಾಗಿರುವರು.'' 

೨೫. ಇಂತೆಂದ ಅಪ್ಸರಸ್ತ್ರೀಯಾದ ಶುಚಿಯ ಮಾತುಗಳನ್ನು ಕೇಳಿ ಆತನು 
ತನ್ನಲ್ಲಿ ಮೊದಲು ಉದ್ಭವಿಸಿದ ಉಗ್ರವಾದ ಕೋಪವೆಂಬ ನದಿಯ ವೇಗವನ್ನು 
ವಿವೇಕನೆಂಬ ಅಣೆಕಟ್ಟಿನಿಂದ ತಡೆದು ನಿಲ್ಲಿಸಿದನು. 

೨೬. ಬಳಿಕ ಆತನು ಸುಪ್ರಸನ್ನವಾದ ಅಂತಃಕರಣವುಳ್ಳವನಾಗಿ ಪ್ರತ್ಯುತ್ತರ 
ವನ್ನು ಹೇಳಿದನು. “ಎಲೈ ಶುಚಿಯೆ! ನೀನು ನಿಜವಾಗಿಯೂ ಶುಚಿರ್ಭೂತಳೇ 
ಆಗಿರುವೆ. ಸುಂದರಿ! ಈ ವಿಷಯದಲ್ಲಿ ನನ್ನಲ್ಲಿಯೂ ಕಿಂಚಿತ್ತಾದರೂ ದೋಷವಿಲ್ಲ; 
ನಿನ್ಸಲ್ಷಿಯೂ ಇಲ್ಲ. 

೨೭. ಸ್ತ್ರೀಯರ: ಸಾಧಾರಣವಾಗಿ ಬೆಂಕಿಯ ಸ್ವಭಾವದವರು. ಅವಳ 
ಸಮಾಪದಲ್ಲಿ ಪುರುಷನು ಬೆಣ್ಣೆಯಂತಾಗುವನು. ಅಥವಾ ಇದನ್ನು ಹೇಳು 
ವವರೂ ವಿಚಾರಹೀನರೆಂದೇ ನಿಶ್ಚಯಿಸಬೇಕು. ಏಕೆಂದರೆ ಇಲ್ಲಿನ ದೃಷ್ಟಾಂತ 
ದಾರ್ಷ್ಟಾಂತಗಳಲ್ಲಿಯೂ ಅನುಲ್ಲಂಘ್ಯವಾದ ಒಂದು ಅಂತರವು ಕಾಣಬರುವುದು. 

೨೮. ಮಜ್ಜಿಗೆಯಿಂದ ತೆಗೆದ ಸಾರಭೂತವಾದ ಬೆಣ್ಣೆಯು ಅಗ್ನಿಯ 
ಸಂಯೋಗದಿಂದಲೇ ಸ್ನೇಹಮಯವನಾಗುವುದು. ಆದರೆ ಪ್ರೀಯೆಂಬ ಪದಾರ್ಥದ 
ವಿಷಯದಲ್ಲಿ ಮನುಷ್ಯನು ದೂರದಲ್ಲಿದ್ದರೂ ಸ್ನೇಹಭರಿತನಾಗುವನು. ಇಂತು 
ಈ ಸಾಮ್ಯಕಥನದಲ್ಲಿ ವೈಷಮ್ಯವು ಕಂಡುಬರುತ್ತಿರುವುದು. 


ಏಕೋನಸಸ್ಮಿತಮೋರಧ್ಯಾಯಃ ೧೭೩ 


ಅತಃ ಶುಚೇ ನ ಭೇತವ್ಯಂ ತ್ವಯಾ ಶುಚಿಮನೋಗತೇ । 


ಅತರ್ಕಿತೋಪಸ್ಥಿತಯಾ ತ್ವಯಾ ಚ ಸ್ಪಲಿತಂ ಮಯಾ ॥೨೯॥ 
ಸ್ಪಲನಾನ್ನ ತಥಾ ಹಾನಿರಕಾಮಾತ್ರಪಸೋ ಮುನೇಃ | 

ಯಥಾ ಕ್ಪಣಂ ನೀಕರಣಾದ್ದಾನಿಃ ಕೋಪರಯಾಡರೇಃ ॥ ೩೦॥ 
ಕೋಪಾತ್ತಪಃ ಕ್ಷಯಂ ಯಾತಿ ಸಂಚಿತಂ ಯತ್ಸುಕೃಚ್ಛ್ಛತಃ। 
ಯಥಾಭ್ರಪಟಲಂ ಪ್ರಾಪ್ಯ ಪ್ರಕಾಶಃ ಪುಷ್ಪನಂತಯೋಃ ॥ ೩೧॥ 
ಅನರ್ಥಕಾರಿಣಃ ಕ್ರೋಧಾತ್ಮೋರ್ಥಾನಾಂ ಪರಿಜೃಂಭಣಂ 1 

ಕೈ ವಾ ಖಲಜನೋತ್ಸೇಧಾತ್ಸಾಧೂನಾಂ ಪರಿನರ್ಧನೆಂ ॥ ೩೨ ॥ 
ಅಮರ್ಷೇ ಕರ್ಷತಿ ನುನೋ ಮನೋ ಭೂಸಂಭವಃ ಕುತಃ । 
ವಿಧುಂತುದೇ ದುತತ್ಯುಚ್ಚೈರ್ನಿಧುಂ ಕುತ್ರಾಸ್ತಿ ಕೌಮುಜೇ ॥ ೩೩ 
ಜ್ವಲತೋ ಕೋಷದಾನಾಗ್ನೇಃ ಕ್ಲ ವಾ ಶಾಂತಿತರೋಃ ಸುಖಂ । 

ದೃಷ್ಟಾ ಶೇನಾಸಿ ಕಂ ಕ್ಯಾಪಿ ಸಿಂಹಾತ್ಕಲಭಸುಸೃತಾ 1 ೩೪ ॥ 





೨೯. ನಿರ್ಮಲಮನಸ್ಮಳಾದ ಶುಚಿಯೆ! ಆದುದರಿಂದ ನೀನು ಭಯಪಡ 
ಬೇಕಾದ ಕಾರಣವಿಲ್ಲ. ನೀನೂ ಉದ್ದೇಶಪುರ್ವಕವಾಗಿ ಇಲ್ಲಿಗೆ ಬಂದವಳಲ್ಲ. 
ನನಗೂ ಸ್ವಾಭಾವಿಕವಾಗಿಯೇ ರೇತಃಸ್ಟಲನವುಂಟಾಯಿತು. 

೩೦. ವೈರಿಯ ವಿಷಯದಲ್ಲಿ ಕೋಪವನ್ನು ತಾಳಲು ಒಂದು ಕ್ಷಣವಾದರೂ 
ಮನಸ್ಸನ್ನು ಸಡಿಲಿಸುವುದರಿಂದ ಮುನಿಯ ತಪಸ್ಸಿಗೆ ಎಷ್ಟು ಹಾಠಿಯುಂಟಾಗು 
ವುದೊ, ಅಷ್ಟು ಹಾನಿಯು ಆಶಾಜನಿತವಲ್ಲದ ರೇತಃಸ್ಟಲನದಿಂದ ಎಂದಿಗೂ 
ಉಂಟಾಗಲಾರದು. 

೩೧. ಮೇಘಜಾಲವು ಆವರಿಸಲು ಸೂರ್ಯಚಂದ್ರರ ಪ್ರಕಾಶಗಳು ಕ್ಷಣ 
ಮಾತ್ರದಲ್ಲಿ ಹೇಗೆ ಮಂದವಾಗುವುವೋ, ಹಾಗೆಯೇ ಕೋಪದಿಂದ ಬಹುಕಷ್ಟ 
ದಿಂದಾರ್ಜಿತವಾದ ತನಸ್ಸೂ ಸಹ ಕ್ಷಯವನ್ನು ಹೊಂದುವುದು. 

೩೨-೩೩. ಸರ್ವಾನರ್ಥಗಳಿಗೆ ಮೂಲಕಾರಣನಾದ ಕ್ರೋಧವುಳ್ಳ ಮನುಷ್ಯ 
ನಿಗೆ ಯಾವ ಪುರುಷಾರ್ಥಗಳು ತಾನೆ ಲಭಿಸುವುವು? ಮಷ್ಟಜನರಿಗೇ ಔನ್ನತ್ಯ 
ಮತ್ತು ಮರ್ಯಾಪೆಗಳು ನಡೆಯುತ್ತಿರುವ ಸ್ಥಳದಲ್ಲಿ ಸಾಧುಗಳ ಏಳಿಗೆಯು 
ಎಂತು ನಡೆದೀತು? ಕೋಪವೆಂಬುದು ಮನಸ್ಸನ್ನು ಆವರಿಸಲು ಅದರಲ್ಲಿ ಕಾಮ 
ವಾಸನೆಯು ಹೇಗೆ ಉಂಟಾಗುವುದು. ಕೇತುವು ಚಂದ್ರನ ಪೂರ್ಣಮಂಡಲ 
ವನ್ನು ಗ್ರಾಸಮಾಡಿರಲು ಬೆಳದಿಂಗಳುಂಟಾಗುವ ಸಂಭವವೆಲ್ಲಿಯದು? 

೩೪. ಕೋಪನೆಂಬ ಬೆಂಕಿಯು ಕಾಳ್ಕಿಚ್ಚಾಗಿ ಮನಸ್ಸಿನೊಳಗೆಲ್ಲ ಉರಿಯು 
ತಿರಲು ಶಾಂತಿಯೆಂಬ ವೃಕ್ಸಪು ಸುಖವಾಗಿರುವುದೆಂತು? ಯಾರಿಂದಲಾದರೂ 
ಸಿಂಹನ ಹಿಡಿತಕ್ಕೆ ಸಿಕ್ಕಿದ ಆನೆಯ ಮರಿಯು ಸ್ಪಸ್ಥವಾಗಿದ್ದುದು ಕಾಣಲ್ಪಟ್ಟತೆ? 


೧೭೪ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಮಾತ್ಸರ್ವಪ್ರಯತ್ನೇನ ಪ್ರತೀಪಃ ಪ್ರತಿಘಾತುಕಃ 1 


ಚತುರ್ವರ್ಗಸ್ಯ ದೇಹಸ್ಯ ಪರಿಹೇಯೋ ನಿಸಶ್ಲಿತಾ ॥ ೩೫0 
ಇದಾನೀಂ ಶೃಣು ಕಲ್ಯಾಣಿ ಕರ್ತವ್ಯಂ ಯತ್ವಯಾ ಶುಚೇ । 
ಅನೋಫಘಬೀಜಾ ಹಿ ವಯಂ ತದ್ಬೀಜಮುರರೀಕುರು 1 ೩೬॥ 
ಏತಸ್ಮಿನ್ರಕ್ಷಿತೇ ವೀರ್ಯ ಪರಿಸ್ಕನ್ನೇ ತ್ವದೀಕ್ಸೃಣಾತ್‌ । 

ತ್ವಯಾ ತವ ಭವಿತ್ರೆ 1 ಂ ಕನ್ಯಾರತ್ನಂ ಮಹಾಶುಚಿ Hac 
ಇತ್ಯುಕ್ತಾ ತೇನ ಮುನಿನಾ ಪುನರ್ಜಾತೇವ ಸಾಪ್ಸರಾಃ । 

ಮಹಾಪ್ರಸಾದ ಇತ್ಯುಕ್ತ್ಯಾ ಮುನೇಃ ಶುಕ್ರಮಜೀಗಿಲತ್‌ ॥ ೩೮ ॥ 
ಅಥ ಕಾಲೇನ ದಿನ್ಯಸ್ತ್ರೀ ಕನ್ಯಾರತ್ನಮಜೀಜನತ್‌ । 

ಅತೀನ ನಯನಾನಂದಿ ನಿದಾನಂ ರೂಪಸಂಪದಾಂ Warn 
ತಸ್ಕೈನ ನೇದಶಿರಸ ಅಶ್ರಮೇ ತಾಂ ನಿಧಾಯ ಸಾ! 

ಶುಚಿರಪ್ಸರಸಾಂ ಶ್ರೇಷ್ಠಾ ಜಗಾಮ ಚ ಯಥೇಪ್ಸಿತಂ ॥ ೪೦ ॥ 


೩೫. ಆದುದರಿಂದ ಬುದ್ಧಿ ವಂತನಾದವನು ಧರ್ಮಾರ್ಥಕಾಮನಮೋಕ್ಸ 
ರೂಸವಾದ ಧರ್ಮದೇಹವನ್ನು ನಾಶಗೊಳಿಸುವ ಶತ್ರುವಾದ ಕ್ರೋಧವನ್ನು ಸರ್ವ 
ಪ್ರಕ್‌ರದಿಂದಲೂ ಹೇಯವೆಂದು ತಿಳಿದು ದೂರಮಾಡಬೇಕು. 

೩೬. ಎಲೌ ಶುಚಿಯೆ! ಸೌಭಾಗ್ಯವತಿಯಾದ ನೀನು ಈಗ ಮಾಡಬೇಕಾಗಿ 
ರುವ ಕಾರ್ಯವನ್ನು ಹೇಳುವೆನು, ಕೇಳು. ನಾವು ವ್ಯರ್ಥವಲ್ಲದ ಬೀಜವುಳ್ಳ 
ವರು. ಆದುದರಿಂದ ನೀನು ಈ ವೀರ್ಯವನ್ನು ಗರ್ಭದಲ್ಲಿ ಧರಿಸು. 

೩೭. ನಿನ್ನನ್ನು ನೋಡಿದುದರಿಂದಲೇ ಸ್ಪಲಿತನಾದ ಈ ವೀರ್ಯವನ್ನು 
ನೀನೇ ರಕ್ಷಿಸಲು ನಿನ್ನ ಉದರದಲ್ಲಿ ಅತ್ಯಂತ ನಿರ್ಮಲವಾದ ಕನ್ಯಾರತ್ನವೊಂದು 
ಜನಿಸುವುದು. 

೩೮. ಇಂತೆಂದು ಆ ಮಹಾಮುನಿಯ ಹೇಳಲು ತನಗೆ ಪುನರ್ಜನ್ಮ 
ವುಂಟಾಯಿತೆಂದು ತಿಳಿದು ಆ ಅಪ್ಸರಸ್ತ್ರೀಯು ಮಹಾಪ್ರಸಾದನೆಂದು ಸ್ವೀಕರಿಸಿ 
ಆತನ ವೀರ್ಯವನ್ನು ಧಾರಣಮಾಡಿದಳು. 

೩೯. ಬಳಿಕ ಉಚಿತಕಾಲದಲ್ಲಿ ನೋಡಿದವರ ಮನಸ್ಸಿನ ಆನಂದದ 
ಖನಿಯೆಂಬಂತೆ ರೂಪಲಾವಣ್ಯಗಳಿಂದ ಕೂಡಿದ ಒಂದು ಕನ್ಯಾಮಣಿಯನ್ನು 
ಅನ್ಸರಸ್ತ್ರೀಯಾದ ಆ ಶುಚೀದೇವಿಯು ಪ್ರಸವಿಸಿದಳು. 

೪೦. ಅಪ್ಸರೋತ್ತಮೆಯಾದ ಆಕೆಯು ಆ ಹೆಣ್ಣುಮಗುವನ್ನು ತಂದೆ 
ಯಾದ ವೇದಶಿರಮಹಾಮುನಿಯ ಆಶ್ರಮದಲ್ಲಿಯೇ ಬಿಟ್ಟು ತನಗೆ ಇಷ್ಟಬಂದಲ್ಲಿಗೆ 
ಹೊರಟುಹೋದಳು. 


ಏಕೋನಷಸ್ಮಿತನೋತಧ್ಯಾಯಃ ೧೭೫ 


ತಾಂ ಚ ವೇದಶಿರಾಃ ಕನ್ಯಾಂ ಸ್ನೇಹೇನ ಸಮವರ್ಥಯತ್‌ । 


ಕ್ಸೀರೇಣ ಸ್ವಾಶ್ರಮಸ್ಥಾಯಾ ಹರಿಣ್ಯಾ ಹರಿಣೇಕ್ಸಣಾಂ ॥ ೪೧॥ 

ಮುನಿರ್ನಾಮ ದದೌ ತಸ್ಯೈ ಧೂತಪಾಹೇತಿ ಚಾರ್ಥನತ್‌ । 

ಯನ್ನಾ ಮೋಚ್ಚಾರಣೇನಾಪಿ ಕಂಪತೇ ಪಾತಕಾನಲೀ ॥ ೪೨॥ 

ಸರ್ವಲಕ್ಷಣಶೋಭಾಢ್ಯಾಂ ಸರ್ವಾವಯವನಸುಂದರೀಂ । 

ಮುನಿಸ್ತತ್ಯಾಜ ನೋತ್ಸಂಗಾಕ್ಸಣಮಾತ್ರಮಪಿ ಕೃಚಿತ್‌ ॥ ೪೩॥ 

ದಿನೇದಿನೇ ವರ್ಧಮಾನಾಂ ತಾಂ ಪಶ್ಯನ್ಮುಮುದೇ ಭೃಶಂ । 

ಕ್ಸೀರನೀರಧಿನದ್ರಮ್ಯಾಂ ನಿಶಿ ಚಾಂದ್ರಮಸೀಂ ಕಲಾಂ 1 ೪೪॥ 

ಅಥಾಷ್ಟವಾರ್ಹಿಕೀಂ ದೃಷ್ಟ್ಯಾ ತಾಂ ಕನ್ಯಾಂ ಸ ಮುನೀಶ್ವರ । 

ಕಸ್ಮೈ ದೇಯೇತಿ ಸಂಚಿಂತ್ಯ ತಾಮೇವ ಸಮಪೃಚ್ಛತ 1 ೪೫ ॥ 
ವೇದಶಿರ ಉನಾಚ-- 

ಅಯಿ ಪುತ್ರಿ ಮಹಾಭಾಗೇ ಧೂತಪಾಸೇ ಶುಭೇಕ್ಬಣೇ ! 

ಸ್ಮ 4 ದದ್ಯಾಂ ವರಾಯ ಶ್ಯಾಂ ತ್ವನೇನಾಖ್ಯಾಹಿ ತಂ ವರಂ ॥೪೬॥ 


೪೧. ಆ ವೇದಶಿರನೂ ವಾತ್ಸಲ್ಯವುಳ್ಳವನಾಗಿ ಜಿಂಕೆಯ ಕಣ್ಣುಗಳುಳ್ಳ 
ಆ ಸ್ರ್ರೀಶಿಶುವನ್ನು ತನ್ನ ಆಶ್ರಮದಲ್ಲಿ ಓಡಾಡುತ್ತಿದ್ದ ಒಂದು ಹೆಣ್ಣುಜಿಂಕೆಯ 
ಹಾಲಿನಿಂದಲೇ ಪೋಷಿಸಿ ಬೆಳೆಸುತ್ತಿದ್ದನು. 

೪೨. ಆ ಮುನಿಯೇ ಆ ಮಗುವಿಗೆ ಧೂತಪಾಪೆ ಎಂಬ ಸಾರ್ಥಕವಾದ 
ಹೆಸರನ್ನೂ ಇಟ್ಟನು. ಆ ಹೆಸರಿನ ಉಚ್ಚಾರಣೆಯನ್ನು ಮಾಡುವುದರಿಂದಲೇ 
ಸಮಸ್ತ ಪಾತಕಗಳ ರಾಶಿಯೂ ಭಯದಿಂದ ನಡುಗುವುದು. 

೪೩. ಮುನಿಯು, ಸಕಲ ಸಾಮುದ್ರಿಕ ಶುಭಲಕ್ಸಣಗಳಿಂದ ಶೋಭಿಸುವ 
ವಳೂ, ಸರ್ವಾಂಗಸುಂದರಿಯೂ ಆದ ಆ ಕನ್ಯೆಯನ್ನು ಎಂದೂ ಒಂದು ಕಣ 
ವಾದರೂ ತನ್ನ ತೊಡೆಯಿಂದ ಕೆಳಗೆ ಬಿಡುತ್ತಿರಲಿಲ್ಲ. 

೪೪. ಕ್ಸೀರಸಮುದ್ರದಂತೆ ನಯನಮನೋಹರಳಾಗಿ ಶುಕ್ಲ ಪಕ್ಚದ ರಾತ್ರಿ 
ಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಿರುವ ಚಂದ್ರಮಂಡಲದಂತೆ ದಿನದಿನಕ್ಕೂ 
ಪ್ರವರ್ಧಮಾನಗಳಾಗುತ್ತಿರುವ ಆ ಕನ್ನೆಯನ್ನು ಕಂಡು ವೇದಶಿರಮುನಿಯು 
ಹೆಚ್ಚುಹೆಚ್ಚಾಗಿ ಆನಂದಪಡುತ್ತಿದ್ದನು. 

೪೫. ಇಂತು ದಿನಗಳು ಕಳೆದು ಗರ್ಭಾಷ್ಟಮವರ್ಷದ ವಯಸ್ಸನ್ನು ತಾಳಿದ 
ಆ ಕನ್ಯಾರತ್ನವನ್ನು ಕಂಡು ಮುನಿವರ್ಯನು ಈಕೆಯನ್ನು ಯಾರಿಗೆ ವಿವಾಹ 
ಮಾಡಿಕೊಡಬೇಕೆಂಬುದಾಗಿ ತನ್ನಲ್ಲಿಯೇ ಚಿಂತಿಸುತ್ತ ಒಂದುದಿನ ಆ ಹುಡುಗಿ 
ಯನ್ನೇ ಕೇಳಿದನು. 

೪೬. ವೇದತಿರನು ಹೇಳುತ್ತಾನೆ: ಪುತ್ರಿ] ಧೂತಪಾಸೆಯೆ! ನೀನು 


೧೭೬ ಶ್ರೀ ಸ್ಕಾಂದಮಹಾಪುರಾಣಂ 


ಅತಿಸ್ಪೇಹಾರ್ದ್ರಚಿತ್ತಸ್ಯ ಜನೇತುಶ್ಹೇತಿ ಭಾಷಿತಂ । 

ನಿಶಮ್ಯ ಧೂತಪಾಪಾ ಸಾ ಪ್ರೋವಾಚ ಚ ನಿನತಾನನಾ 1 ೪೭೫0 
ಧೂತಪಾಪೋವಾಚ ;-. 

ಜನೇತರ್ಯದ್ಯಹಂ ದೇಯಾ ಸುಂದರಾಯ ವರಾಯ ತೇ। 

ತದಾ ತಸ್ಮೈ ಪ್ರಯಚ್ಛತ್ವಂ ಯಮಹಂ ಕಥಯಾಮಿ ಶೇ ॥ ೪೮ ॥ 

ತುಭ್ಯಂ ಚ ರೋಚತೇ ತಾತ ಶೃಣೋತ್ಸವಹಿತೋ ಭವಾನ್‌ । 

ಸರ್ನೇಭ್ಯೋಂತಿಸನಿತ್ರೋಯೋ ಯಃ ಸರ್ವೇಷಾಂ ನಮಸೃತಃ॥ ೪೯॥ 

ಸರ್ವೇ ಯಮಭಿಲಷ್ಯಂತಿ ಯಸ್ಮಾತ್ಸರ್ವಸುಖೋಡದಯಃ । 


ಕದಾಚಿದ್ಯೋ ನ ನಶ್ಯೇತ ಯಃ ಸದೈವಾನುನರ್ತತೇ ॥೫೦॥ 
ಇಹಾಮುತ್ರಾಪಿ ಯೋ ರಕ್ಟೇನ್ಮಹಾಪದುದಯಾದ್ದು ವಂ | 
ಸರ್ವೇ ಮನೋರಥಾ ಯಸ್ಮ್ಮಾತ್ಸರಿಸೂರ್ಣಾ ಭನಂತಿ ಹಿ !೫೧॥ 


ದಿನೇದಿನೇ ಚ ಸೌಭಾಗ್ಯಂ ವರ್ಧತೇ ಯಸ್ಯ ಸನ್ನಿಧೌ 
ನೈರಂತರ್ಯೇಣ ಯತ್ಸೇವಾಂ ಕುರ್ವತಶೋ ನ ಭಯಂ ಕ್ವಚಿತ್‌ ॥ ೫೨॥ 





ಮಹಾಭಾಗ್ಯವಂತಳು. ಮಂಗಳ ಸ್ವರೂವಳು. ನಿನ್ನನ್ನು ಯಾವ ವರನಿಗೆ 
ಕೊಡಲಿ? ಇದನ್ನು ನೀನೇ ವಿಚಾರಿಸಿ ಉಚಿತ ವರನನ್ನು ನನಗೆ ಹೇಳು.” 

೪೭. ಇಂತು ತನ್ನಲ್ಲಿ ಅತ್ಯಂತ ಸ್ಟೇದದಿಂದ ಕರಗಿದ ಮನಸ್ಸುಳ್ಳ ತಂಜೆ 
ಯಾಡಿದ ಮಾತನ್ನು ಕೇಳಿ ಆ ಧೂತಸಾಸೆಯು ಭಕ್ತಿಲಜ್ಛೆಗಳಿಂದ ಬಾಗಿದ ಮುಖ 
ವುಳ್ಳವಳಾಗಿ ತಂದೆಗೆ ಹೇಳತೊಡಗಿದಳು. 

೪೮. ಧೂತಪಾಸೆಯು ಹೇಳುತ್ತಾಳೆ:--""ತಂದೆಯೆ! ನನ್ನನ್ನು ಸರ್ವಾಂಗ 
ಸುಂದರನಾದ ವರನಿಗೆ ಕೊಡಬೇಕೆಂಬುದೇ ನಿನ್ನ ಅಭಿಲಾಸೆಯಾಗಿದ್ದರಿ ನಾನು 
ನಿನಗೆ ನಿವರಿಸುವ ವರನಿಗೇ ನನ್ನನ್ನು ದಾನಮಾಡು. 

೪೯೫೪. ಪಿತನೆ'! ಅವನು ನಿನಗೂ ಸರ್ವಥಾ ಸಮ್ಮತನೇ ಆಗಿರುವನು. 
ನನ್ನ ಮಾತನ್ನು ಸಾವಧಾನಚಿತ್ತದಿಂದ ಕೇಳು. ,ಯಾವನು ಸಕಲ ಪವಿತ್ರವಸ್ತು 
ಗಳಿಗೂ ಪವಿತ್ರನೊ, ಯಾವನು ಸಕಲರಿಂದಲೂ ವಂದಿತನೊ, ಎಲ್ಲರೂ 
ಯಾವಾತನನ್ನು ಅಪೇಕ್ಸಿಸುವಕೊ, ಯಾವನಿಂದ ಸಕಲಸುಖಗಳೂ ಉಂಟಾಗು 
ವುವೊ, ಯಾವನು ಎಂದಿಗೂ ನಾಶವನ್ನು ಹೊಂದಲಾರನೊ, ಯಾವನು 
ಶಶ್ವದೇಕಪ್ರಕಾರನಾಗಿರುವನೊ, ಯಾವನು ನಮ್ಮನ್ನು ಇಹಲೋಕದಲ್ಲಿಯೂ 
ಪರಲೋಕಗಳಲ್ಲಿಯೂ ಸಂರಕ್ಸಿಸುವನೊ, ಯಾಪನಿಂದ ನಿಜವಾಗಿಯೂ ಮಹಾ 
ಸಂಕಟಗಳೂ ಕಳೆಯುವುವೊ, ಯಾವನ ಸೇವೆಯಿಂದ ನಮ್ಮ ಸಕಲ ಮನೋರಥ 
ಗಳೂ ಪರಿಪೂರ್ಣಗಳಾಗುವುವೊ, ಯಾವನ ಸನ್ನಿಧಿಮಾತ್ರದಿಂದಲೇ ದಿನದಿನಕ್ಟೂ 
ಸಮಸ್ತ ಸೌಭಾಗ್ಯಗಳೂ ವೃದ್ಧಿಯನ್ನು ಹೊಂದುವುವೊ, ಯಾವನ ಸೇವೆಯನ್ನು 


ಓ 


(7 


ಟೆ 


ಏಕೋನಷಷ್ಮಿತಮೋ8ಧ್ಯಾಯಃ ೧೭೭ 


ಯನ್ನಾಮಗ್ರಹಣಾದೇವ ಕೇಃಸಿ ಬಾಧಾಂ ನ ಕುರ್ವತೇ | 
ಯದಾಧಾರೇಣ ತಿಷ್ಠಂತಿ ಭುವನಾನಿ ಚತುರ್ದಶ ॥ ೫೩ ॥ 
ಏವಮಾದ್ಯಾ ಗುಣಾ ಯಸ್ಯ ನರಸ್ಯ ವರಚೇಷ್ಟಿತಂ | 

ತಸ್ಮೈ ಪ್ರಯಚ್ಛ ಮಾಂ ತಾತ ಮಮ ತೇಪೀಹ ಶರ್ಮಣೇ ೫೪ 
ಏತಚ್ಛೃತ್ವಾ ಪಿತಾ ತಸ್ಯಾ ಭೃಶಂ ಮುದಮವಾಪ ಹ। 

ಧನ್ಯೋಸ್ಮಿ ಧನ್ಯಾ ಮೇ ಪೂರ್ನೇ ಏಷಾಮೇಷಾ ಸುತಾನ್ವಯೇ ॥ ೫೫ ॥ 
ಧ್ರುವಾ ಹಿ ಧೂತಪಾಸಾಸೌ ಯಸ್ಯಾ ಈದೃಗ್ವಿಧಾ ಮತಿಃ । 
ಈದೃಗ್ವಿಧೈರ್ಗುಣಗಣೈರ್ಗರಿಮ್ದಾ ಕೋತ್ರ ವೈ ಭನೇತ್‌ ॥ ೫೬ ॥ 
ಅಥವಾ ಸ ಕಥಂ ಲಭ್ಯೋ ವಿನಾ ಪುಣ್ಯಭರೋದಯಂ । 


ಇತಿ ಕ್ಷಣಂ ಸಮಾಧಾಯ ಮನಃ ಸ ಮುನಿಪುಂಗವಃ ॥೫೭॥ 
ಜ್ಞಾನೇನ ತಂ ಸಮಾಲೋಚ್ಯ ನರಮಾದೃಗ್ಗುಣೋದಯಂ | 
ಧನ್ಯಾಂ ಕನ್ಯಾಂ ಬಭಾಷೇಇಥ ಶೃಣು ನಶ್ಸೇ ಶುಭೈಷಿಣಿ ॥ ೫೮ ॥ 














ನಿರಂತರವಾಗಿ ಮಾಡುವ ಜನರಿಗೆ ಎಂದೂ ಭಯವುಂಟಾಗುವುದಿಲ್ಲವೊ, ಯಾವನ 
ನಾಮವನ್ನು ಸ್ಮರಿಸುವುದರಿಂದಲೇ ನಮ್ಮನ್ನು ಯಾರೂ ಬಾಧಿಸುವುದಿಲ್ಲವೊ, 
ಯಾವನ ಆಧಾರದ ಮೇಲೆಯೇ ಹದಿನಾಲ್ಕು ಲೋಕಗಳೂ ಪ್ರತಿಷ್ಠಿತಗಳಾಗಿರು 
ವುವೊ, ಅಂತಹ ಸಕಲ ಸದ್ಮುಣಗಳೂ ಯಾವ ವರನಲ್ಲಿ ನೆಲಸಿರುವುವೂ, 
ಯಾನನು ಇಂತಹ ಲೀಲಾವಿನೋದವುಳ್ಳ ವನಾಗಿರುವನೊ, ಅಂತಹ ವರನಿಗೆ 
ನನ್ನನ್ನು ದಾನಮಾಡಲು ನನಗೂ ನಿನಗೂ ಇಹದಲ್ಲಿಯೂ ಪರದಲ್ಲಿಯೂ ಸೌಖ್ಯ 
ವುಂಟಾಗುವುದರಲ್ಲಿ ಸಂದೇಹವಿಲ್ಲ.” 

೫೫. ಈ ಮಾತುಗಳನ್ನು ಕೇಳಿ ತಂದೆಯಾದ ವೇದಶಿರನು ಬಹುವಾಗಿ 
ಆನಂದಪಟ್ಟು, "“ ನಾನೇ ಧನ್ಯನಾದವನು. ನಮ್ಮ ವಂಶದಲ್ಲಿ ಜನಿಸಿದ ಈ ಕನ್ಯಾ 
ರತ್ನದಿಂದ ನನ್ನ ಪೂರ್ವ ಪಿತೃಗಳೆಲ್ಲರೂ ಧನ್ಯರಾದರು ” ಎಂಬುದಾಗಿ ತನ್ನಲ್ಲಿಯೇ 
ಹೇಳಿಕೊಂಡನು. 

೫೬. "" ಈ ವಿಧವಾದ ಉತ್ತಮಬುದ್ಧಿಯುಳ್ಳ ಈ ಕನೈಯು ನಿಜವಾಗಿಯೂ 
ಪಾಸರಹಿತಳೇ ಆಗಿರುವಳು. ಈಕೆಯು ನಿರೂಪಿಸಿದ ಗುಣರಾಶಿಗಳಿಂದಲೂ 
ಗೌರವದಿಂದಲೂ ಕೂಡಿದ ವರನು ಯಾವನು ತಾನೆ ಈ ಭೂಲೋಕದಲ್ಲಿ 
ಲಭಿಸುನನು? 

೫೭. ಅಲ್ಲದೆ ಅಂತಹ ಉತ್ತಮವರನಿದ್ದರೂ ನಮ್ಮ ವಿಶೇಷಭಾಗ್ಯೋದಯ 
ದಿಂದಲ್ಲಡೆ ಹೇಗೆ ಸಿಕ್ಕುವನು?'' ಇಂತೆಂದು ಆ ಮುನಿಶ್ರೇಷ್ಠನು ತನ್ನಿ ಯೇ 
ಕಳವಳಗೊಳ್ಳು ತ್ತ್ವ ನಿಮಷಮಾತ್ರ ದಲ್ಲಿ ಯೇ ಸಮಾಧ-ನವನ್ನು “ತಂದುಕೊಂಡನು. 

೫೮. ಬಳಿಕ ಇಂತಹ ಸದ್ದು ಣಗಳಿಂದ ಭೂಷಿತನಾದ ವರನು ಯಾವನಿರ 


೧೭೮ ಶ್ರೀ ಸ್ಕಾಂದನುಹಾಪುರಾಣಂ 


ಸಿತೋವಾಚ :-- 
ವರಸ್ಯ ಯೇ ತ್ವಯಾ ಪ್ರೋಕ್ತಾ ಗುಣಾ ಏತೇ ನಿಚಕ್ಸಣೇ 1 
ಏಷಾಂ ಗುಣಾನಾಮಾಧಾರೋ ನರೋಸ್ತೀಂತಿ ವಿನಿಶ್ಚಿತಂ ॥೫೯॥ 
ಪರಂ ಸ ಸುಖಮಾಲಭ್ಯೋ ನ ನಿತರಾಂ ಸುಭಗಾಕೃತಿಃ । 
ತಪಃಪಣೇನ ಸ ಕ್ರಯ್ಯಃ ಸುತೀರ್ಥನಿಸಣೌ ಕ್ವಚಿತ್‌ ॥ ೬೦॥ 
ನಾರ್ಥಭಾರೈಃ ಸ ಸುಲಭೋ ನ ಕೌಲೀನ್ಯೇನ ಕನ್ಯಕೇ | 
ನ ನೇಡಶಾಸ್ಟ್ರಾಭ್ಯಸನೈರ್ನಚೈಶ್ಚರ್ಯಬಲೇನ ವೈ ॥ ೬&0 
ನ ಸೌಂದರ್ಯೇಣ ವಪುಷಾ ನ ಬುದ್ಧ್ಯಾ ನ ಪರಾಕ್ರನೈಃ । 
ಏಕಯೈನ ಮನಃಶುದ್ಧ್ಯಾ ಕರಣಾನಾಂ ಆ ತಃ ಚ ॥ ೬೨ ॥ 
ಮಹಾಶಃಸಹಾಯೇಕ 'ವನುದಾಸಜಯಾಯುಜಾ | 
ಲಭ್ಯತೇ ಸ ಮುಹಾಪ್ರಾಜ್ಞೋ ನಾನ್ಯಥಾ ಸದೃಶಃ ಪತಿಃ ॥ ೬೩ ॥ 





ಬಹುದೆಂದು ಜ್ಞಾ ನದೃಷ್ಠಿ ಸ್ಟ್ರಿಯಿಂದಲೇ ನೋಡಿದವನಾಗಿ ಧನ್ಯ ತಮಳಾದ ತನ್ನ 
ಕನ್ಶೆಯನ್ನು ಕುರಿತು ಳು "ಕುಭಾಭಿಲಾಸೆಯುಳ್ಳ ಮಗಳೆ! ಲ 4 ನು 
ಹೇಳಲು ಪ್ರಾರಂಭಿಸಿದನು. 

೫೯. ತಂದೆಯು ಹೇಳುತ್ತಾನೆ:--""ಜ್ಞಾನಸಂಪನ್ನಳೆ! ವರನಿಗಿರಬೇಕಾದ 
ಯಾವಯಾವ ಸದ್ಗುಣಗಳನ್ನು ನೀನು ನಿರೂಪಿಸಿದೆಯೊ, ಅವುಗಳಿಗೆಲ್ಲ ಆಧಾರ 
ಭೂತನಾದ ವರನೊಬ್ಬನಿರುವನೆಂಬುದು ನಿಶ್ಚಯವೇ! 

೬೦. ಆದರೆ ಆತನು ಸುಲಭವಾಗಿ ದೊರೆಯತಕ್ಕವನಲ್ಲ. ಸರ್ವಕಾಲ 
ದಲ್ಲಿಯೂ ಸೌಂದರ್ಯರೂಸವುಳ್ಳ ಆತನನ್ನು ಉತ್ತಮ ತೀರ್ಥಗಳೆಂಬ ಅಂಗಡಿ 
ಬೀದಿಯಲ್ಲಿ ತಪಸ್ಸೆಂಬ ಹಣವನ್ನು ಕೊಟ್ಟು pe ಫೈ ಜೇಕಾಗಿರುವುದು. 

೬೧, ಪುತ್ರಿಯೆ! ಆತನನ್ನು ಬಹಳ ನಾದ ಹಣದಿಂದ ಒಪ್ಪಿಸುವಂತಿಲ್ಲ. 
ಆತನು ಯಾವ ಸತ್ಯುಲಪ್ರಸೂತೆಯಾದ ಕನ್ಯೆಗೂ ಅಷ್ಟರಿಂದಲೇ ಒಲಿಯುವನಲ್ಲ. 
ವೇದಶಾಸ್ತ್ರಗಳ ಅಭ್ಯಾಸದಿಂದಾಗಲಿ ಐ ಶ್ವ ರ್ಯಬಲದಿಂದಾಗಲಿ ಆತನು 
ಸಿಕ್ಕಲಾರನು. 

೬೨. ಸುಂದರರೂಪದಿಂದಾಗಲಿ, ಅಂಗಸೌಷ್ಠ ವದಿಂದಾಗಲಿ, ಬುದ್ದಿ 
ಚಾತುರ್ಯದಿಂದಾಗಲಿ, ಪರಾಕ್ರಮದಿಂದಾಗಲಿ ಆತನು ಒಲಿಯುವುದಿಲ್ಲ. 
ಅದಕೆ ಇಂದ್ರಿಯಜಯಪೂರ್ವಕವಾದ ಶುದ್ಧಮನಸ್ಸೊ ದೇ ಆತನನ್ನು ಪಡೆ 
ಯಲು ಸಾಧ್ಯವಾಗಿರುವುದು. 

೬೩. ಸರ್ವಜ್ಞನಾದ ಆತನೇ ನಿನಗೆ ಸದೃಶನ್ನಾದ ಪತಿಯು. ಇಂದ್ರಿಯ 
ನಿಗ್ರಹ, ದಾನ, ದಯೆಗಳೊಡಗೂಡಿದ ಮಹಾ ತಪಸ್ಸಿನ ಫಲವಾಗಿಯೇ ಆತನು 
ಜೊರಕುವನೇ ಹೊರತು ಬೇರೆಯಾವುದರಿಂದಲೂ ಲಭ್ಯನಲ್ಲ. 


ಏಕೋನಸಸ್ಮಿತಮೋ$ಧ್ಯಾಯಃ ೧೭೯ 


ಇತಿ ಶೃತ್ವಾಥ ಸಾ ಕನ್ಯಾ ಪಿತರಂ ಪ್ರಣಿಪತ್ಯ ಚ । 


ಅನುಜ್ಞಾಂ ಪ್ರಾರ್ಥಯಾಮಾಸ ತಪಸೇ ಕೃತನಿಶ್ಚಯಾ ॥ ೬೪॥ 
ಸ್ಕಂದ ಉವಾಚ :-- 

ಕೃತಾನುಜ್ಞಾ ಜನಿತ್ರಾ ಸಾ ಕ್ಷೇತ್ರೇ ಸರಮಷಾವನೇ । 

ತತಸ್ತತಾಪ ಸರಮಂ ಯದಸಾಧ್ಯಂ ತಪಸ್ಸಿಭಿಃ ॥ ೬೫ ॥ 

ಕ್ವ ಸಾ ಬಾಲಾತಿಮೃದ್ಧಂಗೀ ಕೃ ಚ ತತ್ತಾದೃಶಂ ತಪಃ । 

ಕಠೋರವರ್ಸ್ಮಸಂಸಾಧ್ಯಮಹೋ ಸಜ್ಜೇತಸೋ ಧೃತಿಃ ॥ ೬೬ ॥ 

ಧಾರಾಸಾರಾಸು ವರ್ಷಾಸು ಮಹಾವಾತನತೀಷ್ಟಲಂ | 

ಶಿಲಾಸು ಸಾನಕಾಶಾಸು ಸಾ ಬಹ್ಟೀರನಯನ್ನಿಶಾಃ ॥ ೬೭ ॥ 

ಶೃತ್ವಾ ಗರ್ಜರನಂ ಘೋರಂ ದೃಷ್ಟ್ಯಾ ವಿದ್ಯುಚ್ಚಮತ್ಕೃತೀಃ | 

ಆಸಾರಸೀಕರೈಃಕ್ಲಿನ್ನಾ ನ ಚಕಂಪೇ ಮನಾಕ್ಚ ಸಾ ॥ ೬೮॥ 

ತಡಿತ್ಸ್ಟುರಂತೀ ತ್ವಸಕೃತ್ತಮಿಸ್ಪಾಸು ತಪೋವನೇ । 

ಯಾತಾಯಾತಂ ಕರೋತೀವ ದ್ರಷ್ಟುಂ ತತ್ತಪಸಃ ಸ್ಥಿತಿಂ ॥೬೯॥ 


೬೪. ಈ ಮಾತುಗಳನ್ನು ಕೇಳಿ ಆ ಕನ್ರೆಯು ತಂದೆಗೆ ಪೊಡಮಟ್ಟು 
ತಪಸ್ಸನ್ನು ಮಾಡಲು ದೃಢಶಿಶ್ಚಯವನ್ನು ಮಾಡಿದವಳಾಗಿ ಅಪ್ಪಣೆಯನ್ನು 
ನ ಪ್ರಾರ್ಥಿಸಿದಳು. 

ಸೃಂದನು ಹೇಳುತ್ತಾನೆ: ತಂದೆಯಾದ ವೇದಶಿಗನಿಂದ ಅನುಜ್ಞೆ 

ಯನ್ನ ಬಹಳ ಕಷ್ಟದಿಂದ ಪಡೆದು ಆಕೆಯು ಪರಮಪವಿತ್ರವಾದ ಅವಿಮುಕ್ತ 

ಕ್ಪ್ನೇತ್ರ ತ್ರವನ್ನ ಸೇರಿ ಜೈಜನ್ಮತಪಸ್ವಿ ಗಳಿಗೂ ಅಸಾಧ್ಯವೆಥಿಸಿದ. ಘೋರ ತಪಸ್ಸನ್ನು, 
ಮಾಡಲುಪಕ್ರ ಮಿಸಿದಳು. 

೬೬. ಅತ್ಯಂತ ಮೃ ದುವಾದ ಆ ಎಳೆಗುವರಿಯ ಶರೀರವೆಲ್ಲಿ? ಕಠಿನ ಶರೀರ 
ವುಳ್ಳವರಿಗೂ ದುಶ್ನ ್ಚರವೆನಿಸಿದ ಉಗ್ರ ತಪಸ್ಸೆಲ್ಲಿ? ಆಹಾ! ಆಕೆಯ ಸದ್ದು ದ್ಧಿ ಯ 
ದಾಢ್ಯ ೯ವನ್ನು ಹೇಗೆ ವಿವರಿಸೋಣ! 

ಮ ರುಂರುಖಾಮಾರುತಗಳಿಂದ ಕೂಡಿದ ಮಹಾ ವೃಷ್ಟಿಗಳು ಒಂದೇ 
ಸವನೆ ಸುರಿಯುತ್ತಿರಲು ಕುಳಿತುಕೊಳ್ಳುವಷ್ಠ ಸೈ ರಮಟ್ಟಿನ ಅವಕಾಶವುಳ್ಳ ಕಗ್ಗಲ್ಲು 
ಮೇಲೆಯೇ ಆಕೆಯು ಅನೇಕ ರಾತಿ ್ರಿಗಳನ್ನು ಇಳಿದಳು. 

೬೮. ಮೇಘಗಳ ಭಯಂಕರ ಘರ್ಜನೆಗಳನ್ನು ಕೇಳಿದರೂ, ಮಿಂಚಿನ 
ಬಳ್ಳಿಗಳ ಚಮಶ್ಶಾರಗಳನ್ನು ಕಂಡರೂ, ಮಳೆಯ ಹನಿಗಳಿಂದ ತೊಯ್ದ ದೇಹ 
ವುಳ್ಳ ವಳಾದರೂ ಆ ಕನ್ಯ ಯು ಸ್ವಲ್ಲ ಲ್ಪವಾಡರೂ ಸ್ಥಳದಿಂದ ಕದಲಲಿಲ್ಲ. 

೬೯. ಆ ತನೋವನನನ್ನಾನರಿಸಿದ ಕಗ್ಗತ್ತಲೆಯಲ್ಲಿ ಕ್ಚಣಕ್ನ ಕ್ರಣಕ್ಕೂ 
ಹೊಳೆದು ಮಾಯವಾಗುತ್ತಿರುವ ಮಿಂಚಿನ ಬಳ್ಳಿ ಯು ಆಕೆಯ ತಪಸ್ಸಿನ ಅಭಿ 
ವೃದ್ಧಿ ಯನ್ನೇ ಪರಿಶೀಲಿಸಲು ಬಂದು ಹೋಗುತ್ತಿ ಓಿನಂತೆ ತೋರುತ್ತಿ ತು. 


೧೮೦ ಶ್ರೀ ಸ್ಕಾಂದಮಹಾಪುರಾಣಂ 


ತಪರ್ತುರೇವ ಸಾಕ್ಸಾಚ್ಚ ಕುಮಾರೀಕೈತವಾತ್ಯಿಲ 1 


ಪಂಚಾಗ್ಸೀನ್ಸರಿಧಾಯಾತ್ರ ತಪಸ್ಯತಿ ತಪೋನನೇ ॥೭೦॥ 
ಜಲಾಭಿಲಾಷಿಣೀ ಜಾಲಾ ನ ಮನಾಗಪಿ ಸಾಪಿಬತ್‌ । 
ಕುಶಾಗ್ರಶೋಯಪೃಷತಂ ಪಂಚಾಗ್ನಿಪರಿತಾಪಿತಾ ॥೭೧॥ 
ರೋಮಾಂಚಕಂಚುಕನತೀ ವೇಪಮಾನತನುಚ್ಛದಾ | 

ಪರ್ಯಕಸ್ಸಿಪತ್‌ ಕ್ಸಸಾಃ ಕಾಮಾ ತಪಸಾ ಹೈಮನೀಶ್ವ್ಚ ಸಾ ॥ ೭೨॥ 
ನಿಶೀಥಿನೀಷು ಶಿಶಿರೇ ಶ್ರಯಂತೀ ಸಾರಸಂ ರಸಂ । 

ಮೇನೇ ಸಾ ಸಾರಸೈಃ ಕೇಯಮುದ್ಯತಾದ್ಯೇತಿ ಪದ್ಮಿನೀ ॥ ೭೩ ॥ 
ಮನಸ್ತಿನಾನುಪಿ ಮನೋ ರಾಗತಾಂ ಸೃಜತೇ ಮಧೌ । 
ತದೋಷ್ಮಪಲ್ಲವಾದ್ರಾಗೋ ಜಹ್ರೇ ಮಾಕಂದಪಲ್ಲವ್ಯೆಃ ॥ ೭೪ ॥ 
ವಸಂತೇ ನಿನಸಂತೀ ಸಾ ವನೇ ಬಾಲಾಚಲಂ ಮನಃ । 

ಚಕ್ರೇ ತಪಸ್ಯಪಿ ಶೃತ್ವಾ ಕೋಕಿಲಾಕಾಕಲೀರವಂ ॥ ೭೫ ॥ 











೭೦. ಗ್ರೀಷ್ಮಚುತುವೇ ವ್ಯಾಜಾಂತರದಿಂದ ಕುಮಾರಿಯ ರೂಸನನ್ನು 
ಧರಿಸಿ ಬಂದಿದೆಯೆಂಬಂತೆ ಕಾಣುತ್ತಿದ್ದ ಆಕೆಯು ಬೇಸಿಗೆಯಲ್ಲಿ ಆ ತಪೋವನ 
ಮಧ್ಯದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಳು. 

೭೧. ತೀವ್ರವಾದ ಬಾಯಾರಿಕೆಯುಂಟಾದರೂ ಆ ಬಾಲಿಕೆಯು ಸ್ವಲ್ಪ 
ವಾದರೂ ಜಲಪಾನವನ್ನು ಮಾಡಲಿಲ್ಲ. ಪಂಚಾಗ್ನಿಗಳಿಂದ ತಪ್ತವಾದ ದೇಹವುಳ್ಳ 
ವಳಾಗಿದ್ದರೂ ಕುಶಾಗ್ರಕ್ಕೆ ಅಂಟಿಕೊಂಡು ಬರುವಷ್ಟು ನೀರಿನ ಹನಿಯನ್ನಾದರೂ 
ಸೇವಿಸಲಿಲ್ಲ. 

೭೨. ಆಕೆಯು ಮೈನವಿರನ್ನೇ ಕುಪ್ಪುಸವನ್ನಾಗಿ ಮಾಡಿಕೊಂಡಳು. 
ಅಡಿಗಡಿಗೂ ಸ್ಫುರಿಸುತ್ತಿರುವ ಚರ್ಮವುಳ್ಳವಳಾಗಿ, ತಪಸ್ಸಿನಿಂದ ಕೃಶವಾದ 
ಶರೀರವುಳ್ಳ ಆ ಬಾಲೆಯು ಹೇಮಂತಖುತುವಿನ ರಾತ್ರಿಗಳನ್ನೆಲ್ಲ ಕಳೆದಳು. 

೭೩. ಶಿಶಿರಯತುವಿನ ರಾತ್ರಿಗಳಲ್ಲಿ ಆಕೆಯು ಕಂಠದವರೆಗೂ ಸರೋವರದ 
ಜಲದಲ್ಲಿ ನಿಂತು ತಪಸ್ಸನ್ನಾಚರಿಸುತ್ತಿರಲು ಅಲ್ಲಿದ್ದ' ಸಾರಸಪಕ್ಷಿಗಳೆಲ್ಲವೂ ಆಕೆಯ 
ಮುಖವನ್ನು ಕಂಡು ಹೊಸದಾಗಿ ಅರಳಿದ ಕಮಲವೆಂದೇ ಭ್ರಮಿಸಿದುವು. 

೭೪. ಮನೋನಿಗ್ರಹೆನರರಾದವರಿಗೂ ಮನಸ್ಸಿನಲ್ಲಿ ಕಾಮವಿಕಾರವನ್ನುಂಟು 
ಮಾಡುವ ವಸಂತ ಕಾಲವು ಪ್ರಾಪ್ತವಾಗಲು ಮಾವಿನ ಚಿಗುರುಗಳು ಆಕೆಯ 
ತುಟಿಗಳಿಂದ ರಕ್ತವರ್ಣವನ್ನು ಅಪಹರಿಸಿದುವು. 

೭೫. ಇಂತು ವಸಂತಸಮಯವುಂಟಾಗಲು ಆಕೆಯು ಕೋಗಿಲೆಗಳ 
ಮಧುರಧ್ವನಿಯಿಂದ ಚಂಚಲಿತವಾದ ಮನಸ್ಸನ್ನೂ ಸಹ ತಪಶ್ಚರಣೆಯಲ್ಲಿಯೇ 
ಏಕಾಗ್ರವನ್ನಾಗಿ ಮಾಡಿಕೊಂಡು ತಪೋವನದಲ್ಲಿ ವಾಸಮಾಡುತ್ತಿದ್ದಳು. 


ಏಕೋನಷಷ್ಮಿತಮೋ$ಧ್ಮಾಯಃ ೧೮೧ 


ಬಂಧುಜೀವೇ ಧರರುಜಿಂ ಕಲಹಂಸೇ ಕಲಾ ಗತಿಃ । 


ನಿಕ್ಸೇಸಮಿವ ಸಾ ಕ್ಲಿಪಸ್ತ್ಯಾ ತರದ್ಯಾಸೀತ್ರಪೋರತಾ ॥ ೭೬॥ 
ಹ ಸ್ತಭೋಗಸಂಪರ್ಕಾ ಜಗು ವೃತ್ತಿಮಾಶ್ರಿತಾ । 
ಕ್ಸುದುದ್ಬೋಧನಿರೋಧಾಯ ಧೂತವಾಸಾ ತಪಸ್ವಿನೀ ॥೭೭॥ 
ಶ್ಲಣೇನ ಮಣಿವಲ್ಲೀಢಾ ಕೃಶಾಪ್ಯಾಯಾದನರ್ಫತಾಂ । 

ತಥಾಪಿ ತಪಸಾ ಕ್ಸಾಮಾ ಡಿದೀಪೇ ತತ್ತನುಸ್ತರಾಂ ॥ ೭೮ ॥ 
ನಿರೀಕ್ಷ್ಯ ತಾಂ ತಪಸ್ಯಂತೀಂ ವಿಧಿಃ ಸಂಶುದ್ಧಮಾನಸಾಂ | 
ಉಪೇತ್ಯೋವಾಚ ಸುಪ್ರಜ್ಞೇ ಪ್ರಸನ್ನೋಂಸ್ಕ್ಮಿ ನರಂ ವೃಣು ॥೭೯॥ 
ಸಾ ಚತುರ್ವಕ್ಟ್ರಮಾಲೋಕ್ಯ ಹೆಂಸಯಾನೋಪರಿಸ್ಸಿ ತಂ | 

ಪ್ರಣಮ್ಯ ಪ್ರಾಂಜಲಿಃ ಪ್ರೀತಾ ಪ್ರೋವಾಚಾಥ ಪ್ರಜಾಪತಿಂ ॥ ೮೦॥ 

ಧೂತಪಾಪೋವಾಚ:- 
ಪಿತಾಮಹ ವರೋ ಮಹ್ಯಂ ಯದಿ ದೇವೋ ವರಪ್ರದ । 
ಸರ್ವೇಭ್ಯಃ ಸಾವನೇಭ್ಯೋಪಿ ಕುರು ಮಾಮತಿಸಾವನೀಂ ॥ ೮೧॥ 











೭೬. ಶರತ್ಕಾಲದಲ್ಲಿ ಆ ಬಾಲೆಯು ತನ್ನ ತುಟಿಗಳ ಕೆಂಪನ್ನು ಬಂಧೂಕ 
ವೃ ಕ್ಪಕ್ಕೂ, ಒಯ್ಯಾರದ ನಡೆಯನ್ನು ಕಲಹಂಸಗಳಿಗೂ, ವಿಭಾಗಮಾಡಿಕೊಟ್ಟಂತೆ 
ha ತಾನು ಮಾತ್ರ ತಸಸ್ಸಿನಲ್ಲಿಯೇ ನಿರತಳಾಗಿದ್ದಳು. 

೭೭. ಭೋಗಿಗಳು ( ಸೌಖ್ಯಗಳ-ಹೆಡೆಗಳ) ಸಂಪರ್ಕವನ್ನು ದೂರಮಾಡಿ 
ದ್ದರೂ ಆ ತಪಸ್ತಿನಿಯಾದ ಧೂತಪಾಪೆಯು ಹಸಿವಿನ ಬಾಧೆಯನ್ನು ತಡೆಗಟ್ಟು 
ವುದಕ್ಕಾ ಗಿ ಭೋಗಿಗಳ (ಕಾಮುಕರ-ಹಾವುಗಳ) ನೃ ತ್ಲಿಯನ್ನೇ ಆಶ್ರಯಿಸಿ ಕೇವಲ 
ವಾಯುಭಕೃಣನನ್ನೆ ಮಾಡುತ್ತಿ ದ್ದ ಳು. 

೭೮. ಶಾಣದಿಂದ (ನಾರುಡಿಯಿಂಡ-ಸಾಣೆಗಲ್ಲಿನಿಂದ) ಉಜ್ಜಲ್ಪಟ್ಟು 
ಆಕೆಯ ದೇಹವು ಕೃಶವಾಗಿದ್ದರೂ ರತ್ನದಂತೆ ಅಮೂಲ್ಯ ವಾದುದಾಯಿತು" 
ಮತ್ತು ತಪಸ್ಸಿನಿಂದ ಆಕೆಯ ದೇಹವು ಕ್ಲ ಕ್ಸ ಯಿಸಿದಂತೆಲ್ಲ ಹೆಚ್ಚು ಹೆಚ್ಚಾಗಿ ಕಾಂತಿ 
ಯುಕ್ತವಾಗತೊಡಗಿತು. 

೭೯. ಇಂತು ಉಗ್ರತಪಸ್ಸಿನಲ್ಲಿಯೇ ನಿರತಳಾಗಿರುವ ಆಕೆಯನ್ನು ಕಂಡು 
ಬ್ರಹ್ಮದೇವನು ಆಕೆಯ ಪರಿಶುದ್ಧ ಮನಸ್ಸಿಗೆ ಸಂತೋಷಗೊಂಡು ಪ ಪ್ರತ್ಯಕ್ಷ ನಾಗಿ 
"ರಜ ಳೆ! ನಿನಗೆ ಪ್ರಸನ್ನ ನಾಗಿರುವೆನು ; ಬೇಕಾದ ವರವನ್ನು ಡೊ 
ಎಂಬುದಾಗಿ ಹೇಳಿದನು. 

೮೦. ಆಕೆಯು ಹಂಸಯಾನಾರೂಢನೂ, ಪ್ರಜಾಪತಿಯೂ ಆದ ಚತು 
ರ್ಮುಖನು ಎದುರಿನಲ್ಲಿದ್ದುದನ್ನು ಕಂಡು ಸುಪ್ರೀ €ತಳಾಗಿ ನಮಸ್ಕಾರವನ್ನು 
ಮಾಡಿ ಅಂಜಲಿಬಂಧವನ್ನು "ಮಾಡಿಕೊಂಡು ವಿಜ್ಞಾಪಿಸ 'ಏಿಸತೊಡಗಿದಳು. 

೮೧. ಧೂತಪಾಪೆಯು ಹೇಳುತ್ತಾಳೆ :--ವರಪ ಪ್ರದನಾದ ಸಿತಾಮಹನೆ! 


೧೮೨ ಶ್ರೀ ಸ್ಯಾಂದಮಹಾಪುರಾಣಂ 


ಸ್ರಷ್ಟಾ ತದಿಸ್ಟಮಾಕರ್ಣ್ಯ ನಿತರಾಂ ತುಷ್ಪಮಾನಸಃ । 

ಪ್ರತ್ಯುವಾಚಾಥ ತಾಂ ಬಾಲಾಂ ವಿಮಲಾಂ ವಿಮಲೈಸಿಣೇಂ ॥ ೮೨ ॥ 
ಬ್ರಹ್ಮೋವಾಚ :- 

ಧೂತಪಾಪೇ ಪವಿತ್ರಾಣಿ ಯಾನಿ ಸಂತ್ಯತ್ರ ಸರ್ವತಃ । 


ತೇಭ್ಯಃ ಪನಿತ್ರಮತುಲಂ ತಮೇಧಿ ವರತೋ ಮನು ॥ ೮೩॥ 
ತಿಸ್ರಃ ಕೋಟ್ಯೋಂರ್ಧಕೋಟೀ ಚ ಸಂತಿ ತೀರ್ಥಾನಿ ಕನ್ಯಕೇ 1 

ದಿವಿ ಭುವ್ಯಂತರಿಕ್ಸೇ ಚ ಪಾನನಾನ್ಯುತ್ತರೋತ್ತರಂ ॥ ೮೪ ॥ 
ತಾನಿ ಸರ್ವಾಣಿ ತೀರ್ಥಾನಿ ತೃತ್ತನೌ ಪ್ರತಿಲೋನಮ ವೈ । 

ವಸಂತು ಮನು ವಾಕ್ಕೇನ ಭವ ಸರ್ವಾತಿಸಾವನೀ ॥ ೮೫ ॥ 
ಇತ್ಯುಕ್ತಾ ಎಂತರ್ದಥಧೇ ವೇಧಾಃ ಸಾಪಿ ನಿರ್ಧೂತಕಲ್ಮಷಾ । 
ಧೂತಸಾಪೋಟಿಜಂ ಪ್ರಾಪಸ್ತಾಥೋ ವೇದಶಿರಸಃ ಪಿತುಃ ॥ ೮೬ ॥ 


ನನಗೆ ವರವನ್ನು ಕೊಡುವುದಾಗಿದ್ದರೆ ಸಮಸ್ತ ಸವಿತ್ರವಸ್ತುಗಳಿಗಿಂತಲೂ ನಾನಕ 
ಅತಿ ಪವಿತ್ರಳಾಗಿರುವಂತೆ ವರವನ್ನನುಗ್ರಹಿಸು. 

೮೨. ಆಕೆಯ ಅಭೀಪ್ಸಿತವನ್ನು ಕೇಳಿ ಸಂತುಷ್ಟಾಂತರಂಗನಾದ ಬ್ರಹ್ಮ 
ಜೀವನು ನಿರ್ಮಲಳೂ ನಿರ್ಮಲೇಜೈಯುಳ್ಳವಳೂ ಆದ ಆಕೆಯನ್ನು ಕುರಿತು 
ಪ್ರತ್ಯುತ್ತರವನ್ನು ಹೇಳತೊಡಗಿದನು. 

೮೩. ಬ್ರಹ್ಮನು ಹೇಳುತ್ತಾನೆ :--ಎಲೌ ಧೂತಪಾಪೆಯೆ! ಈ ಭೂಮಂಡಲ 
ದೊಳಗೆಲ್ಲ ಯಾವ ಯಾವ ಪವಿತ್ರ ವಸ್ತುಗಳಿರುವುವೊ, ಅವುಗಳಿಗಿಂತ 
ಅಪ್ರತಿಮವಾದ ನೈರ್ಮಲ್ಯವನ್ನು ನೀನು ನನ್ನ ವರದ ಫಲವಾಗಿ ಪಡೆಯು 
ವವಳಾಗು. 

೮೪. ಓ ಬಾಲಕಿಯೆ! ಬ್ರಹ್ಮಾಂಡದಲ್ಲಿ ಮೂರೂವರೆಕೋಟ ಸಂಖ್ಯೆಯುಳ್ಳ 
ತೀರ್ಥಗಳಿರುವುವು. ಇವುಗಳೆಲ್ಲವೂ ಸ್ವರ್ಗದಲ್ಲಿಯೂ, ಭೂಮಿಯಲ್ಲಿಯೂ, 
ಅಂತರಿಕ್ಸದಲ್ಲಿಯೂ ವಿಸ್ತರಿಸಿರುವುವುಗಳಾಗಿ ಒಂದಕ್ಕಿಂತ ಒಂದು ಪವಿತ್ರಗಳಾ 
ಗಿರುವುವು. 

೮೫. ಆ ತೀರ್ಥಗಳೆಲ್ಲವೂ ನಿನ್ನ ದೇಹದ ಒಂದೊಂದು ರೋಮಕೂಪ. 
ದಲ್ಲಿಯೂ ನನ್ನ ವರದಿಂದ ಅಡಗಿಹೋಗಲಿ. ಇಂತು ಆ ತೀರ್ಥಗಳೆಲ್ಲವನ್ನೂ 
ಒಳಕೊಂಡು ಸಕಲ ಪವಿತ್ರ ವಸ್ತುಗಳಲ್ಲಿಯೂ ಪಾವನೆಯಾಗು. 

೮೬. ಇಂತೆಂದು ವರವನ್ನಿತ್ತು ಬ್ರಹ್ಮದೇವನು ಅಂತರ್ಥಾನವನ್ನು ಹೊಂದಿ. 
ಪನು. ಆಕೆಯೂ ಸಮಸ್ತ ಕಲ್ಮಸಗಳನ್ನೂ ಕಳೆದುಕೊಂಡು ತಂದೆಯಾದ 
ವೇದಶಿರಸ್ಸಿನ ಆಶ್ರಮಕ್ಕೆ ಹಿಂದಿರುಗಿ ಬಂದಳು. 


ನಕೋನಸಸ್ಮಿತನೋ9ಧ್ಯಾಯಃ ೧೮೩4 


ಕದಾಚಿತ್ತಾಂ ಸಮಾಲೋಕ್ಯ ಖೇಲಂತೀಮುಟಜಾಜಿರೇ । 


ಧರ್ಮಸ್ತತ್ತಪಸಾ ಕೃಷ್ಣಃ ಪ್ರಾರ್ಥಯಾಮಾಸ ಕನ್ಯಕಾಂ ॥ ೮೭ ॥ 
ಧರ್ಮ ಉವಾಚ :-- 

ಪೃಥುಶ್ರೋಣಿ ನಿಶಾಲಾಕ್ಸಿ ಕ್ಸಾನೋದರಿ ಶುಭಾನನೇ । 

ಕ್ರೀತಃ ಸ್ವರೂಸಸಂಪತ್ವ್ಯಾ ತ್ವಯಾಹಂ ದೇಹಿ ಮೇ ರಹಃ ॥ ೮೮ ॥ 

ನಿತರಾಂ ಬಾಧತೇ ಕಾಮಸ್ತ್ಯೃತೃತೇ ಮಾಂ ಸುಲೋಚನೇ । 

ಅಜ್ಞಾ ತನಾಮ್ನಾ ಸಾ ತೇನ ಪ್ರಾರ್ಥಿತೇತ್ಯಸಕೃ ದಗ್ರತಃ Horn 

ಉವಾಚ ಸಾ ಪಿತಾ ದಾತಾ ತಂ ಪ್ರಾರ್ಥಯ ಸುದುರ್ಮತೇ । 

ಪಿತೃಪ್ರದೇಯಾ ಯತ್ಯನ್ಯಾ ಶೃತಿರೇಷಾ ಸನಾತನೀ ॥೯೦॥ 

ಸಿಶಮ್ಯೇತಿ ಚೋ ಧರ್ಮೋ ಭಾನಿನೋರ್ಥಸ್ಯ ಗೌರನಾತ್‌ । 

ಪುನರ್ನಿರ್ಬಂಧಯಾಂಚಕ್ರೇಪಧೃತಿರ್ದ್ಯತಿಶಾಲಿನೀಂ ॥೯೧॥ 
ಧರ್ಮ ಉವಾಚ :-- 

ನ ಪ್ರಾರ್ಥಯೇಃಹಂ ಸುಭಗೇ ಪಿತರಂ ತವ ಸುಂದರಿ । 

ಗಾಂಧರ್ಮೇಣ ನಿವಾಹೇನ ಕುರು ಮೇ ತ್ವಂ ಸಮೀಹಿತಂ ॥ ೯೨ ॥ 





೮೭. ಒಂದಾನೊಂದು ದಿನ ಪರ್ಣಶಾಲೆಯ ಅಂಗಳದಲ್ಲಿ ಆಡುತ್ತಿದ್ದ ಆಕೆ 
ಯನ್ನು ಕಂಡು ಧರ್ಮರಾಜನು ಆಕೆಯ ತಪಸ್ಸಿನಿಂದ ಸೆಳೆಯಲ್ಪಟ್ಟವನಾಗಿ 
ಆ ಕನ್ಯೆಯನ್ನು ಇಂತು ಪ್ರಾರ್ಥಿಸಿದನು. 

೮೮. ಧರ್ಮನು ಹೇಳುತ್ತಾನೆ: “ಭಾರವಾದ ಶ್ರೋಣಿಭಾಗವೂ, ಆಯತ 
ನೇತ್ರಗಳೂ, ಬಡವಾದ ನಡುವೂ, ಪ್ರಸನ್ನನಾದ ಮುಖವೂ ಉಳ್ಳ ಕನ್ಯಾ 
ರತ್ನವೆ! ನಿನ್ನ ಸರ್ವಾಂಗಸೌಂದರ್ಯದಿಂದ ನಾನು ವಿಕ್ರೀತನಾಗಿರುವೆನು. ನನಗೆ 
ಏಕಾಂತವನ್ನು ಕೊಡುವವಳಾಗು. 

೮೯-೯೦. ಚಾರುನೇತ್ರಳೆ! ನಿನ್ನ ಕಾರಣವಾಗಿ ಮನ್ಸಥನು ನನ್ನನ್ನು 
ಬಹುವಾಗಿ ಬಾಧಿಸುತ್ತಿರುವನು.'” ಹೆಸರು ಕುಲಗಳನ್ನರಿಯದ ಆತನು ಇಂತು 
ಮತ್ತೆ ಮತ್ತೆ, ಅಂಗಸಂಗವನ್ನು ಪ್ರಾರ್ಥಿಸುತ್ತಿರಲು ಆ ಕನ್ಯಾರತ್ನವು ಆತನಿಗೆ 
ಇಂತೆಂದಳು. ಎಲೈ ದುರ್ಬುದ್ಧಿಯೆ! ತಂಜೆಯೇ ನನ್ನನ್ನು ದಾನಮಾಡಲು 
ಅಧಿಕ್‌ರಿಯಾದನನು. ನೀನು ಆತನನ್ನೇ ಪ್ರಾರ್ಥಿಸು. ಕನ್ಯೆಯು ತಂದೆಯ 
ದಾನಕ್ಕೆ ಒಳಸಟ್ಟಿರುವಳೆಂಬ ಪುರಾತನವಾದ ಪ್ರವಾದವನ್ನು ನೀನು ಇದುವರೆಗೂ 
ಕೇಳಿದುದಿಲ್ಲವೆ?” 

೯೧. ಇಂತೆಂದ ಆ ಹುಡುಗಿಯ ಮಾತುಗಳನ್ನು ಕೇಳಿ ಮುಂದಾಗಲಿರುವ 
ಕ್‌ರ್ಯದ ಗೌರವದಿಂದ ಜೋದಿತನಾಗಿ ಲಜ್ಜೆಯನ್ನೂ ತ್ಯಜಿಸಿ ಥೈರ್ಯಶಾಲಿನಿ 
ಯಾನ ಆಕೆಯನ್ನು ಮತ್ತೆ, ನಿರ್ಬಂಧಪಡಿಸಿದನು. : 

೯೨. ಧರ್ಮನು ಹೇಳುತ್ತಾನೆ: ಸೌಭಾಗ್ಯಯುಕ್ತಳಾದ ಸುಂದರಿಯೆ | 


೧೮೪ ಶ್ರೀ ಸ್ಕಾಂದಮಹಾಪುರಾಣಂ 


ಇತಿ ನಿರ್ಬಂಧವದ್ವಾಕ್ಯಂ ಸಾ ನಿಶಮ್ಯ ಕುಮಾರಿಕಾ । 


ಪಿತುಃ ಕನ್ಯಾಫಲಂ ದಿತ್ಸುಃ ಪುನರಾಹೇತಿ ತಂ ದ್ವಿಜಂ ॥ ೯೩೫ 
ಅರೇ ಜಡಮತೇ ಮಾ ತ್ವಂ ಪುನರ್ಬ್ರ್ರೂಹೀತಿ ಯಾಹ್ಯತಃ । 
ಇತ್ಯುಕ್ತೋಂಹಿ ಕುಮಾರ್ಯಾ ಸ ನಾತಿಸ್ತನ್ಮದನಾತುರಃ ॥ ೯೪ ॥ 
ತತಃ ಶಶಾಪ ತಂ ಬಾಲಾ ಪ್ರಬಲಾ ತಪಸೋ ಬಲಾತ್‌ । 
ಜಡೋಸಿ ನಿತರಾಂ ಯಸ್ಮಾಬ್ಜಲಾಧಾರೋ ನದೋ ಭನ 1 ೯೫॥ 
ಇತಿ ಶಪ್ತಸ್ತಯಾ ಸೋಂಥ ತಾಂ ಶಶಾಪ ಕ್ರುಧಾನ್ವಿತಃ | 
ಕಠೋರ ಹೃದಯೇ ತ್ವಂ ತು ಶಿಲಾ ಭನ ಸುದುರ್ಮತೇ ॥ ೯೬ ॥ 
ಸ್ಕಂದ ಉವಾಚ: 


ಇತ್ಯ ನ್ಯೋನ್ಯಸ್ಯ ಶಾಪೇನ ಮುನೇ ಧರ್ಮೋ ನದೋಇಭನತ್‌ । 
ಅನಿನುಕ್ತೇ ಮಹಾಕ್ಸೇತ್ರ ಖ್ಯಾತೋ ಧರ್ಮನದೋ ಮಹಾನ್‌ ॥ ೯೭ ॥ 


ನಾನು ನಿನ್ನ ತಂದೆಯನ್ನು ಪ್ರಾರ್ಥಿಸುವವನಲ್ಲ. ನೀನೇ ಗಾಂಧರ್ವವಿಧಿ 
ನ್ನನುಸರಿಸಿ ನನ್ನ ಇಷ್ಟಾರ್ಥವನ್ನು ಸಫಲಗೊಳಿಸು. 

೯೩. ಇತೆಂದ ಬಲಾತ್ಕಾರದ ಮಾತುಗಳನ್ನು ಕೇಳಿ ಆ ಕನೆಯು ಪುನಃ 
ಪುನಃ ಆ ಧರ್ಮರಾಜನನ್ನು ಕುರಿತು, " ಕನೆಯು ದಾನಮಾಡಲೆಳಸುವ ತಂಜಿಗೆ 
ಅಧೀನಳಾದವಳು'' ಎಂಬುದಾಗಿ ಬಹುವಿಧವಾಗಿ ಹೇಳಿದಳು. 

೯೪. “ಎಲ್ಲೆ ಮಂದಬುದ್ಧಿಯೆ! ಇಂತಹ ಮಾತುಗಳನ್ನಿಲ್ಲಿ ಪುನಃ 
ಆಡಬೇಡ; ಇಲ್ಲಿಂದ ಹೊರಟುಹೋಗು'' ಎಂಬುದಾಗಿ ಗದ್ದರಿಸಿದಳು. ಆದರೂ 
ಆ ಕನ್ಯೆಯ ಮೋಹದಿಂದ ಕಾಮಾತುರನಾದ ಧರ್ಮರಾಜನು ಕದಲಲಿಲ್ಲ. 

೯೫. ಅದನ್ನು ಕಂಡು ಧೂತಪಾಪೆಯು ಬಾಲಕಿಯಾದರೂ ತನ್ನ ತಸಸ್ಕಿನ 
ಬಲದಿಂದ ಪ್ರಬಲಳಾಗಿ, " ನೀನು ಎಷ್ಟು ಹೇಳಿದರೂ ಕೇಳದ ಜಡನಾಗಿರುವುದ. 
ರಿಂದ ಜಲಾಧಾರವಾದ ನದಿಯಾಗು'' ಎಂಬುದಾಗಿ ಶಾಪವನ್ನಿತ್ತಳು. 

೯೬. ಈ ಶಾಪವನ್ನು ಕೇಳಿ ಅವಳಲ್ಲಿ ಕೋಪಗೊಂಡ ಧರ್ಮರಾಜನ 
«ಎಲೌ ದುಷ್ಟಬುದ್ಧಿಯುಳ್ಳವಳೆ! ಹಲವು ವಿಧವಾದ ನನ್ನ ಪ್ರಾರ್ಥನೆಯನ್ನು 
ಅಂಗೀಕರಿಸದ ಕಠಿನ ಹೃದಯಳಾದ ನೀನು ಶಕಲ್ಲಾಗಿಹೋಗು'' ಎಂದು 
ಶವಿಸಿದನು. 

೯೭. ಸೃಂದನು ಹೇಳುತ್ತಾನೆ:--ಅಗಸ್ತುಮುನಿಯೆ! ಇಂತು ಇಬ್ಬರೂ 
ಪರಸ್ಪರರಿಗೆ ಶಾಪಗಳನ್ಸೀಯಲು ಧರ್ಮನು ನದಿಯಾದನು. ಇಂದಿಗೂ ಸಹ 
ಅವಿಮುಕ್ತಮಹಾಕ್ಸೇತ್ರದಲ್ಲಿ ಧರ್ಮನು ಧರ್ಮನದವೆಂದು ವಿಶಾಲವಾದ ಕೀರ್ತಿ 
ಯನ್ನು ಪಡೆದಿರುವನು. 


ಏಕೋನಷಷ್ಮಿತಮೊ "ಆಥ್ಯಾಯೆಃ ೧೪೫ 


ಸಾಪ್ಯಾ ಹ ಪಿತರಂ ತ್ರಸ್ತಾ ಸ್ವಶಿಲಾತ್ನ ಸ್ಯ ಕಾರಣಂ । 
ಧ್ಯಾನೇನ ಧರ್ಮಂ ನಿಜ್ಞಾ ಷು ಮುನಿಃ ಕನ್ಯಾಮಥಾಬ್ರ ವೀತ್‌ ॥ ೯೮ ॥ 
ಮಾಭೈಃ ಪುತ್ರಿ ಕರಿಷ್ಯಾಮಿ ತವ ಸರ್ವಂ ಶುಭೋದಯಂ ! 


ತಚ್ಛಾಪೋ ನಾನ್ಯ ಥಾ ಭೂಯಾಚ್ಚಂದ್ರಕಾಂತಶಿಲಾ ಭನ ॥೯೯॥ 
ಚಂಡ್ರೋಡಯಮುನುಸ್ರಾಪ್ಯ ದ್ರನೀಭೂತತನಿಸ್ತತಃ । 
ಧುನೀಭನ ಸುತೇ ಸಾಧ್ವಿ ಧೂತಸಾಪೇಂತಿ ವಿಶೃತಾ ॥ ೧೦೦ ॥ 


ಸಚ ಧರ್ಮನದಃ ಕನ್ಶ್ಯೇ ತನ ಭರ್ತಾ ಸುಶೋಭನಃ । 

ತೈರ್ಗುಣೈಃ ಪರಿಪೂರ್ಣಾಂಗೋ ಯೇ ಗುಣಾಃ ಪ್ರಾರ್ಥಿತಾಸ್ತ್ವಯಾ ॥ 
ಅನ್ಯಚ್ಚೆ ಶೃಣು ಸದ್ಭುದ್ದೇ ಮಮಾಪಿ ತಪಸೋ ಬಲಾತ್‌ । 

ದ್ವೈರೂಪ್ಯಂ ಭವತೋರ್ಭಾನಿ ಪ್ರಾಕೃತಂ ಚ ದ್ರವಂಚ ವೈ ॥ ೦೦೨ ॥ 
ಇತ್ಯಾಶ್ವಾಸ್ಯ ಪಿತಾ ಕನ್ಯಾಂ ಧೂತಪಾಪಾಂ ಪರಂತಪ । 
ಚಂದ್ರಕಾಂತಶಿಲಾಭೂತಾಮನುಜಗ್ರಾಹ ಬುದ್ಧಿಮಾನ್‌ ॥ ೧೦೩ ॥ 

೯೮. ಆ ಕನೈೆಯೂ ಭಯದಿಂದ ನಡುಗುತ್ತ ತನಗೆ ಶಿಲಾಪ್ರಾಸ್ತಿರೂಪ 
ವಾದ ಶಾಪವು ಬರುವುದಕ್ಕೆ ಕಾರಣವನ್ನೆಲ ತಂದೆಗೆ ವಿಸ್ತರಿಸಿದಳ'. 
ಆ ಮುನಿಯು ಕ್ಷಣಕ-ಲ ಧ್ಯಾನಾಸಕ್ತ ನಾಗಿದ್ದು ದಿವ್ಯಜ್ಞಾನದಿಂದ ಬಂದವನು 
ಧರ್ಮರಾಜನೆಂಬುದನ್ನ ರಿತು ಮಗಳನ್ನು ಕುರಿತು. ಹೇಳತೊಡಗಿದನು. 

೯೯. “ಪುತ್ರಿಯೆ! ನೀನು ಹೆದರಜೀ ಡ. ನಿನಗೆ ಎಲ್ಲವೂ ಉತ್ತರೋತ್ತಗದಲ್ಲಿ 
ಶುಭವುಂಟಾಗುವಂತೆ ಮಾಡುವೆನು. ಆತನ ಶಾಸವು ಎಂದಿಗೂ ವ್ಯರ್ಥವಾಗ 
ತಕ್ಕದ್ದಲ್ಲವು. ಆದುದರಿಂದ ನೀನು ಚಂದ್ರಕಾಂತಶಿಲೆಯಾಗಿರು. 

೧೦೦. ಸಾಧ್ವಿಯಾದ ಮಗಳೆ! ಚಂದ್ರೋದಯವುಂಟಾಗಲು ನೀನು 
ಕರಗಿ ನೀರಾದ ದೇಹವುಳ್ಳ ವಳಾಗಿ ಧೂತಪಾಸೆಯೆಂಬ ಹೆಸರಿನಿಂದಲೇ ನದಿಯಾಗಿ 
ಪ್ರಸಿದ್ಧಿಯನ್ನು ಪಡೆಯುವೆ. 

೧೦೧. ಕನ್ಯಾರತ್ತವೆ! ಆ ಧರ್ಮನದನೇ ನಿನಗೆ ಪತಿಯಾಗಿ ಮಂಗಳ 
ವನ್ನುಂಟುಮಾಡುವನು. ಆ ಧರ್ಮರಾಜನೇ ನೀನು ಹಿಂದೆ ಹೇಳಿದ ಸಕಲ 
ಸದ್ಗುಣಗಳಿಂದಲೂ ಕೂಡಿದ ಉತ್ತಮ ವರನಾಗಿರುವನು. 

೧೦೨. ಬುದ್ಧಿಯುಕ್ತಳೆ! ಮತ್ತೊಂದು ವಿಷಯವನ್ನು ಕೇಳು. ನನ್ನ 
ತಪಸ್ಸಿನ ಬಲದಿಂದ ನಿನಗೆ ಎರಡು ರೂಸಗಳುಂಬಾಗುವುವು. ಪಾಂಚಭೌತಿಕ 
ವಾದ ಈ ದೇಹವೇ ಒಂದು. ಎರಡನೆಯದೇ ನದಿಯ ಸ್ವರೂಪವು. 

೧೦೩. ಶತ್ರುಸಂಹಾರಕನಾದ ಅಗಸ್ತ್ಯನೆ! ಇಂತೆಂದು ಆ ತಂದೆಯು 
ಮಗಳಾದ ಧೂತಪಾನೆ ಯನ್ನು ಸಂತೈಸಿ ಮಹಾಪ್ರಾಜ್ಞನಾದುದರಿಂದ ಚಂದ್ರ 
ಕಾಂತಶಿಲೆಯ ರೂಪವನ್ನು ತಳೆದಿದ್ದ ಆಕೆಯನ್ನು ಅನುಗ್ರಹಿಸಿದನು. 


೧೮೬ ಶ್ರೀ ಸ್ಕಾಂದಮಹಾಪುರಾಣಂ 


ತದಾರಭ್ಯ ಮುನೇ ಕಾಶ್ಯಾಂ ಖ್ಯಾಕೋ ಧರ್ಮನದೋ ಪ್ರದಃ । 


ಧರ್ಮೋ ದ್ರನಸ್ವರೂಪೇಣ ಮಹಾಪಾತಕನಾಶನಃ ೧೦೪ ॥ 
ಧುನೀ ಚ ಧೂತಪಾಪಾ ಸಾ ಸರ್ವತೀರ್ಥ ಮಯಾ ಶುಭಾ । 
ಹರೇನ್ಮಹಾಘಸಂಘಾತಾನ್ಯೂ ಲಜಾನಿವ ಪಾಡಪಾನ್‌ ॥ ೧೦೫ ॥ 


ತತ್ರ ಧರ್ಮನದೇ ತೀರ್ಥೇ ಧೂತಪಾಸಾ ಸಮನ್ನಿತೇ । 
ಯದಾ ನ ಸ್ಪರ್ಧುನೀ ತತ್ರ ತದಾ ಬ್ರಧ್ಮಸ್ತಪೋ ವ್ಯಧಾತ್‌ ॥ ೧೦೬ ॥ 
ಗಭಸ್ತಿಮಾಲೀ ಭಗವಾನ್‌ ಗಭಸ್ತೀಶ್ವರಸನ್ನಿಧೌ। 


ಶೀಲಯನ್ಮಂಗಲಾಂ ಗೌರೀಂ ತಸ ಉಗ್ರಂ ಚಚಾರ ಹ ॥ ೧೦೭ ॥ 
ನಾಮ್ನಾ ಮಯೂಖಾದಿತ್ಯಸ್ಯ ತೀರ್ಥೇ ತತ್ರ ತಪಸ್ಯತಃ । 

ಕಿರಣೇಭ್ಯಃ ಪ್ರನನೃತೇ ಮಹಾಸ್ವೇದೋತಿಖೇದತಃ ॥ ೧೦೮ ॥ 
ಕರಣೇಭ್ಯಃ ಪ್ರನೃತ್ತಾಯ ಮಹಾಸ್ಟೇಡಸ್ಕ ಸಂತತಿಃ । 

ತತಃ ಸಾ ಕಿರಣಾ ನಾನು ಜಾತಾ ಪುಣ್ಯಾ ತರಂಗಿಣೇ ॥ ೧೦೯॥ 


೧೦೪. ಮುನಿವರ್ಯನೆ! ಆ ದಿನ ಮೊದಲಾಗಿ ಕಾಶೀಕ್ಷೇತ್ರದಲ್ಲಿ 
ಧರ್ಮನದವೆಂಬ ಸರೋವರವು ವಿಖ್ಯಾತವಾಗಿರುವುದು. ಅದರಲ್ಲಿ ಸಕಲ ಮಹಾ 
ಪಾತಕಗಳನ್ನೂ ಹದಗೆಡಿಸುವ ಧರ್ಮವೇ ನೀರಿನ ರೂಪದಿಂದ ನೆಲಸಿರುವುದು. 

೧೦೫. ಧೂತಪಾಪೆಯೆಂಬ ನದಿಯೂ ಸಕಲ ತೀರ್ಥಗಳ ಸಾರವನ್ನು 
ಪಡೆದು ಮಂಗಳಪ್ರದೆಯಾಗಿ ಪ್ರವಾಹದ ಭರದಿಂದ ದಡಗಳಲ್ಲಿರುವ ವೃಶ್ಚಗಳನ್ನು 
ಕೊಚ್ಚಿಕೊಂಡು ಹೋಗುವಂತೆ ಸ್ಪಾನಮಾಡಿದವರ ಸಕಲ ಪಾಸಕೋಟಗಳನ್ನೂ 
ಅಪಹರಿಸುವುದು. 

೧೦೬. ಪೂರ್ವದಲ್ಲಿ ಅಲ್ಲಿ ಗಂಗಾನದಿಯು ಪ್ರವಹಿಸುತ್ತಿರಲಿಲ್ಲ. ಆ ಕಾಲ 
ದಲ್ಲಿ ಧೂತಪಾಸೆಯಿಂದ ಕೂಡಿದ ಆ ಧರ್ಮನದ ತೀರ್ಥದಲ್ಲಿ ಸೂರ್ಯದೇವನು 
ಬಹಳಕಾಲ ತಪಸ್ಸನ್ನು ಮಾಡಿದನು. 

೧೦೭. ಕಿರಣರಾಶಿಗಳುಳ್ಳ ಆ ಭಗವಂತನು ಗಭಸ್ತೀಶ್ವರನ ಸನ್ನಿಧಿಯಲ್ಲಿ 
ಸರ್ವಮಂಗಳೆಯಾದ ಗೌರಿಡೇವಿಯನ್ನೇ ಧ್ಯಾನಿಸುತ್ತ ಉಗ್ರವಾದ ತಪಸ್ಸ 
ನ್ನಾಚರಿಸಿದನು. 

೧೦೮. ಮಯೂಖಾದಿತ್ಯನಾಮಕವಾದ ತೀರ್ಥದಲ್ಲಿ ಆತನು ತಪಸ್ಸನ್ನು 
ಮಾಡುತ್ತಿರಲು ತಪಸ್ಸಿನ ಕ್ಲೇಶಗಳನ್ನನುಭವಿಸುತ್ತಿದ್ದ ಆತನ ಕಿರಣಗಳಿಂದ 
ದೇಹದಲ್ಲಿ ಹೆಚ್ಚಾದ ಬೆವರಿನ ಹನಿಗಳು ಕಾಣಿಸಿಕೊಂಡುವು. 

೧೦೯. ಕಿರಣಗಳಿಂದ ದೃವಿಸಿದ ಸ್ವೇದೋದಕದ ಬಿಂದುಗಳ ಧಾರಿಯು 
ಸುರಿಯುತ್ತಿರಲು ಅವುಗಳಿಂದ ಕಿಗಣೆಯೆಂಬ ಪವಿತ್ರವಾದ ನದಿಯುಂಟಾಯಿತು. 


ಏಕೋನಸಹ್ಮಿತಮೋ9ಧ್ಯಾಯಃ ೧೪೭ 


ಮಹಾಪಾಸಾಂಧತಮಸಂ ಕಿರಣಾಖ್ಯಾ ತರಂಗಿಣೀ । 


ಫ್ರೃಂಸಯೇತ್ಸಾನಮಾತ್ರೇಣ ಮಿಲಿತಾ ಧೂತಪಾಪಯಾ u ೧೦ 
ಆದೌ ಧರ್ಮನದಃ ಪುಣ್ಯೋ ಮಿಶ್ರಿತೋ ಧೂತಪಾಪಯಾ । 
ಯಯಾ ಧೂತಾನಿ ಪಾಪಾನಿ ಸರ್ವತೀರ್ಥೀಕೃತಾತ್ಮನಾ 1 ೧೧೧ ॥ 


ತತೋಪಿ ಮಿಲಿತಾಗತ್ಯ ಕರಣಾ ರನಿಣೈಧಿತಾ । 
ಯನ್ನಾಮಸ್ಮರಣಾದೇವ ಮಹಾನೋಹೊಂಂಧತಾಂ ವ್ರಜೇತ್‌॥ ೧೧೨ ॥ 
ಕಿರಣಾ ಧೂತಸಾಷೇ ಚ ತಸ್ಮಿನ್ನರ್ನುನದೇ ಶುಭೇ । 


ಸ್ಪವಂತ್ಕೌ ಪಾಸಸಂಹರ್ತ್ರ್ಯಾ ವಾರಾಣಸ್ಕಾಂ ಶುಭದ್ರವೇ ॥ ೧೧೩ ॥ 
ತತೋ ಭಾಗೀರಥೀ ಪ್ರಾಪ್ತಾ ತೇನ ದೈಲೀಸಿನಾ ಸಹ । 
ಭಾಗೀರಥೀ ಸಮಾಯಾತಾ ಯಮುನಾ ಚ ಸರಸ್ವತೀ ॥ ೧೧೪ ॥ 


ಕಿರಹಾ ಧೂತಪಾಪಾ ಚ ಪುಣ್ಯತೋಯಾ ಸರಸ್ವತೀ । 
ಗಂಗಾ ಚ ಯಮುನಾ ಚೈವ ಪಂಚನದ್ಯೋತತ್ರ ಕೀರ್ತಿತಾಃ ॥ ೧೧೫ ॥ 

೧೧೦. ಕಿರಣಾಖ್ಯವಾದ ಆ ನದಿಯೂ ಧೂತಪಾಪೆಯೊಡನೆ ಸೇಗುವುದಾಗಿ 
ಸ್ನಾನವನ್ನು ಮಾಡುವ ಮಾತ್ರದಿಂದಲೇ ಮಹಾ ಪಾತಕಗಳೆಂಬ ಗಾಢಾಂಧ 
ಕಾರವನ್ನು ಧ್ವಂಸಮಾಡುತ್ತಿರು ವುದು. 

೧೧೧. ಮೊದಲು ಸಕಲ ತೀರ್ಥಗಳ ಸಾರವನ್ನೊಳಕೊಂಡು ಸಮಸ್ತ 
ಪಾತಕಗಳನ್ನೂ ನಾಶಗೊಳಿಸುವ ಧೂತಪಾಸೆಯು ಪುಣ್ಯನದಿಯಾದ ಧರ್ಮನದ 
ವನ್ನು ಸೇರುವುದು. 

೧೧೨. ಬಳಿಸ ಮುಂದಕ್ಕೆ ಹರಿಯುತ್ತಿರುವ ಆ ನದಿಯನ್ನು ಸೂರ್ಯದೇವ 
ಸಿಂದುದ್ಧವಿಸಿದ ಕಿರಣಾನದಿಯು ಬಂದು ಸೇರುವುದು. ಆ ನದಿಯ ಹೆಸರನ್ನು 
ಸ್ಮರಿಸುವುದರಿಂದಲೇ ಸಂಸಾರದ ಮಹಾಮೋಹವು ತನ್ನ ಕಾರ್ಯವನ್ನುಮಾಡಲು 
ಅಶಕ್ಷವಾಗುವುದು. 

೧೧೩. ಇಂತ" ವಾರಾಣಸಿಯಲ್ಲಿ ಕರೆಯೂ, ಧೂತಪಾಪೆಯೂ, ಪವಿತ್ರವೂ 
ಪುಣ್ಕೋದಕಸಮಸ್ವಿತವೂ ಆದ ಆ ಧರ್ಮನದತೀರ್ಥದಲ್ಲಿ ಪ್ರವಹಿಸುತ್ತ ಸ್ನಾನ 
ಮಾಡಿದವರ ಸಕಲಪಾತಕಗಳನ್ನೂ ನಾಶಮಾಡುತ್ತಿರುವುವು. 

೧೧೪. ಬಳಿಕ ಕಾಲಾನಂತರದಲ್ಲಿ ಭಗೀರಥನನ್ನನುಸರಿಸಿದ ಗಂಗೆಯೂ 
ಅಲ್ಲಿಗೆ ಬಂದಳು. ಆ ಭಾಗೀರಥಿಯನ್ನೇ ಅನುಸರಿಸಿ ಯಮುನಾನದಿಯೂ 
ಸರಸ್ವತಿಯೂ ಅಲ್ಲಿ ಬಂದು ಸೇಗುವವರಾದರು. 

೧೧೫. ಆದುದರಿಂದ ಈ ತೀರ್ಥದಲ್ಲಿ ಕಿಗಣಾ, ಧೂತಪಾಪಾ, ಪುಣ್ಯೋ 
ದಕವುಳ್ಳ ಸಗಸ್ವತಿ ಗಂಗಾ ಮತ್ತು ಯಮುನೆಯರೆಂಬ ಐದು ನದಿಗಳೂ ಸನ್ನಿಹಿತ 
ಗಳಾಗಿರುವುವೆಂದು ಪ್ರಸಿದ್ಧವಾಗಿರುವುದು. 


೧೮೮ ಶ್ರೀ ಸ್ಕಾಂದಮ ಹಾಪುರಾಣಂ 


ಅತಃ ಪಂಚನದಂ ನಾಮ ತೀರ್ಥಂ ತ್ರೈಲೋಕೃವಿಶ್ರುತಂ । 
ತತ್ರಾಪ್ಲುತೋ ನ ಗೃಹ್ಹೀಯಾದ್ಮೇಹಂ ನಾಸಾಂಚಭೌತಿಕಂ 1 ೧೧೬ 8 
ಅಸ್ಮಿನ್ಸಂಚನದೀನಾಂ ಚ ಸಂಭೇದೇಂಘೌಫಘಭೇದಿನಿ । 


ಸ್ನಾನಮಾತ್ರಾತ್ರಯಾತ್ಯೇನ ಭಿತ್ವಾ ಬ್ರಹ್ಮಾಂಡಮಂಡಸಂ ॥ ೧೧೭ ॥ 
ತೀರ್ಥಾನಿ ಸಂತಿ ಭೂಯಾಂಸಿ ಕಾಶ್ಯಾಮತ್ರ ಪದೇಪದೇ 
ನ ಸಂಚನದತೀರ್ಥಸ್ಯ ಕೋಟ್ಯಂಶೇನ ಸಮಾನ್ಯಪಿ ॥ ೧೧೮ ॥ 
ಪ್ರಯಾಗೇ ಮಾಘಮಾಸೇ ತು" ಸಕೃಕ್ಸಾತಸ್ಯ 'ಯತ್ಛ ಲಂ 1 
ತತ್ಸಲಂ ಸ್ಯಾದ್ದಿನೈಕೇನ ಕಾಶ್ಯಾಂ ಸಂಚನದೇ ದ್ರು ವೊ ॥ ೧೧೯॥ 


ಸ್ನಾತ್ವಾ ಸಂಚನದೇ ತೀರ್ಥೇ ಕ್ಸ ತ್ವಾ ಚ ಪಿತೃ ತರ್ನಣಂ | 
ಜಂದುಮಾಧವನು್ಯಚ್ಛ ೯ನ ಜೂಚೂಃ ಜನ ೈಭಾಗ್ಸ ವೇತ್‌ ॥ ೧೨೦ ॥ 
ಯಾವತ್ಸಂಖ್ಯಾಸ್ತಿಲಾ ದತ್ತಾಃ ಪಿತೃಭ್ಯೋ ಜಲತರ್ಪಣೇ । 

ಪುಣ್ಯೇ ಸಂಚನದೇ ತೀರ್ಥೇ ತೃಪ್ತಿಃ ಸ್ಯಾತ್ತಾನದಾಬ್ದಿಕೀ ॥ ೧೨೧ ॥॥ 








೧೧೬. ಈ ಐದುನದಿಗಳ ಸಂಗಮಸ್ಥಾನವಾದ ತೀರ್ಥವು ಸಂಚನದವೆಂಬ 
ಹೆಸರಿನಿಂದ ಮೂರುಲೋಕಗಳಲ್ಲಿಯೂ ಕೀರ್ತಿಯನ್ನು ಪಡೆದಿರುವುದು. ಆ ನೀರಿ 
ನಲ್ಲಿ ಮುಳುಗಿ ಸ್ಮಾನಮಾಡಿದ ಮನುಷ್ಯನು ಪುನಃ ಪಾಂಚಭೌತಿಕವಾದ ದೇಹ 
ವನ್ನು ಸಪಡೆಯುವುದಿಬ್ಲ. 

೧೧೭. ಪಾಸರಾಶಿಗಳನ್ನು ನಿರ್ಮೂಲವಾಗಿ ಕೆಡಿಸುವ ಈ ಐದು ನದಿಗಳ 
ಸಂಗಮದಲ್ಲಿ ಯಾವನು ಸ ಸ್ನಾನವನ್ನು ಮಾಡುವನೊ, ಸ್ಟ ಮಾತ್ರದಿಂದಲೇ 
ಅವನು ಬ ಬ್ರಹ್ಮಾಂಡವನ್ನು ॥ ಭೇದಿಸಿಕೊಂಡು ಮೋಕ್ಷವನ್ನು ಪಡೆಯುವನು. 

೧೧೮. ಈ ಕಾಶೀಕ್ಟೇತ್ರದಲ್ಲಿ ಅಡಿಗಡಿಗೂ ಅಸಂಖ್ಯಾಕಗಳಾದ ತೀರ್ಥ 
ಗಳಿರುವುವು. ಆದರೆ ಅವುಗಳಲ್ಲಿ ಯಾವುವೂ ಈ ಪಂಚನದ ತೀರ್ಥದ ಕೋಟ್ಯಂ 
ಶಕ್ಕೂ ಸಮಾನಗಳಾಗಿರುವುದಿಲ್ಲ. 

೧೧೯. ಪ್ರಯಾಗಕ್ಸೇತ್ರದಲ್ಲಿ ಮಾಘಮಾಸದಲ್ಲೆಲ್ಲ ವಿಧಿಪ್ರಕಾರನಾಗಿ ಸ್ನಾನ 
ವನ್ನು ಮಾಡಲು ಯಾವ ಫಲವು ಲಭಿಸುವುದೊ, ಅದನ್ನೇ ಕಾಶಿಯಲ್ಲಿರುವ 
ಪಂಚನದ ತೀರ್ಥದ ಒಂದೇ ದಿವಸದ ಸೇವನೆಯಿಂದ ಪಡೆಯಬಹು ದೆಂಬುದು 
ನಿಶ್ಚಯವು. 

೧೨೦. ಪಂಚನದಶೀರ್ಥದನ್ಲಿ ಸ್ನಾನವನ್ನು ಮಾಡಿಕೊಂಡು, ಪಿತೃದೇವತೆ 
ಗಳಿಗೆ 1 1 12! ಬಿಂದುಮಾಧವಸ್ವಾಮಿಯ ಪೂಜೆಯನ್ನು ಮಾಡಿದ 
ಮನುಷ್ಯನು ಪ ಪುನಃ ಜನ್ಮಕ್ಕೆ ಭಾಗಿಯಾಗುವುದಿಲ್ಲ. 

೧೨೧. ವವಿತ್ರತಮವಾದ ಪಂಚನದತೀರ್ಥದಲ್ಲಿ ಪಿತೃಗಳಿಗೆ ತರ್ಪಣಗಳನ್ನ 
ರ್ಪಿಸುವ ಜಲದಲ್ಲಿ ನಷ್ಟು ಎಳ್ಳಿನ ಕಾಳುಗಳಿರುವುಪೊ, ಅನ್ಸು ವರ್ಷಗಳವರೆಗೂ 
ಅವರಿಗೆ ತಮ್ಮ ಕೋಶದಲ್ಲಿ ಸಂತೋಷವುೂಟಾಗುವುದು 


ಏಕೋನಸಸಷ್ಮಿತಮೋ9ಧ್ಯಾಯಃ ೧೪೯ 


ಶ್ರ ದ್ಧ ಯಾಯೈೆಃಕೃತಂಶ್ಚಾ ದ್ಯ, 0 ತೀರ್ಥೇ ಪಂಚನದೇ ಶುಭೇ । 


ತೇಸಾಂ ಚಾರ್‌ ಮುಕ್ತಾ' *ನಾನಾಯೋನಿಗತಾ ಅಸಿ ॥ ೧೨೨ ॥ 
ಯಮಂಲೋಕೇ ಪಿತೃಗಣೆ ಧರ್ಗಾಥೇಯಂ ಪರಿಗೀಯತೇ । 
ಮಹಿಮಾನಂ ನಗಳು ದೃಷ್ಟಾ ಶ್ರಾದ್ಧನಿಧಾನತಃ ॥ ೧೨೩ ॥ 


ಅಸ್ಮಾಕಮಪಿ ನಂಶ್ಯೋತ್ರ ಕಶ್ಲಿಚ್ಛ್ರಾದ್ಸಂ ಕರಿಷ್ಯತಿ | 
ಕಾಶ್ಯಾಂ ಪಂಚನದಂ ಪ್ರಾ ಸ್ಯ ಯೇನ ಮುಚ್ಯಾ ಮಹೇ ನಯಂ ॥ ೧೨೪ ॥ 
ಇಯ ಗಾಥಾ ಪ್ರ ತಿದಿನಂ ಕ್ರಾ ದ ದೇವಸ್ಯ ಸನ್ನಿಧೌ | 


ಪಿತೃಭಿಃ ಸರಿಗೀಯೇತ ಕಾಶ್ಯಾಂ “ಸಂಚನದಂ ಪ್ರತಿ ॥ ೧೨೫ ॥ 
ತತ್ರ ಪಂಚನದೇ ತೀರ್ಥೇ ಯತ್ಕಿಂಜಿದ್ದಿ ಯತೆ ವಸು । 
ಕಲ ಿಕ್ಷುಯೇಪಿ ನ ಭನೇತ್ತಸ್ಯ ಪುಣ್ಯಸ್ಯ ಸಂಕ್ಷಯಃ ॥ ೧೨೬ ॥ 


ವಂಧ್ಯಾಫಿ ಜೂಟ್‌ ಸ್ನಾತ್ವಾ ಸಂಚನದೇ ಪ್ರದೇ | 
ಸಮರ್ಚ್ಛ ಮಂಗಲಾಂ ಗೌರೀಂ ಪುತ್ರಂ ಜನಯತಿ ಧ್ರುವಂ ॥ ೧೨೭ ॥ 


೧೨೨. ಯಾರು ಶ್ರದ್ಧಾನ್ವಿತರಾಗಿ ಪವಿತ್ರವಾದ ಪಂಚನದತೀರ್ಥದಲ್ಲಿ 
ಪಿತೃಶ್ರಾದ್ಧಗಳನ್ನು ನೆರವೇರಿಸುವರೊ, ಅವರ ಪಿತಾಮಹರು ತಮ್ಮ ಪಾಪಗಳ 
ಫಲವಾಗಿ ಯಾವ ಯೋನಿಗಳಲ್ಲಿ ಜನ್ಮಗಳನ್ನು ಪಡೆದಿದ್ದರೂ ಮುಕ್ತರಾಗುವರು. 

೧೨೩. ಶ್ರಾದ್ಧಗಳನ್ನುಮಾಡುವ ವಿಚಾರದಲ್ಲಿ ಸಂಚನದತೀರ್ಥದ ಮಹಾ 
ಮಹಿಮೆಯನ್ನು ಕಂಡು ಯಮಲೋಕದಲ್ಲಿರುವ ವಿತೃಗಣಗಳೂ ಹೀಗೆಂದು 
ತಮ್ಮಲ್ಲಿಯೇ ಗಾದೆಯನ್ನು ಹೇಳಿಕೊಳ್ಳು,ತ್ರಿರುವರು. 

೧೨೪. ನಮ್ಮ ವಂಶದಲ್ಲಿಯೂ ಯಾವನಾದರೂ ಒಬ್ಬ ಮಹಾತ್ಮನು ಹುಟ್ಟ 
ಕಾಶೀಕ್ಟೇತ್ರಡ ಪಂಚನದತೀರ್ಥದಲ್ಲಿ ಶ್ರಾದ್ಧ ವನ್ನು ಮಾಡಬಹುದು. ಅದರಿಂದ 
ನಾವು ಮೋಕ್ಸವನ್ನು ೫ಡೆಯುವೆವು. 

೧೨೫. ಈ ರೀತಿಯಾದ ಪ್ರವಾದವು ಪ್ರತಿದಿನದಲ್ಲಿಯೂ ಯಮಧರ್ಮ 
ರಾಜನ ಸನ್ನಿಧಿಯಲ್ಲಿ ಕಾಶಿಯ 'ತಂಚನದತೀರ್ಥದ ವಿಷಯವಾಗಿ ಪಿತೃಗಳಿಂದ 
ಗಾನಮಾಡಲ್ಪಡುತ್ತಿರುವುದು. 

೧೨೬. ಆ ಪಂಚನದ ತೀರ್ಥದಲ್ಲಿ ಎಷ್ಟೇ ಅಲ್ಪವಾದ ಧನವನ್ನು ದಾನ 
ಮಾಡಿದರೂ, ಅದರ ಪುಣ್ಯವು ಕಲ್ಪಾಂತ್ಯವು ಸಂಭವಿಸುವ ಕಾಲವೊದಗಿದರೂ 
ನಾಶವನ್ನು ಹೊಂದುವುದಿಲ್ಲ. 

೧೨೬೭. ಹುಟ್ಟುಬಂಜೆಯಾದವಳೂ ಸಹ ಒಂದು ವರ್ಷದವರೆಗೂ ಈ 
ಪಂಚನದ ತೀರ್ಥದಲ್ಲಿ ಸ್ನಾನವನ್ನುಮಾಡಿ ನಿತ್ಯವೂ ಮಂಗಳಗೌರಿಯನ್ನುು 
ಪೂಜಿಸಲು ಸತ್ಪುತ್ರನನ್ನು ಪಡೆಯುವಳೆಂಬ.ದರನ್ಲಿ ಸಂದೇಹವಿಲ್ಲ. 


ಇ೧೯ಂ ಶ್ರೀ ಸ್ಕಾಂದಮ ಹಾಪುರಾಣಂ 


“ಜಲೈಃ ಪಾಂಚನದೈಃ ಪುಣೈರ್ನಾಸಸಾ ಪರಿಶೋಧಿತ್ಯೆಃ । 
ಮಹಾಫಲನುನಾಪ್ಟೋತಿ ಸ್ನಸಯಿತ್ತೇಷ್ಟದೇವತಾಂ ॥ ೧೨೮ ॥ 
ಪಂಚಾಮೃತಾನಾಂ ಕಲಕೈರಷ್ಟೋತ್ತರಶತೋನ್ಮಿತೈಃ । 
ತುಲಿತೋಧಿಕತಾಂ ಯಾತೋ ಬಿಂದುಃ ಪಂಚನದಾಂಭಸಃ ॥ ೧೨೯॥ 
ಪಂಚಕೂರ್ಚೇನ ಪೀತೇನ ಯಾತ್ರಾ ಶುದ್ಧಿ ರುದಾಹೃತಾ । 

ಸಾ ಶುದ್ಧಿಃ ಶ ಶ್ರದ್ಧಯಾ ಪ್ರಾಶ್ಯ ಜಿಂದುಂ ಸಾಂಚನವಾಂಭಸಃ ॥ ೧೩೦ ॥ 
ಭನೇದನಭೃತಸ್ನಾನಾದ್ರಾ ಸಾಬಾ ಹೈಮೇಧಯೋಃ । 


ಯತ್ರಲಂ ತಚ್ಛತಗುಣಂ ಸ್ನಾನಾತ್ಪಾಂಜನದಾಂಭಸಾ ॥ ೧೩೧ ॥ 

೬ «2! ಚ ಭನೇತಾಂ ಸ್ವರ್ಗಸಾಧನಂ । 
ಆಬ್ರಹ್ಮಘಟಕಾದ್ವಂದ್ವಂ ಮುಕ್ತೈ ಪಾಂಚನದಾಪ್ಲುತಿಃ ॥ ೧೩೨ ॥ 

ಸ್ವರ್ಗರಾಜ್ಞಾ ಭಿಷೇಕೋಷಿ ನ ಸಾ ಸಮ್ಮತಃ ಸತಾಂ | 

ಅಭಿಷೇಕ ಸಾಂಚನದೋ ಯಥಾನಲ್ಪ ಸುಖಪ್ರ ದಃ ॥ ೧೩೩ ॥ 





೧೨೮. ded ಚ್ರಜ್ಯೋದಕವನ್ನು ಬ ಬಟ್ಟೆ ಯಲ್ಲಿ ಶೋಧಿಸಿ 
'ಅದರಿಂದ ತನ್ನ ಇಷ್ಟದೇವತೆಗೆ ಅಭಿಷೇಕವನ್ನುಮಾಡಿದ ಮಾನವನು ಮಹಾ 
ಫಲಗಳನ್ನೂ ಸುಲಭವಾಗಿಯೇ ಪಡೆಯುವನು. 

೧೨೯, ಒಂದುನೂರೆಂಟು ಪಂಚಾಮೃತ ಕಳಶಗಳಿಗೆ ಈ ಸಂಚನದತೀರ್ಥದ 
ಒಂದು ಬಿಂದುವು ಸಮಾನನೆನಿಸುವುದು. ಅಥವಾ ತೀರ್ಥೋದಕದ ಬಿಂದುವೇ 
ಹೆಜಿ ಕ್ಬಿನ ಮಹಿಮೆಯುಳ್ಳು ದೆಂದರೂ ಒಪ್ಪುವುದು. 

೧೩೦. ಭೂಮಿಯಲ್ಲಿ ಪಂಚಗವ್ಯ ನನ್ನ್ನ ಪ್ರಾಶನಮಾಡಲು ಯಾನ ದೇಹ 
ಶುದ್ಧಿ ಯುಂಟಾಗುವುದೆಂದು ಶಾಸ್ತ್ರೊ ಕ ವಾಗಿಶುಪ್ರಜೊ, ಆ ಶುದ್ಧಿಯೇ ಸಂಚ 
ನದ ತೀರ್ಥದ ಜಲದ ಒಂದು ಬಿಂದುವನ್ನು ಮಾತ್ರಶ್ರ ದ್ಧ ಯಿಂದ ಸೇವಿಸಿದವನಿಗೆ 
'ಲಭಿಸುವುದು. 

೧೩೧. ರಾಜಸೂಯ ಮತ್ತು, ಅಶ್ವಮೇಧಗಳೆಂಬ ಯಜ್ಞ ಜ್ಞಗಳನ್ನು ಸಾಂಗ 
ವಾಗಿ ನೆರವೇರಿಸಿ ಅವಭ್ಭೃಥಸ್ನಾನನನ್ನು ಮಾಡಿದುದರಿಂದ ಯಾವ ಫಲವು ಲಭಿಸು 
ವುಜೊ, ಆ ಫಲವೇ ಶತಗುಣಿಕವಾಗಿ "ಹಂಚನಡತೀರ್ಥದಲ್ಲಿ ಒಂದೇ ಸ್ನಾನವನ್ನು 
ಮಾಡುವುದರಿಂದ ಲಭಿಸುವುದು. 

೧೩೨, ರಾಜಸೂಯಾಶ್ವಮೇಧಗಳೂ ಸಹ ಬ್ರಹ್ಮನ ಕಾಲಪರಿಮಿತಿಯಲ್ಲಿ 
“ಎರಡು ಘಳಿಗೆಗಳವರೆಗೆ ಮಾತ್ರ ಸ್ನ ಕರ್ಗಭೋಗಗಳನ್ನ ್ಲನುಭನಿಸಲು ಸಾಧನ 
ಗಳಾಗಿರುವುವು. ಆದಕೆ ಸಂಚನದ ತೀರ್ಥದಲ್ಲಿಮಾಡಿದ" ಸ್ನಾನವು ಶಾಶ್ವ ತವಾದ 
ಮೋಕ್ಬನದವಿಯನ್ನೇ ಕೆ ಿಗೂಡಿಸಿಕೊಡುವುದು. ತ 

೧೩೩. ಸಜ್ಜ ಗೆ ಅಪಾರವಾದ ಸೆ ಸೌಖ್ಯವನ್ನುಂಟುಮಾಡುವ ಪಂಚನದ 
ಸ್ನಾನದಷ್ಟು ಸ್ವರ್ಗರಾಜ್ಯದ ಪಟ್ಟಾ ಭಿಷೇಕವೂ ಸಹ ಸಭಿಮತವಾದುದಲ್ಲ. 


ಏಕೋನಸಸ್ಮಿತಮೋ9ಭ್ಯಾಯಃ ೧೯೧ 


ನರಂ ವಾರಾಣಸೀಂ ಪ್ರಾಪ್ಯ ಭೃತ್ಯಃ ಪುಚನದೋಸ್ಸಿಣಾಂ । 


ನಾನ್ಯತ್ರ ಸೇನಕೀಭೂತಭೂಪಕೋಟರ್ನರೇಶ್ವರಃ | 08 0೧೩೪॥ 
ಯೈರ್ನ ಸಂಚನದೇ ಸ್ನಾತಂ ಕಾರ್ತಿಕೇ ಪಾಪಹಾರಿಣಿ । 

ತೇಃದ್ಯಾಸಿ ಗರ್ಭೇ ತಿಸ್ಮಂತಿ ಪುನಸ್ತೇ ಗರ್ಭವಾಸಿನಃ ॥ ೧೩೫ ॥ 
ಕೃತೇ ಧರ್ಮನದಂ ನಾಮ ತ್ರೇತಾಯಾಂ ಧೂತಪಾಪಕಂ । 

ದ್ವಾಪರೇ ಬಿಂದುತೀರ್ಥಂ ಚ ಕಲೌ ಪಂಚನದಂ ಸ್ಮೃತಂ ॥ ೧೩೬ ॥ 
ಶತಂ ಸಮಾಸ್ತ ಪಸ್ತಸ್ತ್ವಾ ಕೃತೇ ಯತ್ಛಾಪ್ಯತೇ ಫಲಂ । 

ತತ್ಯಾರ್ತಿಕೇ ಸಂಚನದೇ ಸಕೃತ್ಸ್ನಾನೇನ ಲಭ್ಯತೇ ॥ ೧೩೭ ॥ 
ಇಷ್ಟಾಪೂರ್ತೇಷು ಧರ್ಮೇಷು ಯಾವಜ್ಜ ನ್ಮಕೃತೇಷು ಯತ್‌ । 

ಅನ್ಯತ್ರ ಸ್ಯಾತ್ಸಲಂ ತತ್ಸ್ಯಾದೂರ್ಜೇ ಧರ್ಮನದಾಪ್ಲ ನಾತ್‌ ॥ ೧೩೮ ॥ 
ನ ಧೂತಪಾಪಸದೃಶಂ ತೀರ್ಥಂ ಕ್ವಾಪಿ ನುಹೀತಲೇ । 
ಯದೇಕಸ್ನಾನತೋ ನಶ್ಯೇದಘಂ ಜನ್ಮತ್ರಯಾರ್ಜಿತಂ ॥ ೧೩೯॥ 





೧೩೪. ವಾರಾಣಸೀಕ್ಷೇತ್ರವನ್ನು ಹೊಂದಿದವಗೆ ಭೃತ್ಯನ-ಗಿಯಾದರೂ 
ಪಂಚನದ ತೀರ್ಥದಲ್ಲಿ ಅವರೊಡನೆ ಸ್ಲಾನವನ್ನುಮಾಡುವುದು ಶ್ರೇಷ್ಮವೇ ಹೊರತು 
ಇತರ ಸ್ಥಳಗಳಲ್ಲಿ ಕೋಟ ಸಾಮಂತರಾಜರು ಭೃತ್ಯರಾಗಿರುವ ಚಕ್ರವರ್ತಿ 
ಪದವಿಯೂ ತುಚ್ಛವೆಂದೇ ಹೇಳಬೇಕು. 

೧೩೫. ಕಾರ್ತಿಕಮಾಸವು ಪ್ರಾವ್ತ್ರವಾಗಲು ಸಮಸ್ತಪಾಸಪರಿಹಾರಕವಾದ 
ಪಂಚನದ ತೀರ್ಥದಲ್ಲಿ ಯಾರು ಸ್ನಾನಮಾಡಿರುವುದಿಲ್ಲವೊ, ಅವರೇ ಇಂದಿನ 
ವರೆಗೂ ಗರ್ಭವಾಸವನ್ನು ಮರಳಿ ಮರಳಿ ಅನುಭವಿಸುತ್ತಿರುವರು, ಮುಂದೆಯೂ 
ಗರ್ಭವಾಸಿಗಳಾಗಿಯೇ ಇರುವರು. 

೧೩೬. ಈ ತೀರ್ಥೊೋತ್ತಮವು ಕೃತಯುಗದಲ್ಲಿ ಧರ್ಮನದನೆಂದೂ, 
ತ್ರೇತಾಯುಗದಲ್ಲಿ ಧೂತಪಾಪವೆಂದೂ, ದ್ವಾಪರದಲ್ಲಿ ಬಿಂದುತೀರ್ಥವೆಂದೂ, 
ಕಲಿಯುಗದಲ್ಲಿ ಪಂಚನದನೆಂದೂ ವಿವಿಧ ಹೆಸರುಗಳನ್ನು ಪಡೆದಿರುವುದು. 

೧೩೭. ಕೃತಯುಗದಲ್ಲಿ ಒಂದು ನೂರು ವರ್ಷಗಳ ತಪಸ್ಸನ್ನು ಮಾಡು 
ವುದರಿಂದ ಯಾವ ಫಲವು ಲಭಿಸುವುದೊ, ಅದನ್ನೇ ಕಾರ್ತಿಕಮಾಸದಲ್ಲಿ ನಂಚನದ 
ತೀರ್ಥದ ಒಂದು ಸ್ನಾನದಿಂದಲೇ ಪಡೆಯಬಹುದು. 

೧೩೮. ಇತರ ಕ್ಷೇತ್ರಗಳಲ್ಲಿ ಯಾವಜ್ಜೀವವೂ ಇಷ್ಟಾ ಪೂರ್ತಾದಿ ಅನೇಕ 
ಧರ್ಮಕಾರ್ಯಗಳನ್ನು ಮಾಡುವುದರಿಂದ ಯಾವ ಫಲವುಂಟೊ, ಅದೇ ಕಾರ್ತಿಕ 
ಮಾಸದಲ್ಲಿ ಧರ್ಮನದ ತೀರ್ಥದ ಸ್ನಾನದಿಂದ ಲಭಿಸುವುದು. 

೧೩೯. ಈ ಧೂತಪಾಸಕ್ಕೆ ಸಮಾನವಾದ ತೀರ್ಥವು ಭೂಮಂಡಲದಲ್ಲಿ 
ಲ್ಲಿಯೂ ದೊರಕುವುದಿಲ್ಲ. ಇದಗಲ್ಲಿ ಮಾಡಿದ ಒಂದು ಸ್ನಾನದಿಂದಲೇ ಮೂರು 
ಜನ್ಮಗಳಲ್ಲಿ ಶೇಖರಿಸಿದ ಪಾತಕಗಳೂ ನಶವಾಗುವುವು. 


೧೯ ಶ್ರೀ ಸ್ಕಾಂದಮಹಾಪುರಾಣಂ 


ಬಿಂದುತೀರ್ಥೇ ನರೋ ದತ್ತಾ ಕಾಂಚನಂ ಕೃಷ್ಣಲೋನ್ಮಿತಂ | 

ನ ದರಿದ್ರೋ ಭವೇತ್ಕ್ಯಾಪಿ ನ ಸ್ಪರ್ಣೇನ ವಿಯುಜ್ಯತೇ ॥ ೧೪೦ ॥ 
ಗೋಭೂತಿಲಹಿರಣ್ಯಾ ತವಾಸೋನ್ನಸ್ಪಗಿ ಭೂಷಣಂ | 
ಯತ್ಯಿಂಚಿದ್ದಿಂದುತೀರ್ಥೇಂತ್ರ ದತ್ವಾಕ್ಷ ಕ್ಹಯಮವಾಪ್ನ್ನುಯಾತ್‌ ॥ ೧೪೧ ॥ 
ಏಕಾಮಪ್ಯಾಹುತಿಂ ದತ್ವಾ ಸಮಿದ್ಲೀಂಗೌ ನಿಧಾನತಃ । 

ಪುಣ್ಯೇ ಧರ್ಮನದೇ ತೀರ್ಥೇ ಕೋಟಿಹೋನುಫಲಂ ಲಭೇತ್‌ ॥ ೧೪೨ ॥ 
ನ ಸಂಚನದತೀರ್ಥಸ್ಯ ಮಹಿಮಾನಮನಂತಕಂ | 


ಕೋಪಿ ವರ್ಣಯಿತುಂ ಶಕ್ತಶ್ಚತುರ್ವರ್ಗಶುಭೌಕಸಃ ॥ ೧೪೩ ॥ 
ಶೃತ್ವಾಖ್ಯಾನನಿದಂ ಪುಣ್ಯಂ ಶ್ರಾವಯಿತ್ವಾಪಿ ಭಕ್ತಿತಃ । 
ಸರ್ವಪಾಪನಿಶುದ್ಧಾತ್ಮಾ ನಿಷ್ಣುಲೋಕೇ ಮಹೀಯತೇ ( ೧೪೪ ॥ 


ಇತಿ ಶ್ರೀಸ್ಕಾ ದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾ 6 ಸಂಹಿತಾಯಾಂ 
ಚತುರೇ ಕಾತೀಖಂಡೇ ಉತ್ತರಾರ್ಥೇ ಆ ಸಂಚನದಾನರ್ಭಾವವರ್ಣನಂ '' 
ನಾಮೆ ಕೋಕ ಿಕವ ತಮ: 





೧೪೦. ಬಿಂದು ತೀರ್ಥದಲ್ಲಿ ಒಂದು ಗುಲಗಂಜಿಯ ಪ್ರಮಾಣದ ಚಿನ್ನ 
ವನ್ನಾದರೂ ಯಾವನ" ದಾನಮಾಡುವನೊ, ಅವನು ಎಂದಿಗೂ ದರಿದ್ರನಾಗು 
ವುದಿಲ್ಲ. ಅವನಿಗೆ ಚಿನ್ನವೂ ಇಲ್ಲದಂತಾಗುವುದಿಲ್ಲ. 

೧೪೧. ಈ ಬಿಂದು ತೀರ್ಥದಲ್ಲಿ ಗೋವು, ಭೂಮಿ, ತಿಲ, ಸ್ವರ್ಣ, ಅಶ್ವ, 

ಸ್ತ್ರ, ಅನ್ನ, ಪುಷ್ಪ, ಭೂಷಣಗಳೇ ಮುಂತಾದ ಯಾವ ಪದಾರ್ಥಗಳನ್ನು ದಾನ 
ke ಅಕ್ಕರ ಲೆದಾಯಕವಾಗುವುದು. 

೧೪೨. ಪುಣ್ಯಕ್ಕೆ ಕ್ಸೀತ್ರವಾದ ಧರ್ಮನದದಲ್ಲಿ ವಿಧ್ಯುಕ್ತರೀತಿಯಿಂದ ಅಗ್ನಿ 
ಯನ್ನು ಆಧಾನಮನಡಿ" ಅದರಲ್ಲಿ ಒಂದೇ ಆಹುತಿಯನ್ನು ಕೊಬ್ಬ ರೂ ಸಹ ದು 
ಕೋಟ ಹೋಮಗಳನ್ನು ಮಾಡಿದ ಫಲವು ಲಭಿಸುವುದು. 

೧೪೩. ಧರ್ಮಾದಿ ಚತುರ್ವಿಧಪುರುಷಾರ್ಥಗಳೆಂಬ ಶುಭಫಲಗಳನ್ನು 
ಕೊಡುವ ಏಕಸಾಧನವಾದ ಪಂಚನದತಿೀರ್ಧದ ಅಪಾರವಾದ ಮಹಿಮೆಯನ್ನು 
ವರ್ಣಿಸಲು ಯಾವನೂ ಶಕ್ತನಲ್ಲ. 

೧೪೪. ಈ ಆಖ್ಯಾನವನ್ನು ಕೇಳಿದರೂ, ಭಕ್ತಿಯುಕ್ತನಾಗಿ ಇತರರಿಗೆ 
ಶ್ರವಣಮಾಡಿಸಿದರೂ ಮಾನವನು ಸಕಲ ಪಾತಕಗಳಿಂದಲೂ ಪರಿಶುದ್ಧ ವಾದ 
ಅಂತಃಕರಣವುಳ್ಳ ವನಾಗಿ ನಿಸ್ಮುಲೊ:ಕದಲ್ಲಿ ಉತ್ತ ಮಸ್ಕಾ ನವನ್ನು ನಡೆಯುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧವಾದ 
ಶ್ರೀ ಸಾ ದಮ ಹಾಪುರಾಣದ ನಾಲ್ಕ ನೆಯ ಕಾಪೀಖಂಡದ ಊತ ತ್ರರಾರ್ಧದಲ್ಲಿ 
$$ ಪಂಚನದಾವಿರ್ಭಾವವರ್ಣನ *'ವೆಂಬ 
ಐನತ್ತೊಂಬತ್ತನೆಯ ಅಧ್ಯಾಯವು ಮಂಗಿದುದು 


1ಶ್ರೀಃ॥ 
ಅಥ ಷಸ್ಮಿತಮೋಂಧ್ಯಾಯಃ 
ಜಿಂದುಮೂಧವನಾವಿಭಾಾನನರ್ಣನಂ 
ಸ್ಕಂದ ಉವಾಚ :- 
ಉಕ್ತಾ ಪಂಚನದೋತ್ಪತ್ತಿರ್ಮಿತ್ರಾನರುಣನಂದನ । 
ಇದಾನೀಂ ಕಥಯಿಷ್ಯಾಮಿ ಮಾಧವಾವಿಷೃತಿಂ ಪರಾಂ non 
ಯಾಂ ಶೃತ್ವಾ ಶ್ರದ್ಧಯಾ ಧೀಮಾನ್ಸಾಸೇಭ್ಯೋ ಮುಚ್ಯತೇ ಕ್ಸಣಾತ್‌ । 
ನಚ ಶ್ರಿಯಾ ನಿಯುಜ್ಯೇತ ಸಂಯುಜ್ಯೇತ ನೃಷೇಣ ಚ ॥೨॥ 
ಆಗತ್ಯ ಮಂದರಾದದ್ರೇರುಪೇಂದ್ರಶ್ಚಂದ್ರಶೇಖರಂ | 
ಆಸೃಚ್ಛ 3 ಕೌರ್ಕ್ಲುರಥಗಃ ಕಣಾದ್ವಾರಾಣಸೀಂ ಪುರೀಂ nan 
ದಿವೋದಾಸಂ ನುಹೀಸಾಲಂ ಸಮುಚ್ಚಾಟ್ಯ ಸ್ವಮಾಯಯಾ । 
ಸ್ಥಿತ್ವಾ ಸಾದೋದಕೇ ತೀರ್ಥೇ ಕೇಶವಾಖ್ಯಸ್ವರೂಪತಃ ॥೪॥ 
ಮಹಿಮಾನಂ ಪರಂ ಕಾಶ್ಯಾಂ ನಿಚಾರ್ಯ ಸುವಿಚಾರ್ಯ ಚ। 
ವೃಷ್ಟ್ಟಾ ಪಂಚನದಂ ತೀರ್ಥಂ ಪರಾಂ ಮುದಮವಾಪ ಹ 1 ೫॥ 
ಕನ್ನಡದ ಅನುವಾದ 

ಜಿಂದುಮಾಧವಾವಿಭಾನವವರ್ಣನ 

೧. ಸ್ಕಂದನು ಹೇಳುತ್ತಾನೆ: ನಿತ್ರಾನರುಣರ ಪುತ್ರನಾದ ಅಗಸ್ಯುನೆ! 
ಪಂಚನದತೀರ್ಥದ ಉತ್ಪತ್ತಿಯ ಪ್ರಕಾರವನ್ನು ನಿನಗೆ ಹೇಳಿರುವೆನು. ಇನ್ನು 
ಶ್ರೀಮನ್ನಾರಾಯಣನು ಆನಿರ್ಭನಿಸಿದ ವಿಷಯವನ್ನು ವಿವರಿಸುವೆನು. 

೨. ಈ ಚರಿತ್ರೆಯನ್ನು ಕೇಳಲು ಬುದ್ಧಿವಂತನಾದ ಮಾನವನು ಒಂದ" 
ಸ್ಪಣದಲ್ಲಿಯೇ ತನ್ನ ಪಾಪಗಳನ್ನು ಕಳೆದುಕೊಳ್ಳುವನು. ಎಂದಿಗೂ ಐಶ್ವರ್ಯ 
ಹೀನನಾಗುವುದಿಲ್ಲ. ಉತ್ತರೋತ್ತರವಾದ ಅಭಿವೃದ್ಧಿಯನ್ನೇ ಪಡೆಯುತ್ತಿರುವನು. 

೩. ಹಿಂದೆ ಹೇಳಿದಂತೆ ಮಹಾವಿಷ್ಣುವು ಪರಮೇಶ್ವರನ ಅನುಜ್ಞೆಯನ್ನು 
ಶಿರಸಾವಹಿಸಿ ಮಂದರಸರ್ವತವನ್ನು ಬಿಟ್ಟು ಗರುಡನೆಂಬ ರಥವನ್ನೇರಿ ನಿಮಿಷ 
ಮಾತ್ರದಲ್ಲಿಯೇ ವಾರಾಣಸೀಕ್ಟೇತ್ರನನ್ನು ಸೇರಿದನು. 

೪. ಅವನು ತನ್ನ ಮಾಯೆಯನ್ನು ಹೊಗಗೆಡಹಿ ದಿವೋದಾಸಮಹಾರಾಜ 
ನನ್ನು ಅಲ್ಲಿಂದ ಹೊರಡಿಸಿ ಪಾಡೋದಕತೀರ್ಥದ ಸಮೀಪದಲ್ಲಿಯೇ ಆದಿಕೇಶವ 
ನಾಗಿ ಮೂರ್ತಿಐವಿಸಿ ನೆಲಸಿದನು. 

೫. ಕಾಶೀಕ್ಸೇತ್ರದ ಅಸದೃಶವಾದ ಮಹಿಮೆಯನ್ನು ಪುನಃ ಪುನಃ ತನ್ನ 
ಲ್ಲಿಯೇ ವಿಚಾರಮಾಡಿಕೊಳ್ಳುತ್ತ ಆ ಹರಿಯು ಪಂಚನದತೀರ್ಥವನ್ನು ಕಂಡು 
ಅಪರಿಮಿತವಾದ ಸಂತೋಷವನ್ನು ಹೊಂದಿದನು. 

7 


೧೯೪ ಶ್ರೀ ಸ್ಕಾಂದಮಹಾಪುರಾಣಂ 


ಉವಾಚ ಚ ಪ್ರಸನ್ನಾತ್ಮಾ ಪುಂಡರೀಕವಿಲೋಚನಃ । 


ಅಗಣ್ಯಾ ಅಪಿ ವೈಕುಂಠಗುಣಾ ನಿಗಣಿತಾ ಮಯಾ 1೬॥ 
ಕ್ವ ಕ್ಸೀರನೀರಧೌ ಸಂತಿ ತಾನಂತೋ ನಿರ್ಮಲಾ ಗುಣಾಃ । 

ಯಾವಂತೋ ವಿಜಯಂತೇತ್ರ ಕಾಶ್ಯಾಂ ಸಂಚನದೇ ಪ್ರದೇ Han 
ಶ್ವೇತದ್ದೀಪೇಂಪಿ ಸಾಮಗ್ರೀ ಕ್ವ ಗುಣಾನಾಂ ಗರೀಯಸೀ । 

ಈದೃಶೀ ಯಾದೃಶೀ ಕಾಶ್ಯಾಂ ಧೂತಪಾಹೇಂಸ್ತಿ ಪಾನನೀ ncn 
ಮುದೇ ಕೌನೋದಕೀಸ್ಪರ್ಶಸ್ತಥಾ ನ ಮುನು ಜಾಯತೇ । 
ಧೂತಸಾಸಾಂಬುಸಂಪರ್ಕೊೋ ಯಥಾ ಭನತಿ ಸರ್ವಥಾ HF 
ನ ಕ್ಸೀರನೀರಧಿಜಯಾ ಸುಖಂ ಮೇ ಶ್ಲಿಷ್ಟಗಾತ್ರಯಾ । 

ತಥಾ ಭವನೇದ್ಯಥಾತ್ರಸ್ಯಾತ್ಸೃಷ್ಟಯಾ ಧೂತಪಾಪಯಾ ॥೧೦॥ 


ಇತ್ತ ೦ ಪಂಚನದೇ ತೀರ್ಥೇ ಕ್ಪೀರನೀರಧಿಜಾಧವಃ । 
ಸಂಪ್ರೇಷ್ಯ ತಾರ್ಕಂ ತ್ರ್ಯಕ್ಸಾಗ್ರೇ ನೃತ್ತಾಂತಂ ನಿನಿವೇದಿತುಂ ॥ ೧೧ 





೬. ಕಮಲದಳಗಳಂತೆ ವಿಶಾಲನೇತ್ರಗಳುಳ್ಳ ಆ ಶ್ರೀಹರಿಯು ಸ್ರಸನ್ನವಾದ 
ಮನಸ್ಸುಳ್ಳವನಾಗಿ ಇಂತೆಂದು ಹೇಳಿದನು. "ಆ ವೈಕುಂಠದಲ್ಲಿರುವ ಸದ್ಗುಣಗಳು 
ಸಾಮಾನ್ಯರಿಗೆ ಗಣನಾತೀತಗಳೆನಿಸಿದ್ದರೂ ನಾನು ಅವುಗಳನ್ನು ಗಣನೆ 
ಮಾಡಿರುವೆನು. 

೭. ಕಾಶೀಕ್ಸೇತ್ರದ ಈ ಪಂಚನದತೀರ್ಥದಲ್ಲಿ ಎಷ್ಟು ಸನಿತ್ರಗುಣಗಳು 
ವಿಜೃಂಭಿಸುತ್ತಿ ರುವುವೊ, ಅಷ್ಟು ಗುಣಗಳು ಕ್ಸೀರಸಮು ದ್ರದಲ್ಲಿಯೂ 
ಎಲ್ಲಿರುವುವು? 

೮. ಕಾಶಿಯಲ್ಲಿ ಧೂತಪಾಪತೀರ್ಥದಲ್ಲಿ ಯಾವ ಪ್ರಮಾಣದ ಪವಿತ್ರ 
ಗುಣಗಳ ರಾಶಿಯಿರುವುದೊ, ಅಷ್ಟು ಗುಣಗಳ ಅಪಾರವಾದ ಸಾಮಗ್ರಿಯು 
ಕ್ವೇತದ್ವೀಪದಲ್ಲಿ ಸಹ ಕಾಣಲಾರದು. 

೯, ಈ ಧೂತಪಾಪತೀರ್ಥದ ನೀರಿನ ಸಂಪರ್ಕದಿಂದ ನನಗೆ ಎಷ್ಟು 
ಸಂತೋಷವುಂಟಾಗುವುದೊ, ಅಷ್ಟು ಆನಂದವು ಗದೆಯಾದ ಕೌಮೋದಕಿಯ 
ಸ್ಪರ್ಶದಿಂದಲೂ ಉಂಟಾಗುವುದಿಲ್ಲ. 

೧೦. ಧೂತಪಾಪದ ನೀರನ್ನು ಸ್ಪರ್ಶಮಾಡುವುದರಿಂದ ನನಗೆ ಎಷ್ಟು ಸುಖ 
ವುಂಟಾಗುವುದೊ, ಕ್ಸೀರಸಮುದ್ರದಲ್ಲಿ ಹುಟ್ಟದ ಲಕ್ಷ್ಮಿಯನ್ನು ಆಲಿಂಗಿಸುವುದ 
ರಿಂದಲೂ ಅಷ್ಟು ಉಂಟಾಗುವುದಿಲ್ಲ. 

೧೧-೧೩. ಅಂತು ಮಹಾಲಕ್ಷ್ಮಿಯ ರಮಣನಾದ ಶ್ರೀಮನ್ನಾರಾಯಣನು 
ಪಂಚನದತೀರ್ಥದಲ್ಲಿ ನೆಲಸಿ, ಗರುಡನನ್ನು . ಕರೆದು ಆನಂದವನದಲ್ಲಿ 
ದಿಮೋದಾಸನ ವೃತ್ತಾಂತನೆಲ್ಲನನ್ನೂ ಮಹೇಶ್ವರನಲ್ಲಿ ಬಿನ್ನವಿಸುವಂತೆ ಹೇಳಿ 


ಸಷ್ಮಿತಮನೋಕ$ಧ್ಯಾಯಃ ೧೯೫ 


ಆನಂದಕಾನನಭವಂ ದಿಮೋದಾಸಕ್ಟ್ಸಮಾಪತೇಃ । 


ಸಂನರ್ಣಯನ್ನುಣಗ್ರಾಮಂ ಪುಣ್ಯಂ ಪಂಚನದೋದ್ಭವಂ ॥ ೧೨ ॥ 
ಸುಖೋಪನಿಷ್ಟಃ ಸಂಹೃಷ್ಟಃ ಸುದೃಷ್ಟಿರ್ನಿಷ್ಟರಶ್ರನಾಃ | 
ದೃಷ್ಟವಾಂಸ್ತ ಪಸಾ ಜುಷ್ಟಮಪುಷ್ಟಾಂಗಂ ತಪೋಧನಂ ॥ ೧೩ ॥ 
ಸ ಯಹಿಸ್ತಂ ಸಮಭ್ಯೇತ್ಯ ಪುಂಡರೀಕಾಕ್ಸಮಚ್ಯುತಂ । 
ಉಪೋಪನಿಷ್ಟಕಮಲಂ ವನಮಾಲಾನಿರಾಜಿತಂ ॥ ೧೪ ॥ 
ಶಂಖಪದ್ಮಗದಾಚಕ್ರಚಂಚತ್ಕರಚತುಷ್ಟಯಂ । 
ಕೌಸ್ತುಭೋದ್ಭಾಸಿತೋರಸ್ಥಂ ಪೀತಕೌಶೇಯವಾಸಸಂ ॥ ೧೫ ॥ 
ಸುನೀಲೇಂದೀನರರುಚಿಂ ಸುಸ್ನಿಗೃಮಧುರಾಕೃತಿಂ | 
ನಾಭೀಪ್ರದಲಸತ್ಪದ್ಮಂ ಸುಪಾಟಿಲರದಚ್ಛದಂ ॥ ೧೬ ॥ 
ವಾಡಿನಿನಾಬೀಜದಶನಂ ಕಿರೀಟಿದ್ಯೋತಿತಾಂಬರಂ । 

ದೇವೇಂದ್ರ ವಂದಿತಪದಂ ಸನಕಾದಿಪರಿಷ್ಟುತಂ ॥ ೧೭ ॥ 





ಕಳುಬಿಸ್ಕಿ, ಪಂಚನದ ತೀರ್ಥದ ಪಾವನವಾದ ಸದ್ದುಣಗಳನ್ನೇ ವರ್ಣಿಸುತ್ತ 
ದೀರ್ಫ್ಥದರ್ಶಿಯಾದುದರಿಂದ ಸಂತೋಷಗೊಂಡು ಅಲ್ಲಿಯೇ ಸುಖವಾಗಿ ಬಿಡಾರ 
ವನ್ನು ಮಾಡಿಕೊಂಡಿದ್ದನು. ಒಮ್ಮೆ ಕೇವಲ ತಪಸ್ಸಂಪನ್ನನೂ ಕೃಶವಾದ 
ಶರೀರವುಳ್ಳವನೂ ಆದ ತಾಪಸೋತ್ತಮನೊಬ್ಬನನ್ನು ಕಂಡನು. 

೧೪. ಆ ಮಹರ್ಷಿಯು ಸನಾಪಕ್ಕೆ ಬಂದು ತಾವರೆಯೆಲೆಯಂತೆ ವಿಶಾಲ 
ಗಳಾದ ನೇತ್ರಗಳುಳ್ಳ ಅಚ್ಯುತನನ್ನು ಕಂಡನು. ಶ್ರೀಹರಿಯು ಉಚಿತವಾದ 
ಪದ್ಮಾಸನವನ್ನು ಹಾಕಿಕೊಂಡು ತುಳಸೀದಳಗಳ ವನಮಾಲೆಯಿಂದ ಶೋಭಿಸು 
ತ್ತಿದ್ದನು. 

೧೫. ತನ್ನ ನಾಲ್ಕು ಭುಜಗಳಲ್ಲಿಯೂ ಶಂಖ, ಚಕ್ರ, ಗದಾ, ಪದ್ಮಗಳನ್ನು 
ಧರಿಸಿದ್ದರು. ಕೌಸ್ತುಭಮಣಿಯಿಂದ ವಕ್ಚಸ್ಥಳವು ಪ್ರಕಾಶಿಸುತ್ತಿರಲು ರೇಷ್ಮೆಯ 
ಪೀತಾಂಬರವನ್ನುಟ್ಟು ಕಂಗೊಳಿಸುತ್ತಿದ್ದ ನು. 

೧೬. ನೀಲವರ್ಣದಿಂದ ಕೂಡಿದ ಕನ್ಸೈದಿಲೆಯನ್ನು ಹೋಲುವ ದೇಹವುಳ್ಳ 
ವನಾಗಿ ಪುಷ್ಪವೂ ಸುಂದರವೂ ಆದ ಅವಯವಗಳನ್ನು ಹೊಂದಿ, ನಾಭಿಯೆಂಬ 
ಸರೋವಗದಲ್ಲಿ ಪದ್ಮವು ಉದ್ಭವಿಸಿರಲು ಉತ್ತಮವಾದ ಪಾಟಲಪುಷ್ಪಗಳಂತಿರುವ 
ತುಟಗಳುಳ್ಳವನಾಗಿದ್ದನು. 

೧೭. ದಾಳಿಂಬೆಯ ಬೀಜಗಳಂತೆ ನಯವಾದ ಹಲ್ಲುಗಳ ಸಾಲುಗಳಿಂದಲೂ, 
ಆಕಾಶವನ್ನೇ ಬೆಳಗುತ್ತಿರುವ ರತ್ನಖಚಿತವಾದ ಕಿರೀಟದಿಂದಲೂ, ದೇವೇಂದ್ರ 
ನಿಂದ ನಮಸ್ಸತಗಳಾದ ಪಾದಗಳಿಂದಲೂ ಮೆರೆಯುತ್ತಿದ್ದ ಆತನನ್ನು ಸನಕ್‌ದಿ 
ಮಹಾಮುನಿಗಳು ಸ್ತುತಿಸುತ್ತಿದ್ದರು. 


೧೯೬ ಶ್ರೀ ಸ್ಕಾಂದಮಹಾಪುರಾಣಂ 


ದಿನ್ಯರ್ಷಿಭಿರ್ನಾರದಾದ್ಯೈಃ ಪರಿಗೀತದುಹೋದಯಂ | 


ಪ್ರಹ್ಲಾದಾದೈ ರ್ಕಾಗವತ್ಯಃ ಪರಿನಂದಿತಮಾನಸಂ ॥ ೧೮ ॥ 
ಧೃತಶಾರ್ಜ್ಜಧನುರ್ದಂಡಂ ದಂಡಿತಾಖಿಲದಾನವಂ । 
ಮಧುಕೈಟಭಹಂತಾರಂ ಕಂಸನಿಧ್ಯಂಸಸೂಚಕಂ ॥೧೯॥ 
ಕೈವಲ್ಯಂ ಯತ್ಪರಂ ಬ ಬ್ರಹ್ಮ ನಿರಾಕಾರಮಗೋಚರಂ 1 

ತಂ ಪುಂಮೂರ್ತ್ಯಾ ಪರಿಣಿತಂ ಭಕ್ತಾನಾಂ ಭಕ್ತಿಹೇತುತಃ ॥ ೨೦॥ 
ವೇದಾ ನಿದುರ್ಯದಾಕಾರಂ gO a I 

ಬ್ರಹ್ಮಾದ್ಯಾ ನ ಚ ಗೀರ್ನಾಣಾಶ್ಚಕ್ರೇ ನೇತ್ರಾತಿಥಿಂ ಸತಂ ॥ ೨೧ ॥. 
ಸ್ರ Sa ಮುದಾಯುಕ್ತಃ ಕ್ಲಿ ೫ ತಿನಿನೃಸ್ತ ಮಸ್ತ ಕಃ । 

ಸ ಯಸಷಿಸ್ತಂ ಹೃ ಸೀಕೇಶಮಗ್ಗಿ ಬಿಂದುರ್ಮಹಾತಪಾಃ ॥ ೨೨ ॥ 





೧೮. ನಾರದನೇ ಮೊದಲಾದ ದೇವರ್ಷಿಗಳು ಆತನ ಅಸಂಖ್ಯಗಳಾದ ಲೀಲೆ 
ಗಳನ್ನು ಗಾನಮಾಡುತಿದ್ದ ರು. ಪ್ರಹ್ಲಾ ದನೇ ಮುಂತಾದ ಭಗವದ್ಭಕ್ತರು 
ಇದಿರಿನಲ್ಲಿ ನಿಂತು ಆತನ ಮನಸ ನನ್ನು ನತೋಷಗೊಳಿಸುತ್ತಿ ದ್ದ ರು. 

೧೯. ಶಾಜ್ಗ ೯ವೆಂಬ es ತ್ರಮಧನುಸ್ಸಿನ ದಂಡವನ್ನು. ಕೈಯಲ್ಲಿ ಹಿಡಿ 
ದಿದ್ದನು. ಸಮಸ್ತ ರಾಶ್ಸಸ ಸಳನ್ನೂ ದಂಡಿಸುವ ಪರಾಕ್ರಮಿಯು. ಮಧುಕೈಟಭ 
ರನ್ನು ಸಂಹರಿಸಿ ಕಂಸನನ್ನು ಧ್ವ .೦ಸಮಾಡುವುದನ್ನು ಸೂಚಿಸುವಂತಿದ್ದ ನು. 

೨೦. ಪರಾತ್ಸರವಾದ ಯಾವ ಬ್ರಹ್ಮ ವಸ್ತುವು ರೂಸರಹಿತವೂ ಅನಾಜ್ಮಾನಸ 
ಗೋಚಗವೂ ಆಗಿ ಕೇವಲ ಸತ್ಪೃದಾರ್ಥವಾಗಿರುವುದೊ, ಅದೇ ಭಕ್ತಗ ಭಕ್ತಿ 
ಯೆಂಬ ಕಾರಣದಿಂದ ಮೂರ್ತಿಗೊಂಡಂತೆ ಶ್ರೀ ಹರಿಯು ತೋರುತ್ತಿದ್ದನು.* 

೨೧. ಕೇವಲ ಉಪನಿಷದ್ವಾಕ್ಯಗಳಿಂದಲೇ ಪ್ರತಿಪಾದ್ಯನಾದ ಯಾವನ 
ರೂಪವನ್ನು ಕರ್ಮ ಕಾಂಡಾತ್ಮಕಗಳಾದ ವೇದಗಳೂ ಅರಿಯಲಾರವೊ,* 
ಬ್ರಹ್ಮಾದಿ ದೇವತೆಗಳೂ ಯಾವನನ್ನು ಸಂಪೂರ್ಣವಾಗಿ ತಿಳಿಯಲಾರರೊ, 
ಅಂತಹ ಪರಮಾತ್ಮನನ್ನು ಆ ಮಹಾಮುನಿಯು ತನ್ನ ನೇತ್ರಗಳಿಗೆ ನಿಷಯ 
ವನ್ನಾಗಿ ಮಾಡಿಕೊಂಡನು. 

೨೨. ಮಹಾತಪಸ್ಸಂಸನ್ನನಾದ ಅಗ್ನಿಬಿಂದುನಾಮಕನಾದ ಆ ಮಹರ್ಷಿಯು 
ಇಂದ್ರಿಯ ನಿಯಾಮಕನಾದ ಶ್ರಿ ಶ್ರೀಮನ್ನಾರಾಯಣನನ್ನು ಕಂಡು ಸಂತೋಷ 
ಗೊಂಡವನಾಗಿ ತಲೆಯನ್ನು ಈಡಾಡಿ ಸಾಷ್ಠಾ ಶ್ಬಂಗನಮಸ್ಕಾರವನ್ನು ಮಾಡಿದನು. 


* ಜಲವೆಂಬುದು ನಿಯತಾಕಾರವುಳ್ಳ ವಸ್ತುವಲ್ಲದಿದ್ದರೂ ಅಧೀಕಶ್ಶೆ ತ್ಯದಿಂದ ಅಕಾರಸಹಿತವಾದ 
ಮಂಜಿನಗಡ್ಡೆಯಾಗಿ ಹೇಗೆ ಪರಿಣಮಿಸುವುದೋ, “ಹಾಗೆಯೇ ನೀರೂಪವೂ ನಿರಂಜನವೂ ಆದ ಬ್ರಹ್ಮ 
ವಸ್ತುವು ಉನಾಸಕನ ಮನೋವೃತ್ತಿಯನ್ನನುಸರಿಸಿ ರೂಪುಗೊಂಡಂತೆ ತೋರುತ್ತಿ ರುವುದು. 

4 "ತಂತಾ ್ಯಿಪನಿಷದಂ ಪುರುಷಂ ಸೃ ಚ್ಛಾಮಿ' ಎಂಬ ವಾಕ್ಯದಂತೆ ಆತ್ಮ ಕೃಬೋ ಧಕಗಳಾದ. 
ಉಸನಿಷದ್ವಾಕ್ಯಗಳಿನಿದಲೇ ಬ ತ್ರಿಹ್ಮಜ್ಞಾ ನವಾಗುವುದಲ್ಲದೆ ಪ್ರತ್ಯಕ್ಷ ಭೇದವನ್ನನುಸರಿಸಿ ಸ್ಥ ಓರ್ಗಾದಿಪ್ಪಾಪ್ತ್ವ 
ಗಳನ್ನು ದೊರಕಿಸುವ ಕರ್ಮಕಾಂಡಶಾಕ್ಯಗಳಿಂದಾಗಲಾರದೆಂದು ಕಳಿಯಬೇಕು. 


ಸಸ್ಮಿತಮೋ$ಧ್ಯಾಯಃ ೧೯೩ 


ತುಷ್ಟಾನ ಪರಯಾ ಭಕ್ತ್ಯಾ ಮೌಲಿಬದ್ಧ ಕರಾಂಜಲಿಃ | 


ಅಧ್ಯಸ್ತವಿಸ್ತೀರ್ಣಶಿಲಂ ಬಲಿಧ್ದಂಸಿನಮಚ್ಚು ತಂ ॥ ೨೩॥ 
ತತ್ರ ಪಂಚನದಾಭ್ಯಾ ಶೇ ಮಾರ್ಕಂಡೇಯಾದಿಸೇವಿತೇ 1 

ಗೋವಿಂದನುಗ್ನಿ ಬಿಂದುಃ ಸ ಸ್ತುತವಾಂಸ್ತುಷ್ಟಮಾನಸಃ ॥ ೨೪ ॥ 

ಅಗ್ನಿಬಿಂದುರುವಾಚ :- 

ಓಂ ನಮಃ ಪುಂಡರೀಕಾಕ್ಸ ಬಾಹ್ಯಾಂತಃ ಶೌಚದಾಯಿನೇ | 
ಸಹಸ್ರಶೀರ್ಷಾ ಪುರುಷಃ ಸಹಸ್ಪಾಕ್ಸಃ ಸಹಸ್ಪ್ರಸಾತ್‌ ॥ ೨೫ ॥ 
ನಮಾಮಿ ತೇ ಪದದ್ವಂದ್ವಂ ಸರ್ವದ್ವಂದೃನಿವಾರಕಂ ! 

ನಿರ್ದ್ದಂದ್ವಯಾ ಧಿಯಾ ನಿಷ್ಣೋ ಜಿಷ್ಣಾ ಎದಿಸುರವಂದಿತ ॥ ೨೬ ॥ 
ಯಂ ಸ್ತೋತುಂ ನಾಧಿಗಚ್ಛಂತಿ ನಾಚೋ ವಾಚಸ್ಪತೇರಪಿ । 

ತಮಾಷ್ಟೇ ಕ ಇಹ ಸ್ತೋತುಂ ಭಕ್ತಿರತ್ರ ಬಲೀಯಸೀ ॥ ೨೭॥ 





೨೩. ಇಂತು ವಿಶಾಲವಾದ ಶಿಲೆಯಲ್ಲಿ ಪ್ರತಿಷ್ಕಿತನಾಗಿ ಬಯಕ ತುಳಿದ 
ಅಚ್ಯುತನನ್ನು ಕಂಡು ತಲೆಯಲ್ಲಿ ಕೈಗಳನ್ನು `ಜೋಡಿಸಿಕೊಡು ಅನ್ಯಾದೃಶವಾದ 
ಭಕ್ತಿಯಿಂದ ಕೂಡಿ ಸ್ತೋತ್ರಮಾಡತೊಡಗಿದನು. 

೨೪. ಮಾರ್ಕಂಡೇಯನೇ ಮುಂತಾದ ಮಹರ್ಷಿಗಳಿಂದ ಸೇವಿತನಾದ 
ಪಂಚನದತೀರ್ಥದ ಸಮಾಸದಲ್ಲಿ ಸಂತುಷ್ಟ್ರಾಂತರಂಗನಾದ ಅಗ್ಲಿಬಿಂದು ಮಹಾ 
ಮುನಿಯು ಗೋವಿಂದನನ್ನು ಸ್ತುತಿಸಲು ಉಪಕ್ರ ಮಿಸಿದನು. 

೨೫. ಅಗಿ ಬಿಂದುವು. ಹೇಳುತ್ತಾನೆ :--ಕಮಲನೇತ್ರ ನೂ ನಾಮಸ್ಮರಣೆಯ 
ಮಾತ್ರದಿಂದಲೇ 'ನೇಹದ ಒಳಗೂ ಹೊರಗೂ ಕೌಚವನ್ನು ಂಟುಮಾಡುವವನೂ* 
ಆದ `ನಿನಗೆ ನಮಸ್ಕಾಗವು. ನೀನೇ ಅನಂತಗಳಾದ ತಟೆಗಳಿಂದಲೂ, ನೇತ್ರ 
ಗಳಿಂದಲೂ, ಪಾದಗಳಿಂದಲೂ ಶೋಭಿಸುತ್ತಿರುವ ವಿಶ್ವರೂಪವನ್ನು ತಳೆನ 
ಅನಾದಿಪುರುಷನಾಗಿರುವೆ. 

೨೬. ಸರ್ವವ್ಯಾಪಿಯೆ!  ಮಹೇಂದ್ರಾದಿ ದೇವತೆಗಳಿಂದ ನಮಸ್ಕ ತನೆ! 
ಸುಖ-ದುಃಖ, ರಾಗ-ದೆ ಸೇಷಗಳೇ ಮೊದಲಾದ ದ್ವಂದ್ವ ಗಳಿಂದ ಕೂಡಿದ 
ಸಂಸಾರವನ್ನು ನಾರಗೊಳಿಸುವ ನಿನ್ನ ಪಾದಯುಗಳವನ್ನು 'ಶಿನನ್ಯವಾದ ಬುದ್ಧಿ 
ಯಿಂದ  ನಮಸ್ಕಂಸುವೆನ 

೭. ಯಾವನನ್ನು ಸ್ತೋತ್ರಮಾಡಲು ಬೃಹಸ್ಸತಿಯ ವಾಗ್ದೈ ಖರಿಯೂ 
ಸಿ ಅಂತಹ ನಿನ್ನನ್ನು ಸ್ತುತಿಸಲು ನಾನು ಎಷ್ಟುಮಾತ್ರದವನು? 
ಈ ನನ್ನ ಸ್ತೋತ್ರಮಾಡುವ ಉದ್ಯಮಕ್ಕೆ ಭಕ್ತಿಯೇ ಬಲವಾದ ಕಾರಣವಾಗಿ 
ರುವುದು. 


* ಅಖಿವಿತ್ರಃ ಸನಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾಟ 
ಯಃ ಸ್ಮರೇಶ್ಪುಂಡರೀಕಾಕ್ಸಂ ಸ ಬಾಹ್ಯಾಭ್ಯಂತರಃ ಶುಚಿಃ ॥ ಸ್ಮೃತಿ. 





೧೯೮ ಶ್ರೀ ಸ್ಕಾಂದಮಹಾಪುರಾಣಂ 


ಅಪಿ ಯೋ ಭಗವಾನೀಶೋ ಮನಃಪ್ರಾಚಾಮಗೋಚರಃ | 
ಸ ಮಾದೃಶೈರಲ್ಪಧೀಭಿಃ ಕಥಂ ಸ್ತುತ್ಕ್ಯೋ ವಚಃ ಪರಃ ॥ ೨೮ ॥ 
ಯಂ ವಾಚೋ ನ ವಿಶಂತೀಶಂ ಮನತೀಹ ಮನೋ ನಯಂ | 
ಮನೋಗಿರಾಮತೀತಂ ತಂ ಕಃ ಸ್ತೋತುಂ ಶಕ್ತಿಮಾನ್ಸನೇತ್‌ ॥೨೯॥ 
ಯಸ್ಕ ನಿಃಶ್ಚಸಿತಂ ವೇದಾಃ ಸಸಡಂಗಪದಕ್ರಮಾಃ । 
ತಸ್ಯ ದೇವಸ್ಯ ಮಹಿಮಾ ಮಹಾನ್ಯೆ ಎರವಗಮ್ಯತೇ ॥೩೦॥ 
ಅತಂದ್ರಿತಮನೋಬುದ್ಧೀಂದ್ರಿಯಾ ಯಂ ಸನಕಾದಯಃ । 
ಧ್ಯಾಯಂತೋಪಿ ಪೃದಾಕಾಶೇ ನ ವಿಂದಂತಿ ಯಥಾರ್ಥತಃ 1೩೧ 
ನಾರವಾದ್ಯೈರ್ಮುನಿವರೈರಾಜಾಲಬ್ರಹ್ಮಚಜಾರಿಭಿಃ । 
ಗೀಯಮಾನಚರಿತ್ರೋಪಿ ನ ಸಂಯಗ್ಯೋಧಧಿಗಮ್ಯತೇ ॥ ೩೨ ॥ 
ತಂ ಸೂಕ್ಷ್ಮರೂಪಮಜಮವ್ಯಯಮೇಕಮಾದ್ಯಂ 
ಬ್ರಹ್ಮಾದ್ಯಗೋಚರಮಜೇಯಮನಂತಶಕ್ತಿಂ । 

೨೮. ಯಾವನು ಷಡ್ಡು ಣೈಶ್ವರ್ಯಭರಿತನೂ, ಸರ್ವನಿಯಾಮಕನೂ ಆಗಿರು 
ವನೊ, ಪುರಾತನರಾದ ಬ್ರಹ್ಮಾದಿಗಳ ಮನಸ್ಸಿಗೂ ಸಿಕ್ಕಲಾರದವನಾಗಿ ಅನಿ 
ರ್ವಾಚ್ಯಸ್ವರೂಪನಾಗಿರುವನೊ, ಅಂತಹ ದೇವದೇವನು ಮಂದಸ್ರಜ್ಞರಾದ 
ನನ್ನಂತಹ ಪಾಮರಮಾನವರಿಂದ ಹೇಗೆ ಸ್ತುತ್ಯನಾಗುವನು? 

೨೯. ಯಾವನನ್ನು ಮಾತುಗಳೂ ಸಮಾಪಸಲಾರವೊ, ಮನಸ್ಸೂ ಸಹ 
ತಿಳಿಯಲು ಅಶಕ್ತವಾಗಿರುವುದೊ, ಅಂತಹ ವಾಜ್ಮನಸ್ಸುಗಳಿಗೆ ಅತೀತನಾದ 
ಪರಮಾತ್ಮನನ್ನು ಸ್ತೋತ್ರಮಾಡಲು ಹೇಗೆ ತಾನೆ ಯಾವ ಮನುಷ್ಯನಾದರೂ 
ಶಕ್ತನಾಗಬಲ್ಲನು? 

೩೦. ಶಿಕ್ಸಾದಿ ಷಡಂಗಗಳಿಂದಲೂ, ಪದಕ್ರಮಾದಿ ಪಾಠಗಳಿಂದಲೂ 
ಕೂಡಿದ ವೇದಗಳೇ ಯಾವನಿಂದ ನೀಃಶ್ವಾಸರೂಪವಾಗಿ ಅನಾಯಾಸದಿಂದಲೇ 
ಹೊರಟರುವುವೊ, ಅಂತಹ ದೇವೋತ್ತಮನ ಅಪಾರವಾದ ಮಹಿಮೆಯನ್ನು 
ವರ್ಣಿಸಲು ಯಾರಿಗೆ ಸಾಧ್ಯ? 

೩೧-೩೨. ಅಕುಂಠಿತಗಳಾದ ಮನಸ್ಸು, ಬುದ್ಧಿ, ಇಂದ್ರಿಯಶಕ್ತಿಗಳುಳ್ಳ 
ಸನಕಾದಿ ಮುನಿಗಳೇ ಯಾನನನ್ನು ನಿರಂತರವೂ ಹೃದಯಾಕಾಶದಲ್ಲಿ ಧ್ಯಾನಿಸು 
ತಿದ್ದರೂ ಯಥಾರ್ಥಸ್ವರೂಪವನ್ನು ತಿಳಿಯಲಾರಕೊ, ಆ ಪರಮಾತ್ಮನು ಆಜನ್ಮ 
ಬ್ರಹ್ಮಚಾರಿಗಳಾದ ನಾರದನೇ ಮುಂತಾದ ಮುನಿಶ್ರೇಷ್ಕರಿಂದ ಗಾನಮಾಡಲ್ಪಡು 
ತ್ತಿರುವ ಮಹಾನುಹಿಮೆಯುಳ್ಳ ವನಾದರೂ, ಅವರೂ ಸಹ ಆತನ ಸ್ವರೂಪವನ್ನು 
ನಿಶ್ಚಿತವಾಗಿ ತಿಳಿದವರ. 

೩೩. ಅಂತಹ ಸೂಕ್ಸ್ಕರೂಪನೂ, ಜನನಗಹಿತನೂ, ನಾಶವಿಲ್ಲದವನೂ 





ಸಷ್ಠಿತನೋರಿಧ್ಯಾಯ। ೧೯೯ 


ನಿತ್ಯಂ ನಿರಾಮುಯಮಮೂರ್ತನಮಚಿಂತ್ಯಮೂರ್ತಿಂ 

ಕಸ್ಟ್ಯಾಂ ಚರಾಚರ ಚರಾಚರಭಿನ್ನವೇತ್ರಿ ॥ ೩೩ 
ಏಕೈಕನೇವ ತವ ನಾಮ ಹರೇನ್ಮುರಾರೇ 

ಜನ್ನಾ ರ್ಜಿತಾಘಮಘಫಿನಾಂ ಚ ಮಹಾಪದಾಢ್ಯಂ । 
ದದ್ಯಾ ತ್ಸ ಲಂ ಚ ಮಹಿತಂ ಮಹತೋ ಮುಖಸ್ಯ 

"ಬಪ್ಪ 0 ಮುಕುಂದ ಮಧುಸೂದನ A ॥ ೩೪॥ 
ನಾರಾಯಣೇಶಿ ನರಕಾರ್ಣವತಾರಣೇತಿ 

ದಾನೋದರೇತಿ ಮಧುಹೇತಿ ಚತುರ್ಭುಜೇತಿ । 
ನಿಶ್ಚಂಭರೇತಿ ವಿರಜೇತಿ ಜನಾರ್ದನೇಶಿ 

ಕ್ಹಾಸ್ತೀಹ ಜನ್ಮ ಜಪತಾಂ ಕ್ಟ ಕೃತಾಂತಭೀತಿಃ ॥ ೩೫ ॥ 
ಯೇ ತ್ವಾಂ ತ್ರಿವಿಕ್ರಮ ಸದಾ ಹೃದಿ ಶೀಲಯಂತಿ 

ಕಾದಂಬನೀರುಚಿರರೋಚಿಸಮಂಬುಜಾಕ್ಟಂ । 
ಸೌದಾಮಿನೀವಿಲಸಿತಾಂಶುಕವೀತಮೂರ್ತೆೇ 

ತೇಪಿ ಸ್ಪೃಶಂತಿ ತವ ಕಾಂತಿನುಚಿಂತ್ಯರೂಸಾಂ ॥ ೩೬ ॥ 








ಲೋಕೈ ಕನಾಥನೂ, ಪುರಾಣಪುರುಷನೂ, ಬ್ರಹ್ಮಾದಿಗಳಿಗೂ ಗೋಚರನಲ್ಲ 
ದವನೂ, ಅಜಿತನೂ, ಅನಂತಶಕ್ಕೃನ್ವಿತನೂ, ಶಾಶ್ವತನೂ, ವಿಕಾರರಹಿತನೂ, 
ಪ್ರಾ ಕೃ ತಶರೀರವಿಲ್ಲದವನೂ, ಅಂಟಿತ್ಯಾವಾದ ರೂಪವುಳ್ಳವನೂ, ತನ್ನ ಮಾಯೆ 
ಯಿಂದಲೇ ಚರಾಚರಾತ್ಮಕವಾದ ಪ್ರಪಂಚದ ರೂಪವನ್ನು ತಳೆದು ಪರಮಾರ್ಥತಃ 
ಚರಾಚರಗಳಿಗೆ ಭಿನ್ನನೂ ಆದ* ನನ ನ್ನು ಯಾಮಿ ತಿಳಿಯಲ್ಲ: ಸಮರ್ಥ 
ರಾದಾರು? 

೩೪. ಮುರಧ್ವಂಸಿಯೆ! ನಿನ್ನ ಅನಂತ ನಾಮಗಳಲ್ಲಿ ಒಂದೊಂದೂ ಸಹ 
ಪಾಪಿಗಳು ಜನ್ಮಾಂತರಗಳಲ್ಲಿ ಆರ್ಜಿಸಿದ ಪಾತಕಗಳನ್ನು ಕಳೆದು ಉತ್ತಮ ಪದವಿ 
ಯನ್ನು ದೊರಕಿಸಿಕೊಡುವುದು. ಮುಕುಂದ, ಮಧುಸೂದನ, ಮಾಧವ 
ಮುಂತಾದ ನಿನ್ನ ನಾಮಗಳ ಜಸವು ಬಹಳ ಕಷ್ಟಸಾಧ್ಯಗಳಾದ ಅಶ್ವಮೇಧಾದಿ 
ಮಹಾಯಜ್ಞ ಗಳ ಉತ್ತಮ ಫಲವನ್ನೂ ಸುಲಭವಾಗಿಯೇ ಒದಗಿಸುವುದು. 

೩೫. ಗಟ ತಕೇದಡಿ೨ ನರಕಸಮುದ್ರತಾರಕನೆಂದೂ, ದಾಮೋದರ 
ನೆಂದೂ, ಮಧುಸೂದನನೆಂದೂ, ಚತುರ್ಭುಜನೆಂದೂ, ಲೋಕರಕ್ಸಕನೆಂದೂ, 
ರಜೋಗುಣರಹಿತನೆಂದೂ, ಜನಾರ್ದನನೆಂದೂ ಜಪಿಸುತ್ತಿರುವ ನಿನ್ನ ಭಕ್ತರಿಗೆ 
ಪುನರ್ಜನ್ಮಗಳಾಗಲಿ, ಯಮನ ಭಯವಾಗಲೀ ಹೇಗೆ ಸಂಭವಿಸುವುವು? 

೩೬. ಶ್ರೀವತ್ಸಚಿಹ್ನಿತವಕ್ಪವುಳ್ಳವನೆ! ಭಕ್ತರ ಪಾತಕಗಳನ್ನು ಪರಿಹಂಸು 
ಈ ಇಂದ್ರೋ ಮಾಯಾಭಿಃ ಪುರುರೂಪ ಈಯತೇ'', "* ಬ್ರಹ್ಮ ವಾ ಇದಮಗ್ರ ಆಸಿಃತ್‌ 


ತತ್ಸರ್ವಮಭವತ" '' ಮುಂತಾದ ಶ್ರುತಿವಾಕೃಗಳ ಬಲದಿ.ದ ಸಚ್ಚಿದಾನಂದಾತ್ಮಕವಾದ ಬ್ರಸ್ಮವಸ್ಥುವೆ 
ಮಾಯಾವರಣದ ಕಾರಣದಿಂದ ಪ್ರಪೀಚವಾಗಿ ತೋರುತ್ತಿರುವುದು. 





೨೦೦ ಶ್ರಿ 


ಶ್ರೀವತ್ಸಲಾಂಛನ ಹರೇಃಚ್ಯುತ ಕೈಟಭಾರೇ 
ಗೋವಿಂದ ತಾರ್ಕ್ಸ್ಯರಥ ಕೇಶವನ ಚಕ್ರಸಾಣೇ । 
ಲಕ್ಷ್ಮೀಪತೇ ದನುಜಸೂದನ ಶಾರ್ಜ್ಜಪಾಣೇ 


( ಸ್ಮಾಂಡಮೂ ಹಾಪುರಾಣಂ 


ತ್ರ ದೃಕ್ತಿ ಕ್ರಿಭಾಜಿ ನ ಭಯಂ ಕೃಜಿದಸ್ತಿ ಪುಂಸಿ ॥ ೩೭ ॥ 
ಯೈರರ್ಜೆಕೋಸಿ ಭಗವಂಸ್ತು ಅಸೀಪ ಕ್ರಸೂನೈಃ 
ದೂರೀಕೃತೈಣನುಷಸೌರಭದಿವ್ಯ ಗಂಥೈಃ | 
ತಾಮರ್ಚಯಂತಿ ದಿವಿ ದೇವಗಣಾಃ ಸಮಸ್ತಾ 
ಮಂದಾರದಾನುಭಿರಲಂ ವಿಮಲಸ್ಪಭಾವಾನ್‌ 1 ೩೮॥ 


ಯದ್ವಾಚಿ ನಾಮ ತವ ಕಾಮದಮಬ್ಜನೇತ್ರ 
ಯಚ್ಛೋತ್ರಯೋಸ್ತವ ಕಥಾ ಮಧುರಾಕ್ಟರಾಣಿ । 
ಯಚ್ಚಿತ್ತಭಿತ್ತಿಲಿಖಿತಂ ಭವತೋಸ್ತಿ ರೂಪಂ 
ನೀರೂಪ ಭೂಪಪದನೀ ನ ಹಿ ತೈರ್ದುರಾಪಾ ॥೩೯॥ 





ವವನೆ! ನಾಶರಹಿತನೆ! ಕೈಟಭಮರ್ದನನೆ! ಗೋವಿಂದನೆ! ಗರುಡವಾಹನನೆ | 
ಕೇಶವನೆ! ಚಕ್ರಾಯುಧಪಾಣಿಯೆ! ಲಕ್ಷ್ಮೀರಮಣನೆ! ರಾಕ್ಚಸಸಂಹಾರಕನೆ! 
ಶಾರ್ಜ ನೆಂಬ ಧನುಸ್ಸನ್ನು ಹಿಡಿದವನೆ! ನಿನ್ನ ಭಕ್ತಿಗೆ ಭಾಜನನಾದ ಮಾನವನಿಗೆ 
ಸ್ವಲ್ಪವೂ ಎಲ್ಲಿಯೂ ಭಯನೆಂಬುದಿಲ್ಲ. 

೩೭. ತ್ರಿವಿಕ್ರಮನೆ!  ಮೇಘಮಾಲೆಯನ್ನು ಹೋಲುವ ನೀಲವರ್ಣ 
ವಿಶಿಷ್ಟನೂ, ಕಮಲನೇತ್ರನೂ, ಮಿಂಚಿನ ಹೊಳಸಿನಿಂದ ಕೂಡಿದ ಪೀತಾಂಬರ 
ವನ್ನುಟ್ಟಿರುವವನೂ, ಆದ ನಿನ್ನನ್ನು ಯಾವಾಗಲೂ ಯಾರು ಹೃದಯದಲ್ಲಿ 
ಧ್ಯಾನಿಸುತ್ತಿರುವರೊ, ಸಗುಣೋಪಾಸಕರಾದ ಅವರೂ ಸಹ ನಿರ್ಗುಣೋಪಾಸಕ 
ರಂತೆಯೇ ನಿನ್ನ ಅನಾಜ್ಮಾನಸಗೋಚರವಾದ ಚಿದ್ರೂಪವನ್ನು ಸಾಕ್ಸಾತೃರಿಸಿ 
ಕೊಳ್ಳುವರು. 

೩೮. ಭಗವಂತನೆ! ಕಸ್ತೂರಿಯ ಸುವಾಸನೆಯುಳ್ಳ ದಿವ್ಯಗಂಧರಹಿತಗಳಾ 
ಗಿದ್ದರೂ ಉತ್ತಮತುಲಸೀದಳಗಳಿಂದ ಯಾರು ನಿನ್ನನ್ನು ಪೂಜಿಸುತ್ತಾರೆಯೊ, 
ನಿರ್ಮಲಾಂತಃಕರಣರಾದ ಅವರನ್ನು ಸ್ವರ್ಗಲೋಕದಲ್ಲಿ ಸಕಲ ದೇವತಾಗಣ 
ಗಳೂ ಸೇರಿ ಕಲ್ಪ ವೃಕ್ಸದ ಪುಷ್ಪಗಳಿಂದ ಯಾವಾಗಲೂ ಪೂಜಿಸುತ್ತಿರುವರು. 

ರ೯. ಕಮೆಲಿಗಳಂತೆ ವಿಕಾಲಗಳಾದ ನೇತ್ರ ಗಳುಳ್ಳ ಸ್ವಾ ಮಿಯೆ! ಯಾವನ 
ಮಾತುಗಳಲ್ಲಿ ಸಕಲಾಭೀಷ್ಟಪ್ರದವಾದ ನನ್ನ ಸ ರಣೆಯಿರುವುದೋ, 
ಯಾವನ ಕಿವಿಗಳಲ್ಲಿ ನಿನ್ನ ತ ಥಯ ಲಲಿತಪದಗಳು ಬೀಳುತ್ತಿರುವುವೊ, 
ಯಾವನ ಮನಸ್ಸೆಂಬ ನಟದಲ್ಲಿ ನನ್ನ ಸುಂದಗರೂಪಪು ಚಿತ್ರಿತವಾಗಿರುವುದೊ, 
ಅವರಿಗೆ ಅನಿರ್ವಾಚ್ಯವಾದ ಬ್ರಹ್ಮಸದನಿಯೂ ಸಹ ಅಲಭ್ಯವಾದುದಲ್ಲವು. 


ಷಸ್ಠಿತಮೋ9ಧ್ಯಾಯಃ ೨೦೧ 


ಯೇ ತ್ವಾಂ ಭಜಂತಿ ಸತತಂ ಭುವಿ ಶೇಷಶಾಯಿನ್‌ 
ತಾನ್ಸಿ ಏೀಪತೇ ಪಿತೃಪತೀಂದ್ರಕುಬೇರಮುಖ್ಯಾಃ | 
ವೃಂದಾರಕಾ ವಿವಿ ಸದೈವ ಸಭಾಜಯಂತಿ 
ಸ್ವರ್ಗಾಸಪವರ್ಗಸುಖಸಂತತಿದಾನದಕ್ಟ ॥೪೦॥ 
ಯೇ ತ್ವಾಂ ಸ್ತುವಂತಿ ಸತತಂ ದಿವಿ ತಾನ್ಸುವಂತಿ 
ಸಿದ್ಧಾಪ್ಸರೋ$ಮರಗಣಾ ಲಸದಬ್ಬಪಾಣೇ | 
ವಿಶ್ರಾಣಿಯತ್ಯಖಿಲಸಿದ್ಧಿದ ಕೋ ವಿನಾ ತ್ವಾಂ 
ನಿರ್ವಾಣಚಾರುಕಮಲಾಂ ಕಮಲಾಯತಾಕ್ಟ 1 ೪೧॥ 
ತ್ವಂ ಹಂಸಿ ಹಾಸಿ ಸೃಜಸಿ ಕ್ಸಣತಃ ಸ್ವಲೀಲಾ 
ಲೀಲಾನಪುರ್ಧರ ನಿರಿಂಚಿನತಾಂಘ್ರಯುಗ್ಮ । 
ನಿಶ್ವಂ ತ್ವಮೇನ ಪರನಿಶ್ವಪತಿಸ್ತ್ಯಮೇವ 
ವಿಶ್ವಸ್ಯ ಬೀಜಮಸಿ ತತ್ರಣತೋಸ್ಥಿ ನಿತ್ಯಂ ॥ ೪೨ ॥ 
ಸ್ತೋತಾ ತ್ವಮೇನ ದನುಜೇಂದ್ರರಿಪೋ ಸ್ತುತಿಸ್ತ್ಹಂ 
ಸ್ತುತ್ಯಸ್ತೃಮೇನ ಸಕಲಾಂ ಹಿ ಭವಾನಿಹೈಕಃ । 


೪೦. ಆದಿಶೇಷನಮೇಲೆ ಮಲಗಿರುವ ಲಕ್ಷ್ಮೀರಮಣನೆ! ಸ್ವರ್ಗನೋಕ್ಟ್ನ 
ಗಳನ್ನೊಳಗೊಂಡ ಸಕಲ ಸೌಖ್ಯಸರಂಪರೆಗಳನ್ನೂ ಭಜಕರಿಗೆ ಕೊಡುವುದರಲ್ಲಿ 
ನಿಸ್ಸೀಮನಾದ ನಿನ್ನನ್ನು ಯಾರು ಭಜಿಸುವರೊ, ಅವರನ್ನು ಯಮ, ಮಹೇಂದ್ರ, 
ಕುಬೇರರೇ ಮೊದಲಾದ ದೇವತೆಗಳೆಲ್ಲರೂ ನಿರಂತರವೂ ಸ್ವರ್ಗಲೋಕದಲ್ಲಿ 
ಸುಮ್ಮಾನಮಾಡುತ್ತಿರುವರು. 

೪೧. ಪದ್ಮಹಸ್ತನೆ! ಪದ್ಮಾಯತಲೋಚನನೆ! ಸಕಲ ಸಿದ್ದಿಪ್ರದನಾದ 
ನಿನ್ನನ್ನು ನಿತ್ಯವೂ ಯಾರು ಸ್ತೋತ್ರಮಾಡುವರೊ, ಅವರನ್ನು ಸ್ವರ್ಗವಾಸಿಗಳಾದ 
ಸಿದ್ಧರೂ, ಅಪ್ಸರರೂ, ಇತರ ದೇವಸಮೂಹಗಳೂ ಸ್ರೋತ್ರಮಾಡುವರು. 
ನಿನ್ನನ್ನುಳಿದು ಬೇರೆ ಯಾರು ಭಕ್ತರಿಗೆ ಮನೋಹರಳಾದ ಮೋಕ್ಬಲಕ್ಮಿಯನ್ನು 
ಕೈಗೂಡಿಸಿಕೊಡಲು ಶಕ್ತರಾಗಿರುವರು? 

೪೨. ನೀನೇ ಕಾಲಗತಿಯನ್ನನುಸರಿಸಿ ನಿನ್ನ ಲೀಲಾವಿಭೂತಿಯಾದ ಪ್ರಪಂಚ 
ವನ್ನು ನಾಶಮಾಡುವೆ; ಕಾಪಾಡುವೆ; ಸೃಷ್ಟಿಮಾಡುವೆ. ಲೀಲೆಯಿಂದಲೇ 
ಅನೇಕ ಅವತಾರಗಳನ್ನು ಎತ್ತುತ್ತಿರುವೆ. ಬ್ರಹ್ಮನಿಂದ ವಂದಿತವಾದ ಚರಣ 
ದ್ವಂದ್ವವುಳ್ಳವನೆ! ಸರಾತ್ಬರನೆ! ನೀನೇ ಬ್ರಹ್ಮಾಂಡವು. ನೀನೇ ಅದಕ್ಕೆ 
ನಿಯಾಮಕನು. ನೀನೇ ಅದರ ವಿಸ್ತಾರಕ್ಕೆ ಬೀಜರೂಪನಾಗಿರುವೆ. ನಿನಗೆ 
ನಿತ್ಯವೂ ಶರಣಾಗತನಾಗಿರುವೆನು. 

೪೩. ರಾಕ್ಸಸ ಶ್ರೇಷ್ಮರನ್ನು ನಿಗ್ರಹಿಸಿದವನೆ! ಸರ್ವವ್ಯಾಪಿಯೆ! ಸಂಸಾರ 

F 


೨೦೨ ಶ್ರೀ ಸ್ಥಾಂದಮಹಾಪುರಾಣಂ 


ತ್ವತ್ತೋ ನ ಕಿಂಚಿದಪಿ ಭಿನ್ನಮನೈಮಿ ವಿಷ್ಣೋ 
ತೃಷ್ಣಾಂ ಸದಾ ಕೃಣುಹಿ ಮೇ ಭವ ಜಾಂಭವಾರೇ ॥೪೩॥ 
ಇತಿ ಸ್ತುತ್ವಾ ಹೃಷೀಕೇಶಮಗ್ನಿಬಿಂದುರ್ಮಹಾತಪಾಃ । 
ತಸ್ಟೌ ತೂಹ್ಲ್ಮೀಂ ತತೋ ನಿಷ್ಣುರುವಾಚ ವರದೋ ಮುನಿಂ 1 ೪೪ ॥ 
ಶ್ರೀ ವಿಷ್ಣುರುವಾಚ:-. 
ಅಗ್ನಿಬಿಂದೋ ಮಹಾಪ್ರಾಜ್ಞ ಮಹತಾಂ ತಪಸಾಂ ನಿಧೇ । 
ವರಂ ವರಯ ಸುಸ್ರೀತಸ್ತವಾದೇಯಂ ನ ಕಿಂಚನ ॥ ೪೫ ॥ 
ಅಗ್ನಿಬಿಂದುರುವಾಚ:-- 
ಹರಿ; ಪ್ರೀತೋಸಿ ಭಗನನ್ನೈಕುಂಕೇಶ ಜಗತ್ಪತೇ । 
ಕಮಲಾಕಾಂತ ತಜ್ಜೇಹಿ ಯದಿಹ ಪಾ ತ್ರರ್ಥಯಾಮ್ಯಹಂ ॥ ೪೬ ॥ 
ಕೃತಾನುಜ್ಹೋಂಥ “ಹರಿಣಾ ಭ್ರೂಭಂಗೇನ ಸ ತಾಪಸಃ । 
ಕೃತಪ್ರಣಾನೋ ಹೃಷ್ಟಾತ್ಮಾ ವರಯಾಮಾಸ ಕೇಶವಂ ॥೪೭॥ 
ದೂರನೆ! ನೀನೇ ಸ್ತೋತ್ರಮಾಡುವವನು. ನೀನೇ ಸ್ತೋತ್ರವು. ಸ್ತೋತ್ರಕ್ಕೆ 
ನಿಷಯನಾಗಿರುವವನೂ ನೀನೇ. ನೀನೊಬ್ಬನೇ ಈ ಸಮಸ್ತ ಬ್ರಹ್ಮಾಂಡವೂ 
ಆಗಿರುವೆ. ನಿನ್ವ ಅಂಶವಿಲ್ಲದ ನಿನಗಿಂತ ಭಿನ್ನವಾಗಿರುವ ಯಾವೊಂದು ಪದಾರ್ಥ 
ವನ್ನೂ ಕಾಣಲಾರದವನಾಗಿರುವೆನು. ನನಗೆ ಸಂಸಾರದಲ್ಲಿರುವ ಗಾಢಾನುರಾಗ 
ವನ್ನು ನಾಶಮಾಡು. 

೪೪. ಇಂತೆಂದು ಮಹಾತಸಸ್ವಿಯಾದ ಅಗ್ನಿಬಿಂದುವು ಮಹಾವಿಷ್ಣುವನ್ನು 
ಸ್ತೋತ್ರಮಾಡಿ ಸುಮ್ಮನೆ ನಿಂತುಕೊಳ್ಳ ಲು ಶ್ರೀಮನ್ನಾರಾಯಣನು ವರವನ್ನು 
ಕೊಡಲೆಳಸಿ ಮುನಿಯನ್ನು ಕುರಿತು ಹೇಳತೆೊಡಗಿದನು. 

೪೫. ವಿಷ್ಣುವು ಹೇಳುತ್ತಾನೆ:--ಅಗ್ನಿಬಿಂದುವೆ! ನೀನು ಮಹಾಬುದ್ಧಿ 
ಶಾಲಿಯಾಗಿರುವೆ. ಮಹತ್ತರವಾದ ತಪಸ್ಸಿನ ನೆಲೆಯಾಗಿರುವೆ. ನಿನಗೆ ಬೇಕಾದ 
ವರವನ್ನು ಕೇಳು. ನಿನ್ನಲ್ಲಿ ನಾನು ಸುಪ್ರೀತನಾಗಿರುನೆನು. ನಿನಗೆ ಕೊಡ 
ಬಾರದ ವಸ್ತುವು ಭೂಲೋಕದಲ್ಲಿ ಯಾವುದೂ ಇಲ್ಲವು. 

೪೬, ಅಗ್ನಿಬಿಂದುವು ಹೇಳುತ್ತಾನೆ: ನೈಕುಂಕನಾಯಕನೂ, ಲೋಕೇ 
ಶ್ವರನೂ, ಕಮಲಾಕಾಂತನೂ, ಆದ ಭಗವಂತನೆ! ನೀನು ನನ್ನ ತಪಸ್ಸಿನಿಂದ 
ಸಂತೋಷಗೊಂಡಿರುವೆಯಾದರೆ ಈಗ ನಾನು ಪ್ರಾರ್ಥಿಸುವ ವರವನ್ನು ಕೊಡು 
ವವನಾಗು. 

೪೭. ಕಣ್ಣುಹುಬ್ಬುಗಳ ಸಂಜ್ಞೆಯಿಂದಲೇ ಶ್ರೀ ಹರಿಯ ಅಪ್ಪಣೆಯನ್ನು 
ಪಡೆದು ಆ ತಪಸ್ವಿಯು ಸಂತುಷ್ಟ ಮನಸ್ಸಿನಿಂದ ಪ್ರೌಣಾಮಮಾಡಿ ಕೇಶವನಲ್ಲಿ 
ನರವನ್ನು ಬೇಡಿದನು. 


ಸಹ್ಮಿತಮೋ5ಧ್ಯಾಯಃ ೨೦೩ 


ಭಗನನ್ಸರ್ವಗೋಃಸೀಹ ತಿಷ್ಮ ಪಂಚನದೇ ಪ್ರೇ । 
ಹಿತಾಯ ಸರ್ವಜಂತೂನಾಂ ಮುಮುಕ್ತೂೂಣಾಂ ವಿಶೇಷತಃ 1೪೮॥ 
ಲಕ್ಷ್ಮಿ ೬ೀಶೇನ ವರೋ ಮಹ್ಯಮೇಷ ದೇಯೋಇಪಿಚಾರತಃ । 


ನಾನ್ಯಂ ವರಂ ಸಮಾಹೇಹಂ ಭಕ್ತಿಂ ಚ ತೃತ್ಸದಾಂಬುಜೇ ॥೪೯॥ 

ಇತಿ ಶೃತ್ವಾ ವರಂ ತಸ್ಯಾಗ್ನಿಜಿಂದೋರ್ಮಥುಸೂದನಃ | 

ಪ್ರೀತಃ ಪರೋಪಕಾರಾರ್ಥಂ ತಥೇತ್ಯಾಹಾಜೈಿ ಜಾಪತಿಃ ॥೫೦॥ 
ಶ್ರೀ ನಿಷ್ಣುರುವಾಚ ವ 


ಅಗ್ನಿಬಿಂದೋ ಮುನಿಶ್ರೇಷ್ಠ ಸ್ಥಾಸ್ಯಾಮ್ಯಹನಿಹ ಧ್ರುವಂ । 
ಕಾಶೀಭಕ್ತಿಮತಾಂ ಪುಂಸಾಂ ಮುಕ್ತಿಮಾರ್ಗಂ ಸಮಾದಿಶನ್‌ ॥ ೫೧॥ 
ಮುನೇ ಪುನಃ ಪ್ರಸನ್ನೋಸ್ಮಿ ವರಂ ಬ್ರೂಹಿ ದದಾಮಿ ತೇ । 


ಅತೀನ ಮಮ ಭಕ್ತೋಸಸಿ ಭಕ್ತಿಸ್ತೇಸ್ತು ದೃಢಾ ಮಯಿ ॥ ೫೨ ॥ 
ಆದಾನೇನ ಹಿ ತಿಷ್ಕಾಸುರಹಮತ್ರ ತಪೋನಿಥೇ । 
ತತಸ್ತ್ವಯಾ ಸಮಭ್ಯರ್ಥಿ ಸ್ಥಾಸ್ಯಾಮ್ಯತ್ರ ಸದೈನಹಿ 1 ೫೩ ॥ 





೪೮. ಭಗವಂತನೆ! ಸಕಲ ಪ್ರಾಣಿಗಳಿಗೂ, ವಿಶೇಷವಾಗಿ ಮುಮುಕ್ಸು 
ಗಳಾದ ಭಕ್ತರಿಗೂ ಹಿತವನ್ನುಂಟುಮಾಡಲು ಈ ಪಂಚನದತೀರ್ಥದಲ್ಲಿ 
(ಸರ್ವವ್ಯಾಸಿಯಾಗಿದ್ದರೂ) ನಿನ್ನ ವಿಶೇಷಸಾನ್ನಿಧ್ಯವನ್ನು ಅನುಗ್ರಹಿಸು. 

೪೯. ಲಕ್ಷ್ಮೀಕಾಂತನಾದ ನೀನು ಈ ವರವನ್ನು ಮನಃಪೂರ್ವಕವಾಗಿ 
ನನಗೆ ಕೊಡಬೇಕು. ನಿನ್ನ ಪಾದಕಮಲಗಳಲ್ಲಿ ನನಗೆ ಅಚಲವಾದ ಭಕ್ತಿಯನ್ನು 
ಕೊಡು. ಇವುಗಳಲ್ಲದೆ ಬೇರೆ ಯಾವ ವರವನ್ನೂ ನಾನು ಬೇಡುವುದಿಲ್ಲ. 

೫೦. ಮಧುಸೂದನನಾದ ಶ್ರೀಕಾಂತನು ಅಗ್ನಿಬಿಂದುವು ಕೇವಲ ಪರೋಪ 
ಕಾರ ಬುದ್ಧಿಯಿಂದಲೇ ಪ್ರಾರ್ಥಿಸಿಕೊಂಡ ಈ ವರವನ್ನು ಕೇಳಿ ಸುಪ್ರೀತನಾಗಿ 
ಹಾಗೆಯೇ ಆಗಲೆ೨ದು ಅನುಗ್ರಹಿಸಿದನು. 

೫೧. ವಿಷ್ಣುವು ಹೇಳುತ್ತಾನೆ: ಮುನಿಶ್ರೇಷ್ಠನಾದ ಅಗ್ನಿಬಿಂದುವೆ ! 
ನಿನ್ನ ಪ್ರಾರ್ಥನೆಯನ್ನಂಗೀಕರಿಸಿ ನಾನು ಕಾಶೀಕ್ಬೇತ್ರದಲ್ಲಿ ಭಕ್ತಿಯುಕ್ತರಾದ 
ಸಕಲ ಮನುಷ್ಯರಿಗೂ ಮೋಕ್ಸಮಾರ್ಗವನ್ನುಪದೇಶಿಸುತ್ತ ಇಲ್ಲಿಯೇ ಶಾಶ್ವತ 
ವಾಗಿ ನೆಲಸಿರುವೆನು. 

೫೨. ಮಹಾಮುನಿಯೆ! ಸರಹಿತಕಾರಕವಾದ ನಿನ್ನ ಬೇಡಿಕೆಯಿಂದ 
ಮತ್ತೂ ಪ್ರಸನ್ನನಾಗಿರುವೆನು. ಇನ್ನೊಂದು ವರುವನ್ನು ಕೇಳು. ಅದನ್ನೂ 
ಕೊಡುವೆನು. ನೀನು ನನ್ನ ಅತ್ಯಂತ ಅಂತರಂಗ ಭಕ್ತನಾಗಿರುವೆ. ನಿನಗೆ 
ನನ್ನಲ್ಲಿ ದೃಢವಾದ ಭಕ್ತಿಯಿರುವುದು. 

೫೩. ತಪೋನಿಧಿಯೆ! ಮೊದಲೇ ನಾನು ಇಲ್ಲಿ ನೆಲಸಬೇಕೆಂಬ ಅಭಿಲಾಷೆ 


೨೦೪ ಶ್ರೀ ಸ್ಯಾಂಡಮ ಹಾಪುರಾಣಂ 


ಪ್ರಾಪ್ಯ ಕಾಶೀಂ ಸುದುರ್ಮೇಧಾಃ ಕಸ್ಕೃಜೇದ್‌ ಜ್ಞಾ ನವಾನ್ಯದಿ । 
ಅನರ್ಫ್ಯಂ ಪ್ರಾಪ್ಯ ಮಾಣಿಕ್ಯಂ ಹಿತ್ವಾ ಕಾಚಂ ಕ ಹೀಯತೇ ॥ ೫೪ ॥ 
ಅಲ್ಪೀಯಸಾ ಶ್ರಮೇಣೇಹ ವಪುಸೋ ವ್ಯಯಮಾತ್ರತಃ 


ಅವಶ್ಯಂ ಸತ್ವರಸ್ಯಾಶು ಯಥಾ ಮುಕ್ತಿಸ್ತಥಾ ಕ್ವ ಹಿ ॥ ೫೫ ॥ 
ಫಿನಿಮಯ್ಯ ಜರಾಜೀರ್ಣಂ ದೇಹಂ ಪಾರ್ಥಿನಮತ್ರ ವೈ । 
ಪ್ರಾಜ್ಞಾಃ ಕಿಮು ನ ಗೃಹ್ವೀಯುರನೃತಂ ನೈರ್ಜರಂ ವಪುಃ ॥ ೫೬॥ 


ನ ತಪೋಭಿರ್ನ ವಾ ದಾನೈರ್ನ ಯಜ್ಞೆ ಎರ್ಬಹುದಕ್ಷಿಣೈಃ | 

ಅನ್ಯತ್ರ ಲಭ್ಯತೇ ನೋಕ್ಸೋ ಯಥಾ ಕಾಶ್ಯಾಂ ತನುನ್ಯಯಾತ್‌ ॥ ೫೭ ॥ 
ಅಪಿ ಯೋಗಂ ಹಿ ಯುಂಜಾನಾ ಯೋಗಿನೋ ಯತಮಾನಸಾಃ । 
ನೈಕೇನ ಜನ್ಮನಾ ಮುಕ್ತಾಃ ಕಾಶ್ಯಾಂ ಮುಕ್ತಾ ವಪುರ್ಶ್ಯಯಾತ್‌ ॥ ೫೮ ॥ 
ಇದಮೇನ ಮಹಾದಾನಮಿದಮೇವ ಮಹತ್ತಪಃ । 

ಇದಮೇನ ವ್ರತಂ ಶ್ರೇಷ್ಠಂ ಯತ್ಕಾಶ್ಯಾಂ ಮ್ರಿಯತೇ ತನುಃ ॥೫೯॥ 
ಯುಳ್ಳವನಾಗಿದ್ದೆನು. ಮೇಲಾಗಿ ನೀನೂ ಸಹ ಅದನ್ನೇ ಪ್ರಾರ್ಥಿಸಿರುವೆ. 
ಆದುದರಿಂದ ನಿಜವಾಗಿಯೂ ನಾನು ಯಾವಾಗಲೂ ಇಲ್ಲಿಯೇ ಸನ್ನಿಹಿತನಾಗಿರು 
ವೆನು. 

೫೪. ದುರ್ಬುದ್ಧಿ ಯಾದವನ ಹೊರತು, ಜ್ಞಾನಿಯಾಗಿ ಕಾಶೀಕ್ಸೇತ್ರ 
ವನ್ನು ಸೇರಿದ ಯಾನ ಮನುಷ್ಯನೂ ಬಿಟ್ಟುಹೋಗುವುದಿಲ್ಲ. ಅಮೂಲ್ಯವಾದ 
ಮಾಣಿಕ್ಯವನ್ನು ತಿರಸ್ಕರಿಸಿ ಯಾರು ತಾನೆ ಗಾಜಿನ ಚೂರನ್ನು ಅಪೇಕ್ಸಿಸುವರು? 

೫೫-೫೭. ಅತ್ಯಲ್ಪ ವಾದ ಶ್ರಮದಿಂದಲೇ ಇಲ್ಲಿ ಶರೀರವನ್ನು ತ್ಯಜಿಸುವುದ 
ರಿಂದಲೇ ಕ್ಸಿಪ್ರವಾದ ಮುಕ್ತಿಯು ದೊರೆಯುವಂತೆ ಮತ್ತೆ ಯಾವ ಕ್ಲೇತ್ರದಲ್ಲಿ 
ದೊರೆಯುವುದು? ವಾರ್ಥಕ್ಯದಿಂದ ಶಿಥಿಲವಾದ ಪಾಂಚಭೌತಿಕ ದೇಹವನ್ನು ಇಲ್ಲ 
ಕಳೆದುಕೊಂಡ ಮಹಾಪ್ರಾಜ್ಞರು ಮರಣರಹಿತವಾದ ದಿವ್ಯದೇಹವನ್ನು ಪಡೆಯ 
ದಿರುವರೆ? ಕಾಶಿಯಲ್ಲಿ ದೇಹವನ್ನು ಬಿಡುವ ಸುಲಭೋಪಾಯದಿಂದ ಮೋಕ್ಸ 
ಪದವಿಯು ಸಿಕ್ಕುವಂತೆ ಇತರ ಕ್ಷೇತ್ರಗಳಲ್ಲಿ ಕಷ್ಟಸಾಧ್ಯಗಳಾದ ತಪಸ್ಸು 
ಗಳಿಂದಲೂ, ದಾನಗಳಿಂದಲೂ, ಬಹುದಕ್ಸಿಣೆಗಳಿಂದ ಕೂಡಿದ ಯಜ್ಞಯಾಗಾದಿ 
ಗಳಿಂದಲೂ ಸಿಕ್ಕಲಾರದು. 

೫೮. ಮನಸ್ಸನ್ನು ಸಂಯಮನಮಾಡಿಕೊಂಡು ಯೋಗಾಭ್ಯಾಸದಲ್ಲಿಯೇ 
ನಿರತರಾಗಿರುವ ಯೋಗಿಗಳೂ ಅನೇಕ ಜನ್ಮಗಳ ಸಾಧನೆಯಿಂದ ಸಡೆಯಲಾರದ 
ಮೋಕ್ಬನನ್ನು ಕಾಶಿಯಲ್ಲಿ ಒಂದುಸಲ ದೇಹತ್ಯಾಗದಿಂದಲೇ ಸಾಧಿಸಿಕೊಳ್ಳುವರು. 

೫೯. ಈ ಕಾಶಿಯಲ್ಲಿ ದೇಹವನ್ನು ಬಿಡುವುದೇ "ನ*ಹಾದಾನವು. ಇದೇ 
ಮಹತ್ತರವಾದ ತಪಸ್ಸು. ಇದೇ ಸರ್ವೋತ್ತಮವಾದ ವ್ರತಾಚರಣೆಯು. 


ಸಹ್ಮಿತಮೋ$ಧ್ಯಾಯಃ ೨೦೫ 


ಸ ಏನ ವಿದ್ವಾನ್ನಗತಿ ಸ ಏನ ನಿಜಿತೇಂದ್ರಿಯಃ | 
ಸ ಏನ ಪುಣ್ಯವಾನ್ನನ್ಯೋ ಲಬ್ಧ್ವಾ ಕಾಶೀಂ ನ ಯಸ್ರ್ಯಜೇತ್‌ ॥೬೦॥ 
ತಾನತ್ಸಾ ಸ್ಕಾಮ್ಯಹಂ ಚಾತ್ರ ಯಾವತ್ಕಾಶೀ ಮುನೇ ತ್ವಿಹ । 


ಪ್ರಲಯೆಪಿ ನ ನಾಶೋಃಸ್ಯಾಃ ಶಿವಶೊಲಾಗ್ರಸುಸ್ಥಿತೇಃ ॥೬೧॥ 
ಇತ್ಯಾಕರ್ಣ್ಯ ಗಿರೋ ನಿಷ್ಣೋರಗ್ನಿಬಿಂದುರ್ಮಹಾಮುನಿಃ | 
ಪ್ರಹೃಷ್ಟರೋಮಾ ಪ್ರೋವಾಚ ಪುನರನ್ಯಂ ವರಂ ನೃಣೇ ॥ ೬೨॥ 
ಮಾಪತೇ ಮನು ನಾಮ್ನಾತ್ರ ತೀರ್ಥೇ ಪಂಚನದೇ ಶುಭೇ । 
ಅಭಕ್ರೇಭ್ಯೋಪಿ ಭಕ್ತೇಭ್ಯಃ ಸ್ಥಿತೋ ಮುಕ್ತಿಂ ಸದಾ ದಿಶ ॥೬೩॥ 
ಯೇಂತ್ರ ಪಂಚನದೇ ಸ್ನಾತ್ಕಾ ಗತ್ವಾ ದೇಶಾಂತರೇಸ್ವಪಿ । 

ನರಾಃ ಪಂಚತ್ವಮಾಸನ್ನಾ ಮುಕ್ತಿಂ ತೇಭ್ಯೋಸಿ ವೈ ದಿಶ ॥೬೪॥ 


ಯೇ ತು ಪಂಚನಜೇ ಸ್ನಾತ್ವಾ ತ್ವಾಂ ಭಜಿಷ್ಯಂತಿ ಮಾನವಾಃ । 
ಚಲಾಚಲಾಪಿ ದ್ವೈರೂಸಾ ಮಾ ತ್ಯಾಕ್ಸೀಚ್ಛ್ರ್ರೇಶ್ವ ತಾನ್ನರಾನ್‌ ॥ ೬೫ ॥ 


೬೦. ಯಾವನು ಕಾಶೀಕ್ಷೇತ್ರವನ್ನು ಹೊಂದಿ ಪುನಃ ಬಿಟ್ಟುಹೋಗುವು 
ದಿಲ್ಲವೊ, ಅವನೇ ಲೋಕದಲ್ಲಿ ವಿದ್ವನ್ಮಣಿಯು. ಅವನೇ ಜಿತೇಂದ್ರಿಯನು. 
ಅವನೇ ಪುಣ್ಯವಂತನು. ಧನ್ಯತಮನಾದವನು. 

೬೧. ಮುನಿಯೆ! ಈ ಕಾಶೀಕ್ಸೇತ್ರವಿರುವವರೆಗೂ ನಾನೂ ಇಲ್ಲಿಯೇ 
ನೆಲಸಿರುನೆನು. ಶಿವನ ತ್ರಿಶೂಲದ "ಕೊನೆಯಲ್ಲಿ ನೆಲಸಿರುನ ಈ ಕ್ಲೇತ್ರಕ್ಕೆ 
ಪ್ರಳಯಕಾಲದಲ್ಲಿಯೂ ನಾಶವಿಲ್ಲವಷ್ಟೆ.'' 

೬೨. ಇಂತೆಂದ ಮಹಾವಿಷ್ಣುವಿನ ನುಡಿಗಳನ್ನು ಕೇಳಿ ಮಹಾಮುನಿಯಾದ 
ಅಗ್ನಿಬಿಂದುವು ಸಂತೋಷದಿಂದ ಮೈನನಿರೇಳುತ್ತಿರಲು ಹೇಳತೊಡಗಿದನು 
“ ಸ್ವಾಮಿಯೆ! ಪುನಃ ಮತ್ತೊಂದು ವರವನ್ನು ಬೇಡುವೆನು. 

೬೩. ರಮಾಕಾಂತನೆ! ಪವಿತ್ರವಾದ ಈ ಪಂಚನದತೀರ್ಥದಲ್ಲಿ ನೀನು 
ನನ್ನ ಹೆಸರಿನಿಂದಲೇ ನೆಲಸಿ ಭಕ್ತರಲ್ಲದವರಿಗೂ, ಭಕ್ತರಿಗೂ ಯಾವಾಗಲೂ 
ಮೋಕ್ಬವನ್ನು ತೋರಿಸುತ್ತಿರು. 

೬೪. ಯಾವ ಮಾನವರು ಈ ಸಂಚನದ ತೀರ್ಥದಲ್ಲಿ ಸತ್ಟಿನವನ್ನು ಮಾಡಿ 
ಕೊಂಡು ದೇಶಾಂತರಗಳಿಗೆ ಹೋಗಿ ಅಲ್ಲಿಯೇ ಮರಣವನ್ನು ಹೊಂದುವರೊ, 
ಅವರಿಗೂ ಸಹ ನೀನು ಮೋಕ್ಬಮಾರ್ಗವನ್ನು ತೋರಿಸಿಕೊಡು. 

೬೫, ಯಾರು ಪಂಚನದದಲ್ಲಿ ಸ್ನಾನವನ್ನು ಮಾಡಿ ನಿನ್ನನ್ನು ಪೂಜಿಸು 
ವರೊ, ಆ ಮನುಷ್ಯ ರಿಗೆ ಚಂಚಲಗಳಾದ ಐಹಿಕಭೋಗಗಳೂ ಶಾಶ್ವ ಪ 
ಮೋಕ್ಸಲಕ್ಸ್ಮ್ಮಿಯೂ ಕೂ ಎಡೆಬಿಡದಿರಲಿ. 


೨೦೬ ಶ್ರೀ ಸ್ಮಾಂದಮು ಹಾಪುರಾಣಂ 


ಶ್ರೀ ವಿಷ್ನುರುವಾಚ:- 
ಏನನುಸ್ತೃಗ್ನಿ ಬಿಂಜೋತ್ರ ಭವತಾ ಯದ್ವೃತಂ ಮುನೇ ! 


ತೃನ್ನಾನ್ನೋಂರ್ಥೇನ ಮೇ ನಾಮ ಮಯಾ ಸಹ ಭವಿಷ್ಯತಿ ॥ ೬೬ ॥ 
ಬಿಂದುಮಾಧವ ಇತ್ಯಾಖ್ಯಾ ಮಮ ತೈಲೋಕ್ಯವಿಶ್ರುತಾ | 

ಕಾಶ್ಯಾಂ ಭವಿಷ್ಯತಿ ಮುನೇ ಮಹಾಪಾಪೌಘಫಾತಿನೀ ॥೬೭॥ 
ಯೇ ಮಾಮತ್ರ ನರಾಃ ಪುಣ್ಯಾಃ ಪುಣ್ಯೇ ಸಂಚನದೇ ಪ್ರದೇ । 

ಸದಾ ಸಪರ್ಣಯಿಷ್ಯಂತಿ ತೇಷಾಂ ಸಂಸಾರಭೀಃ ಕುತಃ ॥೬೮॥ 
ನಸುಸ್ವರೂಪಿಣೀ ಲಕ್ಷ್ಮೀರ್ಲಕ್ಸ್ಮೀರ್ನಿರ್ವಾಣಸಂಜ್ಹೆಕಾ । 

ತತ್ಸಾರ್ಶ್ವಗೇ ಸದಾ ಯೇಷಾಂ ಹೃದಿ ಸಂಚನದೇ ಹೃಹಂ ॥೬೯॥ 
ಯೈರ್ನ ಸಂಚನದಂ ಪ್ರಾಪ್ಯ ವಸುಭಿಃ ಪ್ರೀಣಿತಾ ದ್ವಿಜಾಃ । 
ಅಸುಲಭ್ಯನಿಪತ್ತೀನಾಂ ತೇಷಾಂ ತಡ್ಡಸು ರೋದಿತಿ ॥೭೦॥ 


ತ ಏನ ಧನ್ಯಾ ಲೋಕೇಸಸ್ಮಿ ನೃ ತಕೃತ್ಯಾಸ್ತ ಏವ ಹಿ । 
ಪ್ರಾಪ್ಯ ಯೈರ್ನುಮ ಸಾನ್ನಿಧೆಂ ಪೆಸುವೋ ಮನು ಸಾತೃತಾಃ ॥೭೧॥ 








೬೬. ವಿಷ್ಣುವು ಹೇಳುತ್ತಾನೆ: ಅಗ್ನಿಬಿಂದುಮಹರ್ಷಿಯೆ ! ವ 
ಬೇಡಿಕೊಂಡ ವರದಂತೆಯೇ ಎಲ್ಲವೂ ನಡೆಯಲಿ. ಇಲ್ಲಿರುವ ನನ್ನ ಮೂರ್ತಿಯ 
ಹೆಸರು ನಿನ್ನ ಹೆಸರಿನ ಅರ್ಧದಿಂದಲೂ ನನ್ನ ಹೆಸರಿನಿಂದಲೂ ಕೂಡಿರುವುದು. 

೬೭. ಮಹಾಮುನಿಯೆ! ಕಾಶಿಯಲ್ಲಿ ನನಗೆ ಉಂಟಾಗಿರುವ ಬಿಂದು 
ಮಾಧವನೆಂಬ ಈ ನಾಮವು ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿ ಮಹಾ 
ಪಾತಕಗಳನ್ನೂ ನಾಶಗೊಳಿಸುವ ಮಹಿಮೆಯುಳ್ಳದ್ದಾಗುವುದು. 

೬೮. ಸನ್ನ ಯಾವ ನರರು ಪವಿತ್ರವಾದ ಈ ಪಂಚನದತೀರ್ಥ 
ದಲ್ಲಿ ಯಾನಾಗಲೂ ನನ್ನನ್ನು ಸೇವಿಸುತ್ತಿರುವರೊ, ಅವರಿಗೆ ಸಂಸಾರದ ಭಯ 
ನೆಲ್ಲಿಯದು? 

೬೯. ಪಂಚನದದಲ್ಲಿ ನೆಲಸಿರುವ ನನ್ನ ರೂಪವು ಯಾರ ಹೃದಯದಲ್ಲಿ 

ದೃಢವಾಗಿರುವುದೊ, ಅವರಿಗೆ ಧನರೂಪನಾದ ಲಕ್ಷ್ಮಿಯೂ, ನೋಕ್ಬಲಕ್ಷ್ಮೀಯೂ 
ಮೂ ಪಾರ್ಶ್ವವರ್ತಿಗಳಾಗಿಯೇ ಇದುವೆ. 

೭೦. ಯಾರ ಪಂಚನದವನ್ನು ಹೊಂದಿ ಆ ತೀರ್ಥದಲ್ಲಿ ಬ್ರಾಹ್ಮಣರನ್ನು 
ಸಂತೋಷಗೊಳಿಸುವುದಿಲ್ಲವೊ, ಅವರ ಐಶ್ವರ್ಯವೆಲ್ಲವೂ ಶೀಘ್ರವಾಗಿಯೇ 
ವಿಪತ್ತಿಗೊಳಗಾಗಿ ನಾಶವಾಗುವುದು. 

೭೧. ಯಾರು ನನ್ನ ಸಾನ್ನಿಧ್ಯವನ್ನು ಹೊಂದಿ ತಮ್ಮ ಸರ್ವಸ್ವವನ್ನೂ 
ನನ್ನಲ್ಲಿಯೇ ಅರ್ಸಿಸುವರೊ, ಅವರೇ ಈ ಲೋಕದಲ್ಲಿ ಧೆನ್ಯರಾದವರು. ಅವರೇ 
ಕೃತಕೃತ್ಯರು. 


ಷಷ್ಮಿತಮೋಂಧ್ಯಾಯಃ ೨೦೩೭ 


'ಬಿಂದುತೀರ್ಥಮಿದಂ ನಾಮ ತವ ನಾಮ್ನಾ ಭವಿಷ್ಯತಿ । 


ಅಗ್ನಿ ಬಿಂದೋ ಮುನಿಶ್ರೇಷ್ಠ ಸರ್ವಪಾತಕನಾಶನಂ ॥ ೭೨ ॥ 
ಕಾರ್ತಿಕೇ ಬಿಂದುತೀರ್ಥೇ ಯೋ ಬ್ರಹ್ಮಚರ್ಯಪರಾಯಣಃ | 
ಸ್ನಾಸ್ಯತ್ಯನುದಿತೇ ಭಾನೌ ಭಾನುಜಾತ್ತಸ್ಯ ಭೀಃ ಕೃತಃ ॥ ೭೩ ॥ 


ಅಪಿ ಪಾಪಸಹಸ್ರಾಣಿ ಕೃತ್ವಾ ಮೋಹೇನ ಮಾನವಃ । 

ಊರ್ಜೇ ಧರ್ಮನದೇ ಸ್ನಾತೋ ನಿಷ್ಛಾಪೋ ಜಾಯತೇ ಕ್ಪಣಾತ್‌ ॥೭೪॥ 
ಯಾವತ್ಸೃಸ್ಥೋಸ್ತಿ ದೇಹೋಂಯಂ ಯಾನನ್ನೇಂದ್ರಿಯವಿಕ್ಷ ವಃ । 
ತಾವದ್ವ್ರತಾನಿ ಕುರ್ನೀತ ಯತೋ ದೇಹಫಲಂ ವ್ರತಂ 1 ೭೫ ॥ 
ಏಕಭಕ್ತೇನ ನಕ್ತೇನ ತಫೈನಾಯಾಚಿತೇನ ಚ । 

ಉಪವಾಸೇನ ದೇಹೋ:ಯಂ ಸಂಶೋಧ್ಯೋ ಶುಚಿಭಾಜನಃ ॥ ೭೬॥ 
ಕೃಚ್ಛ ಪ೨ಚಾಂದ್ರಾಯಣಾದೀನಿ ಕರ್ತವ್ಯಾನಿ ಪ್ರಯತ್ನತಃ । 

ಅಶುಚಿಃ ಶುಚಿತಾಮೇತಿ ಕಾಯೋ ಯದ್ಪ್ರತಧಾರಣಾತ್‌ 1೭೭ ॥ 


೭೨. ಈ ತೀರ್ಥವು ಇನ್ನುಮೇಲೆ ನಿನ್ನ ಹೆಸರಿನಿಂದ ಬಿಂದುತೀರ್ಥವೆಂದು 
ಕರೆಯಲ್ಪಡುವುದು. ಮುನಿವರ್ಯನಾದ ಅಗ್ಲಿಬಿಂದುವೆ! ಇದು ಸ್ನಾನಮಾಡು 
ವವರ ಸಮಸ್ತ ಪಾತಕಗಳನ್ನೂ ಕಳೆಯುವುದು. 

೭೩. ಕಾರ್ತಿಕಮಾಸದಲ್ಲಿ ಯಾವನು ಬ್ರಹ್ಮಚರ್ಯವ್ರತವನ್ನು ಪಾಲಿಸುತ್ತ 
ಸೂರ್ಯೋದಯವಾಗುವುದಕ್ಕೆ ಮುಂಚೆಯೇ ಬಿಂದುತೀರ್ಥದಲ್ಲಿ ಸ್ನಾನವನ್ನು 
ಮಾಡುವನೊ, ಅವನಿಗೆ ಸೂರ್ಯಪುತ್ರನಾದ ಯಮನ ಭಯವೆಲ್ಲಿಯದು? 

೭೪. ಮೋಹದಿಂದ ಮನುಷ್ಯನು ಸಾವಿರಾರು ಪಾತಕಗಳನ್ನು ಮಾಡಿ 
ದ್ದರೂ ಒಂದುಸಲ ಕಾರ್ತಿಕಮಾಸದಲ್ಲಿ ಪಶ್ಚಾತ್ತಾಸಯುಕ್ತನಾಗಿ ಧರ್ಮತೀರ್ಥ 
ವಲ್ಲಿ ಸ್ನಾನವನ್ನು ಮಾಡಲು ಕ್ಸಣಮಾತ್ರದಲ್ಲಿಯೇ ನಿಷ್ಠಳಂಕನಾಗುವನು. 

೭೫. ಈ ದೇಹವು ಎಲ್ಲಿಯವರೆಗೆ ನೀರೋಗವಾಗಿರುವುದೊ, ಇಂದ್ರಿಯ 
ಗಳು ಶಿಥಿಲಗಳಾಗುವುದಿಸ್ಲವೊ, ಅಷ್ಟರಲ್ಲಿಯೇ ವ್ರತಾಚರಣಾದಿಗಳೆಲ್ಲವನ್ನೂ 
ಮುಗಿಸಿಕೊಳ್ಳಬೇಕು. ವ್ರತಾಚರಣೆಯಿಂದಲೇ ದೇಹಧಾರಣೆಯು ಸಾರ್ಥಕ 
ವೆರಿಸಿರುವುದು. 

೭೬. ಒಂದೇ ಭೋಜನದಿಂದಾಗಲಿ, ಅಯಾಚಿತವಾಗಿ ಲಭಿಸಿದ ರಾತ್ರಿಯ 
ಅನ್ನದಿಂದಾಗಲಿ, ಉಪವಾಸದಿಂದಾಗಲಿ ಅಶುಚಿಪದಾರ್ಥಗಳ ಮೂಟೆಯಾದ 
ಈ ಶರೀರವನ್ನು ಚೆನ್ನಾಗಿ ಶುದ್ಧಿ ಮಾಡಬೇಕು. 

೭೭. ದೇಹದಂಡನೆಗಾಗಿ ಕೃಚ್ಛ್ರ್ರಚಾಂದ್ರಾಯಣಾದಿ ವ್ರತಗಳನ್ನು 
ಅವಶ್ಯಕವಾಗಿಯೂ ಕೈಗೊಳ್ಳಬೇಕು. ಈ ಪ್ರಾಯಶ್ಚಿತ್ತವ್ರತಗಳ ಆಚರಣೆಯಿಂದ 
ಅಶುಚಿಭಾಂಡವಾದ ದೇಹವು ಶುಚಿಯಾಗುವುದು. 


೨೦೪ ಶ್ರೀ ಸ್ಕಾಂದಮಹಾಪುರಾಣಂ 


ವ್ರತೈಃ ಸಂಶೋಧಿತೇ ದೇಹೇ ಧರ್ಮೋ ವಸತಿ ನಿಶ್ಚಲಃ । 


ಅರ್ಥಕಾಮೌ ಸನಿರ್ವಾಣೌ ತತ್ರ ಯತ್ರ ವ ೈಷಸ್ಥಿತಿಃ 1೭೮೫ 
ತಸ್ಮಾದ್ವ್ರತಾನಿ ಸತತಂ ಚರಿತನ್ಯಾ ನಿ ಮಾನವೈಃ I 

ಧರ್ಮಸಾನ್ನಿಧ್ಯಕತ್ಕೂ ಣಿ ಚತುರ್ಪರ್ಗಫಲೇಪು ಳಿ Hark 
ಸದಾ ಕರ್ತುಂ ನ ಶಕ್ನೋತಿ ವ್ರತಾನಿ ಯದಿ ಮಾನವಃ । 
ಚಾತುರ್ಮಾಸ್ಯಮನುಪ್ರಾಪ್ಯ ತದಾ ಕುರ್ಯಾತ್ಪ್ರಯತ್ನತಃ ॥೮೦॥ 
ಭೂಶಯ್ಯಾ ಬ್ರಹ್ಮಚರ್ಯಂ ಚ ಕಿಂಚಿದ್ಧಕ್ಸ್ಯನಿಸೇದನಂ | 
ಏಕಭಕ್ತಾದಿನಿಯಮೋ ನಿತ್ಯದಾನಂ ಸ್ವಶಕ್ತಿತಃ ॥ ೮೧8 
ಪುರಾಣಶ್ರನಣಂ ಚೈವ ತದರ್ಥಾಚರಣಂ ಪುನಃ । 
ಅಖಂಡದೀಪೋದ್ಪೋಥಶ್ಚ ಮಹಾಪೂಜೇಷ್ಟದೈನತೇ ॥ ೮೨ ॥ 
ಪ್ರಭೂತಾಂಕುರಬೀಜಾಡ್ಛೇ ದೇಶೇ ಚಾಫಿ ಗತಾಗತಂ । 

ಯತ್ನೇನ ವರ್ಜಯೇದ್ಧೀಮಾನ್ಮಹಾಧರ್ಮವನಿವೃದ್ಧಯೇ ॥ ೮೩ ॥ 


೭೮. ವ್ರತಗಳಿಂದ ಪರಿಶುದ್ಧವಾದ ದೇಹದಲ್ಲಿ ಧರ್ಮವು ಸ್ಥಿರವಾಗಿ 
ನೆಲಸುವುದು. ಧರ್ಮವು ನಿಂತಿರುವೆಡೆಯಲ್ಲಿಯೇ ಅರ್ಥ, ಕಾಮ ಮತ್ತು 
ಮೋಕ್ಷಗಳೆಂಬ ಮಿಕ್ಕ ಮೂರು ಪುರುಷಾರ್ಥಗಳೂ ಒಡಗೂಡಿರುವುವು. 

೭೯. ಆದುದರಿಂದ ಮಾನನರು ಸರ್ವಕಾಲಗಳಲ್ಲಿಯೂ ವ್ರತಗಳ 
ನ್ನಾಚರಿಸುತ್ತಿ ರಬೇಕು. ಚತುರ್ವರ್ಗಗಳ ಫಲಗಳನ್ನ ಸೇಕ್ಸಿ; ಸುವವರಿಗೆ ಅವುಗಳೇ 
ಧರ್ಮದ ಸಾನ್ಲಿಧ್ಯವನ್ನುಂಟುಮಾಡಿ ಕೊಡುವುವು. 

೮೦. ಯಾವ ಮನುಷ್ಯನಿಗಾದರೂ ನಿರಂತರವೂ ವ್ರತಗಳನ್ನಾಚರಿಸಲು 
ಅನುಕೂಲಗಳಿಲ್ಲದಿದ್ದರೆ ವರ್ಷಕ್ಕೊಂದು ಚಾತುರ್ಮಾಸ್ಯದಲ್ಲಾದರೂ ಪ್ರಯತ್ನ 
ಪೂರ್ವಕವಾಗಿ ಮಾಡಲೇಬೇಕು. 

೮೧. ವ್ರತದ ನಿಯಮಗಳನ್ನು ಹೇಳುವೆನು. ಭೂಮಿಯಲ್ಲಿ ಶಯನ, 
ಸ್ತ್ರೀಸಂಗ ಪರಿತ್ಯಾಗ, ಊಟದಲ್ಲಿ ಯಾವುದಾದರೂ ಭಕ್ಯವನ್ನು ಬಿಟ್ಟುಬಿಡು 
ವುದು, ಒಂದೇ ಹೊತ್ತಿನ ಊಟದ ನಿಯಮ, ತನ್ನ ಶಕ್ತಿಯನ್ನನುಸರಿಸಿ 
ನಿತ್ಯವೂ ದಾನಗಳನ್ನು ಕೊಡುತ್ತಿರುವುದು. 

೮೨. ಪುರಾಣಗಳನ್ನು ಕೇಳುವುದು, ಅವುಗಳ ಉಪದೇಶಗಳನ್ನು ಆಚರಣೆ 
ಯಲ್ಲಿ ತಂದುಕೊಳ್ಳು ವುದು, ಅಖಂಡದೀಪವನ್ನು ಹೊತ್ತಿಸುವುದು, ಇಷ್ಟ ಕ್ಟೈದೇವ 
ತೆಗೆ ಉತ್ತ ಮರೀತಿಯೆಂದ ಪೂಜೆಯನ್ನು ಮಾಡುವುದು, ಇವು ಕಾರ್ಯಗಳು. 

೮೩. ಇನ್ನು ವರ್ಜನೀಯಗಳನ್ನು ಹೇಳುವೆನು. ಬುದ್ದಿ ಿಶಾಲಿಯಾದ 
ಮನುಷ್ಯನು ತನ್ನ. ಧರ್ಮವನ್ನು ಅಭಿವ: ೈದ್ಧಿಗೊಳಿಸುವ ಉದ್ದೆ ೇಶದಿಂದ ಬಹಳ 
ವಾಗಿ ಬೀಜಗಳಿಂದಲೂ, ಮೊಳಕೆಗಳಿಂದಲೂ ಕೂಡಿರುವ ನೆಲದಲ್ಲಿ ಓಡಾಡುವು 
ವನ್ನು ಪ್ರಯತ್ನದಿಂದ ಬಿಟ್ಟು ಬಿಡಬೇಕು. 


ಸಷ್ಮಿತಮೋ9ಧ್ಯಾಯಃ ೨೦೯ 


ಅಸಂಭಾಷ್ಯಾ ನ ಸಂಭಾಷ್ಯಾಶ್ಚಾ ತುರ್ಮಾಸ್ಯವ್ರತಸ್ಥಿತೈಃ | 


ಮೌನಂ ಚಾಪಿ ಸದಾ ಕಾರ್ಯಂ ತಥ್ಯಂ ವಕ್ತನ್ಯಮೇವ ವಾ 1೮೪॥ 
ನಿಷ್ಪಾನಾಂಶ್ಚ ಮಸೂರಾಂಶ್ಚ ಕೋದ್ರವಾನ್ವರ್ಜಯೇದ್ದ ತೀ | 

ಸದಾ ಶುಚಿಭಿರಾಸ್ಥೇಯಂ ಸ್ರಸ್ಟವ್ಯೋ ನಾವ್ರತೀ ಜನಃ ॥ ೮೫೫ 
ದಂತಕೇಶಾಂಬರಾದೀನಿ ನಿತ್ಯಂ ಶೋಧ್ಯಾನಿ ಯತ್ನತಃ । 

ಅನಿಷ್ಟಚಿಂತಾ ನೋ ಕಾರ್ಯಾ ವ್ರತಿನಾ ಹೃದ್ಯಸಿ ಕ್ವಚಿತ್‌ ॥ ೮೬ ॥ 
ದ್ಯಾದಶಸಪಿ ಮಾಸೇಷು ವ್ರತಿನೋ ಯತ್ಛಲಂ ಭವೇತ್‌ । 
ಚಾತುರ್ಮಾಸ್ಯವ್ರತಭೃತಾಂ ತತ್ಸಲಂ ಸ್ಯಾದಖಂಡಿತಂ ॥ ೮೭ ॥ 
ಚತುರ್ನ್ವಪಿ ಚ ಮಾಸೇಷು ನ ಸಾಮರ್ಥ್ಯಂ ವ್ರತೇ ಯದಿ । 

ತದೋರ್ಜೆೇ ನ್ರತಿನಾ ಭಾವ್ಯಮುಪ್ಯಬ್ದ ಫಲನಿಚ್ಛಿತಾ ॥ ೪೮ ॥ 
ಅನ್ರತಃ ಕಾರ್ತಿಕೋ ಯೇಷಾಂ ಗತೋ ಮೂಢಧಿಯಾನಿಹ । 

ತೇಷಾಂ ಪುಣ್ಯಸ್ಯ ಲೇಶೋಪಿ ನ ಭನೇತ್ಸೂಕರಾತ್ಮನಾಂ Heri 


pS 


೮೪. ಚಾತುರ್ಮಾಸ್ಯವ್ರತವನ್ನಂಗೀಕರಿಸಿದವರು ಸವ್ಯವಹಾರಕ್ಕೆ ಅನರ್ಹ 
ರಾದ ಪತಿತಾದಿಗಳೊಡನೆ ಸಂಭಾಷಣೆಯನ್ನು ಮಾಡಬಾರದು. ಯಾವಾಗಲೂ 
ಮೌನವನ್ನೇ ಸಾಧಿಸಬೇಕು. ಅಥವಾ ಸತ್ಯವನ್ನೇ ನುಡಿಯಬೇಕು. 

೮೫. ಮರದಲ್ಲಿ ಕೇರಿದ ಧಾನ್ಯಗಳನ್ನೂ, ಕಡಲೆ ಮತ್ತು ಕೋದ್ರವ: 
ಧಾನ್ಯಗಳನ್ನೂ ಚಾತುರ್ಮಾಸ್ಯವ್ರತಿಯು ತ್ಯಜಿಸಬೇಕು. ಮತ್ತು ಯಾವಾಗಲೂ 
ಪರಿಶುದ್ಧನಾಗಿದ್ದು ಮೈಲಿಗೆಯವರನ್ನು ಎಂದಿಗೂ ಮುಟ್ಟಬಾರದು. 

೮೬. ಪ್ರತಿದಿನವೂ ನಿಯಮದಿಂದ ಹಲ್ಲುಗಳನ್ನೂ ಕೂದಲನ್ನೂ, ಬಟ್ಟೆ 
ಗಳನ್ನೂ ಶೋಧಿಸುತ್ತಿರಬೇಕು. ವ್ರತಿಯಾದವನು ಹೃದಯದಲ್ಲಿಯೂ ಸಹ 
ಯಾರಿಗೂ ಯಾವ ನಿಧವಾದ ಅನಿಷ್ಟದ ಚಿಂತನೆಯನ್ನೂ ಮಾಡಬಾರದು. 

೮೭. ಹನ್ನೆರಡು ತಿಂಗಳುಗಳಲ್ಲಿಯೂ ವ್ರತವನ್ನಾಚರಿಸುವುದರಿಂದ ಯಾವ 
ಫಲವು ಲಭಿಸುವುದೊ, ಅಖಂಡವಾಗಿ ಒಂದು ಚಾತುರ್ಮಾಸ್ಯವನ್ನು ನಡೆಸು 
ವುದರಿಂದಲೂ ಆ ಫಲವೇ ಕೈಗೂಡುವುದರಲ್ಲಿ ಸಂಶಯವಿಲ್ಲ. 

೮೮. ನಾಲ್ಕುಮಾಸಗಳಲ್ಲಿಯೂ ಏಕಪ್ರಕಾರವಾಗಿ ವ್ರತವನ್ನಾಚರಿಸಲು 
ಸಾಮರ್ಥ್ಯವಿಬ್ಲದವನು ವರ್ಷದ ಫಲವನ್ನಸೇಕ್ತಿಸಿದಲ್ಲಿ ಕಾರ್ತಿಕದ ಒಂದು 
ಮಾಸದಲ್ಲಿಯಾದರೂ ವ್ರತಿಯಾಗಿರಲೇಜೇಕು. 

ರ್‌. ಯಾವ ಮೂಢಮಾನವರು ಯಾವ ವಿಧವಾದ ನಿಯಮಗಳನ್ನೂ 
ಅನುಸರಿಸದೆ ಕಾರ್ತಿಕಮಾಸವನ್ನು ವ್ಯರ್ಥವಾಗಿ ಕಳೆಯುವರೊ, ಅವರು ಹಂದಿ 
ಗಳಿಗೆ ಸಮಾನರಾದವರೇ ಹೊರತು ಅವರಿಗೆಂದಿಗೂ ಪುಣ್ಯದ ಲೇಶಾಂಶವೂ. 
ಲಭಿಸಲಾರದು. 


೨೧೦ ಶ್ರೀ ಸ್ಕಾಂದಮಹಾಪುರಾಣಂ 


ಕೃಚ್ಛ್ರಂ ವಾ ಚಾತಿಕೃಚ್ಛ್ರಂ ವಾ ಪ್ರಾಜಾಪತ್ಯಮಥಾಪಿ ವಾ। 
ಸಂಪ್ರಾಪ್ತೇ ಕಾರ್ತಿಕೇ ಮಾಸಿ ಕುರ್ಯಾಚ್ಛಕ್ತ್ಯಾತಿಪುಣ್ಯವಾನ್‌ ॥ ೯೦॥ 
ಏಕಾಂತರಂ ವ್ರತಂ ಕುರ್ಯಾತ್ರಿರಾತ್ರವ್ರತನೇವ ವಾ। 

ಪಂಚರಾತ್ರಂ ಸಪ್ತರಾತ್ರಂ ಸಂಪ್ರಾಪ್ತೇ ಕಾರ್ತಿಕೇ ವ್ರತೀ ॥ ೯೧॥ 
ಪಕ್ಸವ್ರತಂ ನಾ ಕುರ್ನೀತ ಮಾಸೋಪೋಷಣಮೇನ ವಾ। 
ನೋರ್ಜೊ ವಂಥ್ಕೋ ವಿಧಾತವ್ಯೋ ವ್ರತಿನಾ ಕೇನಚಿತ್ಕೃಚಿತ್‌ ॥ ೯೨ ॥ 
ಶಾಕಾಹಾರಂ ಪಯೋಹಾರಂ ಫಲಾಹಾರಮಥಾಪಿ ವಾ। 
ಚರೇದ್ಯನಾನ್ನಾಹಾರಂ ವಾ ಸಂಪ್ರಾಪ್ತೇ ಕಾರ್ತಿಕೇ ಪ್ರತೀ 1 ೯೩॥ 
ನಿತ್ಯಂ ನೈಮಿತ್ತಿಕಂ ಸ್ನಾನಂ ಕುರ್ಯಾದೂರ್ಜೆೇ ವ್ರತೀ ನರಃ । 
ಬ್ರಹ್ಮಚರ್ಯಂ ಚರೇದೂರ್ಜೇ ಮಹಾವ್ರತಫಲಾರ್ಥವಾನ್‌ ॥ ೯೪॥ 
ಬಾಹುಲಂ ಬ್ರಹ್ಮಚರ್ಯೇಣ ಯಃ ಕ್ಸಿಸೇಚ್ಛುಚಿಮಾನಸಃ | 

ಸಮಸ್ತಂ ಹಾಯನಂ ತೇನ ಬ್ರಹ್ಮಚರ್ಯಂ ಕೃತಂ ಭವೇತ್‌ ॥ ೯೫ ॥ 


೯೦. ಕಾರ್ತಿಕಮಾಸವು ಪ್ರಾಸ್ತವಾಗಲು ಪುಣ್ಯವಂತನಾದವನು ಕೃಚ್ಛ 
ದಿಂದಾಗಲಿ, ಅತಿಕೃಚ್ಛ್ರ್ರದಿಂದಾಗಲಿ, ಪ್ರಾಜಾಪತ್ಯದಿಂದಾಗಲಿ ತನ್ನ ಶಕ್ತಿಯ 
ನ್ನನುಸರಿಸಿ ತಿಂಗಳನ್ನು ಕಳೆಯಬೇಕು. 

೯೧. ವ್ರತಿಯಾದವನು ಕಾರ್ತಿಕದಲ್ಲಿ ಒಂದು ದಿನವಾಗಲಿ, ಮೂರು 
ದಿವಸವಾಗಲಿ, ಐದು ದಿವಸವಾಗಲಿ, ಏಳು ದಿನಸವಾಗಲಿ ವ್ರತವನ್ನು ಆಚರಿಸ 
ಬೇಕು. 

೯೨. ಪಕ್ಟೆವ್ರತನನ್ನಾಗಲಿ ಮಾಡಬೇಕು. ಮಾಸದ ಪೂರ್ತಿಯನ್ನೂ 
ಉಪವಾಸದಿಂದಲಾದರೂ ಕಳೆಯಬಹುದು. ಯಾವ ವ್ರತಿಯೂ ಎಂದಿಗೂ 
ಕಾರ್ತಿಕಮಾಸವನ್ನು ನಿಪ್ಪುಯೋಜನವಾಗಿ ಕಳೆಯಬಾರದು. 

೯೩. ಕಾರ್ತಿಕಮಾಸದ ವ್ರತವನ್ನು ಕೈಗೊಂಡವನು ಶಾಕಗಳನ್ನಾಗಲಿ, 
ಹಾಲನ್ನಾಗಲಿ, ಫಲಗಳನ್ನಾಗಲಿ, ಯವಾನ್ನವನ್ನಾಗಲಿ ಸ್ವೀಕರಿಸುತ್ತ ಇತರ 
ಆಹಾರಗಳನ್ನು ತ್ಯಜಿಸಬೇಕು. 

೯೪. ಕಾರ್ತಿಕಮಾಸದಲ್ಲಿ ವ್ರತವನ್ನು ಹಿಡಿದವನು ದೈನಂದಿನಗಳೂ ಕೈಮಿ 
ಕ್ರಿಕಗಳೂ ಆದ ಸ್ನಾನಗಳನ್ನು ಮಾಡುತ್ತಿರಬೇಕು. ಈ ಮಹಾವ್ರತದ ಫಲ 
ವನ್ನು ಅಪೇಕ್ಸಿಸುವವನು ಮಾಸಪರ್ಯಂತವೂ ಬ್ರಹ್ಮಚರ್ಯವನ್ನು ಕಾಪಾಡಿ 
ಕೊಂಡಿರಬೇಕು. 

೯೫. ಯಾವನು ನಿರ್ಮಲಮನಸ್ಯನಾಗಿ ಕಾರ್ತಿ ಕಮಾಸನನ್ನು ಬ್ರಹ್ಮ 
ಚರ್ಯವ್ರತದಲ್ಲಿ ಕಳೆಯುವನೊ, ಅವನು ವರ್ಷವೆಬ್ಲವನ್ನೂ ಬ್ರಹ್ಮಚರ್ಯ 
ದಲ್ಲಿಯೇ ಕಳೆದಂತೆಯೇ ಗಣಿಸಲ್ಪಡುವನು. 


ಸಷ್ಠಿತಮೋ5ಧ್ಯಾಯಃ ೨೧೧ 


ಯಸ್ತು ಕಾರ್ತಿಕಿಕಂ ಮಾಸಮುಪವಾಸೈೆಃ ಸಮಾಸಯೇತ್‌ । 


ಅಪ್ಯಬ್ದಮಪಿ ತೇನೇಹ ಭವೇತ್ಸಮ್ಯಗುಪೋಷಿತಂ ॥೯೬॥ 
ಶಾಕಾಹಾರಪಯೋಕಸಹಾರೈರೂರ್ಜೊ ಯೈರತಿನಾಹಿತಃ । 
ಅಖಂಡಿತಾ ಶರತ್ತೇನ ತದಾಹಾರೇಣ ಯಾಪಿತಾ ॥೯೭॥ 


ಪತ್ರಭೋಜೀ ಭವೇದೂರ್ಜೇ ಕಾಂಸ್ಯಂ ತ್ಯಾಜ್ಯಂ ಪ್ರಯತ್ನತಃ 1 

ಯೋ ನ್ರತೀ ಕಾಂಸ್ಕಭೋಜೀ ಸ್ಯಾನ್ನ ತದ್ದ್ರತಫಲಂ ಲಭೇತ್‌ ॥ ೯೮ ॥ 
ಕಾಂಸ್ಕಸ್ಯ ನಿಯಮೇ ದದ್ಯಾತ್ಕಾಂಸ್ಕಂ ಸರ್ಪಿಃಪ್ರಪೂರಿತಂ । 

ಊರ್ಜೇ ನ ಭಕ್ತಯೇತ್‌ ಕ್ಸೌದ್ರಮತಿಕ್ಟುದ್ರಗತಿಪ್ರದಂ ॥1೯೯॥ 
ಮಧುತ್ಯಾಗೇ ಫೃತಂ ದದ್ಯಾತ್ಪಾಯಸಂ ಚ ಸಶರ್ಕರಂ | 

ಅಭ್ಯಂಗೇಃ ಭ್ಯವಹಾರೇ ಚ ತೈಲಮೂರ್ಜೇ ವಿವರ್ಜಯೇತ್‌ ॥ ೧೦೦॥ 
ಭೂಯಾತ್ಸ ನಾರಕೀ ದೇಹೀ ತತ್ರಾಭ್ಯಂಗಾದ್ಯತೋನಘ । 

ತೈಲತ್ಯಾಗೇ ತಿಲಂ ದದ್ಯಾದ್ದ್ಯೋಣಮಾತ್ರಾನ್ಸಕಾಂಚನಾನ್‌ ॥ ೧೦೧ ॥ 





೯೬. ಯಾವ ಮನುಷ್ಯನು ಈ ಒಂದು ಮಾಸವನ್ನು ಉಪವಾಸಗಳಿಂದ 
ಕಳೆಯುವನೊ, ಅವನಿಂದ ವರ್ಷವೆಲ್ಲವೂ ಉಪವಾಸಗಳಲ್ಲಿಯೇ ಕಳೆಯಲ್ಪ 
ಟ್ವಂತೆಯೇ ಆಗುವುದು. 

೯೭. ಯಾರು ಸೊಪ್ಪುಗಳಿಂದಾಗಲಿ, ಹಾಲಿನ ಆಹಾರದಿಂದಾಗಲಿ 
ಕಾರ್ತಿಕಮಾಸವನ್ನು ಕಳೆಯುವರೊ, ಅವರು ವರ್ಷವನ್ನೆಲ್ಲ ಅದೇ ಆಹಾರ. 
ದಿಂದಲೇ ಕಳೆದ ಪುಣ್ಯವನ್ನು ಪಡೆಯುವರು. 

೯೮. ಕಾರ್ತಿಕಮಾಸದಲ್ಲಿ ಪ್ರತಿಯೊಬ್ಬ ಮಾನವನೂ ಎಲೆಗಳಲ್ಲಿಯೇ 
ಭೋಜನವನ್ನು ಮಾಡಬೇಕು. ಕಂಚಿನ ತಟ್ಟೆ ಕೈಗಳನ್ನು ಖಂಡಿತವಾಗಿಯೂ ತ್ನಜಿಸ 
ಬೇಕು. ಯಾವನು ಕಂಚಿನ ಪಾತ್ರೆಯಲ್ಲಿ ಭೋಜನವನ್ನು ಮಾಡುವನೊ, 
ಅವನಿಗೆ ವ್ರತಾಚರಣೆಯ ಫಲವು ಲಭಿಸುವುದಿಲ್ಲ. 

೯೯. ಕಂಚಿನ ಪಾತ್ರೆಯ ಈ ನಿಯಮವನ್ನು ಕೈಗೊಂಡವನು ತುಪ್ಪದಿಂದ 
ತುಂಬಿರುವ ಕಂಚಿನ ಪಾತ್ರೆಯನ್ನು ದಾನಮಾಡಬೇಕು. ಕಾರ್ತಿಕದಲ್ಲಿ ಜೇನು 
ತುಪ್ಪವನ್ನು ಸೇವಿಸಬಾರದು. ಅದು ಅತ್ಯಂತ ನೀಚವಾದ ಗತಿಗೆ ಸೆಳೆಯುವುದು. 

೧೦೦. ಮಧುವನ್ನು ತ್ಯಾಗಮಾಡಿದವನು ಫೈತವನ್ನೂ ಸಕ್ಕರೆವೆರಸಿದ 
ಪಾಯೆಸವನ್ನೂ ದಾನಮಾಡಬೇಕು. ಈ ಮಾಸದಲ್ಲಿ ಅಭ್ಯಂಗನದಲ್ಲಾಗಲಿ 
ಅಡಿಗೆಯಲ್ಲಾ ಗಲಿ ಎಣ್ಣೆಯನ್ನುಪಯೋಗಿಸಬಾರದು. 

೧೦೧. ನಿಷ್ಠಲ್ಪಸನಾದ ಅಗಸ್ಕೃನೆ! ಆ ತಿಂಗಳಲ್ಲಿ ಅಭ್ಯಂಜನದಲ್ಲಿಯೂ 
ಅಡಿಗೆಯಲ್ಲಿಯೂ ಎಣ್ಣೆಯನ್ನುಷಯೋಗಿಸುವುದರಿಂದ ಮನುಷ್ಯನು ನರಕವಾಸ 
ವನ್ನನುಭವಿಸುವನು. ತೈಲತ್ಯಾಗವನ್ನು ಮಾಡಿದುದರ ಸೂಚಕವಾಗಿ ಒಂದು 
ಕೊಳಗದಳತೆಯ ಎಳ್ಳನ್ನು ಚಿನ್ನದ ದಕ್ಸಿಣೆಯೊಡನೆ ದಾನಮಾಡಬೇಕು. 





೨೧೨ ಶ್ರೀ ಸ್ಥಾಂದಮಹಾಪುರಾಣಂ 


ಹಾರ್ತಿಕೇ ಮತ್ಸ್ಯಭೋಜೀ ಯಃ ಸ ಶೈಮಿಸಾಂ ಯೋನಿನೃಚ್ಛತಿ । 
ಬಾಹುಲೇ ಮಾಂಸಭೋಜೀ ಯಃ ಸ ಕೃಮಿಃ ಪೂಯಶೋಣಿತೇ॥ ೧೦೨ ॥ 
ಮಾಂಸಾಶಿನೋಸಿ ಯೇ ಭೂಸಾಸ್ತ್ಯಜೇಯುಸ್ತೇಂಪಿ ಕಾರ್ತಿಕೇ । 
ಮತ್ಸ್ಯಮಾಂಸಾನಿ ತ್ಯಾಜ್ಯಾನಿ ಕಾರ್ತಿಕೇ ವ್ರತತತ್ಪರೈಃ ॥ ೧೦೩ ॥ 
ಮತ್ಸ್ಯಮಾಂಸಾದನಾದ್ದೋಷಾದ್ಭಹಿರ್ಭವತಿ ನಿಶ್ಚಿತಂ । 

ನಿಯನೇ ಮತ್ಸ್ಯಮಾಂಸಾನಾಂ ದದ್ಯಾತ್ಕಾರ್ತಿಕಿಕೇ ವ್ರತೀ। 
ಕೂಷ್ಮಾಂಡಾನಿ ಸಮಾಷಾಣಿ ದಶಸ್ಪರ್ಣಯುತಾನ್ಯಪಿ ॥ ೧೦೪ ॥ 
ಕಾರ್ತಿಕೇ ಮೌನಭೋಜೀ ಯಃ ಸೋಂಶ್ನಾತ್ಯಮೃತಮೇವ ಹಿ । 
ಸುಘಂಟಾಂ ಸತಿಲಾಂ ಮೌನೀ ಸ ಹಿರಣ್ಯಾಂ ಪ್ರದಾಪಯೇತ್‌ ॥ ೧೦೫ ॥ 
ಕಾರ್ತಿಕೇ ಲನಣಂ ತ್ಯಕ್ತಂ ಯೇನ ವ್ರತಭೃತಾ ಸತಾ । 

ತ್ಯಕ್ತಾಃ ಸರ್ವೇ ರಸಾಸ್ತೇನ ತತ್ತ್ಯಾಗೀ ಗಾಂ ಪ್ರದಾಪಯೇತ್‌ ॥ ೧೦೬ ॥ 
'ಭೂಶಯ್ಯಾಂ ಕಾರ್ತಿಳೇ ಕುರ್ನನ್ನ ಭುನಂ ಸಂಸ್ಸೃಶೇದ್ಹ್ರತೀ I 
ಪರ್ಯಂಕಂ ಭೂಶಯೋ ದದ್ಯಾತ್ಸತೂಲಂ ಸೋಪಧಾನಕಂ ॥೧೦೭॥ 


೧೦೨. ಯಾವನು ಕಾರ್ತಿಕಮಾಸದಲ್ಲಿ ಮತ್ಸ್ಯಾಹಾರವನ್ನು ಸೇವಿಸು 
ವನೊ, ಅವನು ತಿಮಿ, ತಿಮಿಂಗಿಲಗಳ ಜನ್ಮವನ್ನು ತಾಳುವನು. ಮಾಂಸ 
“ಭೋಜನವನ್ನು ಮಾಡಿದವನು ಕೀವುರಕ್ತಗಳಲ್ಲಿ ಕ್ರಿಮಿಯಾಗಿ ಜನಿಸುವನು. 

೧೦೩. ಸಾಧಾರಣವಾಗಿ ಮಾಂಸಾಹಾರವನ್ನು ಸ್ಪೀಕರಿಸುವ ರಾಜರೂ 
ಸಹ ಆ ಮಾಸದಲ್ಲಿ ಅದನ್ನು ತ್ಯಜಿಸುವರು. ಯಾವ ಮನುಷ್ಯನಾದರೂ ಮತ್ಸ್ಯ 
ಮಾಂಸಗಳನ್ನು ವರ್ಜಿಸಿದ ಹೊರತು ವ್ರತತತ್ಪರನಾಗಲಾರನು. 

೧೦೪. ಮತ್ಸ ಮಾಂಸಗಳನ್ನು ತಿಂದ ದೋಷದಿಂದ ಮನುಷ್ಯನು ಸಹ 
ವಾಸದೂರನಾಗುವುದು ನಿಶ್ಚಯವು. ಈ ನಿಯಮವನ್ನು ಸ್ವೀಕರಿಸಿದವನು 
ಮತ್ಸ್ಯವನ್ನೂ ಮಾಂಸವನ್ನೂ ದಾನಮಾಡಬೇಕು. ಅವುಗಳೊಂದಿಗೆ ಕುಂಬಳ 
ಕಾಯಿಗಳನ್ನೂ ಹತ್ತು ಸುವರ್ಣದಕ್ಷಿಣೆಯೊಡಗೊಂಡ ಉದ್ದು ಧಾನ್ಯವನ್ನೂ 
ಕೊಡಬೇಕು. 

೧೦೫. ಕಾರ್ತಿಕಮಾಸದಲ್ಲಿ ಮೌನದಿಂದ ಊಟವನ್ನು ಮಾಡುವವನು 
ಅಮೃತವನ್ನೇ ಸೇವಿಸುವನು. ಮೌನವ್ರತದ ನಾಫಲ್ಯಕ್ಕಾಗಿ ಒಳ್ಳೆಯ ಘಂಟಿ 
ಯನ್ನೂ ಎಳ್ಳನ್ನೂ ಹಿರಣ್ಯದ್ರವ್ಯದೊಡನೆ ದಾನಮಾಡಬೇಕು. 

೧೦೬. ಕಾರ್ತಿಕದಲ್ಲಿ ಯಾವ ಸತ್ತುರುಷನು ಭೋಜನದಲ್ಲಿ ಉಪ್ಪನ್ನು 

ಜಿಸುವನೊ, ಅವನು ಸರ್ವರಸಗಳನ್ನೂ ತ್ಯಜಿಸಿದವನಾಗುವನು. ಈ ವ್ರತ 
ವನ್ನು ಕೈಕೊಂಡವನು ಗೋದಾನವನ್ನು ಮಾಡಬೇಕು. 

೧೦೭, ಭೂಮಿಯಲ್ಲಿ ಮಲಗುವವನು ಕಾರ್ತಿಕ ವ್ರತದ ಫಲವಾಗಿ ಪುನಃ 


ಷಷ್ಮಿತಮೋತಧ್ಯಾಯಃ ತಿ೧ಫಿ 


ದೀಪಂ ಯಃ ಕಾರ್ತಿಕೇ ದದ್ಯಾದಖಂಡಂ ಫುತವರ್ತಿಕಂ । 


ಮೋಹಾಂಧತಮಸಂ ಪ್ರಾಪ್ಯ ಸನ ಗಚ್ಛತಿ ದುರ್ಗಶಿಂ ॥ ೧೦೮ ॥ 
ಯಃ ಕುರ್ಯಾತ್ಯಾರ್ತಿಕೇ ಮಾಸೇ ರಜನ್ಯಾಂ ದೀಪಕೌಮುದೀಂ । 
ತಾಮಿಸ್ರಂ ಚಾಂಧತಾಮಿಸ್ರಂ ನ ಸ ಪಶ್ಶೆ ಸತ್ವ ದಾಚನ ॥ ೧೦೯॥ 
ಪಾಸಾಂಧಕಾರಸಂಕೃ ದ್ಧ $ ಾರ್ತಿಕೇ ದೀಪದಾನತಃ 

ಕೊ ಪ್ರೀಧಾಂಧಕಾರಿತಮುಖಂ ಭಾಸ ರೀಂಸ ನನೀಕ್ಬ ॥ ೧೧೦ ॥ 


ಸ ಉಜ್ಜೋ ೇತನುಯಂ ಪಶೈ (ತೆ ಕ್ರಿ ಲೋಕ್ಯಂ ಸ I 
ಪ್ರಜೋಧಯೇನ್ಮಮಾಗ್ರೇ ಸ್‌ ದೀಪಂ ಸೋಜ್ಜ ಇಲಿವರ್ತಿಕಂ॥ ೧೧೧ ॥ 
ಪಂಚಾಮೃತಾನಾಂ ಕಲಶೈರೂರ್ಜೇ ಮಾಂ ಸ್ನಾಪಯೇನ್ನರಃ । 

ಸ್ಲೇರಾಬ್ದಿ ಶತಟಿಮಾಸಾದ್ಯ ವಸೇತ್ಯ ಲ್ಬಂ ಸ ಪುಣ್ಯವಾನ್‌ ॥ ೧೧೨ ॥ 
ಪ್ರತಿಕ್ಟ ಸಂ ಕಾರ್ತಿಕಿಕೇ pM fg ಶ್ಸ್ಯೀತ್ಸ್ಸ್ನಾಂ ಪ್ರದೀಪಜಾಂ । 

ನನಾಗ್ರೆ € ಭಕ್ತಿಸಂಯುಕ್ತೋ ಸರ್ಭೆಧ್ದಾಂತಂ ಇ ಸಂನಿಶೇತ್‌ ॥ ೧೧೩ ॥ 








ಭೂಲೋಕದ ಸಂಪರ್ಕವನ್ನು ಹೊಂದುವುದಿಲ್ಲ. ಭೂಶಯನವ್ರತಿಯಾದವನು 
ಮಂಚವೊಂದನ್ನು ಹಾಸಿಗೆ ತಲೆದಿಂಬುಗಳೊಡನೆ ದಾನಮಾಡಬೇಕು. 

೧೦೮. ತುಪ್ಪದ ಬತ್ತಿಯಿಂದ ಕೂಡಿದ ಅಖಂಡದೀಪವನ್ನು ಯಾವನು 
ಕಾರ್ತಿಕಮಾಸದಲ್ಲಿ ಬೆಳಗಿಸುವನೊ, ಅವನು ಸಂಸಾರಮೋಹವೆಂಬ ಅಂಧಕಾಗ 
ದಲ್ಲಿ ಬಿದ್ದು ದುರ್ಗತಿಯನ್ನು ಹೊಂದ: ವುದಿಲ್ಲ. 

೧೦೯. ಯಾವನು ಕಾರ್ತಿಕಮಾಸದ ಕತ್ತಲೆಯ ರಾತ್ರಿಯಲ್ಲಿ ದೀಪಗಳ 
ಸಾಲುಗಳಿಂದ ಬೆಳದಿಂಗಳನ್ನುಂಟುಮಾಡುವನೊ, ಅವನು ಎಂದಿಗೂ ತಮಿಸ್ರ, 
ಅಂಧತಮಿಸ್ರಗಳೆಂಬ ನರಕಗಳನ್ನು ನೋಡುವುದಿಲ್ಲ. 

೧೧೦. ಕಾರ್ತಿಕಮಾಸದಲ್ಲಿ ದೀಪದಾನವನ್ನುಮಾಡಲು ಪಾಪನವೆಂಬ 
ಕಗ್ಗತ್ತಲೆಗೆ ವೈರಿಯಾಗುವನು. ಆ ಮಾನವನು ಕೋಪದಿಂದ ಕಪ್ಪಾದ ಯವ 
ಧರ್ಮನ ಮುಖವನ್ನು ನೋಡುವುದಿಲ್ಲ. 

೧೧೧. ಯಾವನು ನನ್ನ ಸನ್ನಿಧಿಯಲ್ಲಿ ಬತ್ತಿಯಿಂದ ಕೂಡಿದ ಉಜ್ಜ್ವಲ 
ವಾದ ದೀಪವನ್ನು ಬೆಳಗಿಸುವನೊ, ಅವನು ಸ್ಥಾವರ ಜಂಗಮಾತ್ಮಕವಾದ 
ಈ ಬ್ರಹ್ಮಾಂಡವೆಲ್ಲವನ್ನೂ ಚಿನ್ಮಯವಾದದ್ದಾಗಿಯೇ ಕಾಣುವನು. 

೧೧೨. ಕಾರ್ತಿಕಮಾಸದಲ್ಲಿ ನನಗೆ (ಬಿಂದುಮಾಧವನಿಗೆ) ಪಂಚಾಮೃತ 
ಗಳ ಕಳಶಗಳಿಂದ ಅಭಿಸೇಕಗಳನ್ನುಮಾಡಿಸಿದ ಪುಣ್ಯನಂತನಾದ ಮನುಷ್ಯನು 
ಕ್ಸೀರಸಮುದ್ರದ ದಡವನ್ನು ಸೇರಿ ಕಲ್ಬಾಂತ್ಯದವರೆಗೂ ಅಲ್ಲಿಯೇ ಸೌಖ್ಯದಿಂದ 
ವಾಸಮಾಡುತ್ತಿರುವನು. 

೧೩೩. ಕಾರ್ತಿಕಮಾಸದ ಪ್ರತಿಯೊಂದು ರಾತ್ರಿಯಲ್ಲಿಯೂ ನನ್ನ ಸನ್ನಿಧಿ 


೨೧೪ ಶ್ರೀ ಸ್ಕಾಂದಮಹಾಪುರಾಣಂ 


ಆಜ್ಯನರ್ತಿಕಮೂರ್ಜೇ ಯೋ ದೀಪಂ ಮೇಗ್ರೇ ಪ್ರಜೋಧಯೇತ್‌ । 
ಬುದ್ಧಿ ಭ್ರಂಶಂ ನ ಚಾಪ್ನೋತಿ ಮಹಾಮೃತ್ಯುಭಯೇ ಸತಿ ॥ ೧೧೪ 0 
ಕಾರ್ತಿಕೇ ಮಾಸಿ ಮೇ ಯಾತ್ರಾ ಯೈಃ ಕೃತಾ ಭಕ್ತಿತತ್ಬರೈಃ। 
ಬಿಂದುತೀರ್ಥೇ ಕೃತಸ್ನಾನೈಸ್ತೇಷಾಂ ಮುಕ್ತಿರ್ನ ದೂರತಃ (॥ ೧೧೫ ॥ 
ವ್ರತಿನಃ ಕಾರ್ತಿಕೇ ಮಾಸಿ ಸ್ನಾತಸ್ಯ ವಿಧಿವನ್ಮಮ | 

ದಾಮೋದರ ಗೃಹಾಣಾರ್ಥ್ಯಂ ದನುಜೇಂದ್ರನಿಷೂದನ ॥ ೧೧೬ ॥ 
ಸ್ನಾನೇ ನೈಮಿತ್ತಿಕೇ ಕೃಷ್ಣ ಕಾರ್ತಿಕೇ ಸಾಪಶೋಷಣೇ । 

ಗೃಹ್ಹಾತ್ಚರ್ಥ್ಯಂ ಮಯಾ ದತ್ತಂ ರಾಧಯಾ ಸಹಿತೋ ಭವಾನ್‌ ॥೧೧೭॥ 
ಇಮೌ ಮಂಕ್ರೌ ಸಮುಚ್ಚ್ಹಾರ್ಯ ಯೋಂರ್ಥ್ಯಂ ಮಹ್ಯಂ ಪ್ರಯಚ್ಛತಿ | 
ಸುವರ್ಣರತ್ನಪುಷ್ಬಾಂಬುಯುಜಾ ಶಂಖೇನ ಪುಣ್ಯವಾನ್‌ ॥ ೧೧೮ ॥ 
ಸುವರ್ಣಪೂರ್ಣಪೃಥಿವೀ ಸಂಕಲ್ಪೋದಕಪೂರ್ವಕಂ | 

ತೇನ ದತ್ತಾ ಭನೇತ್ಸಮ್ಯಕ್ಸುಷಾತ್ರಾಯ ಸುಪರ್ವಣಿ ॥ ೧೧೯॥ 
ಯಲ್ಲಿ ದೀಪಮಾಲಿಕೆಯಿಂದ ಯಾವನು ಭಕ್ತಿಯುಕ್ತನಾಗಿ ಬೆಳಕನ್ನುಂಟುಮಾಡು 
ವನೊ, ಅವನು ಪುನಃ ಗರ್ಭವಾಸವೆಂಬ ಅಂಧಕಾರವನ್ನು ಪ್ರವೇಶಿಸುವುದಿಲ್ಲ. 

೧೧೪. ಆ ಮಾಸದಲ್ಲಿ ಯಾವನು ತುಪ್ಪದ ಬತ್ತಿಯ ದೀಪವನ್ನು ನನ್ನ 
ಇದಿರಿನಲ್ಲಿ ಹೊತ್ತಿಸಿಡುವನೊ, ಅವನಿಗೆ ಮರಣವು ಸನ್ನಿಹಿತವಾದ ಭಯಸ್ಥಾನ 
ದಲ್ಲಿಯೂ ಬುದ್ಧಿ ಭ್ರಂಶವುಂಟಾಗುವುದಿಲ್ಲವು. 

೧೧೫. ಯಾವ ಮಾನವರು ಕಾರ್ತಿಕಮಾಸದಲ್ಲಿ ಭಕ್ತಿತತ್ಪರರಾಗಿ ಬಿಂದು 
ತೀರ್ಥದಲ್ಲಿ ಸ್ನಾನವನ್ನುಮಾಡಿಕೊಂಡು ನನ್ನ ಮಹಾಯಾತ್ರೆಯನ್ನು ನಡೆಸು 
ವರೊ, ಅವರಿಗೆ ನೋಕ್ಸವು ಅನತಿದೂರದಲ್ಲಿಯೇ ಇರುವುದು. 

೧೧೬. ದಾಮೋದರನೆ! ರಾಶ್ಚಸಶ್ರೇಷ್ಠಸಂಹಾರಕನೆ! ಕಾರ್ತಿಕಮಾಸದ 
ವ್ರತವನ್ನು ಕೈಕೊಂಡು ವಿಧ್ಯುಕ್ತರೀತಿಯಿಂದ ಸ್ನಾನವನ್ನುಮಾಡಿದ ನನ್ನ ಅರ್ಫ್ಯ- 
ವನ್ನು ಸ್ವೀಕರಿಸು. 

೧೧೭. ಕೃಷ್ಣನೆ! ಸಕಲಪಾತಕಗಳನ್ನು ನಾಶಗೊಳಿಸುವ ಕಾರ್ತಿಕಮಾಸದ 
ನಿಮಿತ್ತದಿಂದ ಸ್ನಾನಮಾಡಿದ ನನ್ನ ಈ ಅರ್ಫ್ಯವನ್ನು ರಾಧೆಯಿಂದೊಡಗೂಡಿದ. 
ನೀನು ಸ್ವೀಕರಿಸು. 

೧೧೮-೧೧೯. ಈ ಎರಡು ಮಂತ್ರಗಳನ್ನು ಪಠಿಸುತ್ತ ಚಿನ್ನ ನವರತ್ನಗಳು, 
ಪುಷ್ಪಗಳು ಮತ್ತು ತೀರ್ಥೋದಕಗಳಿಂದ ಕೂಡಿದ ಶಂಖದಿಂದ ಯಾವ ಪುಣ್ಯ, 
ವಂತನು ನನಗೆ ಅರ್ಫ್ಥ್ಯಗಳನ್ನು ಕೊಡುವನೊ, ಅವನಿಗೆ ಉತ್ತಮಸರ್ವಕಾಲ 
ದಲ್ಲಿ ಸತ್ಪಾತ್ರನಾದವನಿಗೆ ಸಂಕಲ್ಪಪೂರ್ವಕವಾಗಿ ಸುವರ್ಣಮಯವಾದ 
ಭೂಮಂಡಲವನ್ನೇ ದಾನಮಾಡಿದ ಪುಣ್ಯವು ಲಭಿಸುವುದು. 








ಸಸ್ಮಿತಮೋಠಿಧ್ಯಾಯಃ ೨೧೫ 


ಏಕಾದಶೀಂ ಸಮಾಸಾದ್ಯ ಪ್ರಜೋಧಕರಣೀಂ ಮಮ । 


ಬಿಂದುತೀರ್ಥೆಕೃತಸ್ನಾನೋ ರಾಶ್ರೌ ಜಾಗರಣಾನ್ವಿತಃ ॥ ೧೨೦ ॥ 
ದೀಪಾನ್ಭ್ರಜೋಧ್ಯ ಬಹುಶೋ ಮಾಮಂಲಂಕೃತ್ಯ ಶಕ್ತಿತಃ । 
ತೌರ್ಯತ್ರಿಕನಿನೋದೇನ ಪುರಾಣಶ್ರನಣಾದಿಭಿಃ ॥ ೧೨೧ ॥ 
ಮಹಾಮಹೋತ್ಸವಂ ಕೃತ್ವಾ ಯಾನತ್ಪೂರ್ಣಾತಿಥಿರ್ಭವೇತ್‌ । 
ತತ್ರಾನ್ನದಾನಂ ಬಹುಶಃ ಕೃತ್ವಾ ಮತ್ಚ್ರೀತಯೇ ನರಃ ॥ ೧೨೨ ॥ 


ಮಹಾಪಾತಕಯುಕ್ತೋಪಿ ನ ನಿಶೇತ್ರ್ರಮದೋದರಂ ! 
ಬಿಂದುಮಾಧವನಾಮಾನಂ ಯೋ ಮಾನುತ್ರ ಸಮರ್ಚಯೇತ್‌ ॥ ೧೨೩ ॥ 
ಬಿಂಮತೀರ್ಥಕೃತಸ್ನಾನೋ ನಿರ್ವಾಣಂ ಸ ಹಿ ವಿಂದತಿ । 
ಆದಿಮಾಧವನಾಮಾಹಂ ಪೂಜ್ಯಃ ಸತ್ಯಯುಗೇ ಮುನೇ ॥ ೧೨೪ ॥ 
ಅನಂತಮಾಧವೋ ಜ್ಞೇಯಸ್ತ್ರೇತಾಯಾಂ ಸರ್ವಸಿದ್ಧಿ ದಃ | 
ಶ್ರೀದಮಾಧವಸಂಜ್ಜೊೋಂಹಂ ದ್ವಾಸರೇ ಪರಮಾರ್ಥಕೃತ್‌ ॥ ೧೨೫ ॥ 





೧೨೦. ಆ ಮಾಸದ ಶುಕ್ಲಪಕ್ಷದ ಏಕಾದಶಿಯ ದಿನವೇ ನನಗೆ ಉತ್ಹಾ ನೈ 
ಕಾದಶಿಯೆನಿಸುವುದು. ಆ ದಿನವು ಪ್ರಾಪ್ತವಾಗಲು ಮಾನವನು ಬಿಂದುತೀರ್ಥ 
ದಲ್ಲಿ ಸ್ನಾನವನ್ನುಮಾಡಿ ರಾತ್ರಿಯಲ್ಲಿ ಜಾಗರಣೆಯನ್ನುಮಾಡಬೇಕು. 

೧೨೧. ದ್ವಾದಶಿಯ ಪ್ರಾತಃಕಾಲದಲ್ಲಿ ಅಸಂಖ್ಯಾಕಗಳಾದ ದೀಪಗಳನ್ನು 
ಬೆಳಗಿಸಿ ಶಕ್ತ್ಯನುಸಾರನಾಗಿ ನನ್ನ್ನ ಮೂರ್ತಿಯನ್ನಲಂಕರಿಸಿ, ಮಂಗಳವಾದ್ನಗಳ 
ಘೋಷಗಳಿಂದಲೂ, ಪುರಾಣ ಶ್ರವಣಾದಿ ಸತ್ಕಾಲಕ್ಸೇಪಗಳಿಂದಲೂ ಸೂರ್ಯೋ 
ದಯವನ್ನು ಥಿರೀಕ್ಷಿಸಬೇಕು. 

೧೨೨. ಇಂತು ಪೌರ್ಣಮಿಯ ತಿಥಿಯು ಬರುವವರೆಗೂ ಅತ್ಯಂತ ವೈಭವ 
ಮಹೋತ್ಸವವನ್ನು ನಡೆಸಬೇಕು. ಆಂದಿನ ದಿನದಲ್ಲಿ ನನ್ನ ಸಂತೋಷಕ್ಕಾಗಿ 
ಭಕ್ತನಾದವನು ಸಕಲ ಮಾನವರಿಗೂ ಅನ್ನದಾನವನ್ನು ಮಾಡಬೇಕು. 

೧೨೩-೧೨೪. ಅಂತಹ ಮನುಷ್ಯನು ಮಹಾಪಾತಕಗಳನ್ನು ಮಾಡಿದವ 
ನಾದರೂ ಪುನಃ ಸ್ತ್ರೀಯ ಜಠರವನ್ನು ಪ್ರವೇಶಿಸುವುದಿಲ್ಲ. ಬಿಂದುತೀರ್ಥದಲ್ಲಿ 
ಸ್ನಾನವನ್ನುಮಾಡಿ ಬಿಂದುಮಾಧವ ನಾಮಕನಾದ ನನ್ನನ್ನು ಇಲ್ಲಿ ಯಾವನು 
ಪೂಜಿಸುವನೊ, ಅವನು ನಿಶ್ಚಯವಾಗಿಯೂ ಮೋಕ್ಸವನ್ನು ಪಡೆಯುವನು. 
ಮಹಾಮುನಿಯಾದ ಅಗ್ಲಿಬಿಂದುವೆ! ಸತ್ಯಯುಗದಲ್ಲಿ ನನ್ನನ್ನು ಆದಿಮಾಧವ 
ನೆಂಬ ಹೆಸರಿನಿಂದ ಪೂಜಿಸಬೇಕು. 

೧೨೫. ತ್ರೇತಾಯುಗದಲ್ಲಿ ನಾನು ಸಕಲಾಭೀಷ್ಟಗಳನ್ನು ಕೊಡುವ ಅನಂತ 
ಮಾಧವನೆಂದು ತಿಳಿಯಬೇಕು. ದ್ವಾಪರದಲ್ಲಿ ಪರಮಪುರುಷಾರ್ಥಗಳನ್ನು 
ಕೈಗೂಡಿಸುವ ಶ್ರೀದಮಾಧವನೆಂಬ ಹೆಸರುಳ್ಳವನಾಗಿರುವೆನು. 


೨೧೬ ಶ್ರೀ ಸ್ಥಾಂದಮಹಾಪುರಾಣಂ 


ಕಲೌ ಕಲಿಮಲಧ್ವಂಸೀ ಜ್ಜ €ಯೋಹಂ ಬಿಂದುಮಾಧವಃ । 

ಕಲೌ ಕಲ್ಮಷಸಂಪನ್ನಾ ನ ಮಾಂ ವಿಂದಂತಿ ಮಾನವಾಃ ॥ ೧೨೬ ೫ 
ಮನೈುವ ಮಾಯಯಾ ಮೂಢಾ ಭೇದವಾದಪರಾಯಣಾಃ । 

ಮಮ ಭಕ್ತಿಂ ಪ್ರಕುರ್ವಾಣಾ ಯೇ ವಿಶ್ವೇಶಂ ದ್ವಿಷಂತಿವೈ ॥೧೨೭॥ 
ವಿದ್ದಿಸೋ ಮಮ ತೇ ಜ್ಞೇಯಾಃ ಪಿಶಾಚಪದಗಾಮಿನಃ | 

ಪೈಶಾಚೀಂ ಯೋನಿಮಾಪ್ಕಾಪಿ ಕಾಲಭೈರವಶಾಸನಾತ್‌ ॥ ೧೨೮ ॥ 
ತ್ರಿಂಶದ್ವರ್ಷಸಹಸ್ರಾಣಿ ಉಸಿತ್ವಾ ದುಃಖಸಾಗರೇ । 
ವಿಶ್ವೇಶಾನುಗ್ರಹಾದೇನ ತತೋ ನೋಕ್ಸಮನಾಪ್ರ್ನಯುಃ ॥ ೧೨೯ ॥ 
ತಸ್ಮಾದ್ದ್ವೇಸೋ ನ ಕರ್ತವ್ಯೋ ವಿಶ್ವೇಶೇ ಪರಮಾತ್ಮನಿ ಃ 
ವಿಶ್ವೇಶದ್ವೇಷಿಣಾಂ ಪುಂಸಾಂ ಪ್ರಾಯಶ್ಚಿತ್ತಂ ಯತೋ ನಹಿ ॥ ೧೩೦॥ 
ಮನಸಾಪಿ ಹಿ ನಿಶ್ವೇಶಂ ವಿದ್ದಿಷಂತೀಹ ಯೇಂಧಮಾಃ | 
ಅಧ್ಯಾಸತೇಂಂಧತಾಮಿಸ್ರಂ ಮೃತಾಸ್ತೇಂನ್ಯತ್ರ ಸಂತತಂ 1 ೧೩೧ ॥ 


೧೨೬. ಕಲಿಯುಗದಲ್ಲಿ ಕಲಿಕಲ್ಮಸಗಳನ್ನೆಲ್ಲ ಧ್ವಂಸಮಾಡುವ ನಾನು 
ಬಿಂದುಮಾಧವನೆಂಬ ಹೆಸರುಳ್ಳವನೆಂದು ತಿಳಿಯಬೇಕು. ಕಲಿಕಾಲದಲ್ಲಿ 
ಕಲ್ಮಸಗಳಿಂದ ಕೂಡಿದ ಅಂತಃಕರಣಗಳುಳ್ಳ ಮಾನವರು ನನ್ನನ್ನು ಯಥಾರ್ಥ 
ವಾಗಿ ತಿಳಿಯಲಾರರು. 

೧೨೭-೧೨೯. ಸರ್ವನೋಹಕವಾದ ನನ್ನ ಮಾಯೆಯಿಂದಲೇ ಭ್ರಾಂತ 
ರಾಗಿ ಜೀವೇಶ್ವರರ ಭೇದಗಳನ್ನು ಅನುವಾದಮಾಡುವುದರಲ್ಲಿಯೇ ನಿರತರಾಗಿರು 
ವರು. ನನ್ನಲ್ಲಿಯೇ ಭಕ್ತಿಯನ್ನು ಮಾಡುತ್ತ ಯಾರು ಮಹೇಶ್ವರನನ್ನು ದ್ವೇಷಿ 
ಸುವರೊ, ಅವರು ನನಗೂ ದ್ವೇಷ್ಯರೆಂದೇ ತಿಳಿಯಬೇಕು. ಅವರು ಪಿಶಾಚ 
ಪದವಿಯನ್ನು ಹೊಂದುವರು. ಪಿಶಾಚಜನ್ಮನನ್ನು ಪಡೆದಿದ್ದರೂ ಕಾಲಭೈರವನ 
ಅಪ್ಪಣೆಯಂತೆ ಮೂವತ್ತುಸಾನಿರ ವರ್ಷಗಳವರೆಗೂ ದುಃಖಸಮುದ್ರದಲ್ಲಿ 
ಮುಳುಗಿದವರಾಗಿ ಬಳಿಕ ವಿಶ್ವೇಶ್ವರನ ಅನುಗ್ರಹದಿಂದಲೇ ಮೋಶ್ಚವನ್ನು 
ಪಡೆಯುವರು. 

೧೩೦. ಆದುದರಿಂದ ಸರ್ವರಿಗೂ ಅಂತರಾತ್ಮನಾದ ವಿಶ್ವೇಶ್ವರನಲ್ಲಿ ದ್ವೇಷ 
ವನ್ನು ಮಾಡಬಾರದು. ವಿಶ್ವೇಶ್ವರನನ್ನು ದ್ವೇಷಿಸುವ ಮಾನವರಿಗೆ ಯಾವ 
ಪ್ರಾಯಶ್ಚಿತ್ತವನ್ನೂ ಶಾಸ್ತ್ರಗಳಲ್ಲಿ ಹೇಳಿರುವುದಿಲ್ಲ. 

೧೩೧. ಮನುಷ್ಯಾಧಮರು ಮನಸ್ಸಿನಲ್ಲಿಯೇ, ಮಹಾದೇವನನ್ನು ದ್ವೇಷಿಸಿ 
ದರೂ ಕೂಡ ಮೃತರಾದ ಮೇಲೆ ಪರಲೋಕಗಳಲ್ಲಿ ಅಂಧತಮಿಸ್ರವೆಂಬ ನರಕ 
ದಲ್ಲಿ ಶಾಶ್ವತವಾದ ವಾಸವನ್ನನುಭವಿಸುವರು. 


ಷಸ್ಮಿತಮೋ9ಧ್ಯಾಯಃ ನಿಗಿ 


ಶಿನನಿಂದಾಪರಾ ಯೇ ಚ ಯೇ ಪಾಶುಪತನಿಂದಕಾಃ । 
ವಿದ್ಧಿಸೋ ಮಮ ತೇ ಜ್ಡೆ ಯಾಃ ಪತಂತೋ ನರಕೇಂ ಶುಚೌ ॥ ೧೩೨ ॥ 
ಅಷ್ಟಾವಿಂಶತಿಕೋಟೀಷು ನರಕೇಷು ಕ್ರನೇಣ ಹಿ। 


ಕಲ್ಪಂ ಕಲ್ಪಂ ನಸೇಯುಸ್ತೇ ಯೇ ವಿಶ್ವೇಶ್ವರನಿಂದಕಾಃ ॥ ೧೩೩ ॥ 
ವಿಶ್ವೇಶಾನುಗ್ರಹಂ ಪ್ರಾಪ್ಯ ಮುನೇಃ ಹಮಸಿ ಮುಕ್ತಿದಃ । 
ಮದ್ಭಕ್ತೈಸ್ತದ್ದಿಶೇಷೇಣ ಸೇವ್ಯೋ ನಿಶ್ಚೇಶ್ವಕೋನಿಶಂ ॥ ೧೩೪ ॥ 
ಇಯಂ ವಾರಾಣಸೀ ಜ್ಞೇಯಾ ಮುನೇ ಸಾಶುಸತಸ್ಥಲೀ | 
ತಸ್ಮಾತ್ಸಶುಪತಿಃ ಸೇವ್ಯಃ ಕಾಶ್ಯಾಂ ನಿಃಶ್ರೇಯಸಾರ್ಥಿಭಿಃ ॥ ೧೩೫ ॥ 
ಅತ್ರ ಪಂಚನದೇ ತೀರ್ಥೇ ಸ್ನಾತಿ ನಿಶ್ಚೇಶ್ಚರಃ ಸ್ವಯಂ । 

ಊರ್ಜೆ ಸದೈವ ಸಗಣಃ ಸಸ್ಕಂದಃ ಸಪರಿಚ್ಛದಃ ॥ ೧೩೬ ॥ 
ಬ್ರಹ್ಮಾ ಸನೇದಃ ಸಮುಖೋ ಬ್ರಹ್ಮಾಣ್ಯಾದ್ಯಾಶ್ಚ ಮಾತರಃ । 
ಸಪ್ತಾಬ್ಧಯಃ ಸಸರಿತಃ ಸ್ನಾಂತ್ಯೂರ್ಜೇ ಧೂತಪಾಪಕೇ ॥ ೧೩೭ ॥ 


೧೩೨. ಯಾರು ಶಿವನಿಂಡೆಯನ್ನು ಮಾಡುವರೊ, ಅಥವಾ ಶಿವಭಕ್ತರ 
ನಿಂದೆಯನ್ನು ಮಾಡುವರೊ, ಅವರನ್ನು ನನ್ನ ಶತ್ರುಗಳೆಂದೇ ತಿಳಿಯಬೇಕು. 
ಅವರೆಲ್ಲರೂ ಕಶ್ಮಲಯುತವಾದ ನರಕದಲ್ಲಿ ಬೀಳುವರು. 

೧೩೩. ವಿಶ್ವೇಶ್ವರನನ್ನು ನಿಂದಿಸುವ ಜೀವರು ಶಾಸ್ತ್ರೋಕ್ತಗಳಾಗಿರುವ 
ಇಪ್ಪತ್ತೆಂಟುಕೋಟ ನರಕಗಳಲ್ಲಿಯೂ ಕ್ರಮವಾಗಿ ಒಂದೊಂದರಲ್ಲಿಯೂ 
ಒಂದೊಂದು ಬ್ರಹ್ಮಕಲ್ಪದ ಕಾಲದವರೆಗೂ ಯಾತನೆಗಳನ್ನನುಭವಿಸುವರು. 

೧೩೪, ಅಗ್ನಿಬಿಂದುವೆ! ವಿಶ್ವೇಶ್ವರನ ಅನುಗ್ರಹದಿಂದಲೇ ನಾನೂ ಸಹ 
ಜೀವರಿಗೆ ಮೋಕ್ಬಸಪ್ರದನಾಗಿರುವೆನು. ಆದುದರಿಂದ ನನ್ನ ಭಕ್ತರಾದವರು 
ವಿಶ್ವೇಶ್ವರನನ್ನು ಅಹೋರಾತ್ರಗಳಲ್ಲಿಯೂ ಅವಶ್ಯಕವಾಗಿ ಸೇವಿಸಬೇಕು. 

೧೩೫. ಮುನಿವರ್ಯನೆ! ಈ ವಾರಾಣಸೀಕ್ಸೇತ್ರವು ಸಶುಪತಿಯ ಏಕಾಂತ 
ಸ್ಥಳನೆಂದು ತಿಳಿಯಬೇಕು. ಆದುದರಿಂದ ಮೋಕ್ಸಾಭಿಲಾಷಿಗಳಾದವರು ಕಾಶಿ 
ಯಲ್ಲಿ ಪಶುಪತಿಯನ್ನೇ ಉಪಾಸನೆಮಾಡಬೇಕು. 

೧೩೬. ಕಾರ್ತಿಕಮಾಸವು ಪ್ರಾಪ್ತವಾಗಲು ಈ ಪಂಚನದ ತೀರ್ಥದಲ್ಲಿ 
ವಿಶ್ವೇಶ್ವರನು ತಾನೇ ನಿತ್ಯವೂ ಗಣಗಳಿಂದಲೂ, ಷಣ್ಮುಖನಿಂದಲೂ, ಪರಿವಾರ 
ದವರಿಂದಲೂ ಕೂಡಿಕೊಂಡು ಪ್ರಾಶಃಸ್ನಾನವನ್ನು ಮಾಡುವನು. 

೧೩೭. ವೇದಗಳಿಂದಲೂ ಯಜ್ಞ, ಗಳಿಂದಲೂ ಕೂಡಿದ ಬ್ರಹ್ಮದೇವನೂ, 
ಬ್ರಾಹ್ಮಿಯೇ ಮುಂತಾದ ಸಪ್ತಮಾತೃಗಳೂ, ಏಳುಸಮುದ್ರಗಳ ಅಧಿಪತಿಗಳೂ, 
ನದ್ಯಭಿಮಾನಿಜೇವತೆಗಳೂ ಎಲ್ಲರೂ ಕಾರ್ತಿಕಮಾಸದಲ್ಲಿ ಧೂತಪಾಪತೀರ್ಥದಲ್ಲಿ 
ಸ್ನಾನಮಾಡುವರು. 


೨೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಸಚೇತನಾಹಿ ಯಾವಂತಸ್ತೈ ಲೋಕೇ ದೇಹಧಾರಿಣಃ । 

ತಾನಂತಃ ಸ್ನಾತುಮಾಯಾಂತಿ ಕಾರ್ತಿಕೇ ಧೂತಸಾಪಕೇ ॥ ೧೩೮ ॥ 
ಯೈರ್ನ ಪಂಚನದೇ ಸ್ನಾತಂ ಪ್ರಾಪ್ಯ ಕಾರ್ತಿಕಿಕಂ ಶುಭಂ | 
ಜಲಬುದ್ಭುದವತ್ತೇಷಾಂ ವೃಥಾ ಜನ್ಮ ಶರೀರಿಣಾಂ ॥ ೧೩೯ ॥ 
ಆನಂ ದಕಾನನಂ ಪುಣ್ಯಂ ಪುಣ್ಯಂ ಸಾಂಚನದಂ ತತಃ । 

ತತೋಃಪಿ ಮನು ಸಾನ್ನಿಧ್ಯಮಗ್ನಿಬಿಂದೋ ಮಹಾಮುನೇ 1 ೧೪೦॥ 
ಅನೇನೈವಾನುಮಾನೇನ ವಿದ್ಧಿ ಸಂಚನದಸ್ಯ ವೈ । 

ಮಹಿಮಾನಂ ಮಹಾಪ್ರಾಜ್ಞ ಸರ್ವತೀರ್ಥೋತ್ತಮೋತ್ತಮಂ ॥ ೧೪೧॥ 
ಶೃತ್ವಾಪಿ ಯಂ ಮಹಾಸ್ರಾಜ್ಞೋ ಮಹಾಪಾಪೈಃ ಪ್ರಮುಚ್ಯತೇ । 
ವಿಷ್ಣೋರ್ಮುಖಾಡಿತಿ ಶೃತ್ವಾ ಸೋಂಗ್ನಿಬಿಂದುರ್ಮುಹಾಮುನಿಃ॥ ೧೪೨ ॥ 


ಪುನಃ ಪ್ರಣಮ್ಯ ಪಪ್ರಚ್ಛ ಬಿಂದುಮಾಧನ ಮಚ್ಯುತಂ ॥ ೧೪೩ ೫ 
ಅಗ್ನಿಬಿಂದುರುವಾಚ ವಾ 

ಭಗವನ್ಫೊೋತುವಿಚ್ಛಾನಿ ಬಿಂದುಮಾಧವ ತದ್ವದ । 

ಕತಿಧಾ ತವ ರೂಪಾಣಿ ಕಾಶ್ಯಾಂ ಸಂತಿ ಜನಾರ್ದನ ॥ ೧೪೪ ॥ 





೧೩೮. ಮೂರು ಲೋಕಗಳಲ್ಲಿಯೂ ದೇಹಧಾರಿಗಳಾದ ಜೀವರು ಎಷ್ಟು 
ಇರುವರೊ, ಅವರೆಲ್ಲರೂ ಕಾರ್ತಿಕಮಾಸದ ಸ್ನಾನವನ್ನು ಧರ್ಮನದ ತೀರ್ಥದಲ್ಲಿ 
ಮಾಡಲು ಬಂದು ಸೇರುವರು. 

೧೩೯. ಪವಿತ್ರವಾದ ಕಾರ್ತಿಕಮಾಸವನ್ನುಹೊಂದಿದರೂ ಯಾರು ಸಂಚನದ 
ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದಿಲ್ಲವೊ, ದೇಹಧಾರಣವನ್ನು ಮಾಡಿದ 
ಆ ಜೀವರ ಜನ್ಮವು ನೀರಿನಮೇಲೆ ಎದ್ದ ಗುಳ್ಳೆ ಯಂತೆ ವ್ಯರ್ಥವಾದುದೇ ಸರಿ. 

೧೪೦. ಆನಂದವನಕ್ಸೇತ್ರವೇ 'ಪುಣ್ಯಪ್ರ ದವು. ಅದರಲ್ಲಿಯೂ ಪಂಚನದ 
ತೀರ್ಥವು ಶ್ರೇಷ್ಠವು. ಮಹಾ ಮುನಿಯಾದ ಅಗ್ಲಿ ಬಿಂದುವಿ'! ಅದಕ್ಕಿಂತಲೂ 
ಬಿಂದುಮಾಧವನಾದ ನನ್ನ ಸನ್ಲಿಧಿಯು ಸರ್ವೋತ್ಸಮನಾದು ದು. 

೧೪೧. ಮಹಾ ಪ್ರಾಜ್ಞನೆ! ಈ ಅನುಮಾನದಿಂದಲೇ ಪಂಚನದ ತೀರ್ಥದ 
ಅಪಾರವಾದ ಮಹಿಮೆಯನ್ನೂ ಅದು ಸಕಲ ತೀರ್ಥಗಳಲ್ಲಿಯೂ ಉತ್ತಮೋತ್ತಮ 
ವೆಂಬುದನ್ನೂ ನೀನೇ ಊಹಿಸಿಕೊಳ್ಳಬಹುದು. 

೧೪೨-೧೪೩. ಈ ತೀರ್ಥದ ಮಹಿಮೆಯನ್ನು ಕೇಳುವುದರಿಂದಲೇ ಬುದ್ಧಿ 
ವಂತನಾದ ಮನುಷ್ಯ ನು ಮಹಾಪಾತಕಗಳಿಂದಮುಕ್ತನಾಗುವನು.?' ಇಂತೆಂದು 
ಮಹಾ ವನ ಅಗ್ನಿಬಿಂದುವು ಶ್ರೀಮನ್ನಾರಾಯಣನ ಮುಖದಿಂದ 
ಕೇಳಿ ಬಿಂದುಮಾಧವನಿಗೆ ಮತ್ತೆ ಪ್ರಣಾಮವನ್ನು ಮಾಡಿ ಪ್ರಶ್ನಿಸಿದನು. 

೧೪೪. ಅಗ್ನಿಬಿಂದುವು ಹೇಳುತ್ತಾನೆ; ಸಡ್ಸುಣೈಶ್ವರ್ಯಾನ್ಪ್ರಿತನಾದ 


ಸಹ್ಮಿತಮೋ$ಧ್ಯಾಯ। ೨೧೯ 


ಭವಿಷ್ಯಾಣ್ಯಪಿ ಕಾನೀಹ ತಾನಿ ನೇ ಕಥಯಾಚ್ಯುತ I 
ಯಾನಿ ಸಂಪೂಜ್ಯ ತೇ ಭಕ್ತಾಃ ಪ್ರಾಪ್ಕ್ಯಂತಿ ಕೃತಕೃತ್ಯತಾಂ ॥ ೧೪೫ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಕೇ ಕಾಶೀಖಂಡೇ ಉತ್ತರಾರ್ಥೇ ""ಬಿಂದುಮಾಧವಾನಿರ್ಭಾವವರ್ಣನಂ 
ನಾಮ ಷಹ್ಮಿತಮೋ9$ಧ್ಯಾಯಃ 


ವಿ ಜವೆ ಗವ ಮಾಮ ವಾವ ನಾದ ಎ ದ 





ಬಿಂದುಮಾಧವ ರೂಪಿಯಾದ ಜನಾರ್ದನನೆ! ಈ ಕಾಶೀಕ್ಷೇತ್ರದಲ್ಲಿ ನಿನ್ನ ರೂಪ 
ಗಳು ಎಷ್ಟು ವಿಧಗಳಾಗಿರುವುನೆಂದು ಕೇಳಲು ಕುತೂಹಲವುಳ್ಳವನಾಗಿರುವೆನು. 
ಅದನ್ನು ನನಗೆ ತಿಳಿಸು. 

೧೪೫. ಆಚ್ಯುತನೆ! ಮುಂದೆ ಹುಟ್ಟುವ ನಿನ್ನ ಭಕ್ತರು ಕೃತಕೃತ್ಯತೆಯನ್ನು 
ಪಡೆಯುವುದಕ್ಕಾಗಿ ಉಪಾಸನೆಮಾಡಲು ನೀನು ಭವಿಷ್ಯತ್ಕಾಲದಲ್ಲಿ ಯಾವ 
ರೂಪಗಳನ್ನು ಧರಿಸಿ ನೆಲಸುವೆಯೊ, ಅವುಗಳನ್ನೂ ನನಗೆ ವಿಸ್ತರಿಸಿ ಹೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಯಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
«ಬಿಂದು ಮಾಧವಾನಿರ್ಭಾವವರ್ಣನ''ನೆಂಬ 
ಅರುವತ್ತನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥೈಕಷಸ್ಮಿ ತಮೋಧ್ಯಾಯಃ 
ಬಿಂದುಮಾ ಧಮಾವಿರ್ಭಾವಃ-ಮಾಧವಾಗ್ನಿಬಿಂದುಸಂವಾದಃ-ವೈಷ್ಸವತೀರ್ಥಮಾಹಾತ್ಮ್ಯವರ್ಣನಂ 
ಅಗಸ್ತ್ಯ ಉವಾಚ: - 
ಷಡಾಸ್ಯ ಮಾಧವಾಖ್ಯಾನಂ ಶೃತಂ ಮೇ ಪಾಪನಾಶನಂ | 
ಮಹಿಮಾನಿ ಶೃತಃ ಶ್ರೇಯಾನ್ಸಮ್ಯಕ್ಪಂಚನದಸ್ಯ ವೈ non 
ಯದಸ್ನಿ ಬಿಂದುನಾಸ್ಟ್‌ ಚ್ಛಿ ಮಾಧವಿ ದೈತ್ಯಸೂದನಃ । 
ತಸ್ಯೋತ್ತರಂ ಸಮಾಖ್ಯಾ ಹಿ ಯಥಾ ಹ ತಂ ಮಧುದ್ವಿಷಾ ॥ತಿ॥ 
ಸ್ಯ ಚ ಉವಾಚ :-- 
ತೃಣ್ಣಗಸ್ತ್ಯಮಹರ್ಷೇ ತ್ವಂ ನಕ್ಸ್ಯಮಾನಂ ಮಯಾಧುನಾ । 
ಮಾಧನೇನ ಯಥಾಚಕ್ಸಿ, ಮುನಯೇ ಚಾಗ್ನಿಬಿಂದವೇ Han 
ಬಿಂದುಮಾಧವ ಉವಾಚ :- 
ಆದೌ ಪಾಡೋದಕೇ ತೀರ್ಥೇ ನಿದ್ದಿ ಮಾಮಾದಿಕೇಶನಂ । 


ಅಗ್ನಿಜಿಂದೋ ಮಹಾಸ್ರಾ ಜ್ಞ ಭಕ್ತಾನಾಂ ಮುಕ್ತಿದಾಯಕಂ Hn 

ಅವಿಮುಕ್ತೇಂ ಮೃತೇ ಕ್ಸೇತ್ರೆ' e ಯೇಂರ್ಚಯಂತ್ಯಾ ದಿಕೇಶನಂ । 

ಕಮತ ೦ ಭಜಂತ್ಯೇನ ಸರ್ನದುಃಖನಿವರ್ಜಿತಾಃ ॥೫॥ 
ಕನ್ನಡದ ಅನುವಾದ 


ಬಿಂದುಮಾಧನಾವಿರ್ಭಾವ-ಮಾಧವಾಗ್ನಿ ಜಿಂ ಡುಸಂವಾದ- ನೈ ಸ್ಲನತೀರ್ಥಮಾಹಾತ್ಮ್ಯವರ್ಣನ 


೧. ಅಗಸ್ತ್ಯನು ಹೇಳುತ್ತಾನೆ:--ಸಡಾನನನೆ! ಪಾಪನಾಶಕವಾದ ಬಿಂದು 
ಮಾಧವನ ಚರಿತ್ರೆಯನ್ನು ಕೇಳಿದೆನು. ಸರ್ವಶ್ರೇಯಸ್ಕಾರಕವಾದ ಪಂಚನದ 
ತೀರ್ಥದ ಮಹಿಮೆಯೂ ಚೆನ್ನಾಗಿ ನನ್ನಿಂದ ಶ್ರುತವಾಯಿತು. 

ತ್ಯನಿಷೂದನನಾದ ಶ್ರೀಮನ್ನಾರಾಯಣನು ಅಗ್ಲಿಬಿಂದುಮಹರ್ಷಿಗೆ 
ಹೇಳಿದ ಉತ್ತರವನ್ನು ಈಗ ನನಗೆ ಯಥಾವತ್ತಾಗಿ ತಿಳಿಸು. 

೩. ಸ್ಫಂದನು ಹೇಳುತ್ತಾನೆ :—ಅಗಸ್ಕಮಹಾಮುನಿಯೆ! `ಶ್ರೀ ಹರಿಯು 
ಮುನಿವರ್ಯನಾದ ಅಗ್ಲಿಬಿಂದುವಿಗೆ ನಿರೂಪಿಸಿದುದನ್ನು ವಿವರಿಸುತೆಕು. ನನ್ನ 
ಮಾತುಗಳನ್ನು ಕೇಳು, 

೪. ಬಿಂದು ಮಾಧವನು ಹೇಳುತ್ತಾನೆ:--ಮಹಾ ಬದಿ ್ಲಿಶಾಲಿಯಾದ ಅಗ್ನಿ 
ಬಿಂದುವೆ! ಮೊದಲು ನಾನು ಪಾದೋದಕ ತೀರ್ಥದಲ್ಲಿ ಭಕ್ತ ಗೆ ಮೋಕ ಕ್ಪವನ್ನು 
ಕೊಡುವವನಾಗಿ ಆದಿಕೇಶವನೆಂಬ ಹೆಸರಿನಿಂದ ನೆಲಸಿರುವೆನು. 

೫. ಶಾಶ್ರತವಾದ ಈ ಅವಿಮುಕ್ತ ಕ್ಷೇತ್ರದಲ್ಲಿ ಯಾರು ಆದಿಕೇಶವನನ್ನು 


ಏಕಸಸ್ಮಿತನೋ9ಧ್ಯಾಯಃ ೨೨೧ 


ಸಂಗಮೇಶಂ ಮಹಾಲಿಂಗಂ ಪ್ರತಿಷ್ಠಾಪ್ಯಾದಿಕೇಶವಃ | 


ದರ್ಶನಾದಘಹಂ ನ್ಯೂಣಾಂ ಭುಕ್ತಿಂ ಮುಕ್ತಿಂ ದಿಶೇತ್ಸಜಾ ॥೬॥ 

ಯಾಮ್ಯಾಂ ಪಾಜೋದಕಚ್ಛೇತದ್ವೀಪತೀರ್ಥಂ ಮಹತ್ತರಂ । 

ತತ್ರಾಹಂ ಜ್ಞಾನದೋ ನ್ಫೂಣಾಂ ಜ್ಞಾನಕೇಶನಸಂಜ್ಞಕಃ nan 

ಶ್ವೇತದ್ವಿ (ಪೇ'ನರಃ ಸ್ನಾತ್ಸಾ ಜ್ಞಾ ್ಲಾನಕೇಶವಸನ್ನಿಧೌ | 

ನ ಜ್ನ ನಾದ್ಭಶ್ಯತೇ ಕ್ಯಾ H ಜ್ಞಾನಕೇಶನಪೂಜನಾತ್‌ ॥೮॥ 
೯ ಕೇಶವನಾಮಾಷಂ ತಾರ್ಷತೀರ್ಥೇ ನರೋತ್ತಮೈಃ । 

ಚ ಸದಾ ಭಕ್ಕ್ಯಾ ತಾ ಕ್ಚವತ್ತೇ ಪ್ರಿಯಾ ಮನು ॥೯॥ 

ತತ್ರೈನ ನಾರದೇ ತೀರ್ಥೇಿಸ್ಕ್ಮಹಂ ನಾರದಕೇಶವಃ । 

ಬ್ರಹ್ಮನಿದ್ಯೋಸದೇಷ್ಟಾ ಚ ತಶ್ತೀರ್ಥಪ್ಲುತನರ್ತ್ವನಾಂ ॥ ೧೦॥ 

ಪ್ರಹ್ಲಾದತೀರ್ಥಂ ತತ್ರೈವ ನಾಮ್ನಾ ಪ್ರಹ್ಲಾದಕೇಶವಃ । 

ಭಕ್ತೈಃ ಸಮರ್ಚನೀಯೋಂಹಂ ಮಹಾಭಕ್ತಿಸಮೃದ್ಧಯೇ ॥ ೧೧॥ 


ಪೂಜಿಸುವರೊ, ಅವರು ಸಕಲ ದುಃಖಗಳಿಂದಲೂ ವರ್ಜಿತರಾಗಿ ನಾಶರಹಿತ 
ವಾದ ವೈಕುಂಠಲೋಕವನ್ನೇ ಸೇರುವರು. 

೬. ಸಂಗಮೇಶ್ವ ರನೆಂಬ ಮಹಾಲಿಂಗವನ್ನು ಪ್ರತಿಸ್ಠೆ ಮಾಡಿದ ಆದಿಕೇಶವನು 
ದರ್ಶನಮಾತ್ರ ದಿಂದಲೇ ಮನುಷ್ಯ ರ ಪಾಪಗಳನ್ನು ಕಳೆದು ಐಹಿಕ ಭೋಗಗಳನ್ನೂ 
ಮೋಕ ಕ್ರವನ್ನೂ ಯಾವಾಗಲೂ ಅನುಗ್ರಯಿ ಸುತಿ ತರುವನು. 

೭. ಈ ಪಾದೋದಕ ತೀರ್ಥಕ್ಕೆ ದಕ್ಷಿಣದಿಕ್ಕಿನಲ್ಲಿ ಮಹಾ ಫಲದಾಯಕ 
ವಾದ ಶ್ವೇತದ್ವಿ (ಪತೀರ್ಥವಿರುವುದು. ಅಲ್ಲಿ ನಾನು ಜ್ಞಾ ಸ್ಲಾನಕೇಶವನೆಂಬ 
ಹೆಸ ರುಳ್ಳ ಜನಾ ಭಕ್ತರಿಗೆ ಜ್ಞಾ ಸ್ಲಾನಪ್ರದ ದನಾ ನಾಗಿರುವೆನು. 

ಫ್‌ ಜ್ಞಾನಕೇಶವನ ಇದಿರಿನಲ್ಲಿರುವ ಶ್ರೇತದ್ವೀಷ ತೀರ್ಥದಲ್ಲಿ ಸ್ನಾನವನ್ನು 
ಮಾಡಿ ಜಾ ಸ್ಲನಕೇಶವನನ್ನು ಪೂಜಿಸಲು ಮನುಷ ನಿಗೆ ಸ ಸಮ್ಯಜ್ಜ್ಞ ನವೆಂದಿಗೂ 
ತಿರೋಹಿತವಾಗುವುದಿಲ್ಲ. 

೯. ತಾರ್ಕ್ಸ್ಯತೀರ್ಥದಲ್ಲಿ ನಾನು ತಾಕ್ಸ ರ್ಶ್ಲ್ಟ್ಯಕೇಶವನೆಂದು ಪ್ಲ ಪ್ರಸಿದ್ಧ ನಾಗಿರು 
ವೆನು. ಮನುಷ್ಯೊ ತ್ತ ಮರಾದವರು ನಿರಂತರವೂ ನನ್ನನ್ನು ಭ್ರ ಯುಕ್ತ ರಾಗಿ 
ಪೂಜಿಸಲು ಗರುಡತಂತೆಯೇ ನನಗೆ ಅತ್ಯಂತ ಪ್ರಿ ಫಿ.ಯರಾಗುವರು. 

೧೦. ಅದರ ಸಮಾಸದಲ್ಲಿ! ನಾರದ 'ತೇರ್ಥವಿರುವುದು. ಅಲ್ಲಿ ನಾನು 
ನಾರದ ಕೇಶವನಾಗಿ ಪ್ರತಿಸ್ಕಿ ತನಾಗಿರುವೆನು. ಆ ತೀರ್ಥದಲ್ಲಿ ಮುಳುಗಿದ 
ದೇಹವುಳ್ಳ ವರಿಗೆ ನಾನು ಬ್ರಹ ವಿದೆ ಯನ್ನು ಉಪಡೇಶಮಾಡುನೆನು. 

ನ ಅಲ್ಲಿಯೇ ಸ ಪ್ರಜ್ಞಾ ದ ತೀರ್ಥದಲ್ಲಿ ನಾನು ಪ್ರಹ್ಲಾ ದಕೇಶವ 
ನಾಗಿರುವೆನು. ಭಕ್ತರು ನನ್ನನ್ನು ವೈಭವದಿಂದ ಅರ್ಚಿಸಲು ಮುಕ್ತಿ, "ದಾಯಕ 
ವಾದ ಭಕ್ತಿಯ ಉತ್ತರೋತ್ತರಾಭಿವೃ ದಿ ್ಲಿಯನ್ನು ಕೊಡುವೆನು. 


ಎ೨೨ ಶ್ರೀ ಸ್ಕಾಂದಮ ಹಾಪುರಾಣಂ 


ತೀರ್ಥೇಃಂಬರೀಷೇ ತತ್ರಾಹಂ ನಾಮ್ನೈನಾದಿತ್ಯಕೇಶವಃ । 


ಪಾತಕಧ್ವಾಂತನಿಚಯಂ ಧ್ವಂಸಯಾವಿಸಾಕ್ಸೃಣಾದಸಿ ॥ ೧೨ ॥ 
ದತ್ತಾತ್ರೇಯೇಶ್ಚರಾದ್ಯಾಮ್ಯಾಮ್ಯಹಮಾದಿಗದಾಧರಃ । 

ಹರಾಮಿ ತತ್ರ ಭಕ್ತಾನಾಂ ಸಂಸಾರಗದಸಂಚಯಂ ॥ ೧೩8 
ತತ್ರೈವ ಭಾರ್ಗವೇ ತೀರ್ಥೇ ಭೃಗುಕೇಶನನಾಮತಃ । 

ಕಾಶೀನಿವಾಸಿನಃ ಪುಂಸೋ ಬಿಭರ್ನಿ ಚ ಮನೋರಥೈಃ ॥ ೧೪ ॥ 
ವಾಮನಾಖ್ಯೇ ಮಹಾತೀರ್ಥೇ ಮನಃಪ್ರಾರ್ಥಿತದೇ ಶುಭೇ 
ಪೂಜ್ಯೋಪಹಂ ಶುಭಮಿಚ್ಛದ್ಭಿರ್ನಾಮ್ನಾ ವಾಮನಕೇಶವಃ ॥ ೧೫ ॥ 


ನರನಾರಾಯಣೇ ತೀರ್ಥೇ ನರನಾರಾಯಣಾತ್ಮಕಂ | 
ಭಕ್ತಾಃ ಸಮರ್ಚ್ಯ ಮಾಂ ಸ್ಕುರ್ವೈ ನರನಾರಾಯಣಾತ್ಮಕಾಃ ॥ ೧೬ ॥ 
ತೀರ್ಥೇ ಯಜ ವರಾಹಾಖ್ಯೇ ಯಜ ವಾರಾಹಸಂಜ ಕಃ । 








ನರೈಃ ಸಮರ್ಚನೀಯೋಪಹಂ ಸರ್ವಯಜ್ಞ ಫಲೇಫು' ಧಿಕ ೧೭ ॥ 
ವಿದಾರನರಸಿಂಹೋಹಂ ಕಾಶೀನಿಫ್ಲುನಿದಾರಣಃ । 
ತನ್ನಾಮ್ನಿ ತೀರ್ಥೇ ಸಂಸೇನ್ಯಸ್ತೀರ್ಥೋಪದ್ರವಶಾಂತಯೇ ॥೧೮॥ 


೧೨. ಅಂಬರೀಷ ತೀರ್ಥದಲ್ಲಿ ನಾನು ಆದಿತ್ಯಕೇಶವನಾಗಿರುವೆನು. ಒಂದು 
ಶ್ಚುಣ ಮಾತ್ರವಾದರೂ ನನ್ನನ್ನು ಸೇವಿಸಿದವರಿಗೆ ಪಾತಕಗಳೆಂಬ ಆಂಧಕಾರ 
ಸಮೂಹವನ್ನೆಲ್ಲ ಧ್ವಂಸಗೊಳಿಸುವೆನು. 

೧೩. ದತ್ತಾತ್ರೇಯೇಶ್ವರನಿಗೆ ದಕ್ಷಿಣದಲ್ಲಿ ನಾನು ಆದಿಗದಾಧರನಾಗಿ 
ನೆಲಸಿರುವೆನು. ಅಲ್ಲಿ ಸೇವಿಸಿದ ಭಕ್ತರ ಸಂಸಾರ ಕ್ಲೇಶರಾಶಿಯನ್ನೆಲ್ಲ ಷರಿ 
ಹರಿಸುವೆನು. 

೧೪. ಭಾರ್ಗವತೀರ್ಥದಲ್ಲಿ ಭೃಗುಕೇಶವನಾಮಕನಾಗಿರುವೆನು. ಕಾಶೀ 
ನಿವಾಸಿಯಾದ ಮನುಷ್ಯನ ಸಕಲ ಮನೋರಥಗಳನ್ನೂ ಪೂರ್ಣಗೊಳಿಸುವೆನು. 

೧೫. ಸ್ನಾನಮಾಡಿದವರ ಅಭೀಪ್ಸಿತಗಳನ್ನು ಕೈಗೂಡಿಸುವ ವಾಮನವೆಂಬ 
ತೀರ್ಥದಲ್ಲಿ ವಾಮನಕೇಶವನೆಂಬ ಹೆಸರಿನಿಂದ ನೆಲೆಗೊಂಡಿರುವ ನನ್ನನ್ನು 
ಮಂಗಳಾಕಾಂಕ್ಸಿಗಳಾದ ಎಲ್ಲರೂ ಪೂಜಿಸಬೇಕು. 

೧. ನರನಾರಾಯಣತೀರ್ಥದಲ್ಲಿ  ನರನಾರಾಯಣರೂಪದಿಂದಿರುವ 
ನನ್ನನ್ನು ಭಕ್ತರು ಪೂಜಿಸಲು ನರನಾರಾಯಣರ ಸಾರೂಪ್ಯವನ್ನೇ ಪಡೆಯುವರು. 

೧೭. ಯಜ್ಞವರಾಹ ತೀರ್ಥದಲ್ಲಿ ನಾನು ಯಜ್ಞವರಾಹರೂಪದಿಂದಿರು 
ವೆನು. ಸಕಲ ಯಜ್ಞಗಳನ್ನು ಸಾಂಗವಾಗಿ ನೆರವೇರಿಸಿದ ಫಲವನ್ನು ಪಡೆಯ 
ಬೇಕಾದರೆ ಮನುಷ್ಯರು ನನ್ನನ್ನು ಅಲ್ಲಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. 

೧೮. ಕಾಶೀಕ್ಸೇತ್ರದ ಸಕಲ ವಿಫ್ಲಗಳನ್ನೂ ನಾಶಮಾಡುವವನಾಗಿ ನಾನು 


ಏಕಷಷ್ಮಿತಮೊ €6ಧ್ಯಾಯಃ ೨೨೩ 


ಗೋಸೀಗೋವಿಂದತೀರ್ಥೇ ತು ಗೋಪೀಗೋನಿಂದಸಂಜ್ಞ ಕಂ। 
ಸಮಚ್ಛ ೯ ಮಾಂ ನರೋ ಭಕ್ತ್ಯಾ ಮಮ ಮಾಯಾಂ ನ ಸಂಸೆ ಸ್ಸೃಶೇತ್‌ ॥ 
ಮುನೇ ಲಕಿ ಶ್ಪ್ಮೀನೃಸಿಂಹೋಸಸ್ತಿ ತೀರ್ಥೇ ತನ್ನಾವಿಸ್ಸಿ ಸಾವನೇ । 


ದಿಶಾಮಿ ಭಕ್ತಿಯುಕ್ತೇಭ್ಯಃ ಸದಾ ನೈಃಶ್ರೇಯಸೀಂ ಶ್ರಿಯಂ ॥ ೨೦॥ 
ಶೇಷಮಾಧವನಾಮಾಹಂ ಶೇಷತೀರ್ಥೇಫಹಾರಿಣಿ । 
ನಿಶ್ರಾಣಯಾನ್ಯುಶೇಷಾಂಶ್ಚ ನಿಶೇಷಾನೃಕ್ತಚಿಂತಿತಾನ್‌ ॥ ೨೧ ॥ 
ಶಂಖಮಾಧವಶೀರ್ಥೆೇ ಚ ಸ್ನಾತ್ವಾ ಮಾಂ ಶಂಖಮಾಧವಂ । 
ಶಂಖೋದಕೇನ ಸಂಸ್ಥಾಪ್ಯ ಭನೇಚ್ಛಂಖನಿಧೇಃ ಪತಿಃ ॥ ೨೨ ॥ 


ಹಯಗ್ರೀನೇ ಮಹಾತೀರ್ಥೇ ಮಾಂ ಹೆಯಗ್ರೀನಕೇಶವಂ | 
ಪ್ರಣಮ್ಯ ಪ್ರಾಪ್ನ್ನುಯಾನ್ನೂನಂ ತದ್ದಿಸ್ಟೋಃ ಪರಮಂ ಪದಂ ॥ ೨೩ ॥ 


ವಿದಾರನರಸಿಂಹನೆಂಬ ಹೆಸರಿನಿಂದ ಅದೇ ಹೆಸರಿನ ತೀರ್ಥದ ಬಳಿಯಲ್ಲಿ ನೆಲಸಿರು 
ವೆನು. ತೀರ್ಥಸೇವೆಗಳ ವಿಘ್ನಗಳ ಉಪಶಾಂತಿಗಾಗಿ ಭಕ್ತರು ನನ್ನನ್ನು 
ಸೇವಿಸಬೇಕು. 

೧೯. ಗೋಪೀಗೋನಿಂದತೀರ್ಥದಲ್ಲಿ ನಾನು ಗೋಪೀಗೋವಿಂದನೆಂದೇ 
ಪ್ರಸಿದ್ಧ ಸೈ ನಾಗಿರುನೆನು. ನನ್ನನ್ನು ಭಕ್ತಿಯಿಂದ ಪೂಜಿಸಿದ ನರನು ನನ್ನ ಮಾಯೆಯ" 
ಬಾಧನಕ್ಕೆ ಸಿಕ್ಕಲಾರನು. 

೨೦. ಟು ಮುನಿಸು ನಾನು ಲಕ್ಷ್ಮೀನೃಸಿಂಹತೀರ್ಥದಲ್ಲಿ ಅದೇ 
ಹೆಸರಿನಿಂದ ಪ್ರತಿಷ್ಠಿ ತನಾಗಿರುವೆನು. ಪವಿತ್ರವಾದ ಆ ತೀರ್ಥದಲ್ಲಿ ಭಕ್ತಿಯುಕ್ತ 
ರಾದವರಿಗೆ ವಹ "ಯಾವಾಗಲೂ ಮೋಕ್ಸರೂಸವಾದ ಐಶ್ವರ್ಯವನ್ನು ಕೊಡು 
ಕ್ರಿರುವೆನು. 

೨೧. ಪಾಪಾಪಹಾರಕವಾದ ಶೇಷತೀರ್ಥದಲ್ಲಿ ನಾನು ಶೇಷಮಾಧವ 
ನೆಂಬ ಹೆಸರಿನಿಂದಿರುವೆನು. ನನ್ನ ಭಕ್ತರು ಮನಸ್ಸಿನಲ್ಲಿ ಕೋರುವ ಸಕಲ 
ಅಭೀಪ್ಸಿತಗಳನ್ನೂ ನೆರವೇರಿಸುತ್ತಿರುವೆನು. 

೨೨. ಶಂಖಮಾಧವ ತೀರ್ಥದಲ್ಲಿರುವ ಶಂಖಮಾಧವನಾಮಕಮೂರ್ತಿ 
ಯನ್ನು ತೀರ್ಥಸ್ನಾತರಾದ ಯಾವ ಭಕ್ತರು ಶಂಖೋದಕದಿಂದ ಅಭಿಷೇಕ 
ಮಾಡುವರೊ, ಅವರು ಶಂಖ ಸಂಖ್ಯೆಯ (ಒಂದು ಲಕ್ಸಕೋಟಗಳ) ಐಶ್ವರ್ಯಕ್ಕೆ 
ಅಧಿಸತಿಗಳಾಗುವರು. 

೨೩. ಹಯಗ್ರೀವನೆಂಬ ಮಹಾತೀರ್ಥದಲ್ಲಿ ಹಯಗ್ರೀವಕೇ ಶವನೆನಿಸಿರುವ 
ನನ್ನನ್ನು ಭಕ್ತಿಯಿಂದ ಕಮಸ್ಯರಿಸಿದವರಿಗೆ ಖಂಡಿತವಾಗಿಯೂ ಮಹಾನಿಷ್ಣುನಿನ 
ಪರಮಪದವಾದ ವೈಕುಂಠದಲ್ಲಿ ವಾಸವು ಲಭಿಸುವುದು. 


೨ ೨೪ ಶ್ರೀ ಸ್ಕಾಂದಮ ಹಾಪುರಾಣಂ 


'ಭೀಸ್ಮಕೇಶವನಾಮಾಹಂ ವ ೈದ್ಧಕಾಲೇಶಪಶ್ಲಿ ಮೇ। 

'ಉಪಸರ್ಗಾನ್ಹರೇ ಭೀಷ್ಮಾನ್ಸೇನಿತೋ ಭಕ್ತಿಯುಕ್ತಿತಃ ॥ ೨೪ 0 
ನಿರ್ನಾಣಕೇಶನಶ್ಚಾ ಹಂ ಭಕ್ತ ನಿರ್ವಾಜಸೂಚಕಃ 1 | 
ಲೋಲಾರ್ಕಾದುತ್ತರೇ ಭಾಗೇ ಲೋಲತ್ವಂ ಚೇತಸೋ ಹರೇ ॥ ೨೫॥ 
ವಂದ್ಯಸ್ತ್ರಿಲೋಕಸುಂದರ್ಯಾ ಯಾಮ್ಯಾಂ ಯೋ ಮಾಂಸಮರ್ಚಯೇತ್‌। 
ಕಾಶ್ಯಾಂ ಖ್ಯಾತಂ ತ್ರಿಭುನನಕೇಶನಂ ನ ಸ ಗರ್ಭಭಾಕ್‌ ॥ ೨೬ ॥ 
ಜಾ 2್ಲನವಾಷ್ಯಾ $ ಪುತೋಭಾಗೇ ವಿದ್ಧಿ ಮಾಂಜಾ ಸ ್ಲಾನಮಾಧವಂ ] 

ತತ್ರ ಮಾಂ ಭಕ್ತಿ ತೋಭ್ಯರ್ಚ್ಸ್ಯ ಜ್ಞಾ ನಂ ಪಾ ್ರಾಪ್ಫೋತಿ ಶಾಶ್ವತಂ ॥ ೨೭॥ 
ಶ್ವೇತಮಾಧವಸಂಜ್ಞೊ es ಹಂ ವಿಶಾಲಾಕಾ pA ಸನಾಸತಃ [ 
ಶ್ವೇತದ್ವೀಪೇಶ್ವರಂ ರೊಪಂ ಕುರ್ಯಾಂ ಭಕ್ತ್ಯಾ ಸಮರ್ಚಿತಃ ॥ ೨೮ ॥ 
ಉದಗ್ದ ಶಾಶ ಮೇಧಾತ್ರು ಪ್ರಯಾಗಾಖ್ಯಂ ಚ ಮಾಧವಂ | 
ಪ್ರಯಾಗತೀರ್ಥೇ ಸುಸ್ನಾತೋ ದೃಷ್ಟ್ಯಾ ಪಾಪೈಃ ಪ್ರಮುಚ್ಯತೇ ॥ ೨೯॥ 


೨೪. ವೃದ್ಧ ಕಾಳೇಶ್ವರನಿಗೆ ಪಶ್ಚಿಮದಲ್ಲಿ ನಾನು ಭೀಷ್ಮಕೇಶವನೆಂಬ 
ಹೆಸರಿನಿಂದ ಕೂಡಿರುನೆನು. ಭಕ್ತಿಭಾವದಿಂದ ಸೇವಿಸಿದವರ ಅತಿಘೋರಗಳಾದ 
ಕಷ್ಟಗಳನ್ನೂ ಅನಾಯಾಸವಾಗಿಯೇ ಪರಿಹರಿಸುನೆನು. 

೨೫. ನಿರ್ವಾಣಕೇಶವನಾಗಿ ನಾನು ಭಕ್ತರಿಗೆ ನೋಕ್ಸಮಾರ್ಗವನ್ನು 
ತೋರಿಸಿಕೊಡುತ್ತ ಲೋಲಾರ್ಕನಿಗೆ ಉತ್ತರದಲ್ಲಿ ನೆಲಸಿ ಅವರ ಮನಸ್ಸಿನ 
ಚಪಲತೆಯನ್ನು ಪರಿಹರಿಸುತ್ತಿರುವೆನು. 

೨೬. ತ್ರಿಲೋಕಸುಂದರಿಯ ದಕ್ಷಿಣದಲ್ಲಿ ನಾನು ತ್ರಿಭುವನ ಕೇಶವನೆಂಬ 
ಹೆಸರಿನಿಂದ ಲೋಕವಂವ್ಯನಾಗಿರುವೆನು... ಕಾಶೀಕ್ಷೆ ಶ್ನೀತ್ರ ದಲ್ಲಿ ಪ್ರಸಿದ್ಧವಾದ ನನ್ನ 
ಈ ಮೂರ್ತಿಯನ್ನು ಅರ್ಚನೆಮಾಡಿದವನು ಪುನಃ ತಾಯಿಯ ಗರ್ಭದಲ್ಲಿ ವಾಸ 
ಮಾಡುವುದಿಲ್ಲ. 

೨೭. ಜ್ಞಾನವಾಸಿಯ ಮುಂದುಗಡೆಯಲ್ಲಿ ನಾನು ಜ್ಞಾ ಸ್ಲಿನಮಾಧವರೂಪ 
ದಿಂದಿರುವೆನೆಂದು ತಿಳಿ. ಅಲ್ಲಿ ನನ್ನನ್ನು ಭಕ್ತಿಯಿಂದ ಪೂಜಿಸಲು ಮನುಷ್ಯನು 
ಅಖಂಡವಾದ ಜ್ರಾ ಸನವನ್ನು ಸ 

೨೮. ನಿಶಾಲಾಕ್ಸಿಯ ಸಮಾಪದಲ್ಲಿ ನಾನು ಶ್ವೇತಮಾಧವನೆಂದು ಕಕಿ 
ಯಲ್ಪಡುತ್ತಿರುವೆನು. ಭಕ್ತಿಯಿಂದ ಪೂಜಿತನಾದಕೆ ನನ್ನ ಭಕ್ತನನ್ನು ಶ್ವೇತ 
ದ್ವೀಪದ ಅಧಿಸತಿಯರೂಸವುಳ್ಳವನನ್ನಾಗಿಯೇ ಮಾಡುವೆನು. 

೨೯. ದಶಾಶ್ವಮೇಧತೀರ್ಥಕ್ಕೆ ಉತ್ತರದಲ್ಲಿ ನಾನು ಪ್ರಯಾಗಮಾಧವ 
ಫೆಂಬ ಹೆಸರಿಸಿಂದಿರುವೆನು. ಪ್ರಯಾಗತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು 
ಫನ್ನ ದರ್ಶನವನ್ನು ಪಡೆದವನು ಸಕಲ ಪಾಪಗಳಿಂದಲೂ ಮುಕ್ತನಾಗುವನು. 


ಏಕಷಷ್ಮಿತನೊಣಧ್ಯಾಯಃ ೨೨೫ 


ಪ್ರಯಾಗಗಮನೇ ಪುಂಸಾಂ ಯತ್ಛಲಂ ತಪಸಿ ಶೃತಂ | 


ತತ್ಫಲಂ ಸ್ಯಾದ್ದಶಗುಣಮತ್ರ ಸ್ನಾತ್ವಾ ಮಮಾಗ್ರತಃ ॥೩೦॥ 
ಗಂಗಾಯಮುನಯೋಃ ಸಂಗೇ ಯತ್ಪುಣ್ಯಂ ಸ್ನಾನಕಾರಿಣಾಂ | 

ಕಾಶ್ಯಾಂ ಮತ್ಸನ್ನಿಧಾನತ್ರ ತತ್ಪುಣ್ಯಂ ಸ್ಯಾದ್ದಶೋತ್ತರಂ ॥೩೧॥ 
ದಾನಾನಿ ರಾಹುಗ್ರಸ್ತೇಂರ್ಕೇ ದದತಾಂ ಯತ್ಭಲಂ ಲಭೇತ್‌ | 
ಕುರುಕ್ಷೇತ್ರೇ ಹಿ ಯತ್ಯಾಶ್ಯಾಮತ್ರೈವ ಸ್ಯಾದ್ದಶಾಧಿಕಂ ॥ ೩೨ ॥ 
ಗಂಗೋತ್ತರವಹಾ ಯತ್ರ ಯಮುನಾ ಪೂರ್ವವಾಹಿನೀ । 

ತತ್ಸಂಭೇದಂ ನರಃ ಪ್ರಾಪ್ಯ ಮುಚ್ಯತೇ ಬ್ರಹ್ಮಹತ್ಯಯಾ 1 ೩೩॥ 
ವಪನಂ ತತ್ರ ಕರ್ತವ್ಯಂ ಹಿಂಡದಾನಂ ಚ ಭಾವತಃ ! 

ಜೇಯಾನಿ ತತ್ರ ದಾನಾನಿ ಮಹಾಫಲಮಭೀಪ್ಪ್ಸುನಾ navn 
ಗುಣಾಃ ಪ್ರಜಾಪತಿಕ್ಸೇತ್ರೇ ಯೇ ಸರ್ವೇ ಸಮುದೀರತಾಃ । 

ಅವಿಮುಕ್ತೇ ಮಹಾಕ್ಸೇತ್ರೇಃಸಂಖ್ಯಾತಾಶ್ಚ ಭವಂತಿ ಹಿ 1 ೩೫॥ 


——— 


೩೦. ತಪಸ್ಸನ್ನು ಮಾಡುವ ಮನುಷ್ಯನು ಪ್ರಯಾಗಕ್ಸೇತ್ರವನ್ನು ಸೇರು 
ವುದರಿಂದ ಯಾವ ಫಲವನ್ನು ಪಡೆಯುವನೊ, ಅದರ ಹತ್ತರಷ್ಟು ಫಲವನ್ನು 
ನನ್ನ ಮುಂದಿರುವ ಈ ತೀರ್ಥದ ಸ್ನಾನದಿಂದ ಪಡೆಯುವನು. 

೩೧. ಗಂಗಾಯಮುನಾನದಿಗಳ ಸಂಗಮದಲ್ಲಿ ಸ್ನಾನಮಾಡಿದವರಿಗೆ 
ಯಾವ ಪುಣ್ಯವು ಶಾಸ್ತ್ರಗಳಲ್ಲಿ ಉಕ್ತವಾಗಿದೆಯೊ, ಅದಕ್ಕೂ ಹತ್ತರಷ್ಟು 
ಮಿಗಿಲಾದ ಪುಣ್ಯವು ಕಾಶೀಕ್ಷೇತ್ರದಲ್ಲಿ ನನ್ನ ಸನ್ನಿಧಿಯಲ್ಲಿ ಸ್ನಾನಮಾಡಿದವರಿಗೆ 
ಲಭಿಸುವುದು. 

೩೨. ಸೂರ್ಯನು ರಾಹುಗ್ರಸ್ತನಾಗಿರಲು ಕುರುಳ್ಬೇತ್ರದಲ್ಲಿ ದಾನಗಳನ್ನು 
ಮಾಡುವವರಿಗೆ ಯಾವ ಫಲವುಂಟೊ, ಅದಕ್ಕೂ ದಶಗುಣಿತನಾದ ಫಲವು ಕಾಶೀ 
ಪಶಾಶ್ವಮೇಧತೀರ್ಥಸ್ನಾನದಿಂದ ಲಭಿಸುವುದು. 

೩೩. ಗಂಗಾನದಿಯು ಉತ್ತರವಾಹಿನಿಯೂ ಯಮುನೆಯು ಪೂರ್ವ 
ವಾಹಿನಿಯೂ ಆಗಿ ಈ ಎರಡು ನದಿಗಳೂ ಸೇರುವ ಸ್ಥಳವನ್ನು ಸೇರಿದ ಮನುಷ್ಯನು 
ಬ್ರ ಹ್ಮಹತ್ಯೆಯಿಂದಲೂ ಮುಕ್ತನಾಗುವನು. 

೩೪. ಆ ಸಂಗಮದಲ್ಲಿ ಯಾತ್ರಿಕನು ಮುಂಡನವನ್ನು ಮಾಡಿಸಿಕೊಂಡು 
ಭಕ್ತಿಯಿಂದ ಹಿತೃದೇವತೆಗಳಿಗೆ ಪಿಂಡಗಳನ್ನರ್ಪಿಸಬೇಕು. ಉತ್ತಮಗತಿಯನ್ನು 
ಅಪೇಕ್ಸಿಸುವ ಮನುಷ್ಯನು ಅಲ್ಲಿ ಅನೇಕ ವಿಧಗಳಾದ ದಾನಗಳನ್ನು ಕೊಡಬೇಕು. 

೩೫, ಬ್ರಹ್ಮಾನರ್ತಕ್ಸೇತ್ರದಲ್ಲಿ ಸ್ನಾನದಾನಾದಿಗಳಿಂದ ಯಾವ ಪುಣ್ಯಗಳು 
ಲಭಿಸುವುವೊ, ಅವುಗಳೆಲ್ಲವೂ ಅಸಂಖ್ಯಾಕಗಳಾಗಿ ಅವಿಮುಕ್ತವೆಂಬ ಮಹಾ 
ಜ್ಪೇತ್ರದಲ್ಲಿ ನೆಲಸಿರುವುವು. 

8 





೨೨೩ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಯಾಗೇಶಂ ನುಹಾಲಿಂಗಂ ತತ್ರ ತಿಸ್ಮತಿ ಕಾಮದಂ ; 

ತತ್ಸಾನ್ನಿಧ್ಯಾಚ್ಚ ತತ್ತೀರ್ಥಂ ಕಾಮದಂ ಪರಿಕೀರ್ತಿತಂ ॥ ೩೬ ॥ 
ಕಾಶ್ಯಾಂ ಮಾಘಃ ಪ್ರಯಾಗೇ ಯೈರ್ನ ಸ್ನಾತೋ ಮಕರಾರ್ಕಗಃ । 
ಅರುಣೋದಯಮಾಸಾದ್ಯ ತೇಷಾಂ ನಿಃಶ್ರೇಯಸಾಂ ಕುತಃ ॥೩೭॥ 
ಕಾಶ್ಯುದ್ಧವೇ ಪ್ರಯಾಗೇ ಯೇ ತಪಸಿ ಸ್ನಾಂತಿ ಸಂಯತಾಃ । 


ದಶಾಶ್ಚಮೇಧಜನಿತಂ ಫಲಂ ತೇಷಾಂ ಭನೇದ್ದು ಎನಂ ॥ ೩c 
ಪ್ರಯಾಗಮಾಧವಂ ಭಕ್ತ್ಯಾ ಪ್ರಯಾಗೇಶಂ ಚ ಕಾಮದಂ । 
ಪ್ರಯಾಗೇ ತಪಸಿ ಸ್ನಾತ್ವಾ ಯೇಂರ್ಚಯಂತ್ಯನ್ವಹಂ ಸದಾ nan 


ಧನಧಾನ್ಯಸುತರ್ದೀಸ್ತೇ ಲಬ್ದಾ ಭೋಗಾನ್ಮನೋರಮಾನ್‌ । 
ಭುಕ್ತೇಹ ಪರಮಾನಂದಂ ಪರಂ ಮೋಕ್ಸಮವಾಪ್ನ್ನುಯುಃ ॥ ೪೦॥ 
೩೬. ಅಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಪ್ರಯಾಗೇಶ್ವರ 
ನಾಮಕನಾದ ಮಹಾಲಿಂಗವು ಪ್ರತಿಷ್ಕಿತವಾಗಿರುವುದು. ಆ ಲಿಂಗದ ಸಾನ್ನಿಧ್ಯ 
ದಿಂದಲೇ ಆ ತೀರ್ಥವು ಕಾಮಿತಫಲಪ್ರದನೆನಿಸಿರುವುದು.* 

೩೭, ಸೂರ್ಯನು ಮಕಗರಾಶಿಯನ್ನು ಪ್ರವೇಶಿಸುವ ಸಮಯವಾದ 
ಮಾಘಮಾಸದಲ್ಲಿ ಯಾರು ಕಾಶಿಯಲ್ಲಿ ಪ್ರತಿ ಸೂರ್ಯೋದಯದ ಸಮಯ 
ದಲ್ಲಿಯೂ ಸ್ನಾನಮಾಡುವುದಿಲ್ಲವೊ, ಅವರಿಗೆ ಮೋಕ್ಬವೆಲ್ಲಿಯದು? 

೩೮. ಮಾಘಮಾಸದಲ್ಲಿ ಕಾಶೀಕ್ಷೇತ್ರದಲ್ಲಿರುವ ಪ್ರಯಾಗತೀರ್ಥದಲ್ಲಿ 
ಯಾರು ಸಂಯತೇಂದ್ರಿಯರಾಗಿ ಸ್ನಾನವನ್ನು ಮಾಡುವರೊ, ಅವರಿಗೆ ಹತ್ತು 
ಅಶ್ವಮೇಧಗಳ ಪುಣ್ಯವು ಲಭಿಸುವುದು ನಿಶ್ಚಯವು. 

೩೯-೪೦. ಪ್ರಯಾಗತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಿತ್ಯವೂ ಪ್ರಯಾಗ 
ಮಾಧವನನ್ನೂ, ಕಾಮಪ್ರದನಾದ ಪ್ರಯಾಗೇಶ್ವರನನ್ನೂ ಯಾರು ಸಂತೋಷ 
ದಿಂದ ಪೂಜಿಸುವರೊ, ಆ ಭಕ್ತರು ಈ ಲೋಕದಲ್ಲಿ ಧನಧಾನ್ಯ ಸಮೃದ್ಧಿಯನ್ನೂ 
ಸಂತೋಷಕಗಗಳಾದ ಇತರ ಭೋಗಗಳನ್ನೂ, ಅಪರಿಮಿತಾನಂದವನ್ನೂ ಹೊಂದಿ 
ದೇಹಾವಸಾನದಲ್ಲಿ ಮೋಕ್ಸವನ್ನು ಪಡೆಯುವರು. 

* ಈ ಸಂದರ್ಭದಲ್ಲಿ ಪ್ರಾಜ್ಞರು ವಿಚಾರಿಸಚೇಕಾದ ಅಂಶವೊಂದಿರುವುದತಿ. ಗಂಗಾ ಯಮುಹಜೆ 
ಯರ ಸಂಗಮದಲ್ಲಿಯೇ ಲೋಕಪ್ರ ಸಿದ್ಧ ದಾದ ಪ್ರಯಾಗಕ್ಷೇತ್ರವಿರುವುದು. ಇದರ ವಿಷಯವಾಗಿಯೇ 
ಈ ಶ್ಲೋಕವಿರುವುದಾದರೆ ಹಿಂದಿನ "" ಗುಗೋತ್ತರವಹಾ ಯತ್ರ?” ಎಂಬ ೩೩ನೆಯ ಶ್ಲೋಕವೂ 
ಮುಂದೆ ಬರುವ ""ಕೌ ಶ್ಯುದ್ಧವೇ ಪ್ರಯಾಗೇ > ಎಂಬ ೩೮ ನೆಯ ಶ್ಲೋಕವೂ ಅಸಂಬದ್ದಗಳಾಗುವುವು. 
ಏಕೆಂದರೆ ಪ್ರಯಾಗದಲ್ಲಿ ಗಂಗೆಯು ದಕ್ಷಿಣವಾಹಿನಿಯಾಗಿರುವುದು. ಅದನ್ನು ಕಾಶೀಕ್ಬೇತ್ರ ಸ್ಥನೆಂದೂ 
ಹೇಳಲಾಗುವುದಿಲ್ಲ. 

ಇವೆರಡು ಶ್ಲೋಕಗಳನ್ನೂ ಸಮನ್ವಯ ಮಾಡಲು ಕಾಶೀಕ್ಷೇತ್ರದಲ್ಲಿರುವ ವ್ರಯಾಗತೀರ್ಥವನ್ನೇ 
ಕುರಿತು ಈ ಶ್ಲೋಕವು ಹೇಳಲ್ಪಟ್ಟ ರುವುದಾದರೆ ಹಿಂದಿನ ೩೩ ನೆಯ ಶ್ಲೋಕದ "" ತತ್ಸಂಭೇದಂ ನರಃ 


ಪ್ಪಾ > ಎಂಬ ವಾಕ್ಯುವು ಅಸಮಂಜಸವಾಗುವುದು. ಏಕೆಂದರೆ ಈ ಪ್ರಯಾಗತೀರ್ಥದಲ್ಲಿ ಗಂಗಾ 
ಯಮುನೆಯರ ಸಂಗಮವಿರುವುದಿಲ್ಲ. 





ಏಕಸಹ್ಮಿತಮೋ9ಧ್ಯಾಯ। ೨೨೬೩ 


ಮಾಘೇ ಸರ್ವಾಣಿ ತೀರ್ಥಾನಿ ಪ್ರಯಾಗಮಧಿಯಾಂತಿ ಹಿ । 


'ಸ್ರಾಚ್ಯುದೀಚೀಪ್ರತೀಚೀತೋ ದಕ್ಷ್ಮಿಣಾಧಸ್ತಥೋರ್ಧ್ವತಃ ॥ ೪೧॥ 
ಕಾಶೀಸ್ಥಿತಾನಿ ತೀರ್ಥಾನಿ ಮುನೇ ಯಾಂತಿ ನ ಕುತ್ರಚಿತ್‌ । 

'ಯದಿ ಯಾಂತಿ ತದಾಯಾಂತಿ ತೀರ್ಥತ್ರಯಮನುತ್ತಮಂ ॥ ೪೨ ॥ 
ಆಯಾಂತ್ಯೂರ್ಜೆೇ ಪಂಚನದೇ ಪ್ರಾತಃ ಪ್ರಾತರ್ಮಮಾಂತಿಕಂ । 
'ಮಹಾಘೌಘಪ್ರಶನುನೇ ಮುಹಾಶ್ರೇಯೋನಿಧಾಯಿನೀ ॥ ೪೩॥ 


ಪ್ರಾಪ್ಯ ಮಾಘನುಘಾರಿಂ ಚ ಪ್ರಯಾಗೇಶಸಮಿಸಾಪತಃ । 
ಪ್ರಾತಃ ಪ್ರಯಾಗೇ ಸಂಸ್ಥಾಂತಿ ಸರ್ವತೀರ್ಥಾನಿ ಮಾನುನು ॥ ೪೪ ॥ 
ಸಮಾಸಾದ್ಯ ಚ ಮಧ್ಯಾಹ್ನ ಶ್ಲಿಮಭಿಯಾಂತಿ ಚ ನಿತ್ಯಶಃ । 


ಸಂಸ್ಥಾತುಂ ಸರ್ವತೀರ್ಥಾನಿ ಮುಕ್ತಿದಾಂ ಮಣಿಕರ್ಣಿಕಾಂ ॥ ೪೫ ॥ 
ಶ್ಯಾಂ ರಹಸ್ಯಂ ಸರಮನೇತತ್ತೇ ಕಥಿತಂ ಮುನೇ । 
ಯಥಾ ತೀರ್ಥತ್ರಯಾ ಶ್ರೇಷ್ಠಾ ಸ್ವಸ್ವಕಾಲೇ ವಿಶೇಷತಃ ॥ ೪೬॥ 


೪೧. ಮಾಘಮಾಸದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೇಲು, 
ಕೆಳಗು ಮುಂತಾದ ಸಕಲ ದಿಕ್ಕುಗಳಿಂದಲೂ ಭೂಮಂಡಲದ ಎಲ್ಲ ತೀರ್ಥಗಳೂ 
ಈ ಪ್ರಯಾಗತೀರ್ಥದಲ್ಲಿ ಒಟ್ಟುಗೂಡುವುವು. 

೪೨. ಅಗ್ನಿಬಿಂದುವೆ! ಕಾಶಿಯಲ್ಲಿರುವ ತೀರ್ಥಗಳಾದರೊ, ಬೇಕೆ ಎಲ್ಲಿಗೂ 
ಹೋಗುವುದಿಲ್ಲ. ಅಥವಾ ಹೋಗುವುವೆಂದರೂ ಸರ್ವೋತ್ತಮಗಳೆನಿಸಿದ ಮೂರು 
ತೀರ್ಥಗಳಲ್ಲಿಯೆ ಸಮಾವಿಷ್ಟಗಳಾಗುವುವು. 

೪೩, ಕಾರ್ತಿಕಮಾಸದಲ್ಲಿ ಪ್ರತಿದಿನದ ಪ್ರಾತಃಕಾಲದಲ್ಲಿಯೂ ನನ್ನ 
ಸಮ್ಮುಖದಲ್ಲಿರುವ ಮಹಾಪಾತಕನಿವಾರಕವೂ, ಉತ್ತಮಶ್ರೇಯೋದಾಯಕವೂ 
ಆದ ಪಂಚನದತೀರ್ಥದಲ್ಲಿ ಸನ್ನಿಹಿತಗಳಾಗುವುವು. 

೪೪. ಪಾಪನಿರ್ಮೂಲನಕರವಾದ ಮಾಘಮಾಸವು ಪ್ರಾಪ್ತವಾಗಲು 
ಪ್ರಯಾಗೇಶ್ವರನ ಸಮಾಪದಲ್ಲಿರುವ ಪ್ರಯಾಗತೀರ್ಥದಲ್ಲಿ ಸಕಲ ತೀರ್ಥಗಳೂ 
ನನ್ನನ್ನನುಸರಿಸಿಯೇ ಪ್ರಾತಃಕಾಲದಲ್ಲಿ ಸ್ಲಾನಮಾಡುವುವು. 

೪೫. ಅಲ್ಲದೆ ಪ್ರತಿದಿವಸದ ಮಧ್ಯಾಹ್ನದ ವೇಳೆಯಲ್ಲಿಯೂ ಸರ್ವತೀರ್ಥ 
ಗೆಳೂ ಮುಕ್ತಿ a ಮಣಿಕರ್ಣಿಕೆಯಲ್ಲಿ ಸ್ಥಾನಮಾಡಲು ಬರುತ್ತಿರು 
ವುವು. 

೪೬." ಮಹಾಮುನಿಯೆ! ಕಾಶೀಕೆ ಶ್ಪೇತ್ರ ದಲ್ಲಿ ಆಯಾ ಕಾಲಗಳಲ್ಲಿ ಈ ಮೂರು 
ತೀರ್ಥಗಳೂ ಕೈಷ್ಕ್ಯವನ್ನು ಪಡೆಯದ. ಕ್ರ ್ರ ಮವನ್ನೊ ಳಕೊಂಡ ಈ ರಹಸ್ಯವನ್ನು 
ಸಿನಗೆ ನಿರೂಪಿಸಿರುವೆನು. 


ಶಿತಿಳ ಶ್ರೀ ಸ್ಕಾಂದಮ ಹಾಪುರಾಣಂ 


ಅನ್ಯದ್ರಹಸ್ಯಂ ವಕ್ತಾ ನಿನ ವಾಚ್ಯಂ ಯತ್ರ ಕುತ್ರಚಿತ್‌ । 

ಅಭಕ್ತೇಷು ಸದಾ ಗೋಪ್ಯಂ ನ ಗೋಸ್ಯಂ ಭಕ್ತಿಮಜ್ಜನೇ ॥ ೪೭ ೫ 
ಕಾಶ್ಯಾಂ ಸರ್ವಾಣಿ ತೀರ್ಥಾನ್ಯೇಕೈಕಾದುತ್ತರೋತ್ತರಂ | * 
ಮಹೈನಾಂಸಿ ಪ್ರಹಂತ್ಯೇವ ಪ್ರಹಸ್ಯ ನಿಜತೇಜಸಾ ॥ ೪೮ ॥ 
ಏತದೇವ ರಹಸ್ಯಂ ಶೇ ವಾರಾಣಸ್ಯಾ ಉದೀರ್ಯತೇ ! 
ಉತ್‌ಸಕ್ಸಿಸ್ಕೈಕಾಂಗುಲಿಂ ತಥ್ಯಂ ಶ್ರೇಷ್ಮೈಕಾ ಮಣಿಕರ್ಣಿಕಾ ॥೪೯॥ 
ಗರ್ಜಂತಿ ಸರ್ವತೀರ್ಥಾನಿ ಸ್ವಸ್ಟಧಿಷ್ಠ $ಗತಾನ್ಯಹೋ | 


ಕೇವಲಂ ಬಲಮಾಸಾದ್ಯ ಸುಮಹನ್ಮಣಿಕರ್ಣಿಕಾಂ ॥೫೦॥ 
ಪಾಪಾನಿ ಪಾಪಿನಾಂ ಪತ್ತಾ ಮಹಾಂತ್ಯಸಿ ಬಹೂನ್ಯಪಿ ! 

ಕಾಶೀತೀರ್ಥಾನಿ ಮಧ್ಯಾಹ್ನೇ ಪ್ರಾಯಶ್ಲಿ ತ್ರಚಿಕೀರ್ಷಯಾ ॥ ೫೧॥ 
ಪರ್ವಸ್ನಸರ್ವಸ್ಥನಸಿ ವಾ ನಿತ್ಯಂ ನಿಯಮನಂತ್ಯಹೋ | 

ನಿರ್ಮಲಾನಿ ಭನಂತ್ಯೇನ ನಿಗಾಹ್ಯ ಮಣಿಕರ್ಣಿಕಾಂ ॥ ೫೨ ॥ 
_ವಿಶ್ವೇಶೋ ವಿಶ್ವಯಾ ಸಾರ್ಧಂ ಸದೋಪಮಣಿಕರ್ಣಿಕಂ । 

ಮಧ್ಯಂದಿನಂ ಸಮಾಸಾದ್ಯ ಸಂಸ್ಥಾತಿ ಪ್ರತಿನಾಸರಂ 1 ೫೩॥ 


೪೭, ನಿನಗೆ ಮತ್ತೊಂದು ಗಹಸ್ಯವನ್ನು ಹೇಳುವೆನು. ಇದನ್ನು ಎಲ್ಲೆಡೆ 
ಗಳಲ್ಲಿಯೂ ಹೇಳಬಾರದು. ಭಕ್ತಗಲ್ಲದವರಿಂದ ಯಾವಾಗಲೂ ರಕ್ಷಿಸಬೇಕು. 
ಆದರೆ ಭಕ್ತಿಯುಕ್ತರಾದ ಜನರಿಗೆ ಗೋಪ್ಯವಾದುದಲ್ಲ. 

೪೮, ಕಾಶಿಯಲ್ಲಿರುವ ಸಕಲ ತೀರ್ಥಗಳೂ ಒಂದಕ್ಕಿಂತ ಒಂದು ಅಧಿಕ 
ಪ್ರಭಾವವುಳ್ಳವುಗಳಾಗಿ ತಮ್ಮ ತೇಜಸ್ಸಿನಿಂದ ಸ್ನಾನಮಾಡುವವರ ಸಕಲ ಪಾತಕ 
ಗಳನ್ನೂ ಬಲಾತ್ಕಾರವಾಗಿ ನಾಶಗೊಳಿಸುವುವು. 

೪೯. ವಾರಣಾಸೀಕ್ಸೇತ್ರದ ಅತಿಗುಹೈತಮವಾದ ರಹಸ್ಯವೊಂದನ್ನು ನಿನಗೆ 
ತಿಳಿಸುತ್ತೇನೆ. ಬೆರಳನ್ನೆ ತ್ತಿ ಸತ್ಯವನ್ನು ಹೇಳುವುದಾದರೆ ಸರ್ವತೀರ್ಥಗಳಲ್ಲಿಯೂ 
ಮಣಿಕರ್ಣಿಕೆಯೊಂದೇ ಶ್ರೇಷ್ಠತಮವಾದುದು. 

೫೦, ಸಕಲ ತೀರ್ಥಗಳೂ ಮಣಿಕರ್ಣಿಕೆಯ ಮಹತ್ತರವಾದ ಬಲವನ್ನಾಾ 
ಶ್ರಯಿಸಿಯೇ ತಮ್ಮ ತಮ್ಮ ಸ್ಥಾನಗಳಲ್ಲಿ ಪಾಷಪರಿಹಾರಕಗಳೆಂದು ಪ್ರಖ್ಯಾತ 
ಗಳಾಗಿರುವುವು. 

೫೧-೫೩. ತಮ್ಮಲ್ಲಿ ಸ್ನಾನಮಾಡುವ ಪಾಪಾತ್ಮರ ಮಹತ್ತರಗಳೂ. 
ಅಸಂಖ್ಯಾಕಗಳೂ ಆದ ಪಾತಕಗಳನ್ನೆಲ್ಲ ಹೋಗಲಾಡಿಸಿ ಕಾಶಿಯ ತೀರ್ಥಗಳೆಲ್ಲವೂ. 
ಪ್ರಾಯಶ್ಚಿತ್ತವನ್ನು ಮಾಡಿ ತಮ್ಮೊಳಗಿನ ಪಾತಕಗಳನ್ನು ಕಳೆದುಕೊಳ್ಳಲು 
ಪರ್ವಕಾಲಗಳಲ್ಲಿಯೂ, ಬೇರೆ ಸಮಯಗಳಲ್ಲಿಯೂ, ಪ್ರತಿದಿವಸದ ಮಧ್ಯಾಹ್ನ 
ದಲ್ಲಿಯೂ ತಪ್ಪದೆ ಮಣಿಕರ್ಣಿಕೆಯಲ್ಲಿ ಬಂದು ಸ್ನಾನವನ್ನು ಮಾಡಿ ನಂಿಶುಡ; 


ಏಕಸಹ್ಮಿತಮೋ9ಧ್ಯಾಯಃ ೨೨೯ 


ವೈಕುಂಠಾದಪ್ಯಪಂ ನಿತ್ಯಂ ಮಧ್ಯಾಹ್ನೇ ಮಣಿಕರ್ಣಿಕಾಂ । 
ನಿಗಾಹೇ ಪದ್ಮಯಾ ಸಾರ್ಧಂ ಮುದಾ ಪರಮುಯಾ:ಮುನೇ ॥೫೪॥ 
ಸಕೃನ್ಮಮಾಖ್ಯಾಂ ಗೃಣತಾಂ ನಿರ್ಹರನ್ಯದಘಾನ್ಯಹಂ I 


ಹರಿನಾಮ ಸಮಾಪನ್ನಸ್ತ ದೃಲಾನ್ಮಣಿಕರ್ಣಿಕಾತ್‌ ॥ ೫೫॥ 
ಸತ್ಯಲೋಕಾತ್ರ್ರತಿಡಿನಂ ಹಂಸಯಾನಃ ಸಿತಾಮಹಃ | 
ಮಾಧ್ಯಾಹ್ನಿಕನಿಧಾನಾಯ ಸಮಾಯಾನ್ಮಣಿಕರ್ಣಿಕಾಂ ॥೫೬॥ 


ಇಂದ್ರಾದ್ಯಾ ಲೋಕಪಾಲಾಶ್ಚ ಮರೀಚ್ಯಾದ್ಯಾ ಮಹರ್ಷಯಃ । 
ಮಾಧ್ಯಾಹ್ನಿಕೀಂ ಕ್ರಿಯಾಂ ಕರ್ತುಂ ಸಮಿಾಾಯುರ್ಮಣಿಕರ್ಣಿಕಾಂ॥ ೫೭ ॥ 
ಶೇಷವಾಸುಕಿಮುಖ್ಯಾಶ್ಚ ನಾಗಾ ವೈ ನಾಗಲೋಕತಃ । 
ಸಮಾಯಾಂತೀಹ ಮಧ್ಯಾಹ್ನೇ ಸಂಸ್ಥಾತುಂ ಮಣಿಕರ್ಣಿಕಾಂ ॥ ೫೮ ॥ 
ಚರಾಚರೇಷು ಸರ್ವೇಷು ಯಾನಂತಶ್ಚ ಸಚೇತನಾಃ । 

ತಾವಂತಃ ಸ್ನಾಂತಿ ಮಧ್ಯಾಹ್ನೇ ಮಣಿಕರ್ಣೀಜಲೇಮಲೇ 1೫೯॥ 
ಗಳಾಗುವುವು. ವರ್ಷದ ಎಲ್ಲ ದಿವಸಗಳಲ್ಲಿಯೂ ಮಧ್ಯಾಹ್ನ. ಶೆ ಸರಿಯಾಗಿ 
ವಿಶ್ವೇಶ್ವರನು ಅನ್ನಪೂರ್ಣೆಯೊಡನೆ ಬಂದು ಮಣಿಕಣಿ ನಮಾಡು 
ವರು... ನಾನೂ ಸಹ ವೈಕುಂಠವನ್ನು ಬಿಟ್ಟು ನಿತ್ಯವೂ ಮೆಧ್ಯಾಹ್ನದಲ್ಲಿ ಅತ್ಯಂತ 
ಸಂತೋಷದಿಂದ ರಮಾಡೇವಿಯೊಡನೆ ಮಣಿಕರ್ಣಿಕಾತೀರ್ಥದಲ್ಲಿ ಸ್ನಾನಮಾಡು 
ತ್ರಿರುವೆನು. 

೫೫. "" ಶ್ರೀಹರಿ?” ಎಂಬ ನನ್ನ ನಾಮವನ್ನು ಒಂದುಸಲವಾದರೂ ಉಚ್ಚರಿ 
ಸುವವರ ಪಾತಕಗಳನ್ನು ನಾಶಮಾಡುವ ಸಾಮರ್ಥ್ಯವನ್ನು ನಾನು ಪಡೆದಿರು 
ವುದೂ ಮಣಿಕರ್ಣಿಕಾಸ್ಟಾನದ ಬಲದಿಂದಲೇ ಆಗಿರುವುದು. ಆದುದರಿಂದಲೇ 
ಭಕ್ತಪಾತಕಹಾರಿಯಾದ ನನಗೆ ಹರಿಯೆಂಬ ನಾಮವೂ ಸಾರ್ಥಕವಾಗಿರುವುದು. 

೫೬-೫೭. ಸತ್ಯಲೋಕದಿಂದ ಪ್ರತಿದಿನವೂ ಬ್ರಹ್ಮದೇವನು ಹಂಸವಾಹನಾ 
ರೂಢನಾಗಿ ಮಾಧ್ಯಾಹ್ನಿಕ ನಿತ್ಯಕರ್ಮವನ್ನು ನೆರವೇರಿಸಲು ಮಣಿಕರ್ಣಿಕೆಗೇ 
ಬರುತ್ತಿರುವನು. ಇಂದ್ರನೇ ಮೊದಲಾದ ಲೋಕಪಾಲಕರೂ ಮರೀಚ್ಯಾದಿ 
ಮಹರ್ಷಿಗಳೂ ಎಲ್ಲರೂ ತಮ್ಮ ಮಾಧ್ಯಾಜ್ನಕ ಕ್ರಿಯೆಗಳಿಗಾಗಿ ಮಣಿಕರ್ಣಿಕೆ 
ಯನ್ನೇ ಬಂದು ಸೇರುವರು. 

೫೮, ಆದಿಶೇಷ, ವಾಸುಕಿಗಳೇ ಮುಂತಾದ ನಾಗರೂ ನಾಗಲೋಕವನ್ನು 
ಬಿಟ್ಟು ಮಧ್ಯಾಹ್ನಕಾಲದ ಸ್ನಾನವನ್ನು ಮಾಡಲು ಈ ಮಣಿಕರ್ಣಿಕೆಯನ್ನೇ 
ಸೇರುತ್ತಿರುವರು. 

೫೯, ಚರಾಚರಗಳೆನಿಸಿದ ಸಮಸ್ತ ಭೂತಗಳಲ್ಲಿ ಚೈತನ್ಯವುಳ್ಳ ಸಕಲ ವ್ರಾಣಿ 
ಗಳೂ ಮಧ್ಯಾಹ್ನ ಕಾಲದಲ್ಲಿ ಮಣಿಕರ್ಣಿಕಾತೀರ್ಥದ ಜಲದಲ್ಲಿ ಸ್ನಾನಮಾಡುವುವು. 


ತಿಫಿಂ ಶ್ರೀ ಸ್ಕಾಂವಮಹಾವಪುರಾಣಂ 


ಕೇ ಮಾಣಿಕರ್ಣಿಕೇಯಾನಾಂ ಗುಣಾನಾಂ ಸುಗರೀಯಸಾಂ | 
ಶಕ್ತಾ ನರ್ಣಯಿತುಂ ವಿಪ್ರಾಂಸಂಖ್ಯೇಯಾನಾಂ ಮದಾದಿಭಿಃ ॥೬೦॥ 
ಜೀರ್ಣಾನ್ಯುಗ್ರಾಣ್ಯರಣ್ಯೇಷು ತೈಸ್ತಸಾಂಸಿ ತಪೋಧನೈಃ । 


ಯೈರಿಯಂ ಹಿ ಸಮಾಸಾದಿ ಮುಕ್ತಭೂರ್ಮಣಿಕರ್ಣಿಕಾ ॥ ೬೧॥ 
ನಿಶ್ರಾಜೆತಮಹಾದಾನಾಸ್ತ ಏನ ನರಪುಂಗವಾಃ । 
ಚರಮೇ ವಯಸಿ ಪ್ರಾಪ್ತಾ ಯೈರೇಷಾ ಮಣಿಕರ್ಣಿಕಾ ॥ ೬೨ ॥ 


ಚೀರ್ಣಸರ್ವವ್ರತಾಸ್ತೇ ತು ಯಥೋಕ್ತವಿಧಿನಾ ಧ್ರುವಂ । 
ಯೈಃ ಸ್ವತಲ್ಪೀಕೃತಾ ಮಾಣಿಕರ್ಣಿಕೇಯಾ ಸ್ಮಲೀ ಮೃದುಃ ॥ ೬೩ ॥ 
ತ ಏನ ಧನ್ಯಾ ಮರ್ತೈೇಸ್ಮಿನ್ಸರ್ವಕ್ರತುಷು ದೀಕ್ಷಿತಾಃ । 

ತ್ಯಕ್ತ್ವಾ ಪುಣ್ಯಾರ್ಜಿತಾಂ ಲಕ್ಷ್ಮೀಮೈಕ್ಸಿ ಯೈರ್ಮಣಿಕರ್ಣಿಕಾ ॥ ೬೪ ॥ 
ಕೃತಾ ನಾನಾವಿಧಾ ಧರ್ಮಾ ಇಷ್ಟಾ ಪೂರ್ತಾಸು ತೈರ್ನ್ನಭಿಃ । 

ವಾರ್ಧಕಂ ಸಮನುಪ್ರಾಸ್ಯ ಪ್ರಾಪಿ ಯೈರ್ಮಣಿಕರ್ಣಿಕಾ ॥ ೬೫॥ 


೬೦. ಭ್ರಾಹ್ಮಣೋತ್ತಮನೆ! ಮಣಿಕರ್ಣಿಕಾತೀರ್ಥದ ಮಹತ್ತರಗಳಾದ 
ಗುಣಗಳು ಎಕ್‌ ಅಸಂಖ್ಯೇಯಗಳಾಗಿರುವುನೆಂದಮೇಲೆ ಬೇಕಿ 
ಯಾರು ತಾನೆ ವರ್ಣಿಸಲು ಶಕ್ತರಾಗುವರು? 

೬೧. ಯಾರು ಮೋಕ್ಚಭೂಮಿಯಾದ ಈ ಮಣಿಕರ್ಣಿಕಾತೀರ್ಥವನ್ನು 
ಸೇರುವರೊ, ಅವರು ಪೂರ್ವಜನ್ಮಗಳಲ್ಲಿ ಮಹಾತಪಸ್ವಿಗಳಾಗಿ ಅರಣ್ಯಗಳಲ್ಲಿ 
ಅತ್ಯುಗ್ರಗಳಾದ ತಪಸ್ಸುಗಳನ್ನು ಮಾಡಿರಬೇಕು. 

೬೨. ಆಜನ್ಮವೂ ಅನೇಕ ಮಹಾದಾನಗಳನ್ನು ಮಾಡಿದ ಮನುಷ್ಯೋ 
ತ್ರಮರಿಗೆ ಮಾತ್ರ ವಾರ್ಥಕ್ಯದಲ್ಲಿ ಮಣಿಕರ್ಣಿಕಾತೀರ್ಥೋದಕದ ಸ್ನಾನದಾನಗಳ 
ಪುಣ್ಯವು ಲಭಿಸುವುದು. 

೬೩. ಯಾರು ಈ ಮಣಿಕರ್ಣಿಕೆಯ ಕ್ಷೇತ್ರದ ಮಣ್ಣನ್ನು ಹಾಸಿಗೆಯಾಗಿ 
ಉಪಯೋಗಿಸುವ ಭಾಗ್ಯವನ್ನು ಪಡೆಯುವರೊ, ಅವರು ಸಮಸ್ತ ವ್ರತಗಳನ್ನೂ 
ಶಾಸ್ತ್ರೋಕ್ತ ನಿಧಾನಗಳನ್ನನುಸರಿಸಿ ಮಾಡಿದವರೆಂದು ತಿಳಿಯಬೇಕು. 

೬೪. ಯಾರು ತಮ್ಮ ಪುಣ್ಯಗಳಿಂದ ಸಂಪಾದಿಸಿದ ಸಕಲೈಶ್ವರ್ಯಗಳನ್ನೂ 
ತೃಜಿಸಿ ಮಣಿಕರ್ಣಿಕೆಯ ದರ್ಶನವನ್ನು ಮಾಡುವರೊ, ಅವರೇ ಈ ಮರ್ತ್ಯ 
ಲೋಕದಲ್ಲಿ ಧನ್ಯರಾದವರು. ಅವರಿಗೆ ಸಮಸ್ತ ಯಜ್ಞಗಳಲ್ಲಿಯೂ ದೀಕ್ಬೆವಹಿಸಿದ 
ಪುಣ್ಯವುಂಟು. 

೬೫. ವಾರ್ಥಕ್ಯವನ್ನು ಹೊಂದಿ ಯಾರು ಮಣಿಕರ್ಣಿಕೆಯನ್ನು ಸೇರು 
ವಕೊ, ಅವರು ಅನೇಕ ವಿಧಗಳಾದ ಧರ್ಮಗಳನ್ನೊ, ಯಜ್ಞಗಳನ್ನೂ, ವಾಪೀ 
ಕೂಪತಟಕಾದಿ ಪೂರ್ತಗಳನ್ನೂ ಮಾಡಿದಂತೆ ತಿಳಿಯ ಬೇಕು. 


ಏಕಸಷ್ಮಿತಮೋ9ಧ್ಯಾಯಃ ತಿತ್ತಿಔ 


ರತ್ನಾನಿ ಸದುಕೂಲಣಇನಿ ಕಾಂಚನಂ ಗಜವಾಜಿನಃ । 


ದೇಯಾಃ ಪ್ರಾಜ್ಞೇನ ಯತ್ನೇನ ಸದೋಪಮಣಿಕರ್ಣಿಕಾಂ ॥೬೬॥ 
ಪುಣ್ಯೇನೋಪಾರ್ಜಿತಂ ದ್ರವ್ಯಮತ್ಯಲ್ಪಮನಿ ಯೈರ್ನರೈಃ । 
ದತ್ತಂ ತದಕ್ಟಯಂ ನಿತ್ಯಂ ಮುನೇಂಧಿನುಣಿಕರ್ಣಿಕಾಂ 1೬೭॥ 


ಕುರ್ಯಾದ್ಯಥೋಕ್ತಮಹ್ಯೇಕಂ ಪ್ರಾಣಾಯಾಮಂ ನರೋತ್ತಮಃ । 
ಯಸ್ತೇನ ವಿಹಿತೋ ನೂನಂ ಷಡಂಗೋ ಯೋಗ ಉತ್ತಮಃ ॥೬೮॥ 
ಜಪ್ರ್ಟೈಕಾಮಸಿ ಗಾಯತ್ರೀಂ ಸಂಪ್ರಾಪ್ಯ ಮಣಿಕರ್ಣಿಕಾಂ । 


ಲಭೇದಯುತಗಾಯತ್ರೀಜಪನಸ್ಯ ಫಲಂ ಸ್ಪುಟಂ ॥೬೯॥ 

ಏಕಾಮಪ್ಯಾಹುತಿಂ ಪ್ರಾಜ್ಞೋ ದತ್ತ್ವೋಪಮುಣಿಕರ್ಣಿಕಾಂ । 

ಯಾನಜ್ಜೀವಾಗ್ನಿಹೋತ್ರಸ್ಯ ಲಭೇದನಿಕಲಂ ಫಲಂ ॥೭೦॥ 

ಇತಿ ಶೃತ್ವಾ ಹರೇರ್ನಾಕ್ಯಮಗ್ನಿಜಿಂದುರ್ಮಹಾತಪಾಃ । 

ಪ್ರಣಿಸತ್ಯ ಮಹಾಭಕ್ತ್ಯಾ ಪುನಃ ಪಪ್ರಚ್ಛ ಮಾಧವಂ H 20 
ಅಗ್ನಿಬಿಂದುರುವಾಚ :- 

ವಿಷ್ಣೋ ಕಿಯತ್ಸರೀಮಾಣಾ ಪುಣ್ಯೇಷಾ ಮಣಿಕರ್ಣಿಕಾ । 


ಬ್ರೂಹಿ ಮೇ ಪುಂಡರೀಕಾಕ್ಸ ನ ತ್ವತ್ತಸ್ತತ್ವನಿತ್ಸರಃ ॥ ೭೨ ॥ 


ಧು — 





೬೬. ಬುದ್ಧಿವಂತನಾದ ಮಾನವನು ಮಣಿಕರ್ಣಿಕಾತೀರ್ಥವನ್ನು ಸೇವಿಸಿ 
ಅಲ್ಲಿ ಶಕ್ರ್ಯನುಸಾರವಾಗಿ ರತ್ನಗಳನ್ನೂ, ವಸ್ತ್ರಗಳನ್ನೂ, ಹಿರಣ್ಯವನ್ನೂ, ಆಸೆ 
ಗಳನ್ನೂ ಕುದುರೆಗಳನ್ನೂ ದಾನಮಾಡಬೇಕು. 

೬೭-೬೮. ಮನುಷ್ಯೋತ್ತ, ಮುನಾದವನು ಶಾಸ್ತ್ರನಿಯಮವನ್ನನುಸರಿಸಿ 
ಒಂದು ಪ್ರಾಣಾಯಮವನ್ನಾದರೂ ಮಾಡಲೇಬೇಕು. ಅಂತಹವನು ಉತ್ತಮವೂ 
ಶಮದಮಾದಿ ಷಡಂಗಸಹಿತವೂ ಆದ ಯೋಗವನ್ನು ಸಾಂಗವಾಗಿ ಅಭ್ಯಾಸ 
ಮಾಡಿದ ಫಲವನ್ನು ಪಡೆಯುವನು. 

೬೯. ಮಣಿಕರ್ಣಿಕಾಕ್ಬೇತ್ರವನ್ನು ಸೇರಿ ಅಲ್ಲಿ ಗಾಯತ್ರಿಯ ಒಂದು ಜಸ 
ವನ್ನು ಮಾಡುವುದರಿಂದಲೇ ಹತ್ತುಸಾವಿರ ಗಾಯತ್ರೀಜಪವನ್ನು ಇತರ ಕಡೆಗಳಲ್ಲಿ 
ಮಾಡಿದ ಫಲವು ಲಭಿಸುವುದೆಂಬುದು ನಿಜವು. 

೭೦: ಮಣಿಕರ್ಣಿಕೆಯ ತೀರದಲ್ಲಿ ಅಗ್ನಿಯನ್ನು ಪ್ರಜ್ವಲಗೊಳಿಸಿ ಒಂದೇ 
ಒಂದು ಆಹುತಿಯನ್ನು ಕೊಟ್ಟನನು ಯಾವಜ್ಞೀನವೂ ಅಖಂಡವಾದ ಅಗ್ನಿಹೋತ್ರ 
ವನ್ನು ಮಾಡಿದ ಫಲವನ್ನು ಪಡೆಯುವನು.'' 

೭೧. ಇಂತೆಂದ ಬಿಂದುಮಾಧವನ ಮಾತುಗಳನ್ನು ಕೇಳಿ ಮಹಾ 
ತಪಸ್ಸಂಪನ್ನನಾದ ಅಗ್ನಿಬಿಂದುವು ಅತ್ಯಂತ ಭಕ್ತಿಯುಕ್ತನಾಗಿ ಮತ್ತೆ ನಮಸ್ಕರಿಸಿ 
ಆ ಶ್ರೀಹರಿಯನ್ನು ಪುನಃ ಪ್ರಶ್ನೆಮಾಡಿದನು. 

೭.೨. ಅಗ್ನಿಬಿಂದುವು ಕೇಳುತ್ತಾನೆ: ಕಮಲನೇತ್ರನಾದ ವಿಷ್ಣುವೆ! 


೨೩೨ ಶ್ರೀ ಸ್ಥಾಂಡಮಹಾಪುರಾಣಂ 


ಶ್ರೀ ವಿಷ್ಠುರುವಾಚ :-.. 
ಆಗಂಗಾಕೇಶವಾದಾ ಚ ಹರಿಶ್ಚಂದ್ರಸ್ಯ ಮಂಡಸಾತ್‌ | 
ಆನುಧ್ಯಾದ್ದೇವಸರಿತಃ ಸ್ಪರ್ದ್ವಾರಾನ್ಮಣಿಕರ್ಣಿಕಾ ॥೭೩॥ 
ಸ್ಥೂ ಲಮೇತತ್ಪರೀಮಾಣಂ ಸೂಕ್ಷ್ಮಂ ಚ ಪ್ರವದಾಮಿ ತೇ! 
ಹರಿಶ್ಚಂದ್ರಸ್ಯ ತೀರ್ಥಾಗ್ರೇ ಹರಿಶ್ಚಂದ್ರನಿನಾಯಕಃ ॥ ೭೪ ॥ 
ಸೀಮಾವಿನಾಯಕಶ್ಚಾತ್ರ ಮಣಿಕರ್ಣೀಪ್ರದೋತ್ತರೇ । 
ಸೀಮಾ ವಿನಾಯಕಂ ಭಕ್ತ್ಯಾ ಪೂಜಯಿತ್ವಾ ನರೋತ್ತಮಃ ॥ ೭೫ ॥ 
ಮೋದಕೈಃ ಸೋಪಚಾರೈಶ್ಚ ಸ್ರಾಪ್ನ್ನಯಾನ್ಮಣಿಕರ್ಣಿಕಾಂ । 
ಹರಿಶ್ಚ ಂದ್ರೇ ಮಹಾತೀರ್ಥೇ ತರ್ನಯೇಯುಃ ಪಿತಾಮಹಾನ್‌ ॥ ೭೬॥ 
ಶತಂ : ಸಮಾಃ ಸುತೃಪ್ತಾಃ ಸ್ಯುಃ ಪ್ರ ಯಚ್ಛ ತಿ ಚ ನಾಂಛಿತಂ | 


ಹರಿಶ್ಚ ಂದ್ರೇ se ತ್ವಾ ಶ್ರ ಹಾ ನ್ಟ ತೋನರಃ ॥೭೭॥ 
ಹರಿತ್ಲೆ ಂಡ್ರೆ ೇಶ್ವರಂ ನತ್ವಾ ನ ಸತ್ಯಾತ್ಪ ಹೀಯತೇ | 
ತತಃ 'ನರ್ವತತೀರ್ಥಂ ಚಿ ಪರ್ವತೇತ ಶರಸನ್ನಿಧೌ ॥ ೭೮ ॥ 


ಈ ಮಣಿಕರ್ಣಿಕಾತೀರ್ಥವು ಯಾವ ಪ್ರಮಾಣದ ಪುಣ್ಯವುಳ್ಳು ಹೆಂಬುದನ್ನು 
ನನಗೆ ಹೇಳು. ನಿನಗಿಂತಲೂ ಇದರ ತತ್ತ್ವವನ್ನು ತಿಳಿದವನು ಮತ್ತೊಬ್ಬನಿಲ್ಲ. 

೭೩. ವಿಷ್ಣುವು ಹೇಳುತ್ತಾನೆ: ಗಂಗಾಕೇಶವ ದೇವಾಲಯ, ಹರಿಶ್ಚಂದ್ರ 
ಮಂಟಪ ಮತ್ತು ದೇವನದಿಯ ಮಧ್ಯದಲ್ಲಿರುವ ಸ್ಪರ್ಗದ್ವಾರ--ಈ ಮೂರು 
ಕ್ರೇತ್ರಗಳ ನಡುವೆಯಿರುವ ತೀರ್ಥವೇ ಮಣಿಕರ್ಣಿಕೆಯು. 

೭೪. ಇದು ಜನರ ಸ್ಥೂಲನೇತ್ರಗಳಿಗೆ ಕಾಣಿಸುವ ಪರಿಮಾಣವು. ಇನ್ನು 
ಸೂಕ್ಸ್ಮ್ಮ ಪರಿಮಾಣವನ್ನು ಹೇಳುವೆನು. ಹರಿಶ್ಚಂದ್ರತೀರ್ಥದ ಕೊನೆಯಲ್ಲಿರುವ 
ಹರಿಶ್ಚಂದ್ರವಿನಾಯಕನೇ ಮಣಿಕರ್ಣಿಕಾತೀರ್ಥದ ಉತ್ತಮ ಸೀಮಾವಿನಾಯಕ 
ನಾಗಿರುವನು. 

೭೫. ಯಾವ ಮನುಷ್ಯಶ್ರೇಷ್ಠನೇ ಆದರೂ ಆ ಸೀಮಾವಿನಾಯಕನನ್ನು 
ಪೂಜಿಸಿ ಇತರ ಉಪಚಾರಗಳೊಡನೆ ಮೋದಕಗಳನ್ನು ನಿವೇದನಮಾಡಲು 
ಮಣಿಕರ್ಣಿಕೆಯನ್ನು ಪಡೆಯುವನು. 

೭೬. ಪ್ರಾಜ್ಞರಾದವರು ಹರಿಶ್ಚಂದ್ರಮಹಾತೀರ್ಥದಲ್ಲಿ ಪಿತೃಜೇವತೆಗಳಿಗೆ 
ತರ್ಪಣಗಳನ್ನು ಕೊಡುವರು. ಆ ಸಿಕ್ಕ ಗಳೂ ನೂರುವರ್ಷಗಳವಕೆಸೂ ಸಂತೃಪ್ತ 
ರಾಗಿ ಶಾ ್ರ್ರದ್ಧ ತರ್ಪಣವನ್ನು ಮಾಡಿದವರ ಸಕಲ ನಾಂಛಿತಗಳನ್ನೂ ಈಡೇರಿಸುವರು. 

೭೭. ಶ್ರದ್ಧಾ ಭಕ್ತಿ ಗಳಿಂದ ಕೂಡಿದ ಮನುಷ್ಯನು ಹರಿಶ್ಚಂದ್ರ ತೀರ್ಥದಲ್ಲಿ 

ಸ್ನಾನವನ್ನು ಮಾಜಿ ಹರಿಶ್ಚ ಂದ್ರೇಶ್ವರನಿಗೆ ನಮಸ್ಕರಿಸಲು ಎಂದಿಗೂ ಸತ್ಯವಾಕ್ಯತೆ 
ಯಿಂದಭ ಷ್ಟನಾಗುವುದಿಲ್ಲ. 

೩೮. ಬಳಿಕ ಪರ್ವತೇಶ್ವರನ ಬಳಿಯಲ್ಲಿ ಪರ್ವತತೀರ್ಥನಿರುವುದು. ಅದೃ 


ಏಕಸಷ್ಮಿತಮೋ$ಧ್ಯಾಯಃ ೨೩೩ 


ಅಧಿಷ್ಮಾನಂ ಮಹಾಮೇರೋರ್ಮಹಾಪಾತಕನಾಶನಂ | 


ತತ್ರ ಸ್ನಾತ್ವಾ ರ್ಚಯಿತ್ವೇಶಂ ಕಿಂಚಿದ್ದತ್ವಾ ಸ ಶಕ್ತಿತಃ Harn 
ಅಧ್ಯಾ ಸ್ಯ ಮೇರುಶಿಖರಂ ದಿವ್ಯಾನ್ಸೊ ಗಾನ ಮತ್ನು ತೇ | 
ಕಂಬಲಾಶ್ವ ತರಂ ತೀರ್ಥಂ ಪರ್ವತೇಶ್ವರದಕ್ಸಿಣೇ ॥ ೮೦॥ 


ಕಂಬಲಾಶ್ಚತರೇಶಂ ಚ ತತ್ತೀರ್ಥಾತ್ಸಕ್ಷಿ ಕ ಶುಭಂ । 
ತಸ್ಮಿಂಸ್ತೀರ್ಥೇ ಕೃತಸ್ನಾನಸ್ತಲ್ಲಿಂಗಂ ಯಃ ಸಮರ್ಚಯೇತ್‌ ॥೮೧॥ 
ಅಸಿ ತಸ್ಯ ಕುಲೇ ಜಾತಾ ಗೀತಜ್ಞಾಸ್ಕುಃ ಶ್ರಿಯಾನ್ವಿತಾಃ । 


ಚಕ್ರಪುಷ್ಕರಿಣೀ ತತ್ರ ಯೋನಿಚಕ್ರನಿವಾರಿಣೀ ॥ ೮೨ ॥ 
ಸಂಸಾರಚಕ್ರೇ ಗಹನೇ ಯತ್ರ ಸ್ನಾನೋ ವಿಶೇನ್ನನಾ । 
ಚಕ ಕ್ರಪುಷ್ಕ ರಿಣೇತೀರ್ಥಂ ಮಮಾಧಿಷ್ಕಾನಮುತ್ತಮಂ ॥ ೮೩॥ 
ಸಮಾಃ ಸೆರಾರ್ಥಸಂಖ್ಯಾ ತಾಸ್ತತ್ರ ತಪ್ಪ! 0 ಮಹಾತಪಃ । 
ತತ್ರ ಪ್ರತ್ಯಕ್ಪೃತಾಂ ಯಾತ ಮಮ! ವಿಶ್ವೇಶ್ವರಃ ಪರಃ ॥ ೮೪೪ ॥ 


ಮಹಾಮೇರುಪರ್ವತಕ್ಕೆ ಅಧಿಷ್ಠಾನವೆನಿಸಿ ಮಹಾ ಪಾತಕಗಳನ್ನೂ ನಾಶ 
ಗೊಳಿಸುವುದು. 

೭೯. ಅಲ್ಲಿ ಸ್ನಾನವನ್ನೂ, ಈಶ್ವರನ ಪೂಜೆಯನ್ನೂ ಮಾಡಿಕೊಂಡು ತನ್ನ 
ಶಕ್ರ್ಯನುಸಾರವಾಗಿ ಏನನ್ನಾದರೂ ದಾನಮಾಡಿದವನು ಮೇರುಪರ್ವತದ ಶಿಖರ 
ವನ್ನೇರಿ ದೇವಲೋಕದ ಭೋಗಗಳನ್ನನುಭವಿಸುವನು. 

೮೦-೮೧. ಆ ಪರ್ವತೇಶ್ವರನಿಗೆ ದಕ್ಷಿಣದಲ್ಲಿ ಕಂಬಳಾಶ್ನ ಶ್ವತರತೀರ್ಥವಿರು 
ವುದು. ತೀರ್ಥದ ಪಶ್ಚಿ ಮದಿಕ್ಕಿ ನಲ್ಲಿ eS ಕಂಬಳಾಶ್ವ ತರೇಶ್ವ ರನ 
ಲಿಂಗವೂ ಇರುವುದು. ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಭಕ್ತನು ಆ "ಅಂಗವನ್ನು 
ಪೂಜಿಸಬೇಕು. ಆತನ ವಂಶದಲ್ಲಿ ಹುಟ್ಟುವವರೆಲ್ಲರೂ ಸಂಗೀತಶಾಸ್ತ್ರಜ್ಞರೂ 
ಐಶ್ವರ್ಯವಂತರೂ ಆಗಿ ಬಾಳುವರು. 

೮೨. ಅಲ್ಲಿಯೇ ಮನುಷ್ಯನ ಜನನಮರಣಚಕ್ರ ವನ್ನು ಪರಿಹರಿಸುವ 
ಚಕ್ರಪುಸ್ಕರಿಣಿಯಿರುವುದು. ಅದರಲ್ಲಿ ಸ್ನಾನಮಾಡಿದವನು ಪುನಃ ಸಂಸಾರ 
ಚಕ್ರದಲ್ಲಿ ಭ್ರಮಣವನ್ನು ಹೊಂದುವುದಿಲ್ಲ. 

೮೩. ಈ ಚಕ್ರಪುಷ್ಕರಿಣೀತೀರ್ಥವು ನನಗೆ ಉತ್ತಮವಾದ ವಾಸಭೂಮಿ 
ಯಾಗಿರುವುದು. ಒಂದು ಪರಾರ್ಧಸಂಖ್ಯೆಯ (ಒಂದು ನೂರುಕೋಟ ಕೋಟ 
ಗಳ) ವರ್ಷಗಳು ಇಲ್ಲಿ ನಾನು ಮಹಾ ತಪಸ್ಸನ್ನು ಮಾಡಿದೆನು. 

೮೪. ಅಲ್ಲಿ ಸರತತ ತ್ಹೃವಾದ ವಿಶ್ವೇಶ್ವರನು ನನಗೆ ಪ್ರತ್ಯಕ್ಸೃನಾದನು. 
ಆತನಿಂದಲೇ ನಾನು ನಾಶನಿಲ್ಲದುದೂ, ಅಪರಿಮಿತವೂ ಆದ ಮಹಡ್ಛೆಶ್ವರ್ಯವನ್ನು 
ಪಶೆದೆನು. 

೫ 


3೩೪ ಶ್ರೀ ಸ್ಕಾಂದನುಹಾಪುರಾಣಂ 


ತತ್ರ ಲಬ್ಧಂ ಮಯ್ಕೆಶ್ಚರ್ಯಮವಿನಾಶಿ ಮಹತ್ತರಂ | 


ಚಕ್ರ ಪುಷ್ಟರಿಣೀ ಚೈನ ಖ್ಯಾತಾಭೂನ್ಮಣಿಕರ್ಣಿಕಾ ॥ ೮೫ ॥ 
ದ್ರವರೂಸಂ ಪರಿತ್ಯಜ್ಯ ಲಲನಾರೂಪಧಾರಿಣೇ । 

ಪ್ರತ್ಯಳ್ಸರೂಪಿಣೇ ತತ್ರ ಮಯ್ಯೈಕ್ಸಿ ಮಣಿಕರ್ಣಿಕಾ ॥ ೮೬ ॥ 
ತಸ್ಯಾ ರೂಪಂ ಪ್ರನಕ್ಸ್ಛಾಮಿ ಭಕ್ತಾನಾಂ ಶುಭದಂ ಪರಂ । 

ಯದ್ರೂ ಪಧ್ಯಾನತಃ ಪುಂಭಿರಾಷಣ್ಮಾಸಂ ತ್ರಿಸಂಧ್ಯತಃ ॥ ೮೭ ॥ 


ಪ್ರತ್ಯಕ್ಪರೂಪಿಣೇ ದೇನೀ ದೃಶ್ಯತೇ ಮಣಿಕರ್ಣಿಕಾ । 
ಚತುರ್ಭುಜಾ ನಿಶಾಲಾಕ್ಸೀ ಸ್ಫುರದ್ಭಾಲನಿಲೋಚನಾ । 


ಪಶ್ಚಿಮಾಭಿಮುಖೀ ನಿತ್ಯಂ ಪ್ರಬದ್ಧಕರಸಂಪುಟಾ ॥ ೮೮ ॥ 
ಇಂದೀವರನತೀಂ ಮಾಲಾಂ ದಧತೀ ದಕ್ಷಿಣೇ ಕರೇ । 

ನರೋದ್ಯತೇ ಕರೇ ಸಂಖ್ಯೇ ಮಾತುಲುಂಗಫಲಂ ಶುಭಂ ॥ ೮೯ ॥ 
ಕುಮಾರೀರೂಪಿಣೇ ನಿತ್ಯಂ ನಿತ್ಯಂ ದ್ಹಾದಶವಾರ್ಷಿಕೀ । 
ಶುದ್ಧಸ್ಪಟಿಕಕಾಂತಿಶ್ವ ಸುನೀಲಸ್ನಿಗ್ಗಮೂರ್ಧಜಾ ॥೯೦॥ 


೫] 





೮೫. ಪೂರ್ವದಲ್ಲಿ ಮಣಿಕರ್ಣಿಕೆಯು ಚಕ್ರಪುಷ್ಕರಿಣಿಯೆಂದೇ ಪ್ರಸಿದ್ಧಿ 
ಯನ್ನು ಪಡೆದಿದ್ದಿತು. ಆ ತೀರ್ಥವು ಜಲಸ್ರನಾಪರೂಸವನ್ನು ತ್ಯಜಿಸಿ ಉತ್ತಮ 
ಸ್ತ್ರೀಯ ರೂಪವನ್ನು ಧರಿಸಿದ್ದಿ ತು. 

೫೬. ನನ್ನ ತಪಸ್ಸಿನ ಸಮಯದಲ್ಲಿ ಮಣಿಕರ್ಣಿಕೆಯು ಸ್ರತ್ಯಕ್ಸೃವಾಗಿ 
ಆಕಾರದಿಂದಿರುವುದನ್ನು ನಾನು ಕಂಡೆನು. ಭಕ್ತರಿಗೆ ಮಂಗಳವನ್ನುಂಟು 
ಮಾಡುವ ಸರ್ವೋತ್ತಮವಾದ ಆಕೆಯ ರೂಪವನ್ನು ವರ್ಣಿಸುವೆನು. 

೮೭, ಆ ರೂಪವನ್ನು ಆರು ತಿಂಗಳುಗಳವರೆಗೂ ಮೂರು ಸಂಜೆಗಳಲ್ಲಿಯೂ 
ಮನುಷ್ಯರು ಧ್ಯಾನಮಾಡುತ್ತಿರಲು ಮಣಿಕರ್ಣಿಕಾದೇವಿಯು ಪ್ರತ್ಯಕ್ಷನಾಗಿ 
ಅವರಿಗೆ ದರ್ಶನವನ್ನು ಕೊಡುವಳು. 

೮೮-೮೯. ಆಕೆಯು ನಾಲ್ಕು ಭುಜಗಳುಳ್ಳವಳೂ ವಿಶಾಲಗಳಾದ ಲೋಚನ 
ಗಳುಳ್ಳವಳೂ, ಹಣೆಯಲ್ಲಿ ಜ್ವಲಿಸುತ್ತಿರುವ ಮೂರನೆಯ ಕಣ್ಣುಳ್ಳವಳೂ, 
ಪಶ್ಚಿಮದಿಕ್ಕಿಗೆ ಮುಖವನ್ನು ತಿರುಗಿಸಿಕೊಂಡು ಕೈಗಳನ್ನು ಮುಗಿದುಕೊಂಡಿರು 
ವವಳೂ ಆಗಿರುವಳು. ಬಲಗೈ ಯಲ್ಲಿ ನೀಲೋತ್ಸಲಗಳ ಮಾಲೆಯೊಂದನ್ನು 
ಹಿಡಿದು ಮೇಲಕ್ಕೆತ್ತಿದ ಎಡಗೈ ಯಲ್ಲಿ ಉತ್ತಮವಾದ ಮಾತುಲುಂಗ (ಮಾದಳ) 
ಫಲವುಳ್ಳವಳಾಗಿರುವಳು. 

೯೦. ಸಂತತವೂ ಹನ್ನೆರಡು ವರ್ಷಗಳ ವಯಸ್ಸಿನ ಅವಿನಾಹಿತ ಕನ್ಶೆಯ 
ಕೊಸವನ್ನು ಧರಿಸಿ ಸ್ವಚ್ಛವಾದ ಸ್ಪಟಿಕವನ್ನು ಮೈ ಬಣ್ಣದಿಂದ ಹೋಲುತ್ತ ನೀಲವೂ 
ಸಿಗ್ಗವೂ ಆದ ಕೇಶರಾಶಿಯಿಂದ ರಾಜಿಸುತ್ತಿರುವಳು. 


ಏಕಸಷ್ಮಿತಮೋ9ಧ್ಯಾಯ। ಪಿಷಿಜಿ 


ಜಿತಪ್ರವಾಲಮಾಣಿಕ್ಯರಮಣೇಯರದಚ್ಛದಾ । 

ಪ್ರತ್ಯಗ್ರಕೇತಕೀಪುಷ್ಪ ಲಸದ್ಭಮ್ಮಿಲ್ಲಮಸ್ತಕಾ ॥೯೧॥ 
ಸರ್ವಾಂಗಮುಕ್ತಾಭರಣಾ ಚಂದ್ರಕಾಂತ್ಯಂಶುಕಾವೃತಾ | 
ಪುಂಡರೀಕಮಯಿಂ ಮಾಲಾಂ ಸಶ್ರೀಕಾಂ ಬಿಭ್ರತೀ ಹೃದಿ ॥೯೨॥ 
ಧ್ಯಾತವ್ಯಾನೇನ ರೂಪೇಣ ಮುಮುಕ್ತುಭಿರಹರ್ನಿಶಂ । 
ನಿರ್ವಾಣಲಕ್ಸ್ಮೀಭನನಂ ಶ್ರೀಮತೀ ಮಣಿಕರ್ಣಿಕಾ ॥ ೯೩॥ 
ಮಂತ್ರಂ ತಸ್ಕಾಶ್ಚ ನಕ್ಸ್ಯಾಮಿ ಭಕ್ತಕಲ್ಪದ್ರುಮಾಭಿಧಂ । 
ಯಸ್ಯಾನರ್ತನತಃ ಸಿದ್ಧೆ ದನಿ ಸಿದ್ಧ 3ಷ್ಟಕಂ ನೃಣಾಂ ॥ ೯೪॥ 


ವಾಗ್ಪವಮಾಯಾಲಕ್ಸಿ ನಿನುದನಪ್ರಣವಾನ್ವ್ಸದೇತ್ಪೂರ್ವಂ | 
ಭಾಂತ್ಯಂ ಬಿಂದೂಪೇತಂ ಮಣಿಪದಮಥಕರ್ಣಿಕೇ ಸಹೃತ್ಛ್ರಣನಪುಟಂ ॥ 


ಕಾರಾ ಪಾರಿ 





೯೧. ಆಕೆಯ ತುಟಗಳು ಹವಳ, ಮಾಣಿಕ್ಯಗಳನ್ನು ರಕ್ತವರ್ಣದಲ್ಲಿ 
ಜಯಿಸಿರುವುವು. ಹೊಸದಾಗಿ ಬಿರಿದ ಕೇದಿಗೆಯ ಹೂವುಗಳಿಂದಲಂಕರಿಸಿದ 
ಜಡೆಯಿಂದ ರಮಣೀಯವಾದ ಶಿರಸ್ಸುಳ್ಳವಳು. 

೯೨. ಸಮಸ್ತಾನಯವಗಳಲ್ಲಿಯೂ ಮುತ್ತುಗಳ ಆಭರಣಗಳನ್ನು ಧರಿಸ್ಕಿ 
ಚಂದ್ರಕಾಂತಶಿಲೆಯನ್ನು ಹೋಲುವ ವಸ್ತ್ರವನ್ನುಟ್ಟು, ಸರ್ವಲಕ್ಷ್ಮಣೋಪೇತವಾದ 
ಕಮಲಮಾಲೆಯೊಂದನ್ನು ವಕ್ಷಸ್ಸಳದಲ್ಲಿ ಧರಿಸಿರುವಳು. 

೯೩. ಇಂತಹ ರೂಪದಿಂದ ಆಕೆಯನ್ನು ಮುಮುಕ್ಸುಗಳಾದವರು ಅಹೋ 
ರಾತ್ರಗಳಲ್ಲಿಯೂ ಧ್ಯಾನಿಸುತ್ತಿರಬೇಕು. ಮಣಿಕರ್ಣಿಕೆಯು ಮೋಕ್ಸಲಕ್ಷ್ಮ್ಮಿಗೆ 
ನೆಲೆಮನೆಯಾಗಿಯೂ ಐಹಿಕೈಶ್ವರ್ಯಪ್ರ ದಳಾಗಿಯೂ ಇರುವಳು. 

೯೪. ಇನ್ನು ಭಕ್ಕಕಲ್ಪದ್ರುಮವೆಂಬ ಹೆಸರಿನಿಂದ ಪ್ರಸಿದ್ಧ ವಾಗಿರುವ 
ಆಕೆಯ ಉಪಾಸನೆಯ ಮಂತ್ರವನ್ನು ತಿಳಿಸುವೆನು. ಅದನ್ನು ಪುರಶ್ಚರಣೆಮಾಡು 
ವುದಗಿಂದ ಮನುಷ್ಯರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳೂ ಕಗಗತಗಳಾಗುವುವು. 

೯೫. ಸರಸ್ವತೀ, ಭುವನೇಶ್ವರಿಯಾದ ಮಾಯೆ, ಲಕ್ಷ್ಮಿ, ಮನ್ಮಥ--ಇವರ 
ಬೀಜಾಕ್ಸರಗಳನ್ನು ಪ್ರಣವಪೂರ್ವಕವಾಗಿ ಮೊದಲು ಉಚ್ಚರಿಸಬೇಕು. 
ಭಕಾರವುಳ್ಳ ವರ್ಗದ ಅಂತ್ಯಾಕ್ಸರವನ್ನು ಅನುಸ್ವಾರಸಹಿತವಾಗಿ ಮಣಿಕರ್ಣಿಕೆ 
ಯೆಂಬ ಪದದೊಡನೆ ಸೇರಿಸಿ ಆದ್ಯಂತಗಳಲ್ಲಿ ಪ್ರಣವಗಳನ್ನು ಸಂಪುಟಿರೂಪವಾಗಿ 
ಉಚ್ಚರಿಸಬೇಕು.” 

* ಇಲ್ಲಿ ಹೇಳಿರುವ ಕ್ರಮದಿಂದ ಜಪಮಂತ್ರವು "ಓಂ ಐಂ ಹ್ರೀಂ ಶ್ರೀಂ ಕ್ಲೀಂಓಂ ಮೆ 


ಮಜಿಕರ್ಣಿಕೇ ನಮ ಓಂ'' ಎಂಬುದಾಗಿ ಸಿದ್ಧವಾಗುತ್ತದೆ. ಅರ್ಥಸೌ ಲಭ್ಯಕ್ಕಾಗಿ ತುಭ್ಯಂ ಎಂಬ 
ಪದವನ್ನು ಬೇರೆಯಾಗಿ ಅಧ್ಯಾಹಾರಮಾಡಿಕೊಳ್ಳಚೇಕು. 


44೬ ಶ್ರೀ ಸ್ಕಾಂದಮಹಾಪುರಾಣಂ 


ಮಂತ್ರಃ ಸುರದ್ರುಮಸನಮಃ ಸಮಸ್ತ್ರಸುಖಸಂತತಿಪ್ರದೋ ಜಪೈಃ । 
ತಿಥಿಭಿಃ ಪರಿನಿತವರ್ಣಃ ಪರಮಪದಂ ದಿಶತಿ ನಿಶಿತಧಿಯಾಂ ॥೯೬॥ 
ತಾರಸ್ತಾರತೃತೀಯೋ ಬಿಂದ್ವಂತೋ ಮಣಿಪದಂ ತತಃ ಕರ್ಣಿಕೇ। 
ಪ್ರಣವಾತ್ಮಿಕಪದಂ ಕೇನಮ ಇತಿ ಮನುಸಂಖ್ಯವರ್ಜಮನುಃ ॥೯೩॥ 
ಅಯಂ ಮಂತ್ರೋನಇನಿಶಂ ಜಸ್ಯಃ ಪುಂಭಿರ್ಮುಕ್ತಿಮಭೀಪ್ಸುಭಿಃ । 
ಹೋಮೋ ದಶಾಂಶಕಃ ಕಾರ್ಯಃ ಶ್ರದ್ಧಾಬದ್ಧಾದರೈರ್ನ್ಯಭಿಃ non 
ಪರಿಪ್ಲುತೈಃ ಪುಂಡರೀಕೈರ್ಗನ್ಯೇನ ಹನಿಷಾ ಸ್ಫುಬೈಃ । 


ಸಶರ್ಕರೇಣ ನೇಧಾನೀ ಸಕ್ಸೌದ್ರೇಣ ಸದಾ ಶುಚಿಃ ॥೯೯॥ 
ತ್ರಿಲಕ್ಸಮುಂತ್ರಜಸ್ಯೇನ ಮೃತೋ ದೇಶಾಂತರೇಷ್ಟಸಿ । 
ಅವಶ್ಯಂ ಮುಕ್ತಿಮಾಸ್ನೋತಿ ನುಂತ್ರಸ್ಕಾಸ್ಯ ಪ್ರಭಾವತಃ ॥ ೧೦೦ ॥ 


೯೬, ಕಲ್ಪವೃಕ್ಪಕ್ಕೆ ಸಮಾನವೂ ಸಕಲ ಸೌಖ್ಯಪರಂಪರೆಗಳನ್ನು 
ಕೈಗೂಡಿಸುವುದೂ ಆದ ಈ ಮಂತ್ರವನ್ನು ಪ್ರತಿ ಮಾನವನೂ ಜಪಿಸಬೇಕು. 
ಇದರಲ್ಲಿ ತಿಥಿಗಳ ಸಂಖ್ಯೆಯ (ಹದಿನೈದು) ಅಕ್ಸರಗಳಿರುವುವು. ಇದರ ಜನವು 
ತೀಳ್ಷ್ಣ್ಣಬುದ್ಧಿಯುಳ್ಳವರಿಗೆ ಉತ್ತಮ ಗತಿಯನ್ನು ತೋರಿಸಿಕೊಡುವುದು. 

೯೭. ಮೊದಲು ಪ್ರಣವವನ್ನುಚ್ಚರಿಸಬೇಕು. ಬಳಿಕ ಪ್ರಣವದೊಳಗಿನ 
ತೃತೀಯಾಕ್ಸರವನ್ನು ಅನುಸ್ವಾರ ಸಹಿತವಾಗಿ ಹೇಳಬೇಕು. ಬಳಿಕ 
« ಮಣಿಕರ್ಣಿಕೇ'' ಎಂಬುದನ್ನೂ, ಆಮೇಲೆ “ ಪ್ರಣವಾತ್ಮಿಕೇ ನಮಃ'' 
ಎಂಬುದನ್ನೂ ಜಪಿಸಬೇಕು. ಇದು ಎರಡನೆಯ ಕಲ್ಪವು. ಈ ಮಂತ್ರದಲ್ಲಿ 
ಮನುಗಳ (ಹದಿನಾಲ್ಕು) ಸಂಖ್ಯೆಯ ವರ್ಣಗಳಿರುವುವು.* 

೯೮. ಮೋಕ್ಸವನ್ನಪೇಕ್ಸಿಸುವ ಪುರುಷರೆಲ್ಲರೂ ಆಹೋರಾತ್ರಗಳಲ್ಲಿ 
ಈ ಮಂತ್ರವನ್ನು ಜಸಿಸುತ್ತಿರಬೇಕು. ಮತ್ತು ಶ್ರದ್ಧಾಭಕ್ತಿಯುತರಾದ 
ಮನುಷ್ಯರು ಜಸಸಂಖ್ಯೆಯ ಹತ್ತರಷ್ಟು ಹೋಮಗಳನ್ನೂ ಮಾಡಬೇಕು. 1 

೯೯. ಮೇಧಾವಿಯಾದವನು ನಿತ್ಯವೂ ಶುಚಿಯಾಗಿ ಆಜ್ಯದಲ್ಲಿ ನೆನಸಿದ 
ಕಮಲಗಳಿಂದಲೂ ಸಕ್ಕರೆ, ಜೇನುತುಪ್ಪಗಳನ್ನು ಬೆರಸಿದ ತುಪ್ಪದ ಹವಿಸ್ಸು 
ಗಳಿಂದಲೂ ಆಹುತಿಗಳನ್ನು ಕೊಡಬೇಕು. 

೧೦೦. ಈ ಎರಡು ಮಂತ್ರಗಳಲ್ಲಿ ಯಾವುಜೊಂದನ್ನಾದರೂ ಮೂರು 
ಮಂತ್ರದ ಸ್ವರೂಪವು "" ಓಂ ಮಂ ಮಣಿಕರ್ಣಿಕೇ ಪ್ರಣವಾತ್ಮಿಕೇ ನಮಃ” ಎಂಬು 


ದಾಗಿ ಅಗುವುದು. 

ಈ ಎರಡು ಮಂತ್ರಗಳ ಸ್ವರೂಪಗಳನ್ನು ನಿರೂಪಿಸಿ ಹೀಗೆಯೇ ಜಪಿಸಬೇಕೆಂದು ಮುಂದೆ 
ಹೇಳುವುದರಿಂದ, ರೂಢಿಯಲ್ಲಿ ಮಂತ್ರಪುರಶ್ಚರಣೆಗೆ ಮೊಧಲು ಮಾಡುವ ಖುಷ್ಕಿ, ಜೀವತಾ, 
ವಿನಿಯೋಗಾದಿಗಳ ಸ್ಮರಣೆಯ ನ್ನು ಬೇರೆಯಾಗಿ ಮಾಡಬೇಕಾಗಿಲ್ಲವೆಂದು ತಿಳಿಯಬೇಕು. 

+ 4 ಪುಂಭೀ'' ಎಂಬ ಶಬ್ದದ ಸ್ವಾರಸ್ಯದಿಂದ ಸ್ತ್ರೀಯರು ಈ ಜನಗಳನ್ನು ಮಾಡಕೂಡದೆಂಬ 

೧ ನ ಈ “ 
ನಿಷೇಧವು ತೋರಿಬರುತ್ತಿರುವುದು, 


ಏಕಸಸ್ಮಿತನೋ$ಥ್ಯಾಯಃ ೨೩೭ 


ಸೌವರ್ಣಪ್ರತಿಮಾ ಕಾರ್ಯಾ ನವರತ್ನಸಮಸ್ಸಿತಾ | 
ಪೂರ್ವೋಕ್ತರೂಪಸಂಪನ್ನಾ ಸಂಪೂಜ್ಯಾ ಸಾ ಪ್ರಯತ್ನತಃ ॥ ೧೦೧॥ 
ಸಂಪೂಜ್ಯಾ ನಾ ಸದಾ ಗೇಹೇ ನರೈರ್ನೋಕ್ಸೈಕಕಾಂಕ್ಸಿಭಿಃ ! 


ಮಣಿಕರ್ಣ್ಯಾಮಥಾಕ್ಸೇಪ್ಯ ಸಮಭ್ಯರ್ಚ್ಯ ಪ್ರಯತ್ನತಃ ॥ ೧೦೨ ॥ 
ಸಂಸಾರಭೀರುಭಿಃ ಪುಂಭಿಃ ಶ್ರದ್ಧಾಬದ್ಧಾದಕೈರಿಹ | 

ಉಪಷಾಯಃ ಸಮನುಷ್ಕೇಯ್ಯೋ ಹ್ಯಪಿ ದೂರನಿವಾಸಿಭಿಃ ॥ ೧೦೩ ॥ 
ಮಣಿಕರ್ಣ್ಯಾಂ ಕೃತಸ್ನಾನೋ ಮಣಿಕರ್ಣಿಶ ವೀಕ್ಸಣಾತ್‌ । 

ಜನನೀ ಜಠರಾವಾಸೇ ವಸತಿಂ ನೆ ಲಭೇನ್ನರಃ ॥ ೧೦೪ ॥ 


ಮಣಿಕರ್ಣಿಶ್ವರಂ ಲಿಂಗಂ ಪುರಾ ಸಂಸ್ಥಾಪಿತಂ ಮಯಾ । 
ಪ್ರಾಗ್ಹ್ವಾರೇಂಂತರ್ಗೃಹಸ್ತತ್ರ ಸಮರ್ಜ್ಯೋ ಮೋಕ್ಬಕಾಂಕ್ಸಿಭಿಃ॥ ೧೦೫ ॥ 
ತತಃ ಪಾಶುಪತಂ ತೀರ್ಥಮವಾಚ್ಯಾಂ ಮಣಿಕರ್ಣಿತಃ । 
ಕೃತೋದಕಕ್ರಿಯಸ್ತತ್ರ ಪಶ್ಯೇತ್ಸಶುಪತೀಶ್ವರಂ ॥ ೧೦೬ ॥ 
ಜು ಸತತ್‌ ಸತಾ 
ಲಕ್ಷ ಸಲ ಜಪಿಸಿದ ಮನುಷ್ಯನು ದೇಶಾಂತರಗಳಲ್ಲಿ ಮರಣವನ್ನು ಹೊಂದಿದರೂ 
ಈ ಮಂತ್ರದ ಮಹಿಮೆಯಿಂದ ಖಂಡಿತವಾಗಿಯೂ ಮೋಕ್ಬ್ಚವನ್ನು ಸಡೆಯುನನು. 

೧೦೧. ಮೇಲೆ ಹೇಳಿದ ರೂಪವುಳ್ಳ ಪ್ರಕಿಮೆಯೊಂದನ್ನು ನವರತ್ನಖಚಿತ 
ವಾದ ಚಿನ್ನದಲ್ಲಿ ಮಾಡಿಸಿ ಸರ್ವೋಪಚಾರಗಳಿಂದ ಅದರ ಅರ್ಚನೆಯನ್ನು ಮಾಡ 
ಬೇಕು. 

೧೦೨. ಮೋಕ್ಸವೊಂದನ್ನೇ ಅಪೇಕ್ಷಿಸುವ ಭಕ್ತರು ಆ ಪ್ರತಿಮೆಯನ್ನು 
ನಿತ್ಯವೂ ತಮ್ಮ ಮನೆಗಳಲ್ಲಿ ಪೂಜಿಸುತ್ತಿರಬೇಕು. ಅಥವಾ ಸಮಸ್ತೋಪಕರಣ 
ಗಳಿಂದ ಪ್ರಯತ್ನ ಪೂರಕವಾಗಿ ಪೂಜಿಸಿ ಅದನ್ನು ಮಣಿಕರ್ಣಿಕೆಯ ಜಲದಲ್ಲಿ 
ವಿಸರ್ಜಿಸಬೇಕು. 

೧೦೩. ಸಂಸಾರದ ಭಯವುಳ್ಳವರಾಗಿ, ಶ್ರದ್ಧಾದರಸಮಸ್ವಿತರಾಗಿರುವ 
ಜನರು ಎಷ್ಟೇ ದೂರದಲ್ಲಿ ವಾಸಮಾಡುತ್ತಿದ್ದರೂ ಮೋಕ್ಸವನ್ನು ಪಡೆಯ 
ಬೇಕಾದರೆ ಈ ಸುಲಭೋಪಾಯವನ್ನು ಅನುಷ್ಮಾನಮಾಡಬೇಕು. 

೧೦೪. ಮಣಿಕರ್ಣಿಕಾತೀರ್ಥದಲ್ಲಿ ಸ್ಥಾನವನ್ನುಮಾಡಿ ಮಣಿಕರ್ಣಿಕೇ 
ಶ್ವರನನ್ನು ದರ್ಶನಮಾಡಿದ ಮನುಷ್ಯನು ಪುನಃ ತಾಯಿಯ ಗರ್ಭದಲ್ಲಿ ವಾಸ 
ವನ್ನನುಭವಿಸುವುದಿಐ್ಲ. | 

೧೦೫. ಕಾಶೀಕ್ಟೇತ್ರದ ಅಂತರ್ಗ್ಯಹದ ಪೂರ್ವದ್ವಾರದಲ್ಲಿ ಈ ಮಣಿ 
ಕರ್ಣಿಕೇಶ್ವರವೆಂಬ ಲಿಂಗವು ನನ್ನಿಂದಲೇ ಸ್ಥಾಪಿತವಾಯಿತು. ಪುರಾತನವಾದ. 
ಈ ಲಿಂಗವನ್ನು ಮೋಕ್ಬಕಾಂಕ್ಸಿಗಳಾದ ಸರ್ವರೂ ಪೂಜಿಸಬೇಕು. ಜ್‌ 
೧೦೬. ಈ ಮಣಿಕರ್ಣಿಕೆಯ ,ದಕ್ಷಿಣಕೈೆ ಪಾಶುಪತವೆಂಟ ತೀರ್ಥನಿರು 


೨೩೮ ಶ್ರೀ ಸ್ಕಾಂದಮಹಾಪುರಾಣಂ 


ಯತ್ರ ಪಾಶುಪತೋ ಯೋಗ ಉಸಾದಿಷ್ಟಃ ಸಿನಾಕಿನಃ । 

ಮಮಾಪಿ ವಿಧಿಮುಖ್ಯಾನಾಂ ಸುರಾನಾಂ ಪಶುಪಾಶಪೃತ್‌ ೫೧೦೭ ॥ 
ಅತಃ ಪಶುಪತಿರ್ಯತ್ರ ಲಿಂಗರೂಪಧರಃ ಸ್ವಯಂ । 
ಪಶುಪಾಶವಿಮೋಕ್ಸಾಯ ನಿತ್ಯಂ ಕಾಶ್ಯಾಂ ವಿಶೋಭತೇ ॥ ೧೦೮ ॥ 
ತತ್ರ ಚೈತ್ರ ಚತುರ್ದಶ್ಯಾಂ ಶುಕ್ಲಾಯಾಂ ಶುಜಿಮಾನಸೈಃ । 

ಕಾರ್ಯಾ ಯಾತ್ರಾ ಪ್ರಯತ್ನೇನ ರಾತ್ರೌ ಜಾಗರಣಂ ತಥಾ ॥ ೧೦೯॥ 
ಪೂಜಯಿತ್ವಾ ಪಶುಸತಿಮುಪೋಷಣಪರಾಯಥಾಃ । 


ಪಶುಪಾಶೈರ್ನ ಬಧ್ಯಂತೇ ದರ್ಶೇ ವಿಹಿತಪಾರಣಾಃ ॥ ೧೧೦ ॥ 
ರುದ್ರಾವಾಸಸ್ತತಸ್ತೀರ್ಥಂ ತೀರ್ಥಾತ್ಸಾಶುಪತಾತ್ಟುರಾ । 
ತತ್ರ ಸ್ನಾತ್ವಾ ನರೈರರ್ಚ್ಕೋ ರುದ್ರಾನಾಸೇಶ್ಚರೋ ಹರಃ ॥ ೧೧೧ ॥. 
ಮಣಿಕರ್ಣೀಶ್ಚರಾದ್ಯಾಮ್ಯಾಂ ರುದ್ರಾವಾಸೇಶ್ವರಂ ನರಃ । 
ಸಮಾರಾಧ್ಯ ವಸೇಲ್ಲೋಕೇ ರುದ್ರಾವಾಸೇ ನ ಸಂಶಯಃ ॥ ೧೧೨ ॥ 


ವುದು. ಅಲ್ಲಿ ಸ್ನಾನಾದಿ ಕಾರ್ಯಗಳನ್ನು ಮಾಡಿಕೊಂಡು ಪಶುಪತೀಶ್ವರನ. 
ದರ್ಶನವನ್ನು ತೆಗೆದುಕೊಳ್ಳಬೇಕು. 

೧೦೭. ಇಲ್ಲಿಯೇ ಮಹಾದೇವನು ನನಗೂ ಬ್ರಹ್ಮದೇವನೇ ಮೊದಲಾದ 
ಸಮಸ್ತ ದೇವತೆಗಳಿಗೂ ಪಶುಪಾಶಗಳನ್ನು ಕಳೆಯುವ ಸಾಧನವಾದ ಪಾಶು. 
ಪತಯೋಗದ ಮಾರ್ಗವನ್ನು ಉಪದೇಶಮಾಡಿದನು. 

೧೦೮. ಆದುದರಿಂದ ಈ ಪ್ರದೇಶದಲ್ಲಿ ಪಶುಪತಿಯು ತಾನೇ ಶಿವಲಿಂಗದ 
ರೂಪವನ್ನು ಸ್ವೀಕರಿಸಿ ಪಶುಸ್ಥಾನೀಯರಾದ ಜೀವರ ಸಂಸಾರಪಾಶಗಳನ್ನು 
ಬಿಡಿಸುವುದಕ್ಕಾಗಿಯೇ ನಿತ್ಯವೂ ಪ್ರಕಾಶಿಸುತ್ತಿರುವನು. 

೧೦೯. ಅಲ್ಲಿ ಚೈತ್ರಮಾಸದ ಶುಕ್ಲಪಕ್ಸದ ಚತುರ್ದಶಿಯ ತಿಥಿಯಲ್ಲಿ 
ನಿರ್ಮಲಾಂತಃಕರಣರಾಗಿ ಭಕ್ತರು ಪ್ರಯತ್ನದಿಂದ ಮಹೋತ್ಸವವನ್ನೂ ರಾತ್ರಿ 
ಯಲ್ಲಿ ಜಾಗರಣೆಯನ್ನೂ ನೆರವೇರಿಸಬೇಕು. 

೧೧೦. ಈ ರೀತಿಯಾಗಿ ಒಂದು ಪಕ್ಚದ ದಿವಸಗಳು ಉಪವಾಸದಿಂದಲೇ 
ಮಹಾದೇವನನ್ನು ಪೂಜಿಸುತ್ತ ಅಮಾವಾಸ್ಯೆಯ ದಿನ ಪಾರಣೆಯನ್ನುಮಾಡುವ 
ಮಾನವರು ಜೀವತ್ವರೂಪವಾದ ಅಜ್ಞಾನಬಂಧನಗಳಿಂದ ಬಿಡುಗಡೆಯನ್ನು 
ಹೊಂದುವರು. 

೧೧೧. ಆ ಪಾಶುಪತತೀರ್ಥದ ಎದುರಿನಲ್ಲಿಯೇ ರುದ್ರಾವಾಸತೀರ್ಥವಿರು 
ವುದು. ಅಲ್ಲಿ ಸ್ನಾನಮಾಡಿದ ಮನುಷ್ಯರು ರುದ್ರಾವಾಸೇಶ್ವರವೆಂಬ ಶಿವಲಿಂಗ 
ವನ್ನು ಪೂಜಿಸಬೇಕು. 

೧೧೨. ಈ ರುದ್ರಾವಾಸೇಶ್ವರಲಿಂಗವು ಮಣಿಕರ್ಣಿಕೇಶ್ವರನ ದಕ್ಸಿಣಕ್ಕಿರು 


ಏಕಸಸ್ಮಿತಮೋ5ಧ್ಯಾಯಃ ೨೩೯ 


ವಿಶ್ವತೀರ್ಥಂ ತತೋ ಯಾಮ್ಯಾಂ ವಿಶ್ವೈಸ್ತೀರ್ಥೈರಧಿಷ್ಮಿತಂ । 

ತತ್ರ ಸ್ನಾತ್ವಾ ನರೋ ಭಕ್ತ್ಯಾ ವಿಶ್ವನಾಫಂ ನಿಲೋಕಯೇತ್‌ ॥ ೧೧೩॥ 
ವಿಶ್ವಾಂ ಗೌರೀಂ ಚ ತದನು ಪೂಜಯಿತ್ವಾತಿಭಕ್ತಿತಃ । 

ವಿಶ್ವಸ್ಯ ಸೂಜ್ಯೋ ಭವತಿ ತತೋ ವಿಶ್ವನುಯೋ ಭವೇತ್‌ ॥ ೧೧೪ ॥ 
ಮುಕ್ತಿತೀರ್ಥಂ ಚೆ ತದನು ತತ್ರಾಪಿ ಕೃತಮಜ್ಜನಃ । 

ಮೋಕ್ಸೇಶ್ವರಂ ತತೋಇಭ್ಯರ್ಚ್ಯ ಮೋಕ್ಸಂ ಪ್ರಾಪ್ನೋತ್ಕಸಂಶಯಂ ॥ 
ಅವಿಮುಕ್ತೇಶ್ವರಾತ್ಪತ್ಹಾನ್ಮೋಕ್ಸೇಶಂ ವೀಕ್ಷ್ಯ ಮಾನವಃ । 

ನ ಪುನರ್ಮಾನನೇ ಲೋಕೇ ಯಾತಾಯಾತಂ ಕರೋತ್ಯಹೋ ॥ ೧೧೬ ॥ 
ಅವಿಮುಕ್ತೇಶ್ವರಂ ತೀರ್ಥಂ ಮುಕ್ತಿತೀರ್ಥಾನ್ಮನಾಕ್ಬರೇ । 


ತತ್ರಾಪ್ಲತ್ಯಾನಿಮುಕ್ತೇಶಮರ್ಚಯಿತ್ವಾ ವಿಮುಚ್ಯತೇ ॥ ೧೧೭ ॥ 
ತತ್ಸರೇ ತಾರಕಂ ತೀರ್ಥಂ ಯತ್ರ ವಿಶ್ವೇಶ್ವರಃ ಸ್ವಯಂ | 
ಆಚಷ್ಟೇ ತಾರಕಂ ಬ್ರಹ್ಮ ಮೃತಕರ್ಣೇಂಮೃತಾತ್ಮಕಂ ॥ ೧೧೮ ॥ 





ವುದು, ಆ ಶಿವಲಿಂಗವನ್ನು ಪೂಜಿಸಿದವನು ರುದ್ರನ ವಾಸಸ್ಥಾನವಾದ ಕೈಲಾಸ 
ದಲ್ಲಿ ವಾಸಮಾಡುವನೆಂಬುದರಲ್ಲಿ ಸಂದೇಹವಿಲ್ಲ. 

೧೧೩. ಆದಕ್ಕೂ ದಕ್ಷಿಣದಲ್ಲಿ ವಿಶ್ವತೀರ್ಥವಿರುವುದು. ಅದು ಭೂಲೋಕ 
ದಲ್ಲಿರುವ ಸಮಸ್ತ ತೀರ್ಥಗಳ ಅಧಿಷ್ಕಾನವನ್ನೂ ಪಡೆದಿರುವುದು. ಅಲ್ಲಿ ಮನು 
ಷ್ಯನು ಭಕ್ತಿಯಿಂದ ಸ್ನಾನವನ್ನುಮಾಡಿ ವಿಶ್ವನಾಥನನ್ನು ನೋಡಬೇಕು. 

೧೧೪. ಬಳಿಕ ಲೋಕಮಾತೆಯಾದ ಪಾರ್ವತಿಯನ್ನೂ ಅತ್ಯಂತ ಭಕ್ತಿ 
ಯಿಂದ ಪೂಜಿಸಿ ಮಾನವನು ಲೋಕಕ್ಕೆಲ್ಲ ಪೂಜ್ಯನಾಗಿ ಬಾಳುವನು. ಅಲ್ಲದೆ 
ಅವನು ಮರಣಕಾಲದಲ್ಲಿ ಬ್ರಹ್ಮಾಂಡದ ಅಂತರ್ಯಾಮಿ ಯೇ ಆಗಿಬಿಡುವನು. 

೧೧೫. ಅದರ ಸಮೀಪದಲ್ಲಿಯೇ ಮುಕ್ತಿತೀರ್ಥವಿರುವುದು. ಅಲ್ಲಿಯೂ 
ಸ್ನಾನವನ್ನುಮಾಡಿ ಮೋಕ್ಬೇಶ್ವರನನ್ನು ಅರ್ಚಿಸಲು ಮೋಕ್ಸವನ್ನೇ ಹೊಂದು 
ವನು. ಇದರಲ್ಲಿ ಸಂಶಯವಿಲ್ಲ. 

೧೧೬. ಅವಿಮುಕ್ತೇಶ್ವರನ ಒಂದುಗಡೆಯಲ್ಲಿರುವ ಮೋಕ್ಸೇಶ್ವರನನ್ನು 
ನೋಡಿದ ಮನುಷ್ಯನು ಮತ್ತೆ ಮತ್ತೆ ಈ ಮನುಷ್ಯಲೋಕಕ್ಕೆ ಬಂದು ಹೋಗು 
ವುದನ್ನು ತಪ್ಪಿಸಿಕೊಳ್ಳುವನು. 

೧೧೭. ಮುಕ್ತಿತೀರ್ಥಕ್ಕೆ ಸ್ವಲ್ಪ ದೂರದಲ್ಲಿಯೇ ಅವಿಮುಕ್ತೇಶ್ವರವೆಂಬ 
ತೀರ್ಥವೊಂದಿರುವುದು. ಅದರಲ್ಲಿ ಮುಳುಗಿ ಅವಿಮುಕ್ತೇಶ್ವರನನ್ನು ಪೂಜಿಸಲ: 
ಮನುಷ್ಯನು ಮೋಕ್ಬಕ್ಕೆ ಭಾಗಿಯಾಗುವನು. 

೧೧೮. ಅದರ ಸಮೀಪದಲ್ಲಿಯೇ ತಾರಕತೀರ್ಥವಿರುವುದು. ಅಲ್ಲಿ ವಿಶ್ವೇ 
ಶ್ವರನು ಮೃತರಾದವರ ಕಿವಿಗಳಲ್ಲಿ ತಾನೇ ಮೊದಲು ಅಮೃತತ್ವಪ್ರಾಪಕವಾದ 
ತಾರಕಬ್ರಹ್ಮಮಂತ್ರವನ್ನುಪದೇಶಿಸಿದನು. 


೨೪ ಶ್ರೀ ಸ್ಕಾಂದಮಹಾಪುರಾಣಂ 


ಸುಸ್ನಾತಸ್ತಾರಕೇ ತೀರ್ಥೇ ತಾರಕೇಶ್ವರದರ್ಶನಾತ್‌ । 

ಸಂಸಾರತಾರಕಂ ತೀರಾ ತಾರಯೇತ್ಸ ಪಿತ್ಯೂನಪಿ ॥ ೧೧೯॥ 
ತತ್ರಾಭ್ಯಾಶೇ ಸೃಂದತೀರ್ಥಂ ತತ್ರಾಪ್ಲುತ್ಯ ನರೋತ್ತಮಃ | 

ದೃಷ್ಟ್ವಾ ಷಡಾನನಂ ಚೈವ ಜಹ್ಯಾತ್ಲಾಟ್ಕೌಶಿಕೀಂ ತನುಂ ॥ ೧೨೦ ೫ 
ತಾರಕೇಶ್ವರಪೂರ್ಮೇಣ ದೃಷ್ಟಾ ದೇವಂ ಷಡಾನನಂ | 


ವಸೇತ್ಸೃಡಾನನೇ ಲೋಕೇ ಕೌಮಾರಂ ವಪುರುದ್ವಹನ್‌ ॥ ೧೨೧ ೯ 
ಢುಂಢಿತೀರ್ಥಂ ತತಃ ಪುಣ್ಯಂ ನರಸ್ತತ್ರ ಕೃತೋದಕಃ । 
ಢುಂಢಿಂ ಗಣಪತಿಂ ಸ್ತುತ್ವಾ ನ ನಿಫ್ನೈರಭಿಭೂಯತೇ ॥ ೧೨೨ 0 
ಭವಾನೀತೀರ್ಥಮತುಲಂ ಢುಂಢಿತೀರ್ಥಸ್ಯ ದಕ್ಷಿಣೇ । 
ತತ್ರ ಸ್ನಾತ್ವಾ ನಿಧಾನೇನ ಭವಾನೀಂ ಪರಿಪೂಜ್ಯ ಚ ॥ ೧೨೩ ॥ 


ದುಕೂಲೈ ರತ್ನನೇಸಥೈೈರ್ನೈೆನೇದ್ಶೈರ್ಬಹುನಿಸ್ತರೈಃ। 
ಪುಸ್ಸೈರ್ಥೂಸೈಃ ಪ್ರದೀಸೈಶ್ನ ಭವಾನೀಶೌ ಪ್ರಪೂಜ್ಯ ಚ ॥ ೧೨೪ ॥ 


ವಟಾ 


೧೧೯. ಈ ತಾರಕತೀರ್ಥದಲ್ಲಿ ವಿಧ್ಯುಕ್ತಸ್ನಾನವನ್ನು ಮಾಡಿ ತಂರಕೇಶ್ವರನ. 
ದರ್ಶನವನ್ನು ಮಾಡುವುದರಿಂದ ಮನುಷ್ಯನು ಸಂಸಾರಸಮುದ್ರವನ್ನು ತಾನೂ 
ದಾಟುವುದಲ್ಲದೆ ತನ್ನ ಹಿತೃಗಳನ್ನೂ ಕಡೆಹಾಯಿಸುವನು. 

೧೨೦. ಅದರ ಸಮೀಪದಲ್ಲಿಯೇ ಸೃಂದತೀರ್ಥವಿರುವುದು. ಅದರಲ್ಲಿ 
ಸ್ನಾನಮಾಡಿದ ಮಾನವಶ್ರೇಷ್ಠನು ಷಣ್ಮುಖಸ್ವಾಮಿಯ ದರ್ಶನವನ್ನು ಮಾಡಲು 
(ತ್ವಜ್ಮಾಂಸರುಧಿರ ಸ್ನಾಯ್ವಸ್ಥಿಮಜ್ಜೆಗಳೆಂಬ) ಆರು ಕೋಶಗಳುಳ್ಳ ಈ ಸ್ಥೂಲ 
ದೇಹವನ್ನು ತ್ಯಜಿಸುವನು. 

೧೨೧. ತಾರಕೇಶ್ವರನಿಗೆ ಪೂರ್ವದಲ್ಲಿರುವ ಷಣ್ಮುಖಸ್ವಾಮಿಯನ್ನು ನೋಡಿ. 
ದವನು ನಿತ್ಯಯೌವನವುಳ್ಳ ದೇಹವನ್ನು ತಾಳಿ ಷಡಾನನ ಲೋಕದಲ್ಲಿ ವಾಸ 
ಮಾಡುವನು. 

೧೨೨, ಬಳಿಕ ಪವಿತ್ರವಾದ ಢುಂಢಿತೀರ್ಥವಿರುವುದು. ಅಲ್ಲಿ ಸ್ನಾನಾದಿ 
ಗಳನ್ನುಮಾಡಿ ಢುಂಢಿನಿನಾಯಕನನ್ನು ಸ್ತೋತ್ರಮಾಡಲು ತನ್ನ ಕಾರ್ಯಗಳಲ್ಲಿ 
ಯಾವ ಮಾನವನೂ ವಿಘ್ನಗಳಿಂದ ಸಪ್ರತಿಹತನಾಗುವುದಿಲ್ಲ. 

೧೨೩-೧೨೪. ಢುಂಢೀತೀರ್ಥದ ದಕ್ಷಿಣದಲ್ಲಿ ಅಪ್ರತಿಮವಾದ ಭವಾನೀ 
ತೀರ್ಥವಿರುವುದು. ಅಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನುಮಾಡಿ ಭವಾನಿ 
ಯನ್ನು ಪೂಜಿಸಿ, ಭವಾನೀಶ್ವರನನ್ನು ವಸ್ತ್ರಗಳಿಂದಲ್ರೂ, ರತ್ನಾಭರಣಗಳಿಂದಲೂ, 
ಬಹುಬಗೆಗಳಾದ ನೈನೇದ್ಯಗಳಿಂದಲೂ, ಪುಸ್ಪಗಳಿಂದಲೂ, ಧೂಪಗಳಿಂದಲೂ,, 
ವೀಪಾವಳಿಗಳಿಂದಲೂ ಪೂಜಿಸಬೇಕು. 


ಏಕನಷ್ಮಿಕಮೋಕಧ್ಯಾಯಃ ೨೪೧ 


ಸಮಸ್ತ್ರಮರ್ಚಿತಂ ತೇನ ತ್ರೈಲೋಕ್ಕಂ ಸಚರಾಚರಂ । 
ಭವಾನೀಶಂಕರೌ ಕಾಶ್ಯಾಮರ್ಚಿತೌ ಶ್ರದ್ಧಯಾತು ಯೈಃ ॥೧೨೫॥ 
ಚೈತ್ರಾಸ್ಟಮ್ಯಾಂ ಮಹಾಯಾತ್ರಾಂ ಭವಾನ್ಯಾಃ ಕಾರಯೇತ್ಸುಧೀಃ । 


ಅಷ್ಟಾಧಿಕಾಃ ಪ್ರಕರ್ತವ್ಯಾಃ ಶತಕೃತ್ವಃ ಪ್ರದಕ್ಸಿಣಾಃ ॥ ೧೨೬ ॥ 
ಪ್ರದಕ್ಸಿಣೇಕೃತಾ ತೇನ ಸಪ್ತದ್ಧೀಪನತೀ ಮಹೀ । 

ಸಶೈಲಾ ಸಸಮುದ್ರಾ ಚ ಸಾಶ್ರಮಾ ಚ ಸಕಾನನಾ ॥ ೧೨೭॥ 
ಅಷ್ಟೌ ಪ್ರದಕ್ಷಿಣಾ ದೇಯಾಃ ಪ್ರತ್ಯಹಂ ತುಸ್ಚಿತತ್ಪರೈಃ । 

ನಮನೀಯ್‌ೌ ಪ್ರಯತ್ನೇನ ಭವಾನೀಶಂಕರೌ ಸದಾ ॥ ೧೨೮ ॥ 


ಭಕ್ತಾನಾಂ ಕಾಮದಾ ನಿತ್ಯಂ ಭವಾನೀವಾಸಸಾಂಪ್ರದಾ । 

ಅತೋ ಭವಾನೀ ಸಂಪೂಜ್ಯಾ ಕಾಶ್ಯಾಂ ತೀರ್ಥನಿನಾಸಿಭಿಃ ॥ ೧೨೯% 
ಯೋಗಕ್ಟೇಮಂ ಸದಾ ಕುರ್ಯಾದ್ಭವಾನೀ ಕಾಶಿವಾಸಿನಾಂ । 
ತಸ್ಮಾದ್ಭನಾನೀ ಸಂಸೇವ್ಯಾ ಸತತಂ ಕಾಶಿವಾಸಿಭಿಃ ॥ ೧೩೦ ॥ 


೧೨೫. ಯಾರು ಕಾಶಿಯಲ್ಲಿ ಶ್ರದ್ಧೆಯಿಂದ ಭವಾನೀಶಂಕರರನ್ನು ಪೂಜಸಿ 
ರುವರೊ, ಅವರಿಂದ ಚರಾಚರಗಳಿಂಡೊಡಗೂಡಿದ ಬ್ರಹ್ಮಾಂಡವೆಲ್ಲವೂ ಪೂಜಿತ 
ವಾಯಿತೆಂದು ತಿಳಿಯಬೇಕು. 

೧೨೬. ಚೈತ್ರಮಾಸದ ಶುಕ್ಲಾಷ್ಟಮಿಯ ದಿನದಲ್ಲಿ ಭವಾನೀದೇವಿಗೆ. 
ಪ್ರಾಜ್ಞ ನಾದವನು ಮಹೋತ್ಸವವನ್ನು ಮಾಡಿಸಬೇಕು. ಆಗ ಒಂದುನೂರೆಂಟು 
ಪ್ರದಕ್ಷಿಣೆಗಳನ್ನು ಶ್ರದ್ಧೆಯಿಂದ ಮಾಡಬೇಕು. 

೧೨೭. ಅಂತಹವನು ಪರ್ವತಗಳು, ಸಮುದ್ರಗಳು, ಆಶ್ರಮಗಳು ಮತ್ತು 
ಅರಣ್ಯಗಳನ್ನೊಳಕೊಂಡು ಸಪ್ತದ್ವೀಪಗಳಿಂದ ಕೂಡಿದ ಸಮಸ್ತ ಭೂಮಂಡಲ 
ವನ್ನೂ ಪ್ರದಕ್ಸಿಣೆಮಾಡಿದ ಪುಣ್ಯವನ್ನು ಪಡೆಯು ವನು. 

೧೨೮. ಭವಾನೀಶ್ವರರನ್ನು ಸಂತೋಷಗೊಳಿಸುವ ಅಪೇಕ್ಸೆಯುಳ್ಳವರು 
ಪ್ರತಿದಿನವೂ ಎಂಟು ಪ್ರದಕ್ಸಿಣೆಗಳನ್ನರ್ಪಿಸಬೇಕು. ಮತ್ತು ನಿರಂತರವಾಗಿ 
ಪ್ರಯತ್ನದಿಂದ ನಮಸ್ಕಾರಗಳನ್ನು ಮಾಡುತ್ತಿರಬೇಕು. 

೧೨೯. ಭವಾನೀದೇವಿಯೇ ನಿತ್ಯವೂ ಭಕ್ತರಿಗೆ ಸಕಲಾಪೇಕ್ಸಿತಗಳನ್ನೂ, 
ವಾಸಗೃಹಗಳನ್ನೂ ಕೊಡುತ್ತಿರುವಳು. ಆದುದರಿಂದ ಕಾಶಿಯ ತೀರ್ಥಗಳಲ್ಲಿ 
ವಾಸಮಾಡಲಿಚ್ಛಿಸುವವರು ಆಕೆಯನ್ನು ಪೂಜಿಸುತ್ತಿರಬೇಕು. 

೧೩೦. ಭವಾನಿಯೇ ಕಾಶೀಕ್ಬೇತ್ರವಾಸಿಗಳ ಯೋಗಕ್ಸೇಮವನ್ನು ನಿತ್ಯವೂ 
ನಿರ್ವಹಿಸುತ್ತಿರುವಳು. ಆದುದರಿಂದ ಭವಾನಿಯೇ ನಿತ್ಯವೂ ಕಾಶೀವಾಸಿಗಳಿಗೆ 
ಸಂಸೇವ್ಯಳಾಗಿರುವಳು. 


೨೪೨ ಶ್ರೀ ಸ್ಮಾಂದಮಹಾಪುರಾಣಂ 


ಭಿಕ್ಸಣೀಯಾ ಸದಾ ಭಿಕ್ಸಾ ಭಿಕ್ಸುಣಾ ಮೋಕ್ಸಕಾಂಕ್ಸಿಣಾ । 

ಯತೋ ಭಿಕ್ಸಾಪ್ರದಾ ಕಾಶ್ಯಾಂ ವಿಶ್ವೇಶಸ್ಯ ಕುಟುಂಜಬಿನೀ ॥ ೧೩೧ ॥ 
ಗೃಹಮಧ್ಯೇಂತ್ರ ವಿಶ್ವೇಶೋ ಭವಾನೀ ತತ್ಯುಟುಂಜಿನೀ | 

ಸರ್ವೇಭ್ಯಃ ಕಾಶಿಸಂಸ್ಥೇಭ್ಯೋ ಮೋಕ್ಬ ಭಿಕ್ಸಾಂ ಪ್ರಯಚ್ಛತಿ ॥ ೧೩೨ ॥ 
ದುಪ್ರಾಪಮಸಿ ಯತ್ಕಿಂಚಿತ್ಯಾಶೀಕ್ಬೇತ್ರನಿವಾಸಿನಾಂ I 

ತತ್ಸುಪ್ರಾಪ್ಯಂ ಕರೋತ್ಯೇನ ಭವಾನೀ ಪೂಜಿತಾ ನೃಭಿಃ ॥ ೧೩೩ ॥ 
ಕುರ್ಯಾಜ್ಞಾಗರಣಂ ರಾತ್ರೌ ಮಹಾಷ್ಟಮ್ಯಾಂ ಪ್ರತೀ ನರಃ । 
ಸ್ರಾತರ್ಭವಾನೀಮಭ್ಯರ್ಚ್ಯ ಪ್ರಾಪ್ಲುಯಾದ್ವಾಂಛಿತಂ ಫಲಂ ॥ ೧೩೪ ॥ 
ಶುಕ್ರೇಶಾತ್ಸಶ್ಚಿಮಾಶಾಯಾಂ ಭವಾನೀಂ ಯೋಂಭಿವೀಕ್ಬಶೇ । 


ಸರ್ವೇ ಮನೋರಥಾಸ್ತೃಸ್ಯ ಸಿದ್ಧ $೦ತೀಹ ನ ಸಂಶಯಃ ॥ ೧೩೫ ॥ 
ಕಾಶ್ಯಾಂ ಸದೈವ ವಸ್ತವ್ಯಂ ಸ್ನಾತವ್ಯೋತ್ತರವಾಹಿನೀ । 
ಭವಾನೀಶಂಕರೌ ಸೇವ್ಯೌ ಪ್ರಾಪ್ರನ್ಯೇ ಭುಕ್ತಿಮುಕ್ತಿಕೇ ॥ ೧೩೬ ॥ 











೧೩೧. ಕಾಶೀಕ್ಷೇತ್ರದಲ್ಲಿ ವಿಶ್ವೇಶ್ವರನ ಅರ್ಧಾಂಗಿಯಾದ ಅನ್ನಪೂರ್ಣೆಯೇ 
ಎಲ್ಲರಿಗೂ ಭಿಕ್ಸೆಯನ್ನು ನೀಡುತ್ತಿರುವಳಾದುದರಿಂದ ಮೋಕ್ಬಕಾಂಕ್ಸಿಗಳಾದ 
ಭಿಕ್ಟುಗಳು ಯಾವಾಗಲೂ ಭಿಕ್ಸೆಯನ್ನೇ ಅವಲಂಬಿಸಿರಬೇಕು. 

೧೩.೨. ಅಂತರ್ಗ್ಯಹದ ಮಧ್ಯದಲ್ಲಿ ವಿಶ್ವೇಶ್ವರನು ನೆಲಸಿರುವನು. ಭವಾ 
ನಿಯೇ ಅವನಿಗೆ ಕುಟುಂಬಿನಿಯಾಗಿರುವಳು. ಆಕೆಯೇ ಕಾಶೀಕ್ಷೇತ್ರವಾಸಿ 
ಗಳಾದ ಸಕಲರಿಗೂ ಮೋಕ್ಸಭಿಕ್ಟೆಯನ್ನು ನೀಡುತ್ತಿರುವಳು. 

೧೩೩. ಕಾಶೀಕ್ಸೇತ್ರದಲ್ಲಿ ವಾಸಮಾಡುವ ಜನರಿಗೆ ಎಂತಹ ದುಷ್ಬ್ರಾ 
ವಸ್ತುವಾದರೂ ಅವರಿಂದ ಪೂಜಿತಳಾದ ಭವಾನಿಯು ಅದನ್ನು ಸುಲಭಸಾಧ್ಯ 
ವಾಗುವಂತೆ ಮಾಡುವಳು. 

೧೩೪. ವ್ರತವನ್ನು ಕೈಕೊಂಡ ಮಾನವಗು ಮೇಲೆ ಹೇಳಿದ ಮಹಾಷ್ಟ 
ಮಿಯ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು. ಮಾರನೆಯ ಪ್ರಾತಃ 
ಕಾಲದಲ್ಲಿ ಭವಾನಿಯನ್ನು ಪೂಜಿಸಲು ವಾಂಛಿತಫಲವನ್ನು ಪಡೆಯುವನು. 

೧೩೫. ಶುಕ್ರೇಶ್ವರನಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಭವಾನಿಯ ದರ್ಶನವನ್ನು 
ಯಾವನು ಮಾಡುವನೊ, ಅವನ ಸಕಲ ಮನೋರಥಗಳೂ ಸಿದ್ಧಿಸುವುದರಲ್ಲಿ 
ಸಂದೇಹವೇ ಇರುವದಿಲ್ಲ. 

೧೩೬. ಮನುಷ್ಯನಾಗಿ ಹುಟ್ಟಿದವನು ಯಾವಾಗಲೂ ಕಾಶಿಯಲ್ಲಿಯೇ 
ವಾಸಮಾಡಬೇಕು.  ಉತ್ತರವಾಹಿಪಿಯಾದ ಗಂಗೆಯಲ್ಲಿ ಸ್ನಾನವನ್ನು ಮಾಡ 
ಜೇಕು. ಭವಾನೀಶಂಕರರನ್ನು 'ಸೇವಿಸಬೇಕು. ಮತ್ತು ಭುಕ್ತಿಮುಕ್ತಿಗಳೆರ 
ಡನ್ನೂ ಸಾಧಿಸಿಕೊಳ್ಳಬೇಕು. 





ಏಕಸಹ್ಮಿತನೋ9ಧ್ಯಾಯಃ ೨೪ಷ್ಟಿ 


ಮಾತರ್ಭವಾನಿ ತನ ಪಾದರಜೋ ಭವಾನಿ 
ಮಾತರ್ಭವಾನಿ ತನ ದಾಸತರೋ ಭವಾನಿ । 
ಮಾತರ್ಭವಾನಿ ನ ಭವಾನಿ ಯಥಾ ಭನೇಸ್ಮಿನ್‌ 


ತ್ವದ್ಭಾಗ್ಬವಾನ್ಯನುದಿನಂ ನ ಪುನರ್ಭವಾನಿ ॥ ೧೩೭ ॥ 
ತಿಸ್ಮತಾ ಗಚ್ಛತಾ ವಾಪಿ ಸ್ವಪತಾ ಜಾಗ್ರತಾಸಿ ವಾ। 
ಅಯಂ ಮಂತ್ರಃ ಸದಾ ಜಪ್ಯಃ ಸುಖಾಸ್ತ್ರ್ಯೈ ಕಾಶಿವಾಸಿನಾ ॥ ೧೩೮ ॥ 


ಈಶಾನತೀರ್ಥಂ ತತ್ರೈವ ಭವಾನೀತೀರ್ಥಸನ್ನಿಧೌ । 

ತತ್ರ ಸ್ನಾತೋ ಯ ಈಶಾನಮರ್ಚಯೇನ್ನ ಸ ಜನ್ಮಭಾಕ್‌ ॥ ೧೩೯॥ 
ಜ್ಞಾನತೀರ್ಥಂ ಚ ತತ್ರೈವ ಜ್ಞಾನದಂ ಸರ್ವದಾ ನೃಣಾಂ । 
ಕೃತಾಭಿಸೇಕಸ್ತತ್ತೀರ್ಥೇ ದೃಷ್ಟ್ಯಾ ಜ್ಞಾನೇಶ್ವರಂ ಶಿವಂ ॥ ೧೪೦ ॥ 
ಜ್ಞಾ ನನಾಪೀಸಮಿಾಪಸ್ಫೋ ಜ್ಞಾನೇಶೋ ಯೈಃ ಸಮರ್ಜಿತಃ । 

ಜ್ಞಾ ನಭ್ರಂಶೋ ನ ತೇಷಾಂ ಸ್ಕಾದಪಿ ಪಂಚತ್ವಮೃಚ್ಛತಾಂ novor 
ಶೈಲಾದಿತೀರ್ಥಂ ತತ್ರೈವ ಪರಮರ್ದಿಪ್ರಕಾಶಕಂ | 

ತತ್ರ ಶ್ರಾದ್ಧಾದಿಕಂ ಕೃತ್ವಾ ದತ್ವಾ ದಾನಂ ಸ್ವಶಕ್ತಿತಃ ॥ ೧೪೨ ॥ 

೧೩೭. ತಾಯಿಯೆ ಭವಾಥಿ! ನಾನು ಎಂದಿಗೂ ನಿನ್ನ ಪಾದಕಮಲಗಳ 
ಧೂಳಿಯಾಗಿರುವಂತೆ ಅನುಗ್ರಹಿಸು. ನಿನ್ನ ದಾಸರಿಗೆ ದಾಸನಾಗಿರುವ 
ಭಾಗ್ಯವನ್ನು ಕೊಡು. ಮಾತೆಯೆ! ಈ ಸಂಸಾರದಲ್ಲಿ ಪುನಃ ಬಂಧನವನ್ನು 
ಅನುಭನಿಸದಂತೆ ಮಾಡುವ ನಿನ್ನ ಭಕ್ತಿಯನ್ನು ನನಗೆ ಅನುದಿನವೂ ಉಂಟು 
ಮಾಡುತ್ತಿರು. ಈ ದೇಹವಳಿದ ಮೇಲೆ ನನಗೆ ಮತ್ತೊಂದು ಜನ್ಮವು ಬಾರದಿರಲಿ. 

೧೩೮. ಕಾಶೀನಿವಾಸಿಯಾದವನು ಇಹಪರಗಳಲ್ಲಿ ಸೌಖ್ಯಗಳನ್ನು ಪಡೆಯ 
ಬೇಕಾದರೆ ಈ ಮಂತ್ರವನ್ನು ನಿಂತಾಗಲೂ, ನಡೆಯುವಾಗಲೂ, ನಿದ್ರಿಸು 
ವಾಗಲೂ, ಎಚ್ಚೆತ್ತಿರುವಾಗಲೂ ಸರ್ವಕಾಲಗಳಲ್ಲಿಯೂ ಜಸಿಸುತ್ತಿಗಬೇಕು. 

೧೩೯. ಆ ಭವಾನೀತೀರ್ಥದ ಸನ್ಸಿಧಿಯಲ್ಲಿಯೇ ಈಶಾನತೀರ್ಥವಿರುವುದು. 
ಅದರಲ್ಲಿ ಸ್ನಾನವನ್ನು ಮಾಡಿ ಈಶ್ವರನನ್ನು ಅರ್ಚಿಸಿದವನು ಪುನರ್ಜನ್ಮವನ್ನು 
ಪಡೆಯುವುದಿಲ್ಲ. 

೧೪೦. ಅಲ್ಲಿಯೇ ಮನುಷ್ಯರಿಗೆ ಸರ್ವಕಾಲಗಳಲ್ಲಿಯೂ ಜ್ಞಾನವನ್ನು 
ಕೊಡುವ ಜ್ಞಾನತೀರ್ಥವಿರುವುದು. ಆ ತೀರ್ಥದಲ್ಲಿ ಸ್ನಾನವನ್ನುಮಾಡಿಕೊಂಡು 
ಜ್ಞಾ ನೇಶ್ವರರೂಪಿಯಾದ ಶಿವನನ್ನು ಸಂದರ್ಶಿಸಬೇಕು. 

೧೪೧. ಜ್ಞಾನವಾಪಿಯ ಸಮೀಪದಲ್ಲಿರುವ ಜ್ಞಾನೇಶ್ವರನನ್ನು ಯಾರು. 
ಚೆನ್ನಾಗಿ ಅರ್ಚಿಸುವಕೊ, ಅವರಿಗೆ ಮರಣಕಾಲದಲ್ಲಿಯೂ ತತ್ತ್ವಜ್ಞಾನದ 
ಭ್ರೃಂಶವುಂಟಾಗುವುದಿಲ್ಲ. 

೧೪೨. ಅಲ್ಲಿಯೇ ಮಹಾವೈಭವವನ್ನು ಪ್ರಕಾಶಗೊಳಿಸುತ್ತಿರುವ ಶೈಲಾ 


೨೪೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ತೈಲಾದೀಶ್ವರಮಾಲೋಕ್ಯ ಜ್ಞಾ ನವಾಸ್ಯಾ ಉದಗ್ಗಿಶಿ । 
ಲಭೇದ್ಗಣತ್ವಸದನೀಂ ನಾತ್ರ ಕಾರ್ಯಾ ವಿಚಾರಣಾ ॥ ೧೪೩ ॥ 
ನಂದತೀರ್ಥಾದವಾಸ್ಯಾಂ ತು ವಿಷ್ಣು ತೀರ್ಥಂ ಪರಂ ಮಮ | 

ತತ್ರ ಪಿಂಡಾನ್ವಿನಿರ್ವಾಪ್ಯ ಪಿತ್ಯೂಣಾಮುನೃಣೋ ಭವೇತ್‌ ॥ ೧೪೪ ॥ 
ವನಿಷ್ಣುತೀರ್ಥೇ ಕೃತಸ್ನಾನೋ ಯೋ ಮಾಂ ವಿಷ್ಣುಂ ನಿಲೋಕಯೇತ್‌ | 
ವಿಶ್ಚೇಶಾದ್ಧಕ್ಸಿಣೇ ಸಾರ್ಶ್ವೇ ವಿಷ್ಣುಲೋಕಂ ಸ ಗಚ್ಛತಿ ॥ ೧೪೫ ॥ 
ಯಃ ಪ್ರತ್ಯೇಕಾದಶೀಂ ಪ್ರಾಪ್ಯ ಶಯನೀಂ ಬೋಧಿಸೀಂ ತಥಾ | 
ಕುರ್ಯಾಜ್ಜಾಗರಣಂ ರಾತ್ರೌ ಮಮ ಮೂರ್ತಿಸನಿಎಾಪತಃ ೫ ೧೪೬॥ 
ಪ್ರಾತಃ ಸಮರ್ಚ್ಯ ಮಾಂ ಭಕ್ತ್ಯಾ ಭೋಜಯಿತ್ವಾ ದ್ವಿಜಾನಪಿ । 

ದತ್ಕಾ ಗಾಃ ಕಾಂಚನಂ ಭೂಮಿಂ ನ ಭೂಯೋ ಭೂಮಿಭಾಗ್ಭ್ಛ ನೇತ್‌ i 
ಕೃತ್ವಾ ತತ್ರ ನ್ರತೋತ್ಸರ್ಗಂ ವಿತ್ತಶಾಶ್ಯನಿ ವರ್ಜಿತಃ । 

ಸಂಯಗ್ಹ್ರತಫಲಂ ಧೀಮಾನ್ಭ್ರಾಪ್ನೋತ್ಕೇವ ಮಮಾಜ್ಞಯಾ ॥ ೧೪೮ ॥ 
ತೀರ್ಥವಿರುವುದು. ಅಲ್ಲಿ ಶಾ ತ್ರಾದ್ಧಾದಿ ಪಿತೃಕಾರ್ಯಗಳನ್ನು ನೆರವೇರಿಸಬೇಕು. 
ಮತ್ತು ಶಕ್ತಿಗನುಸಾರವಾಗಿ `ದಾಧೆವನ್ನು ಸಸತಜೇಕು. 

೧೪೩. ಜ್ಞಾನವಾಪಿಗೆ ಉತ್ತರದಿಕ್ಕಿನಲ್ಲಿರುವ ಶೈ ಲಾದೀಶ್ವರನನ್ನು ನೋಡಲು 
ತಿವಗಣಗಳ ಪದವಿಯನ್ನು ಹೊಂದುವನು ಈ ವಿಷಯದಲ್ಲಿ ಸಂದೇಹಪಡ 
ಬೇಕಾದ ಆವಶ್ಯಕವಿಲ್ಲ. 

೧೪೪, ಈ ನಂದತೀರ್ಥಕ್ಕೆ ದಕ್ಷಿಣದಲ್ಲಿ ನನಗೆ ಪ್ರಿಯವಾದ ನಿಷ್ಣು ತೀರ್ಥ” 
ವಿರುವುದು. ಅಲ್ಲಿ ಪಿಂಡಗಳನ್ನು ಅರ್ಪಿಸಲು ಮನುಷ್ಯನು ಪಿತೃ ಖುಣದಿಂದ 
ಮುಕ್ತ ನಾಗುವನು. 

೧೪೫. ವಿಷ್ಣುತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ವಿಶ್ವೇಶ್ವರನಿಗೆ 
ದಕ್ಷಿಣಪಾಶ್ವ ೯ದಲ್ಲಿರುವ ಮಹಾವಿಷ್ಣುವಾದ ನನ್ನನ್ನು ಯಾವನು ನೋಡುನನ್ನೊ 
ಅವನು ವೈಕುಂಠಲೋಕವನ್ನೇ ಸೇರುವನು. 

೧೪೬-೧೪೭. ಯಾವನು ಪ್ರತಿವರ್ಷದಲ್ಲಿಯೂ ಉತ್ನಾ ನೈ ಕಾದಿ ಮತ್ತು 
ಶಯನೈಶಕಾದಶಿಗಳು ಪ್ರಾಪ್ತ್ರವಾಗಲು ರಾತ್ರಿ 'ಯಲ್ಲಿ ಜಾಗರಣೆಯನ್ನು ಮಾಡಿ 
ನನ್ನ ಮೂರ್ತಿಯ ಸೆಮಾಪದಲ್ಲಿಯೇ ಇದ್ದು, ಮಾರನೆಯ ಪ್ರಾತಃಕಾಲದಲ್ಲಿ 
ತನ್ನನ್ನು ಭಕ್ತಿಯಿಂದ ಪೂಜಿಸಿ ಬ್ರಾಹ್ಮಣಿಂಗೆ ಭೋಜನವನ್ನು ಮಾಡಿಸಿ, 
ಗೋವುಗಳನ್ನೂ ಹಿರಣ್ಯ ವನ್ನೂ, ಭೂಮಿಯನ್ನೂ ದಾನಮಾಡುವನೊ, ಅವನು 
ಪುನಃ ಭೂಲೋಕದಲ್ಲಿ ಜನ್ಮವನ್ನು ತಾಳುವುದಿಲ್ಲ. 

೧೪೮. ಅಲ್ಲಿ ದ್ರ ದ್ರವ್ಯರೋಭವನ್ನು ಬಿಟ ಕ್ವವನಾಗಿ ವ್ರತದ ಉದ್ಯಾಪನೆಯನ್ನು 
ಮಾಡಿದ ಮನುಷ್ಯನು ನನ್ನ ಆಜ್ಞೆಯಂತೆ ಬಿದ್ದಿ ) ವಂತನಾಗಿ ವ್ರತವನ್ನು 
ಸಾಂಗೋಪಾಂಗವಾಗಿ ಮಾಡಿದ ಫಲವನ್ನು ನಡೆಯುವನು. 


ಏಕಸಹ್ಮಿತಮೋ$ಧ್ಯಾಯಃ ೨೪೫ 


ಮಮ ತೀರ್ಥಾದವಾಚ್ಯಾಂ ತು ತೀರ್ಥಂ ಪೈತಾಮಹಂ ಶುಭಂ । 

ತತ್ರ ಶ್ರಾವ್ಮವಿಧಾನೇನ ತರ್ಪಯಿತ್ವಾ ಪಿತಾಮಹಾನ್‌ ॥ ೧೪೯॥ 
ಪಿತಾಮಹೇಶ್ವರಂ ಲಿಂಗಂ ಬ್ರಹ್ಮನಾಲೋಪರಿಸ್ಥಿತಂ 1 

ಪೂಜಯಿತ್ವಾ ನರೋ ಭಕ್ತ್ಯಾ ಬ್ರಹ್ಮಲೋಕನುವನಾಪ್ನ್ನುಯಾತ್‌ ॥ ೧೫೦ ॥ 
ಬ್ರಹ್ಮಸ್ರೋತಃ ಸಮಿಾಸೇ ತು ಕೃತಂ ಕರ್ಮ ಶುಭಾಶುಭಂ । 


ಪರಾಮಕ್ಸ್ಟಯತಾಮೇತಿ ಶುಭಮೇನ ತತಶ್ಚರೇತ್‌ ॥ ೧೫೧ ॥ 
ಅತ್ಯಲ್ಪಮಪಿ ಯತ್ಕರ್ಮ ಕೃತಮತ್ರ ಶುಭಾಶುಭಂ । 

ಪ್ರಲಯೇಃಪಿ ನ ತಸ್ಯಾಸ್ತಿ ಪ್ರಲಯೋ ಮುನಿಸತ್ತಮ ॥ ೧೫೨ ॥ 
ನಾಭಿತೀರ್ಥನಿಂದಂ ಪ್ರೋಕ್ತಂ ನಾಭಿಭೂತಂ ಯತಃ ಕ್ಸಿತೇಃ | 

ಅಪಿ ಬ್ರಹ್ಮಾಂಡಗೋಲಸ್ಯ ನಾಭಿರೇಷಾ ಶುಭೋಡಯಾ ॥ ೧೫೩% 


ಸ ಮಾಣಿಕರ್ಣಿಕೇಯಾಯಂ ನಾಭಿರ್ಗಾಂಭೀರ್ಯಭೂಮಿಕಾ। 
ಬ್ರಹ್ಮಾಂಡಗೋಲಕಂ ಸರ್ವಂ ಯಸ್ಕಾಮೇತಿ ಲಯೋದಯಂ ॥ ೧೫೪ ॥ 


೧೪೯. ನನ್ನ ತೀರ್ಥದ ದಕ್ಷಿಣದಿಕ್ಕಿಗೆ ಪವಿತ್ರವಾದ ಬ್ರಹ್ಮತೀರ್ಥವಿರ 
ವುದು. ಅಲ್ಲಿ ಶ್ರಾದ್ಧಕಾರ್ಯಗಳನ್ನು ಮಾಡಿ ಫಿತಾಮಹರೆಲ್ಲರನ್ನೂ ತೃಪ್ತಿ 
ಗೊಳಿಸಬೇಕು. 

೧೫೦. ಬ್ರಹ್ಮನಾಳದ ಮೇಲೆ ಪ್ರತಿಷ್ಠಿತವಾಗಿರುವ ಪಿತಾಮಹೇಶ್ವರ 
ಲಿಂಗವನ್ನು ಭಕ್ತಿಯಿಂದ ಪೂಜೆಮಾಡಿದ ಮನುಷ್ಯನು ಬ್ರಹ್ಮಲೋಕವನು 
ಪಡೆಯುವನು. 

೧೫೧. ಈ ಪಿತಾಮಹತೀರ್ಥದ ಸಮಾಸದಲ್ಲಿ ಮಾಡಿದ ಶುಭಾಶುಭಕರ್ಮ 
ಗಳೆಲ್ಲವೂ ಅತ್ಯಂತ ಅಕ್ಸಯಗುಣಿತಗಳಾಗುವುವು. ಆದುದಗಿಂದ ಅಲ್ಲಿ ನಿತ್ಯವೂ 
ಶುಭಕಾರ್ಯಗಳನ್ನೇ ಮಾಡಬೇಕು. 

೧೫೨. ಮುನಿವರ್ಯನೆ! ಇಲ್ಲಿ ಶುಭವಾಗಲಿ, ಅಶುಭವಾಗಲಿ, ಮಾಡ 
ಲ್ಪಟ್ಟ ಅತ್ಯಲ್ಪವಾದ ಕಾರ್ಯವಾದರೂ, ಅದು ಅನಂತಗುಣಿತವಾಗಿ ಅದರ 
ಫಲಕ್ಕೆ ಪ್ರಳಯಕ್‌ಲದಲ್ಲಿಯೂ ನಾಶವುಂಟಾಗುವುದಿಲ್ಲ. 

೧೫೩. ಈ ತೀರ್ಥವು ಭೂಮಂಡಲಕ್ಕೆ ನಾಭಿಯಂತಿರುವುದರಿಂದ ಇದಕ್ಕೆ 
ನಾಭಿತೀರ್ಥವೆಂದೇ ಹೆಸರಾಗಿರುವುದು. ಅಷ್ಟೇ ಅಲ್ಲದೆ ಮಂಗಳಾಸ್ಪದವಾದ 
ಈ ಸ್ಥಳವು ಸಕಲಬ್ರಹ್ಮಾಂಡಕ್ಕೂ ನಾಭಿಯಾಗಿರುವುದು. 

೧೫೪. ಗಾಂಭೀರ್ಯಕ್ಕೆ ನೆಲೆಮನೆಯಾದ ಈ ನಾಭಿತೀರ್ಥವು ಮಣಿ 
.ಕರ್ಣಿಕೆಯ ಜಲದಿಂದಲೇ ಕೂಡಿರುವುದು. ಇದರಲ್ಲಿಯೇ ಬ್ರಹ್ಮಾಂಡದ ಗೋಳಕ 
ವೆಲ್ಲವೂ ಲಯವನ್ನೂ ಉದ್ಭವವನ್ನೂ ನಡೆಯುತ್ತಿರುವುದು. 


೨೪೬ ಶ್ರೀ ಸ್ಕಾಂದಮ ಹಾಫುರಾಣಂ 


ಬ್ರಹ್ಮನಾಲಂ ಪರಂ ಶೀರ್ಥಂ ತ್ರಿಷು ಲೋಕೇಷು ವಿಶ್ರುತಂ । 


ತತ್ಸಂಗನೇ ನರಃ ಸ್ನಾತ್ವಾ ಕೋಟಜನ್ನ: ಮಲಂ ಹರೇತ್‌ ॥ ೧೫೫ ॥ 
ಬ್ರಹ್ಮನಾಲೇ ಪತೇದ್ಯೆ pa ಕೀಕಸೆಮಾತ್ರ ಕಂ! 
ಬ್ರಹ್ಮಾಂಡಮಂಡಸಾಂತಸ್ತೇ ನ ನಿಶಂತಿ ಕದಾಚನ ॥ ೧೫೬ 1 
ತತೋ ಭಾಗೀರಥೇಸ್ತೀರ್ಥಂ ಬ್ರಹ್ಮನಾಲಾಚ್ಚ ದಕ್ಷಿಣೇ । 

ತತ್ರ ಸ್ನಾತ್ವಾ ನರಃ ಸಂಯಜ್ಮುಚ್ಯತೇ ಬ್ರಹ್ಮಹತ್ಯಯಾ ॥ ೧೫೭ ॥ 
ಭಾಗೀರಥೀಶ್ವರಂ ಲಿಂಗಂ ಸ್ವರ್ಗದ್ಧಾರಸ್ಯ ಸನ್ನಿಧೌ | 
ದರ್ಶನಾದ್ಬ್ರಹ್ಮಹತ್ಯಾಯಾಃ ಪುರಶ್ಚರಣಮುಚ್ಯತೇ ॥ ೧೫೮ ॥ 
ಅಶುಭಾಂ ಗತಿಮಾಪನ್ನಾ ಯಸ್ಯ ಪೂರ್ವೇ ಪಿತಾಮಹಾಃ । 

ತೇನ ಭಾಗೀರಥೀತೀರ್ಥೇ ತರ್ಪಣೇಯಾಃ ಪ್ರಯತ್ನತಃ ॥ ೧೫೯ ॥ 


ತತ್ರ ಭಾಗೀರಥೇ ತೀರ್ಥೇ ಶ್ರಾ ದೃ 0 ಕೃತ್ವಾ ವಿಧಾನತಃ । 
ಬ್ರಾಹ್ಮಣಾನ್ಭೊ €ಜಯಿತ್ವಾ ಜಂ ್ರಿಹ್ಮಲೋಕೇ ನಯೇತ್ವಿತ್ಕೂನ್‌ ॥೧೬೦॥- 


i 


೧೫೫, ಬಳಿಕ ಮೂರುಲೋಕಗಳಲ್ಲಿಯೂ ಪ್ರಖ್ಯಾತಿಯನ್ನು ಪಡೆದಿರುವ 
ಬ್ರಹ್ಮನಾಳನೆಂಬ ತೀರ್ಥವಿರುವುದು. ಅದರಲ್ಲಿ ಮನುಷ್ಯನು ಸ್ನಾನವನ್ನು 
ಮಾಡಲು ಕೋಟಜನ್ಮಗಳಲ್ಲಿ ಸಂಚಿತಗಳಾದ ಪಾಪಗಳನ್ನು ಕಳೆದುಕೊಳ್ಳು ನನು. 

೧೫೬. ಯಾರ ದೇಹದ ಒಂದು ಅಸ್ಥಿಮಾತ್ರವಾದರೂ ಬ್ರಹ್ಮನಾಳತೀರ್ಥ 
ದಲ್ಲಿ ವಿಸರ್ಜಿಸಲ್ಪಡುವುದೊ, ಅವರು ಎಂದಿಗೂ ಬ್ರಹ್ಮಾಂಡದೊಳಗಿನ ಯಾವ 
ಲೋಕಗಳಲ್ಲಿಯೂ ಜನ್ಮವನ್ನು ಪಡೆಯುವುದಿಲ್ಲ. 

೧೫೭. ಈ ಬ್ರಹ್ಮನಾಳದ ದಕ್ಷಿಣದಲ್ಲಿಯೇ ಭಾಗೀರಥೀತೀರ್ಥವಿರುವುದು. 
ಅಲ್ಲಿ ವಿಧ್ಯುಕ್ತರೀತಿಯಿಂದ ಸ್ನಾನವನ್ನು ಮಾಡಿದ ಮಾನವನು ಬ್ರಹ್ಮಹತ್ಕೆಯ. 
ಮಹಾಪಾತಕದಿಂದಲೂ ಬಿಡುಗಡೆಯನ್ನು ಹೊಂದುವನು. 

ಬ್ರಹ್ಮಹತ್ಯೆಯನ್ನು ದರ್ಶನಮಾಡಿದವರ ಶುದ್ಧಿಗಾಗಿ ಸ್ವರ್ಗದ್ವಾರದೆ 
ಸನ್ನಿಧಾನದಲ್ಲಿರುವ ಭಾಗೀರಥೀಶ್ವರಲಿಂಗದ ನಾಮದ ಪುರಶ್ವರಣೆಯು ಶಾಸ್ತ್ರ 
ದಲ್ಲಿ ವಿಹಿತವಾಗಿರುವುದು. 

೧೫೯. ಯಾವ ಮಾನವನ ಪೂರ್ವಿಕರಾದ ಪಿತಾಮಹಾದಿಗಳು ದುರ್ಗತಿ 
ಯನ್ನು ಪಡೆದಿರುವಕೊ, ಆತನು ಪ್ರಯತ್ನಪೂರ್ವಕವಾಗಿ ಅವರ ಸದ್ಗತಿಗಾಗಿ 
ಭಾಗೀರಥೀತೀರ್ಥದಲ್ಲಿ ತರ್ಪಣಗಳನ್ನು ಕೊಡಬೇಕು. 

೧೬೦. ಆ ಭಾಗೀರಥೀತೀರ್ಥದಲ್ಲಿ ಕ್ರಮವಾಗಿ ಪಿಂಡಪ್ರದಾನಾದಿಗಳಿಂದೆ 

ಶ್ರಾದ್ಯಗಳನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದವನು ತನ್ನು 
ಪಿತೃ ತ್ನಗಳನ್ನು ಬ್ರಹ್ಮರೋಕಕ್ಕೆ ಕಳುಹಿಸಿಕೊಡುವನು. 


ಏಕಷಷ್ಮಿತನೋಕಧ್ಯಾಯಃ ೨೪೭ 


ತದ್ದಕ್ಪಿಣೇ ಮಹಾತೀರ್ಥಂ ಖುರಕರ್ತರಿಸಂಚ್ಞಿತಂ । 
ಗೋಲೋಕಾದಾಗತಾಭಿಶ್ಚ ಗೋಭಿರ್ಯತ್ಪುರಕೋಟಭಿಃ ॥ ೧೬೧ ॥ 
ಸ್ಮಪುಟೀಕೃತಭೂಭಾಗಂ ತತಸ್ತತ್ಸುರಕರ್ತರೀ । 


ತಸ್ಮಿಂಸ್ತೀರ್ಥೇ ಕೃತಸ್ನಾನಂ ಕೃತನಿಂಡೋದಕಕ್ರಿಯಃ ॥ ೧೬೨ ॥ 
ಖುರಕರ್ತರೀಶ್ವರಂ ಲಿಂಗಂ ದೃಷ್ಟ್ಯಾ ಗೋಲೋಕಮಾಸ್ಟ್ನಯಾತ್‌ । 
ಗೋಧನೈರ್ನ ವಿಮುಚ್ಯೇತ ತಲ್ಲಿಂಗಸ್ಯ ಸಮರ್ಚನಾತ್‌ ॥ ೧೬೩ ॥ 
ದಕ್ಸಿಣೇ ಖುರಕರ್ತರ್ಯಾ ಮಾರ್ಕಂಡಂ ತೀರ್ಥಮುತ್ತಮಂ ! 
ಕೃತಶ್ರಾದ್ಧವಿಧಾನಶ್ಚ ತಸ್ಮಿಂಸ್ತೀರ್ಥೇಂಘಹಾರಿಣಿ ॥ ೧೬೪ ॥ 
ಮಾರ್ಕಂಡೇಯೇಶ್ಚರಂ ಲಿಂಗಂ ದೃಷ್ಟ್ಟ್ವಾಯುರ್ದೀರ್ಥಮಾಪ್ರ್ನಯಾತ್‌ । 
ಬ್ರಹ್ಮತೇಜೊೋಇಭಿವೃದ್ಧಿ ೦ ಚ ಕೀರ್ತಿಂ ಚ ಪರಮಾಂ ಭುವಿ ॥ ೧೬೫ ॥ 
ವಸಿಷ್ಠತೀರ್ಥಂ ಪರಮಂ ಮುಹಾಪಾತಕನಾಶನಂ | 

ತರ್ಪ್ಷಯಿತ್ವಾ ಪಿತ್ಯೂಂಸ್ತೃತ್ರ ನಸಿಷ್ಕೇಶಂ ನಿಲೋಕ್ಕ ಚ ॥ ೧೬೬ ॥ 
ನರೋ ನ ಲಿಪ್ಯತೇ ಪಾಪೈಃ ಜನ್ಮತ್ರಯಸಮಾರ್ಜಿತೈಃ। 

ವಸಿಸ್ಟಲೋಕೇ ವಸತಿ ಬ್ರಹ್ಮತೇಜಃಸಮನ್ನಿತಃ ॥ ೧೬೭ ॥ 


೧೬೧-೧೬೩. ಅದಕ್ಕೆ ದಕ್ಷಿಣದಲ್ಲಿಯೇ ಖುರಕರ್ತರಿಯೆಂಒ ಹೆಸರಿನ 
ಮಹಾತೀರ್ಥವೊಂದಿರುವುದು. ಗೋಲೋಕದಿಂದ ಭೂಮಿಗೆ ಬಂದ ಗೋವು 
ಗಳ ಕೋಟಸಂಖ್ಯಾಕಗಳೂದ ಗೊರಸುಗಳಿಂದ ಶಿಧಿಲೀಕೃತವಾದ ಈ ಭೂಭಾಗಕ್ಕೆ 
ಆ ಕಾರಣದಿಂದಲೇ ಖುರಕರ್ತರಿಯೆಂಬ ಹೆಸರುಂಟಾಯಿತು. ಆ ತೀರ್ಥದಲ್ಲಿ 
ಸ್ನಾನವನ್ನು ಮಾಡಿ, ಪಿತೃಗಳಿಗೆ ಪಿಂಡಗಳನ್ನೂ, ತರ್ಪಣಗಳನ್ನೂ ಸಮರ್ಪಿಸಿ, 
ಖುರಕರ್ತರೀಶ್ವರನನ್ನು ನೋಡುವ ಮನುಷ್ಯನು ಗೋಲೋಕವನ್ನು ಹೊಂದು 
ವನು. ಆ ಶಿವಲಿಂಗವನ್ನು ಪೂಜೆಮಾಡುವುದರಿಂದ ಎಂದಿಗೂ ಗೋಧನವಿಹೀನ 
ನಾಗುವುದಿಲ್ಲ. 

೧೬೪-೧೬೫. ಖುರಕರ್ತರಿಯ ದಕ್ಷಿಣದಲ್ಲಿ ಉತ್ತಮವಾದ 
ಮಾರ್ಕಂಡೇಯ ತೀರ್ಥವಿರುವುದು. ಸಕಲ ಪಾತಕಗಳನ್ನೂ ಪರಿಹರಿಸುವ 
ಆ ತೀರ್ಥದಲ್ಲಿ ಶ್ರಾದ್ಧಕಾರ್ಯವನ್ನು ಮಾಡಿಕೊಂಡು ಮಾರ್ಕಂಡೇಯೇಶ್ವರವೆಂಬ 
ಲಿಂಗದ ದರ್ಶನವನ್ನು ಮಾಡಲು ಮನುಷ್ಯನು ಬಹುಕಾಲದ ಆಯುಷ್ಯವನ್ನೂ, 
ಬ್ರಹ್ಮತೇಜಸ್ಸಿನ ಅಭಿವೃದ್ಧಿಯನ್ನೂ, ಭೂಲೋಕದಲ್ಲಿ ಅಪರಿಮಿತವಾದ ಕೀರ್ತಿ 
ಯನ್ನೂ ಪಡೆಯುವನು. 

೧೬೬-೧೬೭. ಮಹಾಪಾತಕಗಳನ್ನೂ ನಾಶಗೊಳಿಸುವ ಶ್ರೇಷ್ಠವಾದ 
ವಶಿಷ್ಮತೀರ್ಥವಿರುವುದು. ಅಲ್ಲಿ ಪಿತೃಗಳಿಗೆ ತರ್ಪಣಗಳನ್ನಿತ್ತು ವಸಿಸ್ಫೇಶ್ವರನ 
ದರ್ಶನವನ್ನು ತೆಗೆದುಕೊಂಡು “ಮನುಷ್ಯನು ಮೂರುಜನ್ಮಗಳಲ್ಲಿ' ಸಂಪಾದಿಸಿದ 








೨೪೮ ಶ್ರೀ ಸ್ಥಾಂದಮಹಾಪುರಾಜಂ 


ತತ್ರೈನಾರುಂಧತೀತೀರ್ಥಂ ಸ್ತ್ರೀಣಾಂ ಸೌಭಾಗ್ಯವರ್ಧನಂ । 


ಪತಿವ್ರತಾಭಿಸ್ತತ್ತೀರ್ಥಂ ಗಾಹನೀಯಂ ವಿಶೇಷತಃ ॥ ೧೬೮ 0 
ಸೌಂಶ್ಚಲ್ಯಜನಿತೋ ದೋಷಸ್ತೃತ್ತೀರ್ಥಪರಿಮಜ್ಜನಾತ್‌ । 
ಕ್ಲಣಾದ್ವಿನಾಶಮಾಗಚ್ಛೇದರುಂಧತ್ಯಾಃ ಪ್ರಭಾವತಃ ॥ O೬F ॥ 


ಮಾರ್ಕಂಡೇಯೇಶ್ವರಾತ್ರ್ರಾಚ್ಯಾಂ ವಸಿಷ್ಕೇಶ್ವರಪೂಜನಾತ್‌ । 

ನಿಷ್ಟಾಪೋ ಜಾಯತೇ ಮರ್ತ್ಯೇೋ ಮಹತ್ಪುಣ್ಯಮನಾಪ್ನ್ನುಯಾತ್‌॥೧೭೦೫8 
ಮೂರ್ತಿೀರ್ವಸಿಷ್ಕಾರುಂಧತ್ಯೋಸ್ತೃತ್ರ ಪೂಜ್ಯೇ ಪ್ರಯತ್ನತಃ । 

ನಸ್ತ್ರೀ ವೈಧವ್ಯ ಮಾಸ್ನೋತಿ ನ ಪುಮಾನ್ಸಿ ಅೀನಿಯೋಗಿತಾಂ ॥ ೧೭೧ ॥ 
ವಸಿಷ್ಠ ತೀರ್ಥ ತೋ ಯಾಮ್ಯಾಂ ನರ್ಮದಾತೀರ್ಥಮುತ್ತಮಂ | 

ನಿಧಾಯ ಶ್ರಾದ್ಧಂ ಮೇಧಾವೀ ನರ್ಮದೇಶಂ ವಿಲೋಕ್ಯ ಚೆ 1೧೭೨೬ 
ತತ್ರ ದತ್ತಾ ಮಹಾದಾನಂ ಪದ್ಮಯಾ ನ ವಿಮುಚ್ಯತೇ 

ತತಸ್ತ್ರಿಸಂಧ್ಯಂ ವೈ ತೀರ್ಥಂ ತ್ರಿಸಂಧ್ಯೇಶ್ವರಪೂರ್ವತಃ ॥ ೧೭೩ ೫ 
ಪಾತಕಗಳಿಂದಲೂ ಲೇಪಿತನಾಗುವುದಿಲ್ಲ. ಬ್ರಹ್ಮತೇಜಸ್ಸಿನಿಂದೊಡಗೂಡಿದವ. 
ನಾಗಿ ಅನನು ವಸಿಷ್ಕಲೋಕದಲ್ಲಿಯೇ ವಾಸಮಾಡುತ್ತಿರುವನು. 

೧೬೮. ಅದರ ಸಮಾಪದಲ್ಲಿಯೇ ಸ್ತ್ರೀಯರಿಗೆ ಸೌಭಾಗ್ಯವನ್ನು ಅಭಿವೃದ್ಧಿ 
ಗೊಳಿಸುವ ಅರುಂಧತೀತೀರ್ಥವಿರುವುದು. ಪತಿವ್ರತೆಯರಾದ ಸ್ತ್ರೀಯರು ಅದರಲ್ಲಿ 
ಅವಶ್ಯಕವಾಗಿ ಸ್ನಾನವನ್ನು ಮಾಡಬೇಕು. 

೧೬೯. ಪುಂಶ್ಚಲಿಯರಾದ ಸ್ತ್ರೀಯರ ಅಪಾತಿವ್ರತ್ಯ ದೋಷವೂ ಕೂಡ. 
ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ಅರುಂಧತೀದೇವಿಯ ಪ್ರಭಾವದ 
ಫಲವಾಗಿ ಕ್ಷಣಮಾತ್ರದಲ್ಲಿಯೇ ನಾಶವನ್ನು ಹೊಂದುವುದು. 

೧೭೦. ಮಾರ್ಕಂಡೇಯೇಶ್ವರನಿಗೆ ಪೂರ್ವದಿಕ್ಕಿನಲ್ಲಿರುವ ವಸಿಷ್ಕೇಶ್ವರನನ್ನು 
ಪೂಜಿಸುವುದರಿಂದ ಮನುಷ್ಯನು ಪಾಪಗಹಿತನಾಗುವುದಲ್ಲದೆ ಮಹತ್ತರವಾದ 
ಪುಣ್ಯವನ್ನೂ ಸಂಪಾದಿಸಿಕೊಳ್ಳುವನು. 

೧೭೧. ಅಲ್ಲಿರುವ ವಸಿಷ್ಠಾರುಂಧತಿಯರ ಮೂರ್ತಿಗಳನ್ನು ಪ್ರತಿಮನುಷ್ಯನೂ. 
ಪ್ರಯತ್ನದಿಂದ ಪೂಜಿಸಬೇಕು. ಸ್ತ್ರೀಯರು ಪೂಜಿಸುವುದರಿಂದ ವೈಧವ್ಯವನ್ನು 
ಹೊಂದುವುದಿಲ್ಲ. ಪುರುಷರು ಮಾಡುವ ಪೂಜೆಯಿಂದ ಅವರಿಗೆ ಸ್ತ್ರೀನಿಯೋಗ 
ವಾಗುವುದಿಲ್ಲ. 

೧೭೨-೧೭೩. ವಸಿಷ್ಕತೀರ್ಥಕ್ಕೆ ದಕ್ಸಿಣದಿಕ್ಕಿನಲ್ಲಿ ಸರ್ವೋತ್ತಮವಾದ. 
ನರ್ಮದಾತೀರ್ಥವಿರುವುದು. ಅಲ್ಲಿ ಮೇಧಾವಿಯಾದವನು ಶ್ರಾದ್ಧ ವನ್ನುಮಾಡಿ,, 
ನರ್ಮದೇಶ್ವರ ಲಿಂಗವನ್ನು ದರ್ಶನಮಾಡಿಕೊಂಡು, ಮಹಾದಾನಗಳನ್ನು ಕೊಟ್ಟ 
ಮನುಷ್ಯನು ಎಂದಿಗೂ ಐಶ್ವರ್ಯನಿಹೀನನಾಗುವುದಿಲ್ಲ. ಬಳಿಕ ತ್ರಿಸಂಧೈೇಶ್ವರ 
ನಿಗೆ ಪೂರ್ವದನ್ಲಿ ಕ್ರಿಸಂಧ್ಯವೆಂಬ ಕೀರ್ಥವಿರುವುದು. 


ಏಕಷಹ್ಮಿತನೋರಿಧ್ಯಾಯಃ ೨೪೯ 


ತತ್ರ ತೀರ್ಥೇ ನರಃ ಸ್ನಾತ್ವಾ ಕೃತ್ವಾ ಸಂಧ್ಯಾಂ ನಿಧಾನತಃ । 
ಸಂಢ್ಯಾಕಾಲವಿಲೋಪೋತ್ಕ ಪಾತಕೈರ್ನಾಭಿಭೂಯತೇ ॥ ೧೭೪ ॥ 
ತ್ರಿಸಂಧ್ಯೇಶ್ವರಮಾಲೋಕ್ಕ್ಯ ಕೃತಸಂಧ್ಯಸ್ತ್ರಿಕಾಲತಃ | 

ಕ್ರಿನೇದಾನರ್ತಜಂ ಪುಣ್ಯಂ ಪ್ರಾಪು _ಯಾಚ್ಛ ಎದ್ಧಯಾ ದ್ವಿಜಃ ॥ ೧೭೫ ॥ 
ತತೋನುಯೋಗಿನೀತೀರ್ಥಂ ನರಸ್ತತ್ರ ಕೃತಾಪ್ಲನಃ । 

ದೃಷ್ಟಾ ತು ಯೋಗಿನೀಪೀಠಂ ಯೋಗಸಿದ್ಧಿ ಮನಾಪು ಸಯಾತ್‌ ॥ ೧೭೬ ॥ 
ಅಗಸ್ತಿತೀರ್ಥಂ ತತ್ರಾಸ್ತಿ ಮಹಾಘೌಘವಿಘಾತಕೃತ್‌ । 

ತತ್ರ ಸ್ನಾತ್ವಾ ಪ್ರಯತ್ನೇನ ದೃಷ್ಟ್ಟಾಗಸ್ತೀಶ್ವರಂ ನಿಭುಂ ॥ ೧೭೭ ॥ 
ಅಗಸ್ತಿಕುಂಡೇ ತತಃ ಸಂತರ್ಸ್ಯ ಚ ಪಿತಾಮಹಾನ್‌ । 

ಅಗಸ್ತಿನಾ ಸಮೇತಾಂ ಚ ಲೋಪಾಮುದ್ರಾಂ ಪ್ರಣಮ್ಯ ಚ ॥ ೧೭೮ ॥ 
ಸರ್ವಪಾಪನವಿನಿರ್ಮುಕ್ತಃ ಸರ್ವಕ್ಲೇಶವಿವರ್ಜಿತಃ । 

ಗಚ್ಛೇತ್ಸಪೂರ್ವಜೈಃ ಸಾರ್ಧಂ ಶಿವಲೋಕಂ ನರೋತ್ತಮಃ ॥೧೭೯॥ 


೧೭೪. ಅದರಲ್ಲಿ ಸ್ನಾನವನ್ನುಮಾಡಿ ಸಾಂಗವಾಗಿ ಸಂಧ್ಯೋಪಾಸನೆಯನ್ನು 
ಮಾಡಲು ಮನುಷ್ಯನು ಜನ್ಮಸ್ರಭೃತಿಯೂ ಸಂಧ್ಯಾಕಾಲಗಳಲ್ಲಿ ನಿತ್ಯಕರ್ಮಗಳನ್ನು 
ತ್ಯಜಿಸಿದ ಪಾತಕಗಳಿಂದ ಅಭಿಭೂತನಾಗುವುದಿಲ್ಲ. 

೧೭೫. ತ್ರಿಸಂಧ್ಯೇಶ್ವರನನ್ನು ಸಂದರ್ಶಿಸಿ ಮೂರುವೇಳೆಗಳಲ್ಲಿಯೂ ಸಂ 
ವಂದನೆಯನ್ನು ಮಾಡಲು ಬ್ರಾಹ್ಮಣನು ಶ್ರದ್ಧಾ ಸ್ವಿತನಾಗಿ ಮೂರು ವೇದ 
ಗಳನ್ನೂ ಪುನರಾವರ್ತನೆ ಮಾಡಿದ ಪುಣ್ಯವನ್ನು ಪಡೆಯುವನು. 

೧೭೬. ಅದರ ಸಮಾಪದಲ್ಲಿಯೇ ಯೋಗಿನೀತೀರ್ಥವಿರುವುದು. ಆದರಲ್ಲಿ 
ಮುಳುಗಿದ ಮನುಸ್ಯನು ಯೋಗಿನೀಪೀಠವನ್ನು ನೋಡಲು ಯೋಗಾಭ್ಯಾಸದ 
ಸಂಪೂರ್ಣಸಿದ್ಧಿಯನ್ನು ಪಡೆಯುವನು. 

೧೭೭, ಮಹಾಪಾತಕರಾಶಿಗಳಿಗೆ ವಿಘಾತವನ್ನುಂಟುಮಾಡುವ ಅಗಸ್ತ್ಯ 
ತೀರ್ಥವೂ ಅಲ್ಲಿಯೇ ಇರುವುದು. ಅದರಲ್ಲಿ ಸ್ನಾನವನ್ನು ಮಾಡಿ ಸರ್ವವ್ಯಾಸಿ 
'ಯಾದ ಅಗಸ್ಕ್ರೇಶ್ವರನ ದರ್ಶನವನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. 

೧೭೮. ಬಳಿಕ ಆಗಸ್ಫಕುಂಡದಲ್ಲಿ ಪಿತಾಮಹರಿಗೆ ತರ್ಪಣಾದಿಗಳನ್ನಿತ್ತು 
ಅಗಸ್ತ್ಯಮಹರ್ಸಿಯೊಡಗೂಡಿದ ಲೋಪಾಮುದಾ ದೇವಿಗೆ ನಮಸ್ಕಾರಗಳನ್ನು 
ಅರ್ಪಿಸಬೇಕು. 

೧೭೯. ಅಂಥ ಮಾನವನು ಸಕಲ ಪಾಪಗಳಿಂದಲೂ ಮುಕ್ತನಾಗಿ ಸಮಸ್ತ 
ಕಷ್ಟಗಳನ್ನೂ ಕಡೆಹಾಯುವನು. ದೇಹಪಾತಾನಂತರದಲ್ಲಿ ತನ್ನ ಪೂರ್ವ 
ಪಿತಾಮಹಕೊಡನೆ ಶಿನರೋಕವನ್ನು ಹೋಗಿ ಸೇರುವನು. 


೨೫೦ ಶ್ರೀ ಸ್ಕಾಂದಮಹಾಪುರಾಣಂ 


ದಕ್ಸಿಣೇಂಗಸ್ತೃತೀರ್ಥಾಚ್ಚ ತೀರ್ಥಮಸ್ಕ್ಯತಿಸಾವನಂ । 

ಗಂಗಾಕೇಶವಸಂಜ್ಞ ಂಚ “ಸರ್ವಸಾತಕಳಾಶನಂ ॥ ೧೮೦ ॥ 
ತತ್ರ ಮೇ ಶುಭದಾಂ ಮೂರ್ತಿಂ ಮುನೇ ತತ್ತೀರ್ಥಸಂಚ್ಞಿಕಾಂ | 
ಸಂಪೂಜ್ಯ ಶ್ರ ಶ್ರದ್ಧಯಾ ಧೀಮಾನ್ಮನು ಲೋಕೇ ಮಹೀಯತೇ ॥ ೧೮೧ ॥ 
ತತ್ರ ನಿಂಡಾಸ್ಟಿನಿರ್ವಾಷ್ಯ ದತ್ವಾ 'ದಾನಂ ಸ್ವಶಕ್ತಿತಃ । 


ಶತಸಾಂವತ್ಸರೀಂ ತೃಪ್ತಿಂ ಪಿತ್ಯೂಣಾಂಸಸಮರ್ಪ್ಸ್ಪಯೇತ್‌ ॥ ೧೮೨ ॥ 
ಮಣಿಕರ್ಣೇಃ ಪರೀಮಾಣಮೇತತ್ತೇ ಕೀರ್ತಿತಂ ಮಹತ್‌ । 
ಸೀಮಾನಿನಾಯಕಾದ್ಯಾಮ್ಯಾಂ ಸರ್ವವಿಫ್ನುವಿಘಾತನಾತ್‌ ॥ ೧೮೩ ॥ 


ನೈಕೋಚನೇಶ್ವರಾತ್ಟ್ರಾಚ್ಯಾಮಹಂ ವೈಕುಂಶಮಾಧವನಃ । 

ತತ್ರ ಮಾಂ ಭಕ್ತಿತೋಃ ಭ್ಯರ್ಚ್ಯ ವೈಕುಂಠಾರ್ಚ್ಯಾಮವಾಪು ೩ಯಾತ್‌ ॥ 
ವೀರಮಾಧವಸಂಜ್ಞೋ ಹಂ ನೀಕೇಶಾತ್ಛಶ್ಲಿ ಮೇ ಮುನೇ । 

ತತ್ರ ಪ್ರತೀ ಸಮಭ್ಯರ್ಚ್ಯ ನ ಯಾವಿತಾಂ ಯಾತನಾಂ ಲಭೇತ್‌ ॥ ೧೮೫ ॥ 


೧೮೦. ಅಗಸ್ತ್ಯತೀರ್ಥಕ್ಕೆ ದಕ್ಷಿಣದಲ್ಲಿ ಅತ್ಯಂತ ಪವಿತ್ರವಾದ ಮತ್ತೊಂದು 
ತೀರ್ಥವಿರುವುದು. ಅದು ಗಂಗಾಕೇಶವತೀರ್ಥವೆಂದು ಪ್ರಸಿದ್ಧವಾಗಿ ಸ್ನಾನ 
ಮಾಡುವವರ ಸಮಸ್ತ ಪಾತಕಗಳನ್ನೂ ನಾಶಗೊಳಿಸುವುದು. 

೧೮೧. ಅಗ್ನಿಬಿಂದುಮುನಿಯೆ! ಅಲ್ಲಿ ಗಂಗಾಕೇಶನನೆಂದೇ ಹೆಸರುಳ್ಳ ನನ್ನ 
ಮಂಗಳೆಪ್ರದವಾದ ಮೂರ್ತಿಯನ್ನು ಶ್ರದ್ಧೆಯಿಂದ ಪೂಜಿಸಿದ ಬುದ್ಧಿ ಶಾಲಿಯು 
ನನ್ನ ಲೋಕದಲ್ಲಿ ಮಹತ್ತ್ವವನ್ನು ಪಡೆಯುವನು. 

೧೮೨. ಅಲ್ಲಿ ಪಿತ್ಛ ಗಳಿಗೆ 'ನಿಂಡಗಳನ್ನರ್ಶಿಸಿ ಶಕ್ತಿ,ಯನ್ನನುಸರಿಸಿ ದಾನ 
ಮಾಡಿದ ಮಾನವನು ಪಿತೃ ಗಳಿಗೆ ಒಂದು ನೂರು ವರ್ಷಗಳವರೆಗೂ 

ತೃಪ್ತಿಯನ್ನುಂಟುಮಾಡುವನು. 

೧೮೩. ಮಹರ್ಷಿಯೆ! ಇಂತು ಮಣಿಕರ್ಣಿಕೆಯ ಪರಿಮಾಣದ ಮಹತ್ತ್ವದ 
ವಿಷಯವನ್ನು ನಿನಗೆ ನಿರೂಪಿಸಿರುವೆನು. ಈ ಪ್ರದೇಶವೆಲ್ಲವೂ ಸಕಲ ವಿಘ್ನ 
ನಿನಾರಕನಾದ ಸೀಮಾನಿನಾಯಕನಿಗೆ ದಕ್ಷಿಣದಿಕ್ಕಿನಲ್ಲಿರುವುದು. 

೧೮೪. ವೈರೋಚನೇಶ್ವರನಿಗೆ ಪೂರ್ವದಲ್ಲಿ ನಾನು ವೈಕುಂತಠಮಾಧವ 
ನಾಗಿರುವೆನು. ಅಲ್ಲಿ ನನ್ನನ್ನು ಭಕ್ತಿಯಿಂದ ಪೂಜಿಸಿದವರು ವೈಕುಂಠದಲ್ಲಿಯೂ 
ಉತ್ತಮಪೂಜಿಯನ್ನು ಪಡೆಯುವರು. 

೧೮೫. ನೀರೇಶ್ವ ರನಿಗೆ ಪಶ್ಚಿಮದಲ್ಲಿ ನಾನು ವೀರಮಾಧವನೆಂಬ ಹೆಸರಿ 
₹ಂದಿರುವೆನು. ಅಲ್ಲಿ ವ್ರ ತವನ್ನು ಚಕೊಂಡು ನನ್ನ ಸೂಜೆಯನ್ನು ಮಾಡಿದವನು 
ಯಮಲೋಕದ ಯಾತನೆಗಳನ್ನ ನುಭವಸುವುದಿಲ್ಲ. 


ಏಕಸಹ್ಮಿತಮೊ €6ಧ್ಯಾಯಃ ೨೫೧ 


ಕಾಲಮಾಧವನಾಮಾಹಂ ಕಾಲಭೈರವಸನ್ನಿಧೌ । 

ಕಲಿಃ ಕಾಲೋ ನ ಕಲಯೇನ್ಮದೃಕ್ತಮಿತಿ ನಿಶ್ಚಿತಂ ॥ ೧೮೬ ॥ 
ಮಾರ್ಗಶೀರ್ಷಸ್ಯ ಶುಕ್ಲಾಯಾಮೇಕಾದಶ್ಯಾಮುಫೋಷಿತಃ । 

ತತ್ರ ಜಾಗರಣಂ ಕೃತ್ವಾ ಯಮಂ ನಾಲೋಕಯೇತ್ಕ್ಯಚಿತ್‌ ॥ ೧೮೭ ॥ 
ನಿರ್ವಾಣನರಸಿಂಹೋಹಂ ಪುಲಸ್ತೀಶ್ವರದಕ್ಸಿಣೇ । 


ಭಕ್ತೋ ನಿರ್ವಾಣಮಾಪ್ನೋತಿ ತನ್ಮೂರ್ತಿನಮನಾದಪಿ ॥ ೧೮೮ ॥ 
ಮಹಾಬಲನೃಸಿಂಹೋಹನೋಂಕಾರಾತ್ಪೂರ್ವತೋ ಮುನೇ! 
ದೂತಾನ್ಮಹಾಬಲಾನ್ಯಾಮ್ಯಾನ್ನ ಪಶ್ಯೇತ್ತು ತದರ್ಚಕಃ ॥ ೧೮೯ ॥ 
ಪ್ರಚಂಡನರಸಿಂಹೋಂಹಂ ಚಂಡಭೈ ರವಪೂರ್ವತಃ । 

ಪ್ರಚಂಡಮಪೃಘಂ ಕೃತ್ವಾ ನಿಷ್ಟಾಸ್ಮಾ ಸ್ಯಾತ್ತದರ್ಚನಾತ್‌ ॥೧೯೦॥ 
ಅಹಂ ಗಿರಿರ್ನ್ವಸಿಂಹೋಸಸ್ಮಿ ತದ್ದೇಹಲಿನಿನಾಯಕಾತ್‌ । 

ಪ್ರಾಚ್ಯಾಂ ಪ್ರಬಲಪಾಸೌಘಗಜಾನಾಂ ಪ್ರನಿದಾರಣಃ 1 ೧೯೧॥ 


೧೮೬. ಕಾಲಭೈರವನ ಸಮ್ಮುಖದಲ್ಲಿ ನಾನು ಕಾಲಮಾಧವನಾಮಕ 
ನಾಗಿರುವೆನು. ನನ್ನನ್ನು ಸೇವಿಸುವ ಭಕ್ತನನ್ನು ಕಲಿಕಾಲವು ಎಂದಿಗೂ ಕ್ಪೋಭ 
ಗೊಳಿಸಲಾರದೆಂಬುದು ದಿಟಿವು. 

೧೮೭. ಆ ಸಸ್ಲಿಧಿಯಲ್ಲಿ ಮಾರ್ಗಶಿರಮಾಸದ ಶುಕ್ಲೈಕಾದಶಿಯ ದಿನ 
ಉಪವಾಸವನ್ನುಮಾಡಿ ಅಂದಿನ ರಾತ್ರಿಯನ್ನು ಜಾಗರಣೆಯಿಂದ ಕಳೆಯಲು 
ಎಂದಿಗೂ ಯಮಧರ್ಮರಾಜನ ದರ್ಶನವಾಗುವುದಿಲ್ಲ. 

೧೮೮. ಪುಲಸ್ತೀಶ್ವರನಿಗೆ ದಕ್ಷಿಣದಿಕ್ಕಿನಲ್ಲಿ ನಾನು ನಿರ್ವಾಣನರಸಿಂಹ 
ನಾಗಿ ನೆಲಸಿರುವೆನು. ಆ ಮೂರ್ತಿಗೆ ಒಮ್ಮೆ ನಮಸ್ಕಾರವನ್ನು ಮಾಡುವುದ 
ರಿಂದಲೇ ಭಕ್ತನು ದೇಹವಸಾನದಲ್ಲಿ ನೋಕ್ಸವನ್ನು ಪಡೆಯುವನು. 

೧೮೯. ಮಹಾಮುನಿಯೆ! ನಾನು ಓಂಕಾರೇಶ್ವರನ ಪೂರ್ವದಿಕ್ಕಿನಲ್ಲಿ 
ಮಹಾಬಲನರಸಿಂಹನಾಗಿರುವೆನು. ಅದನ್ನು ಪೂಜಿಸಿದವನು ಮಹಾಬಲಶಾಲಿ 
ಗಳಾದ ಯಮದೂತರನ್ನೆಂದಿಗೂ ಕಾಣುವುದಿಲ್ಲ. 

೧೯೦. ಚಂಡಭೈರವನಿಗೆ ಪೂರ್ವದಲ್ಲಿ ನಾನ. ಪ್ರಚಂಡನರಸಿಂಹರೂಪ 
ದಿಂದಿರುವೆನು. ಪ್ರಚಂಡವಾದ ಪಾಪವನ್ನು ಮಾಡಿದವನೂ ಸಹ ಅದನ್ನು 
ಪೂಜಿಸುವುದರಿಂದ ನಿಷ್ಕಲ್ಮಸನಾಗುವನು. 

೧೯೧. ಡೇಹಲಿನಿನಾಯಕನ ಪೂರ್ವದಲ್ಲಿ ನಾನು ಗಿರಿನೃಸಿಂಹನಾಗಿಗು 
ವೆನು, ಭಕ್ತರ ಪ್ರಬಲಗಳಾದ ಪಾಪರಾಶಿಗಳೆಂಬ ಮದ್ದಾನೆಗಳನ್ನು ಸೀಳಿ 
ಹಾಕುವೆನು. 


ಹ ಶ್ರೀ ಸ್ಯಾಂದಮಹಾಪುರಾಣಂ 


ಮಹಾಭಯಹರಶ್ಚಾ ಹಂ ನರಸಿಂಹೋ ಮಹಾಮುನೇ ! 


Ret ರಾತೃಶ ಶ್ಲಾದ್ಭಕ್ತಸಾಧ್ಯಸಸಾಧ್ವತಃ ॥ ೧೯೨ ೪ 
ತ್ಯುಗ್ರನರಸಿಂಹೋ ದರ ಕಲಶೇಶ್ವ ರಪಶ್ಚಿಮೇ । 

ಹಣ ಮಹಿ ಸಾಪೌಘಂ ಹರಾಮಿ” ಶ್ರದ್ಧ `ಜಾರ್ಚಿತಃ ॥ ೧೯೩೪ 

ಜ್ವಾಲಾಮಾಲೀನೃಸಿಂಹೋಹಂ ಜ್ಞಾ 'ಲಾಮುಖ್ಯಾ $ ಸಮಾಪತಃ । 

ಸಂಜ್ವಾ ಲಯಾಮಿ ಪಾಸೌಘತೃಣಾನಿ "ಸರಿಪೂಜಿತ! ॥ ೧೯೪ ॥ 

ಕೋಲಾಹಲನೃಸಿಂಹೋಸಸ್ಕಿ ಜೈತ್ಯದಾನವನುರ್ಡನಃ | 

ಮಮ ನಾನುಸಮುಚ್ಚಾ ರಾದಘಕೋಲಾಹಲೋ ಯತಃ 1 ೧೯೫ ॥ 


ಕಂಕಾಲಭೈರವೋ ಯತ್ರ ಕಾಶೀರಕ್ಸಣದಕ್ಪಧೀಃ । 

ತತ್ರ ಮಾಂ ಭಕ್ತಿತೋ ಭ್ಯರ್ಚ್ಯ ನೋಪಸರ್ಗೈರ್ನಿರುಧ್ಯತೇ ॥ ೧೯೬॥ 
ವಿಟಿಂಕನರಸಿಂಹೋಸಸ್ಮಿ ನೀಲಕಂಠೇಶ್ವರಾದನಂ । 

ತತ್ರ ಮಾಂ ಶ್ರದ್ಧಯಾ ಪೂಜ್ಯ ನರೋ ಭವತಿ ನಿರ್ಭಯಃ ॥ ೧೯೭ ॥ 


೧೯೨. ಮಹರ್ಷಿಯೆ! ಪಿತಾಮಹೇಶ್ವರನ ಹಿಂದುಗಡೆಯಲ್ಲಿ ನಾನು 
ಮಹಾಭಯಹರನರಸಿಂಹನೆಂಬ ನಾಮದಿಂದಿರುವೆನು. ಭಕ್ತರಿಗೆ ಭಯಗ 
ಳೊದಗುವುವೆಂಬ ಒಂದೇ ಭಯವುಳ್ಳವನಾಗಿ ಅವುಗಳನ್ನು ಸರಿಹರಿಸುತ್ತಿರುವೆನು. 

೧೯೩. ಕಲಶೇಶ್ವ ಗನ ಸಶ್ಚಿ ಮದಲ್ಲಿ ನಾನು ಅತ್ಯು ಗ್ರನಗಸಿಂಹನಾಗಿರುನೆನು. 
ಶ್ರದ್ಧೆಯಿಂದ ಪೂಜಿಮಾಡಿದವರ. ಅತ್ಯುಗ್ರವಾದ ಪಾನಸಮೂಹನನ್ನೂ ನಾನು 
ಪರಿಹರಿಸುವೆನು. 

೧೯೪. ಜ್ವಾಲಾಮಾಲೀನೃಸಿಂಹನಾಗಿ ನಾನು ಜ್ವಾಲಾಮುಖಿಯ ಸಮೀಪ 
ದಲ್ಲಿರುವೆನು. ಸಾಂಗವಾಗಿ ಪೂಜಿಸಿದವಗ ಪಾಪಕೋಟಗಳೆಂಬ ತೃಣಗಳನ್ನು 
ಸುಟ್ಟುಹಾಕುತ್ತಿರುವೆನು. 

೧೯೫. ಸಕಲ ದೈತ್ಯದಾನವರನ್ನೂ ನಿಗ್ರಹಿಸುವ ಕೋಲಾಹಲನೃಸಿಂಹ 
ನಾಗಿಯೂ ಇಲ್ಲಿ ನೆಲಸಿರುವೆನು. ನನ್ನ ನಾಮವನ್ನು ಉಚ್ಚರಿಸುವ ಮಾತ್ರ 
ದಿಂದಲೇ ಪಾತಕಗಳೆಲ್ಲವೂ ಕೋಲಾಹಲಮಾಡುತ್ತ ಓಡಿಹೋಗುವುವು. 

೧೯೬. ಕಾಶೀಕ್ಟೇತ್ರದ ರಕ್ಷಣೆಯಲ್ಲಿ ಜಾಗರೂಕವಾದ ಬುದ್ಧಿಯುಳ್ಳ 
ಕಂಕಾಲಭೈರವನಿರುನೆಡೆಯ ಲ್ಲಿಯೇ ಕಾರು ಈ ರೂಪದಿಂದಿರುವೆನು. ಅಲ್ಲಿ ನನ್ನನ್ನು 
ಭಕ್ತಿಯಿಂದ ಅರ್ಚಿಸಿದವನು ಕಷ್ಟ ಗಳಿಂದ ನಿರೋಧವನ್ನು ಹೊಂದುವುದಿಲ್ಲ. 

೧೯೭. ನೀಲಕಂಠೇಶ್ವ ರನ ಸಮೀಪದಲ್ಲಿ ನಾನು ವಿಟಂಕನರಸಿಂಹನಾಗಿರು 
ವೆನು. ಅಲ್ಲಿ ನನ್ನನ್ನು ಶ್ರ ತಿ ಯಿಂದ ಪೂಜಿಸಿದ ಮಾನವನು, ಭಯರಹಿತನಾಗಿ 
ಬಾಳುವನು. 


ಏಕಸಸಷ್ಮಿತನೋಳ9ಧ್ಯಾಯಃ ಪಿಪಿ 


ಅನಂತವಾಮನಶ್ಚಾಹಮನಂತೇಶ್ವರಸನ್ನಿಧೌ । 


ಅನಂತಾನ್ಯಸಿ ಭಕ್ತಸ್ಯ ಕಲುಷಾಣಿ ಹರೇಂರ್ಚಿತಃ ॥ ೧೯೮ 0 
ದಧಿವಾಮನಸಂಜ್ಞೊ ಹಂ ಭಕ್ತಾನಾಂ ದಧಿಭಕ್ತದಃ। 
ಯನ್ನಾಮಸ್ಮರಣಾದೇವ ನ ದರಿದ್ರೋ ನರೋ ಭನೇತ್‌ ॥೧೯೯॥ 
ತ್ರಿನಿಕ್ರಮೋಸ್ಮ್ಯಹಂ ಕಾಶ್ಯಾಮುದೀಚ್ಯಾಂ ಚ ತ್ರಿರೋಚನಾತ್‌ | 
ದದಾಮಿ ಪೂಜಿತೋ ಲಕ್ಷ್ಮೀಂ ಹರಾಮಿ ವೃಜಿನಾನ್ಯಪಿ ॥ ೨೦೦ ॥ 
ಬಲಿನಾಮನನಾಮಾಹಂ ಬಲಿನಾ ಪರಿಪೂಜಿತಃ । 
ಬಲಿಭದ್ರೇಶ್ವರಾತ್ಪ್ರಾಚ್ಯಾಂ ಭಕ್ತಾನಾಂ ಬಲನರ್ಧನಃ Hu ೨೦೧ ॥ 


ದಕ್ಷಿಣೇ ಭನತೀರ್ಥಾಚ್ಚ ತಾಮ್ರದೀಪಾದಿಹಾನತಃ । 

ನಾಮ್ನಾ ತಾನ್ರುವರಾಹೋಸ್ಮಿ ಭಕ್ತಾನಾಂ ಚಿಂತಿತಾರ್ಥದಃ ॥ ೨೦೨ ॥ 
ಮುನೇ ಧರಣಿವಾರಾಹಃ ಪ್ರಯಾಗೇಶ್ವರಸನ್ನಿಧೌ । 

ಸ್ನಾತ್ವಾ ವಾರಾಹತೀರ್ಥೇತ್ರ ದೃಷ್ಟ್ವಾ ಮಾಂ ಕಿಟರೂಪಿಣಂ ॥ ೨೦೩ ॥ 


೧೯೮. ಅನಂತವಾಮನನಾಗಿ ನಾನು ಅನಂತೇಶ್ವಗನ ಸನ್ನಿಧಿಯಲ್ಲಿ ನಿಂತಿರು. 
ವೆನು. ನನ್ನನ್ನು ಪೂಜಿಸಿದ ಭಕ್ತನ ಅಸಂಖ್ಯಾಕಗಳಾದ ಪಾತಕಗಳನ್ನಾದರೂ 
ನಾನು ಪರಿಹರಿಸುವೆನು. 

೧೯೯. ದಧಿವಾಮನರೂಪಿಯಾದ ನಾನು ಭಕ್ತರಿಗೆ ದಧಿಸಹಿತವಾದ. 
ಮೃಷ್ಟಾನ್ನವನ್ನು ಕೊಡುವೆನು. ಆ ನನ್ನ ನಾಮಸ್ಮರಣೆಯಿಂದಲೇ ಮನುಷ್ಯನು 
ಎಂದಿಗೂ ದರಿದ್ರನಾಗುವುದಿಲ್ಲ. 

೨೦೦. ತ್ರಿಲೋ ಚನೇಶ್ವರನಿಗೆ ಉತ್ತರದಿಕ್ಕಿನಲ್ಲಿ ನಾನು ತ್ರಿವಿಕ್ರಮನಾಗಿ. 
ಕಾಶಿಯಲ್ಲಿ ನೆಲಸಿರುವೆನು. ನನ್ನನ್ನು ಪೂಜಿಸಿದವರಿಗೆ ಸಕಲ್ಫೈೆಶ್ವರ್ಯಗಳನ್ನಿತ್ತು 
ಅವರ ಪಾಪಗಳೆಲ್ಲವನ್ನೂ ಕಳೆಯುವೆನು. 

೨೦೧. ಬಲಭದ್ರೇಶ್ವರನಿಗೆ ಪೂರ್ವದಿಕ್ಕಿನಲ್ಲಿ ನಾನು ಬಲಿವಾಮನವೆಂಬ 
ಹೆಸರುಳ್ಳವನಾಗಿರುವೆನು. ಪೂರ್ವದಲ್ಲಿ ಬಲಿಚಕ್ರವರ್ತಿಯು ಇಲ್ಲಿ ನನ್ನನ್ನು 
ಪೂಜಿಸಿದನು. ನನ್ನ ಭಕ್ತರಿಗೆ ಬಲಾಧಿಕ್ಯವನ್ನನುಗ್ರ ಹಿಸುತ್ತಿರುವೆನು. 

೨೦೨. ನಿತಾಮಹತೀರ್ಥಕ್ಕೆ ದಕ್ಷಿಣದಲ್ಲಿ ನಾನು ತಾಮ್ರದ್ವೀಪದಿಂದ 
ಇಲ್ಲಿಗೆ ಬಂದು ತಾಮ್ರವರಾಹನೆಂದು ಪ್ರಸಿದ್ಧನಾಗಿ ಭಕ್ತರಿಗೆ ಅಭೀಸ್ಸಿತಗಳನ್ನೆಲ್ಲ 
ನೆರವೇರಿಸಿಕೊಡುತ್ತಿರುವೆನು. 

೨೦೩-೨೦೪. ಮುನಿವರ್ಯನೆ! ಪ್ರಯಾಗೇಶ್ವರನ ಸನ್ನಿಧಿಯಲ್ಲಿ ನಾನು 
ಧರಣೀವರಾಹನಾಗಿರುವೆನು. ವರಾಹತೀರ್ಥದಲ್ಲಿ ಸ್ನಾನವನ್ನುಮಾಡಿ ಸೂಕರ 
ರೂಪಿಯಾದ ನನ್ನನ್ನು ದರ್ಶನಮಾಡಿಕೊಂಡು ಅತ್ಯಂತ ಭಕ್ತಿಯಿಂದ ಪೂಜಿ? 


ಎ೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಸಂಪೂಜ್ಯ ಬಹುಭಾವೇನ ನ ನಿಶೇದ್ಯೋತಿಸಂಕಟಿಂ | 


ತತ್ರಾಲ್ಸನುಸಿ ದತ್ವಾನ್ನಂ ಧರಾದಾನಫಲಂ ಲಭೇತ್‌ ॥ ೨೦೪ ॥ 
ಮಹಾಕಲುಷಗಂಭೀರಸಾಗರೇ ನಿಪತನ್‌ ಜನಃ । 

ಮನು ಭಕ್ಕ್ಯುಡುಪಂ ಪ್ರಾಪ್ಯ ಪ್ರಲಯೇಃಸಿ ನ ಮಜ್ಜತಿ ॥ ೨೦೫ ॥ 
ಅಹಂ ಕೋಕಾವರಾಹೋಸಸ್ಮಿ ಕಿಟೀಶ್ಚರಸಮಿಾಪತಃ | 

ತತ್ರ ಮಾಂ ಪೂಜಯನ್ಮತ್ತ್ಯೋ ಲಭತೇ ಚಿಂತಿತಂ ಫಲಂ ॥ ೨೦೬ ॥ 
ನಾರಾಯಣಾಃ ಶತಂ ಪಂಚ ಶತಂ ಚ ಜಲಶಾಯಿನಃ । 

ತ್ರಿಂಶತ್ಯ ಮಠರೂಪಾಣಿ ಮತ್ಸ ರೂಪಾಣಿ ವಿಂಶತಿಃ ॥ ೨೦೭ ॥ 
ಸೋಸಾಲಶ್ಚ ಶತಂ ಚಾಷ್ಟಂ ಬುದ್ಧಾ $ ಸಂತಿ ಸಹಸ್ರಶಃ । 

ತ್ರಿಂಶತ್ಪ ರಶುರಾಮಾಶ್ಚ ರಾಮಾ ಏಕೋತ್ತ ರಂ ಶತಂ un ೨೦೮ ॥ 
ವಿಷ್ಣುಕೊಪೋಂಸ್ಕ್ಯ ಹಂ ಚೈಕೋ ಮುಕ್ತಿಮಂಡಪಮಧ್ಯತಃ । 

ಮುನೇ ಕೃತಪ್ರಸಾಜೀನ ನಿಶ್ಚೇಶೇನ ಶ್ರಿತಃ ಸ್ವಯಂ ॥ ೨೦೯ 1 


ವನು ಎಂಬತ್ತುನಾಲ್ಕು ಲಕ್ಟಯೋನಿಗಳಲ್ಲಿ ಜನಿಸುವ ಸಂಕಟಿವನ್ನು ಕಳೆದು 
ಕೊಳ್ಳುವನು. ಅಲ್ಲಿ ಎಷ್ಟು ಅಲ್ಪವಾದ ಅನ್ನದಾನವನ್ನು ಮಾಡಿದರೂ ಇಡೀ 
ಭೂಮಂಡಲವನ್ನೇ ದಾನಮಾಡಿದ ಫಲವು ಲಭಿಸುವುದು. 

೨೦೫. ಮಹಾಪಾತಕಗಳೆಂಬ ಗಂಭೀರವಾದ ಸಮುದ್ರದಲ್ಲಿ ತೇಲಿ 
ಮುಳುಗುತ್ತಿರುವ ಮನುಷ್ಯನು ನನ್ನ ಭಕ್ತಿಯೆಂಬ ನಾವೆಯನ್ನು ಹೊಂದಿದರೆ 
ಪ್ರಲಯದಲ್ಲಿಯೂ ಪುನಃ ಮುಳುಗಲಾರನು. 

೨೦೬. ವರಾಹೇಶ್ವರನ ಸಮೀಪದಲ್ಲಿಯೇ ನಾನು ಕೋಕಾನರಾಹನೆನಿಸಿ 
ಸುವೆನು. ಅಲ್ಲಿ ನನ್ನನ್ನು ಪೂಜಿಸಿದ ಮನುಷ್ಯನು ಇಷ್ಟಾರ್ಥಗಳನ್ನೆಲ್ಲ ಪಡೆ 
ಯುವನು. 

೨೦೭. ಈ ಕ್ಪೇತ್ರದಲ್ಲಿ ಇಂತು ನನ್ನ ಅನೇಕ ರೂಪಗಳಿರುವುವು. ನಾರಾ 
ಯಣರೂಪಗಳು ಒಂದುನೂರು, ಐದುನೂರು ಸಾಗರಶಾಯಿರೂಪಗಳು, 
ಮೂವತ್ತು ಕೂರ್ಮರೂಪಗಳು, ಇಪ್ಪತ್ತು ಮತ್ಸ ಕ್ರಿರೂಪಗಳು. 

೨೦೮. ಗೋಪಾಲಕೃ ಷ್ಣ ರೂಪಗಳು ಬ ಊಟ ಬುದ್ಧ ರು ಸಹಸ್ರ 
ಸಂಖ್ಯಾಕರಾಗಿರುವರು. oO RE ಮೂವತ್ತು, * ಶ್ರೀರಾಮ 
ಸ್ವರೂಪಗಳು ಒಂದುನೂರೊಂದಿರುವುವು. 

೨೦೯. ಮುಕ್ತಿಮಂಟಪದ ಮಧ್ಯದಲ್ಲಿ ನಾನು ಒಬ್ಬನೇ ಆದ ಮಹಾ 
ಪಿಷ್ಣುವಿನ ರೂಪದಿಂದಿರುವೆನು. ಮುನಿಯೆ! ಪ್ರಸನ್ನ ಗೊಳಿಸಲ್ಪಟ್ಟ ವಿಶ್ವೇಶ್ವರನ 
ಪಯೆಯಿಂದಲೇ ನಾನು ಆ ಸ್ಥಳದಲ್ಲಿ ನೆಲಸಿರುವೆನು. 


ಏಕಸಹ್ಮಿತನೋ$ಧ್ಯಾಯಃ। ೨೫೫ 


ನಾರಾಯಣಸ್ವರೂಪೇಣ ಗಣಾಶ್ಚಕ್ರಗದೋದ್ಧತಾಃ | 

ಕುರ್ವಂತಿ ರಕ್ಷಾಂ ಕ್ಲೇತ್ರಸ್ಯ ಪರಿತೋ ನಿರುತಾನಿ ಷಟ್‌ ॥ ೨೧೦ 
ಸೋಗ್ಲಿಬಿಂದುರಿತಿ ಶೃತ್ವಾ ಸಂಪಹೃಷ್ಟತನೂರುಹಃ । 

ಪುನಃ ಪಪ್ರ ಚ್ಛ ಮೇಧಾವೀ ಮೂರ್ತಿಭೇದಾನ್ವದ ಪ್ರಭೋ ॥ ೨೧೧॥ 
ಹಿತಾಯ 'ಸಿಜಭಕ್ತಾ ನಾಂ ಮಮ ಸಂಜೇಹಶಾಂತಯೇ | 

ಕಥಿತೇ ನೂರ್ತಯೋಂನಂತ ಕಥಂ ಜ್ಜ €ಯಾಸ್ತಥಾ ವದ ॥ ೨೧೨ ॥ 
ಇತ್ಯಾಕರ್ಣ್ಯ ನಚಸ್ಸ್ವಗ್ನಿಬಿಂದೋಸ್ತ ಪಸಾಂ ನಿಧೇಃ | 


ಬಜ ಓಗವಾನ್ತಿಃ ಷ್ಣು ರ್ಮೂರ್ತಿಭೇದಾನನುಕ್ರ ಮಾತ್‌ ॥ ೨೧೩ ॥ 
ಯಾಂ ಶೃತ್ವಾಪಿ ಹ” ನೋ ಮರ್ತ್ಯೋ ಯಮಗೋಚರತಾಂ ವ್ರಜೇತ್‌ । 
ಕೇಶವಾದೀಶ್ಲತುರ್ನಿಂಶದ್ದೆ (ಧಾನಾಹ ಪ್ರಜಾಪತಿಃ ॥ ೨೧೪ ॥ 


ಶ್ರೀ ನಿಷ್ಮುರುವಾಚ:- 
ಅಗ್ನಿಬಿಂದೋ ಮಹಾಪ್ರಾಜ್ಞ ಶೃಣು ತೇ ಕಥಯಾಮ್ಯಹಂ | 
ಆದ್ಯದಕ್ಸಿಣಹಸ್ತಾಚ್ಚ ನಿದಿ ಸೃಷ್ಟಿಕ್ರಮಾನ್ಮುನೇ ॥ ೨೧೫ ॥ 





೨೧೦. ಅಲ್ಲದೆ ನನ್ನ ಚಕ್ರ, ಗದೆಗಳಿಂದ ಹುಟ್ಟಿ ನಾರಾಯಣಸ್ವರೂಪಿ. 
ಗಳೇ ಆದ ಆರು ನಿಯುತ (ಅರವತ್ತು ಲಕ್ಸೃ)ಗಣಗಳು ಈ ಕ್ಷೇತ್ರದ ರಕ್ಸಣೆ 
ಯನ್ನು ಸರ್ವತೋಮುಖವಾಗಿ ಮಾಡುತ್ತಿರುವರು.” 

೨೧೧. ಮಹಾವಿಷ್ಣುವಿನ ಈ ಮಾತುಗಳನ್ನು ಕೇಳಿ ಅಗ್ನಿಬಿಂದುವು 
ಕೋಮಾಂಚಿತವಾದ ಶರೀರವುಳ್ಳ ವನಾಗಿ ಮೇಧಾವಿಯಾದುದರಿಂದ ಮತ್ತೆ 
ಪ್ರಶ್ನೆ ಮಾಡಿದನು. "ಸ್ವಾ ಮಿಯೆ! ನಿನ್ನ ಮೂರ್ತಿಭೇದಗಳನ್ನು ನನಗೆ ತಿಳಿಸು. 

೨೧೨. ನಿನ್ನ ಭಕ್ತ ರ ಹಿತದ ದೃಷ್ಟಿಯಿಂದಲೂ ನನ್ನ ಸಂಶಯವನ್ನು ನಿವಾ 
ರಣೆಮಾಡುವುದಕ್ತೂ ಅಂತ್ಯ ರಹಿತನಾದ “ನಗೆ ಎಷ್ಟು ಮೂರ್ತಿಗಳಿರುವುವೆಂಬು 
ದನ್ನೂ, ಅವುಗಳನ್ನು ಹೇಗೆ ಗುರ್ತಿಸಬೇಕೆಂಬುದನ್ನೂ ಹೇಳುವವನಾಗು.?' 

೨೧೩. ಇಂತೆಂದ ತಪೋರಾಶಿಯಾದ ಅಗ್ನಿಬಿಂದುವಿನ ಮಾತುಗಳನ್ನುಕೇಳಿ 
ಭಗವಂತನಾದ ಮಹಾವಿಷ್ಣುವು ತನ್ನ ಮೂರ್ತಿಭೇದಗಳನ್ನು ಕ್ರಮವಾಗಿ ಹೇಳ 
ತೊಡಗಿದನು. 

೨೧೪. ಮರ್ತ್ಯನು ಅವುಗಳನ್ನು ಕೇಳುವುದರಿಂದಲೇ ಯಮನು ಕಣ್ಣು 
ಗಳಿಗೇ ಬೀಳಲಾರನು. ಬ್ರಹ್ಮದೇವನು ಮಹಾವಿಷ್ಣುವಿಗೆ ಕೇಶನನೇ ಮೊದ 
ಲಾದ ಇಪ್ಪತ್ತುನಾಲ್ಕು ರೂಪಗಳಿರುವುವೆಂದು ಹೇಳಿರುವನು. 

೨೧೫. ಮಹಾನಿಷ್ಣುವು ಹೇಳುತ್ತಾನೆ:--ಮಹಾಪ್ರಾಜ್ಞನಾದ ಅಗ್ನಿ 
ಬಿಂದುವೆ! ನಿನಗೆ ನನ್ನ ಮೂರ್ತಿಭೇದಗಳನ್ನು ತಿಳಿಸುವೆನು, ಕೇಳು. ಆಯಾ 
ಮೂರ್ತಿಗಳ ಕೈಗಳಲ್ಲಿ ಆಯುಧಗಳನ್ನು ಬಲಗಡೆಯ ಮೇಲುಗೈ ಮೊದಲು 
ಗೊಂಡು ಪ್ರದಕ್ಷಿ ಶ್ಸಿಹಾಕಾರವಾಗಿ ಹೇಳುವೆನು. 


೨೫೬ ಶ್ರೀಸ್ನಾ ಿಂದೆಮುಹಾಪುರಾಣಂ 


ತೆಂಖಚಕ್ರಗದಾಪದೆ ಓರ್ಮೂರ್ತಿಂ ಜಾನೀಹಿ ಕೈಶನೀಂ । 
ಪೂಜಿತಾಯಾಂ ನೃಣಾಂ ಕುರ್ಯಾಚ್ಚಿಂತಿತಾರ್ಥಮಸಂಶಯಂ ॥ ೨೧೬ ॥ 
ಮಧುಹಾ ಪರಿಚೇತನ್ಯ $ ತಂಖಸದ್ಮಗದಾರಿಭಿಃ | 


ನೈರಿಣೋ ನಾಕನಾಯಾಂತಿ ತನ್ಮೂರ್ತಿಸರಿಸೇವನಾತ್‌ ॥ ೨೧೭ ॥ 
ಸಂಕರ್ಷಣಃ ಸಮರ್ಜ್ಯೋಂತ್ರ ಶಂಖಾಬ್ದಾರಿಗದಾಯುಧಃ | 
ತನ್ಮೂರ್ತಿಪೂಜನಾಜ್ಜಾತು ಜಂತುರ್ನ ಸ್ಕ್ಯಾತ್ಸುನರ್ಭನೀ ॥ ೨೧೪ ॥ 
ಶಂಖಕೌನೋದಕೀಚಕ್ರ ಪದ್ಮೆ ರ್ದಾನೋದರೋರ್ಚ್ಯತೇ | 

ದದಾತಿ ನಿತ್ತಂ ಪುತ್ರಾಂಶ್ಚ ಗೋಧನಂ ಧಾನ್ಯಮೇನ ಹಿ 1೨೧೯ 
ವಾಮನಃ ಶಂಖಚಕ್ರಾಬ್ಜಗಜಾಭಿರುಪಲಕ್ಸಿತಃ । 

ಲಕ್ಷ್ಮೀನಂತಂ ಜನಂ ಕುರ್ಯಾದ್ಧ ಎಹೇಪಿ ಪರಿಧಾರಿತಃ ॥ ೨೨೦ ॥ 


ಸಾಂಚಜನ್ಯಂ ಗದಾಂ ಪದ್ಮಂ ಚಿತ್ರಮೂರ್ತಿಸುದರ್ಶನಂ I 
ಪ್ರಮ್ಯಮ್ನುಂ ಪೂಜ್ಯತೇ ಮರ್ತ್ಕೈರ್ಬಹುದ್ಯುಮ್ಮಂ ಪ್ರಯಚ್ಛತಿ ॥ ೨೨೧ ॥ 


೨೧೬. ಬಲಗಡೆಯ ಮೇಲುಗೈಯಲ್ಲಿ ಶಂಖವನ್ನೂ, ಎಡಗೈಯಲ್ಲಿ ಚಕ್ರ 
ವನ್ನೂ ಎಡಗಡೆಯ ಕೆಳಗೈಯಲ್ಲಿ ಗಡೆಯನ್ನೂ, ಬಲದ ಕೆಳಗೈಯಲ್ಲಿ ಪದ್ಮ 
ವನ್ನೂ ಹಿಡಿದಿರುವುದೇ ನನ್ನ ಕೇಶವರೂಪವು. ಈ ಮೂರ್ತಿಯ ಪೂಜೆಯು 
ಮನುಷ್ಯನಿಗೆ ಆಭೀಪ್ಪಿತಗಳನ್ನೆಲ್ಲ ಒಡಗೂಡಿಸುವುದರಲ್ಲಿ ಸಂಶಯವಿಲ್ಲ.* 

೨೧೭. ಮಧುಸೂದನರೂಪವನ್ನು ಶಂಖ, ಪದ್ಮ, ಗದೆ, ಚಕ್ರ ಗಳುಳ್ಳವ 
ಫಾಗಿ ಗುರ್ತಿಸಬೇಕು. ಆ ಮೂರ್ತಿಯನ್ನು ಸೇವಿಸುವವನ ಶತು ಸಗಳೆಲ್ಲರೂ 
ನಾಶವನ್ನು ಹೊಂದುವವರಾಗುವರು. 

೨೧೮-೨೧೯. ಸಂಕರ್ಷಣನು ಶಂಖ, ಪದ್ಮ, ಚಕ್ರ, ಗದೆಗಳುಳ್ಳ ವನು. 
ಮೂರ್ತಿಯ ಪೂಜೆಯಿಂದ ಯಾವ ಮನುಷ್ಯನೂ ಪುನಃ ಜನ್ಮವನ್ನು ಪಡೆ 
ಯುವುದಿಲ್ಲ. ದಾಮೋದರನು ಶಂಖ, ಗಡೆ, ಚಕ್ರ, ಪದ್ಮಗಳನ್ನು ಹಿಡಿದ ರೂಪ 
ದಿಂದ ಪೂಜಿಸಲ್ಪಡುತ್ತಿರುವನು. ಆತನು ಧನವನ್ನೂ, ಪುತ್ರಸಂತಾನವನ್ನೂ, 
ನೋವುಗಳನ್ನೂ ಧಾನ್ಯಸಮೃ ದಿ ್ಲಿಯನ್ನೂ ಕೊಡುವನು. 

೨೨೦. ವಾವುನನು ಶಂಖ ಚಕ್ರ, ಪದ್ಮ, ಗದೆಗಳಿಂದ ಚಿಹ್ನಿತನಾಗಿರು 
ವನು. ಆ ರೂಪವನ್ನು ಮನೆಯಲ್ಲಿ ನೆರೆಗೊಳಿಸ ಪೂಜಿಸುತ್ತಿರುವ "ಭಕ್ತ ನನ್ನು 
ಐಶ್ನ ಶ್ರರ್ಯವಂತನನ್ನಾ ಗಿಮಾಡುವನು. 

೨೨೧. ಶಂಖ, ಗದಾ, ಪದ್ಮ ಮತ್ತು ಚಿತ್ರರೂಪದ ಚಕ್ಷ ಕ್ರವುಳ್ಳವನಾಗಿ 
ಪ್ರದ್ಯುಮ್ನನು ಜನರಿಂದ ಪೂಜೆಗೊಳ್ಳುತ್ತಿ ರುವನು. ಅವರಿಗೆ ಬಹುನಿಧವಾದ 
'ಶುಶಲತೆಯನ್ನು ಅನುಗ್ರಹಿಸುತ್ತಿರುವನು. 


* ಮುಂದಿನ ಶ್ಲೋಕಗಳಲ್ಲಿಯೂ ಆಯುಧಗಳನ್ನು ಇದೇಶ್ರಮದಲ್ಲಿಯೇ ನಿರೂಪಿಸಿದೆಯೆಂದ 
ತಿಳಿಯಬೇಕು. 


ಏಕಷಸ್ಮಿತಮೋಕಿಧ್ಯಾಯ। ೨೫೭ 


ಊರ್ಥ್ವವಾನಮಕರಾತ್ಸೃಷ್ಟ್ಯಾ ನಿಷ್ಣ್ಟಾದ್ಯಂ ಸಟ್ಕಿಮುಚ್ಛತೇ 1 


ಯಸ್ಯ ಸ್ಮರಣಮಾತ್ರೇಣ ನಿಲೀಯಂತೇಘರಾಶಯಃ ॥ ೨೨೨ ॥ 
ಶಂಖಾರಿಭ್ಯಾಂ ಗದಾಬ್ದಾಭ್ಯಾಂ ಪೂಜ್ಯೋ ವಿಷ್ಣುಃ ಶ್ರಿಯೇ ನಕೈಃ । 
ಶಂಖಪದ್ಮಗದಾಚಕ್ಟೈರ್ಮಾಧವಃ ಪರಮರ್ಧಿದಃ ॥ ೨೨೩ ॥ 


ಫ್ಯೇಯೋನಿರುದ್ಧಃ ಸಂಸಿದ್ಧೈಃ ಶಂಖಾಬ್ದಾ ರಿಗದೋದ್ಯತಃ । 

ಶಂಖೇನ ಗದಯಾ ಚಕ್ರಾಂಬುಜಾಭ್ಯಾಂ ಪುರುಷೋತ್ತಮುಃ ॥ ೨೨೪ ॥ 
ಅಧೋಕ್ಸಜೋ ಜನಿಹರಃ ಶಂಖಾರ್ಯಬ್ದಗದೋ ಮುನೇ । 
ತಂಖಕೌನೋದಕೀಪದ್ಮಚಕ್ರೆೈರ್ಧ್ಯೇಯೋ ಜನಾರ್ದನಃ ॥ ೨೨೫ ॥ 
ಅಥಧೋವಾನುಕರಾತ್ಸೃಷ್ಟ್ಯಾ ಸಡ್ಗೋವಿಂದಾಡಿಮೂರ್ತಯಃ । 

ಶಂಖಂ ಚಕ್ರಂ ಗದಾಂ ಪದ್ಮಂ ಗೋವಿಂದೋ ಬಿಭೃಯಾತ್ಸದಾ ॥ ೨೨೬ ॥ 
ತಂಖಪದ್ಮಗದಾಚಕ್ತೆ ರರ್ಚ್ಯೋ ಲಕ್ಷ್ಮ್ಮ್ಯೈ ತ್ರಿನಿಕ್ರಮಃ । 
ಶಂಖಾಬ್ಜಚಕ್ರಂ ಬಿಭ್ರಾಣೋನ್‌ ಶ್ರೀಧರಃ ಶ್ರಿಯೇ ॥ ೨೨೭ ॥ 


೨೨೨. ಇನ್ನು ವಿಷ್ಣು ವೇ ಮೊದಲಾದ ಆರು ರೂಪಗಳನ್ನೂ ಆ ಮೂರ್ತಿಗಳ 
ಕೈಗಳಲ್ಲಿರುವ ಆಯುಧಗಳನ್ನೂ ವಿವರಿಸುವೆನು. ಆಯುಧಗಳಕ್ರಮವು ನಾಲ್ಕು 
ಕೈಗಳಲ್ಲಿಯೂ ಎಡದ ಮೇಲುಗೈಯಿಂದ ಪ್ರದಕ್ಸಿಣಕ್ರಮವಾಗಿ ಹೇಳಲ್ಪಡು 
ವುದು. ಆ ರೂಪಗಳ ಸ್ಮರಣಮಾತ್ರದಿಂದಲೇ ಸಕಲ ಪಾಪರಾಶಿಗಳೂ ನಾಶ 
ವಾಗುವುವು. 

೨೨೩. ಶಂಖ, ಚಕ್ರ, ಗದೆ, ಪದ್ಮಗಳಿಂದ ಕೂಡಿದ ವಿಷ್ಣುವು ಐಶ್ವರ್ಯ 
ಕಾಮರಾದ ಜನರಿಗೆ ಸಂಪೂಜ್ಯನು. ಶಂಖ, ಪದ್ಮ, ಗದೆ ಚಕ್ರಗಳುಳ್ಳ 
ಮಾಧನನು ಪರಮಸಮೃದ್ಧಿ ಯನ್ನು ಕೊಡುವನು. 

೨೨೪. ಶಂಖ, ಪದ್ಮ, ಚಕ್ರ, ಗದೆಗಳನ್ನು ಹಿಡಿದಿರುವ ಅನಿರುದ್ಧನನ್ನು 
ಕಾರ್ಯಸಿದ್ದಿಗಾಗಿ ಧ್ಯಾನಿಸಬೇಕು. ಶಂಖ, ಗಡೆ, ಚಕ್ರ, ಪದ್ಮಗಳುಳ್ಳವನೇ 
ಪುರುಷೋತ್ತಮನು. 

೨೨೫. ಮುನಿಯೆ! ಶಂಖ, ಚಕ್ರ, ಪದ್ಮ, ಗಜೆಗಳುಳ್ಳ ಅಥೋಕ್ಸ 
ಜನು ಪುನರ್ಜನ್ಮನನ್ನು ಕಳೆಯುವನು. ಶಂಖ, ಗದೆ, ಪದ್ಮ, ಚಕ್ರಗಳುಳ್ಳ 
ರೂಪದಿಂದ ಜನಾರ್ದನನನ್ನು ಧ್ಯಾನಮಾಡಜೇಕು. 

೨೨೬. ಇನ್ನು ಶಂಖವನ್ನು ಎಡದ ಕೆಳಗೈಯಲ್ಲಿ ಹಿಡಿದಿರುವ ಗೋವಿಂದನೇ 
ಮೊದಲಾದ ಆರು ರೂಪಗಳನ್ನು ವಿಶದೀಕರಿಸುವೆನು. ಶಂಖ, ಚಕ್ರ, ಗಡೆ, 
ಪದ್ಮಗಳನ್ನು ಗೋವಿಂದನು ಯಾವಾಗಲೂ ಧರಿಸಿರುವನು. 

೨೨೭. ಶಂಖ, ಪದ್ಮ, ಗದೆ, ಚಕ್ರಗಳಿಂಡೊಡಗೂಡಿದ ತ್ರಿವಿಕ್ರಮನನ್ನು 
ಸಂಪದಭಿಲಾಸೆಯುಳ್ಳವರು ಪೂಜಿಸಬೇಕು. ಶಂಖ, ಪದ್ಮ, ಚಕ್ರ, ಗಡೆಗಳನ್ನು 
ಭರಿಸಿದ ಶ್ರೀಧರನು ಶ್ರೀಯನ್ನು ಕೊಡುವನು. 

9 


೨೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಹೃಹೀಕೇಶಶ್ಚ ತಂಖೇನ ಗದಾಚಕ್ರಾಂಬುಜೈರ್ಮತಃ । 

ನೃಸಿಂಹಃ ಶಂಖಚಕ್ರಾಭ್ಯಾಂ ಪದ್ಮೇನ ಗದಯೋಹ್ಯತೇ ॥ ೨೨೮ ॥ 
ಅಚ್ಯುತಃ ಶಂಖಭೃಸ್ನಿತ್ಯಂ ಗದಾಪಡ್ಮರಥಾಂಗವಾನ್‌ । 

ದಕ್ಷಿಣಾಘಃ ಕರಾದೂಹ್ಯಾ ವಾಸುದೇವಾದಯತಶ್ಚ ಷಟ್‌ ॥ ೨೨೯ ॥ 
ವಾಸುದೇವಶ್ಚ ಶಂಖಾರಿಗದಾಜಲಜಭೃತ್ಸದಾ । 

ಶಂಖಾಂಬುಜಗದಾಚಕ್ರೀ ಧ್ಯೇಯೋ ನಾರಾಯಣೋ ನೃಭಿಃ ॥ ೨೩೦ 8 
ಶಂಖೀ ಪದ್ಮೀ ಪದ್ಮನಾಭೋ ಜ್ಜ €ಯಶ್ನಕ್ರೀ ಗದೀ ಮುನೇ । 


ಉಪೇಂದ್ರಃ ಶಂಖವಾನ್ನಿತ್ಯಂ ಗದಾರಿಕಮಲಾಯುಧಃ ॥ ೨೩೧೪ 
ಹರಿರ್ಹರೇದಘಂ ಶಂಖೀ ಚಕ್ರೀ ಪದ್ಮಿ ಗದೀ ನೃಣಾಂ । 
ಶಂಖೇನ ಗದಯಾ ಪದ್ಮತ್ಚಕ್ರಾಭ್ಯಾಂ ಕೃಷ್ಣ ಉಚ್ಕತೇ ॥ ೨೩೨ ॥ 


ಏತೇ ಭೇದಾ ಮಯಾ ಖ್ಯಾತಾಃ ಸ್ಪಮೂರ್ತಿನಾಂ ಮಹಾಮುನೇ | 
ಯಾಸ್ವಿಜ್ಞಾಯ ಧ್ರುವಂ ಮರ್ತ್ಯೋ ಭುಕ್ತಿಂ ಮುಕ್ತಿಂ ಚ ವಿಂದತಿ ॥೨೩೩೬ 


೨೨೮. ಶಂಖ, ಗದೆ, ಚಕ್ರ, ಪದ್ಮಗಳಿಂದಿರುವನು ಹೃಷಿಕೇಶನೆಂದು 
ಹೇಳುವರು. ಶಂಖ, ಚಕ್ರ, ಪದ್ಮ, ಗದೆಗಳಿಂದ ಕೂಡಿದವನೇ ನೃಸಿಂಹ 
ನೆಂದೂಹಿಸಬೇಕು. 

೨೨೯. ಶಂಖ, ಗದೆ, ಪದ್ಮ, ಚಕ್ರಗಳನ್ನು ಧರಿಸಿದವನೇ ಅಚ್ಯುತನು. 
ಇನ್ನು ಶಂಖವನ್ನು ಬಲದ ಕೆಳಗೈಯಲ್ಲಿ ಹಿಡಿದಿರುವ ವಾಸುದೇವನೇ ಮುಂತಾದ 
ಆರು ರೂಪಗಳನ್ನು ವಿವರಿಸುನೆನು. 

೨೩೦. ಶಂಖ, ಚಕ್ರ, ಗದೆ, ಪದ್ಮೆಗಳನ್ನು ಧರಿಸಿರುವವನೇ ವಾಸು 
ದೇವನು. ಶಂಖ, ಪದ್ಮ, ಗಡೆ, ಚಕ್ರಗಳನ್ನು ತಾಳಿದವನು ನಾರಾಯಣ 
ನೆಂದು ಜನರು ಧ್ಯಾನಿಸಬೇಕು. 

೨೩೧. ಅಗ್ನಿಬಿಂದುವೆ! ಶಂಖ, ಪದ್ಮ, ಚಕ್ರ, ಗದೆಗಳನ್ನು ಧರಿಸಿರು. 
ವವನೇ ಪದ್ಮನಾಭನೆಂದು ತಿಳಿಯಬೇಕು. ಶಂಖ, ಗಡೆ, ಚಕ್ರ, ಪದ್ಮಗಳನ್ನು 
ಉಪೇಂದ್ರನು ಯಾವಾಗಲೂ ಆಯುಧಗಳನ್ನಾಗಿ ಹಿಡಿದಿರುವನು. 

೨೩೨, ಶಂಖ, ಚಕ್ರ, ಪದ್ಮ, ಗಡೆಗಳನ್ನು ಹಿಡಿದಿರುವ ಶ್ರೀ ಹರಿಯು 
ಮನುಷ್ಯರ ಸಮಸ್ತ ಪಾತಕಗಳನ್ನೂ ಕಳೆಯುವನು. ಕೃಷ್ಣನು ಶಂಖ, ಗಡೆ, 
ಪದ್ಮ, ಚಕ್ರಗಳನ್ನು ಕ್ರಮವಾಗಿ ಹಿಡಿದಿರುವನೆಂದು ಹೇಳುವರು. 

೨೨೩೩. ಎಲ್ಫೈ ಮಹಾಮುನಿಯೆ! ಇಂತು ನನ್ನ ಮೂರ್ತಿಗಳ ಭೇದ 
ಗಳನ್ನು ನಿನಗೆ ವಿಸ್ತರಿಸಿ ಹೇಳಿರುವೆನು. ಇವುಗಳನ್ನು ಯಥಾರ್ಥವಾಗಿ ತಿಳಿದು 
ಕೊಂಡ ಮನುಷ್ಯನು ಭುಕ್ತಿಮುಕ್ತಿಗಳನ್ನು ಪಡೆಯುವುದು ನಿಶ್ಚಯವನು. 


ಏಕಸಷ್ಮಿತಮೋಳ9ಧ್ಯಾಯಃ ೨೫೯ 


ಏವಂ ವದತಿ ಗೋವಿಂದೇ ಮುನಯೇ ಚಾಗ್ನಿಬಿಂದನೇ । 


ಪಕ್ಸೀಂದ್ರಃ ಪಕ್ಸವಿಕ್ಸಿಸ್ತವಿಸಕ್ಟೋಕ್ಸಿಪಥಂಗತಃ ॥ ೨೩೪ ॥ 

ಪ್ರಾಹ ಚ ಪ್ರಚಿಪತ್ಯಾಶು ತ್ರ್ಯಕ್ಸಸ್ಕಾಗಮನಂ ಮುದಾ | 

ಸಂಭ್ರಮೇಣ ಹೃಷೀಕೇಶಃ ಕೇಶ ಇತ್ಯವದತ್ತ ತಃ ॥ ೨೩೫ ॥ 
ಗರುಡ ಉವಾಚ :- 


ಪ್ರತ್ಯಕ್ಸಃ ಕ್ರಿಯತಾಮೇಷ ಮಹಾವೃಷಭಕೇತನಃ । 
ಯಸ್ಯ ಧ್ವಜಸ್ಯ ರತ್ನಾರ್ಚಿಃ ಪೂರಯೇದ್ರೋದಸೀವಿಮಾಂ ॥ ೨೩೬॥ 
ಲೋಕಲೋಚನಸಿರ್ಮಾಣಸಫಲೀಕರಣಕ್ಚಮಂ | 


ಕೋಟಮಾರ್ತಂಡವಿದ್ಯೋತ ಪ್ರಜ್ಯೋತಿತದಿಗಾನನಂ ॥ ೨೩೭॥ 
ನಿರೀಕ್ಷ್ಯ ಪುಂಡರೀಕಾಕ್ಸಸ್ತ್ರ್ಯಕ್ಸಸ್ಯ ವೃಷಭಧ್ವಜಂ । 

ವಿಮಾನಿನಾಂ ನಿಮಾನೌಫೈಃ ಪರೀತಗಗನಾಜ್ನಣಂ u ೨೩೮ ॥ 
ಮಹಾವಾದ್ಯನಿನಾದೌಫೈಃ ಪ್ರತಿಧ್ವಾನಿತಕಂದರಂ । 

ವಿದ್ಯಾಧರೀಪರಿಕ್ಸಿಪ್ತ ಪುಷ್ಪಾಂಜಲಿಸುಗಂಧಿತಂ ॥ ೨೩೯॥ 


೨೩೪. ಈ ವಿಧವಾಗಿ ಶ್ರೀ ಮಹಾವಿಷ್ಣುವು ಮಹಾಮುನಿಯಾದ ಅಗ್ನಿ 
ಬಿಂದುವಿಗೆ ನಿರೂಸಣೆಮಾಡುತ್ತಿರಲು ಗರುಡನು ತನ್ನ ಪಕ್ಷಗಳಿಂದ ಸಕಲ 
ಶತ್ರುಗಳನ್ನೂ ಧ್ವಂಸಮಾಡುತ್ತಿರುವಂತೆ ಹಾರಿಬರುತ್ತಿದ್ದುದು ಕಂಡುಬಂದಿತು. 

೨೩೫. ಆತನು ಬರುತ್ತಲೇ ಪ್ರಣಾಮವನ್ನು ಮಾಡಿ ಸಂತೋಷದಿಂದ 
ಮಹಾದೇವನು ಕಾಶೀಕ್ಬ್ಷೇತ್ರಕ್ಕೆ ಬರುತ್ತಿರುವ ವಿಷಯವನ್ನು ಬಿನ್ನ ವಿಸಿದನು. 
ಅದನ್ನು ಕೇಳಿ ಮಹಾವಿಷ್ಣುವು ಸಂಭ್ರಮದಿಂದೆದ್ದು " ಈಶ್ವರನೆಲ್ಲಿ?' ಎಂಬು 
ದಾಗಿ ಪ್ರಶ್ನೆಮಾಡಿದನು. 

೨೩೬. ಗರುಡನು ಹೇಳುತ್ತಾನೆ :--ಯಾವನ ಧ್ವಜದ ರತ್ನಗಳ ಕಾಂತಿಯು 
ಭೂಮ್ಯಾಕಾಶಗಳ ಅಂತರವನ್ನೆಲ್ಲ ವ್ಯಾಪಿಸಿರುವುದೊ, ಅಂತಹ ವೃಷಭಧ್ವಜನಾದ 
ಮಹಾದೇವನನ್ನು ಪ್ರತ್ಯಕ್ಸೃವಾಗಿ ನೋಡು. 

೨೩೭. ಆತನೊಬ್ಬನೇ ಜನರ ನೇತ್ರಗಳ ಸೃಷ್ಟಿಯನ್ನು ಸಫಲಗೊಳಿಸಲು 
ಸಮರ್ಥನು. ಆತನನ್ನು ನೋಡುವುದರಿಂದಲೇ ಜನರ ನೇತ್ರಗಳು ಸಫಲಗಳಾ 
ಗುವುವು. ಕೋಹಸೂರ್ಯರ ಪ್ರಕಾಶದಿಂದ ಹತ್ತುದಿಕ್ಕುಗಳ ಮುಖಗಳನ್ನೂ 
ಬೆಳಗಿಸುತ್ತಿರುವನು. 

೨೩೮-೨೪೦. ವಿಮಾನಸ್ಸರಾದ ದೇವತೆಗಳ ವಿಮಾನಗಳಿಂದ ಆಕಾಶದಲ್ಲಿ 
ಪರಿವೃತನಾದುದೂ, ಮಹಾವಾದ್ಯಘೋಷಗಳಿಂದ ಕುಲಪರ್ವತಗಳ ಟಕ್‌ 


೨೬೦ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಣಮ್ಯ ದೂರಾದಪಿ ಚ ಸಂಪ್ರಹೃಷ್ಟತನೂರುಹಃ | 


ಅಭ್ಯುತ್ಕಾತುಂ ಮನಶ್ಚಕ್ರೇ ಶಂಖಚಕ್ರಗಧಾಧರಃ ॥ ೨೪೦ ೪ 

ಅಗ್ನಿ ಬಿಂದುಮಥ ಪ್ರಾಹ ಮುಕ್ತಿದಸ್ತು ಮುದಾಂ ನಿಧಿಃ । 

ಇದಂ ಸುದರ್ಶನಂ ಚಕ್ರಂಸ್ಪ ಎಶೌಸವ್ಕೇನ ಪ್ರಾಣಿನಾ ॥ ೨೪೧ ॥ 

ಅಗ್ನಿಬಿಂದುರಿತಿ ಪ್ರೋಕ್ತಃ ಸ್ಪೃಶೇದ್ಯಾವತ್ಸುದರ್ಶನಂ | 

ತಾನತ್ಸುದರ್ಶನೋ ಜಾತಃ ಪರಮಾನುಗ್ರಹಾದ್ಭರೀಃ ॥ ೨೪೨ ॥ 
ಸ್ಕಂದ ಉವಾಚ: 

ಜ್ಯೋತೀರೂಪೋಫ ಸ ಮುನಿಃ ಕೌಸ್ತುಭೇ ಜ್ಯೋತಿಷಾಂ ತನೌ । 

ಏಕೀಭೂತಃ ಕಲಶಜ ಬಿಂದುಮಾಧವಸೇವನಾತ್‌ ॥ ೨೪೩ ॥ 

ಬಿಂದುಮಾಧವಪಾದಾಬ್ಜಭ್ರಮರೀಕೃತಮಾನಸಾಃ | 

ಅಗ್ನಿಬಿಂದೂಪಮಾಂ ಯಾಂತಿ ಕಲಶೋದ್ಭನ ನಿಶ್ತಿತಂ ॥ ೨೪೪ ॥ 


ಗಳನ್ನೂ ಪ್ರತಿಧ್ವನಿಗೊಳಿಸುತ್ತಿರುವುದೂ, ವಿದ್ಯಾಧರಿಯರು ಸುರಿಸುತ್ತಿರುವ 
ಪುಷ್ಪಾಂಜಲಿಗಳಿಂದ ಸುವಾಸನಾವಿಶಿಷ್ಟವಾದುದೂ ಆದ ಮಹೇಶ್ವರನ ವೃಷಭ 
ಧ್ವಜವನ್ನು ಕಂಡು ಮಹಾವಿಷ್ಣುವು ದೂರದಿಂದಲೇ ಸಾಷ್ಟಾಂಗ ಪ್ರಣಾಮವನ್ನು 
ಮಾಡಿ, ಸಂತೋಷದಿಂದ ಮೈನವಿರೇಳುತ್ತಿರಲು, ಶಂಖ, ಚಕ್ರ, ಗದಾದ್ಯಾ 
ಯುಧಗಳನ್ನು ಧರಿಸಿ ಪ್ರತ್ಯುತ್ಥಾನಮಾಡಲೆಳಸಿದನು. 

೨೪೧. ಮೋಕ್ಟದಾಯಕನೂ, ಸಂತೋಷನಿಧಿಯೂ ಆದ ಆತನು ಅಗ್ನಿ 
ಬಿಂದುನಿಗೆ ಇಂತೆಂದು ಹೇಳಿದನು: “ಈ ನನ್ನ ಸುದರ್ಶನ ಚಕ್ರವನ್ನು ಬಲಗೈ 
ಯಿಂದ ಸ್ಪರ್ಶಿಸು,” 

೨೪೨. ಹೀಗೆ ಹೇಳಲ್ಪಟ್ಟ ಅಗ್ನಿಬಿಂದುವು ಆ ಸುದರ್ಶನವನ್ನು ಮುಟ್ಟು 
ಕ್ರಿರುವಂತೆಯೇ ಶ್ರೀಹರಿಯು ಪರಮಾನುಗ್ರಹದಿಂದ ದಿವೃಜ್ಞಾನದಿಂದ. 
ಕೂಡಿದವನಾದನು. ' 

೨೪೩. ಸ್ವಂದನು ಹೇಳುತ್ತಾನೆ:--ಎಲ್ಫೈ ಅಗಸ್ಕುನೆ! ಆ ಮುನಿಯು 
ಬಿಂದುಮಾಧವನನ ಸೇವೆಯ ಫಲವಾಗಿ ತೇಜೋಮ ಯವಾದ ರೂಪವುಳ್ಳವನಾಗಿ 
ಜ್ಯೋತಿರ್ಮಯವೆನಿಸಿದ ಶ್ರೀಹರಿಯ ವಕ್ಸಸ್ಥಳದಲ್ಲಿರುವ ಕೌಸ್ತುಭದಲ್ಲಿ ಐಕ್ಯ 
ನನ್ನು ಹೊಂದಿದನು. 

೨೪೪. ಅಯ್ಯಾ ಕಲಶಸಂಭವನೆ! ಬಿಂದುಮಾಧವನ ಪಾದಕಮಲಗಳ 
ಲ್ಲಿಯೇ ಯಾರ ಮನಸ್ಸು ದುಂಬಿಗಳಂತೆ ಓಡಾಡಿ ತ್ತಿರುವುಡೊ, ಅವರೆಲ್ಲರೂ 
ಅಗ್ನಿಬಿಂದುವಿನ' ಸಾಮ್ಯವನ್ನೇ ಹೊಂದಿ ಜ್ಞಾನಿಗಳಾಗುವರೆಂಬುದು ನಿಶ್ಚಯಪು. 


ಏಕಷಸ್ಕಿತಮೋ$ಧ್ಯಾಯಃ- ೨೬೧ 
ಕಾಶ್ಯಾಂ ಸದೈವ ವಸ್ತವ್ಯಂ ದ್ರಷ್ಟವ್ಯೋ ಜಿಂದುಮಾಧವಃ ! 


ಶ್ರೋತವ್ಯಮಿ ದಮಾಖ್ಯಾನಂ ಜೇತವ್ಯಾ ಜಗತಾಂ ಗತಿಃ ॥ ೨೪೫ ॥ 
ಪುಣ್ಯಾಂ ಪಂಚನದೋತ್ಪತ್ತಿಃ ಪುಣ್ಯಾ ಮಾಧವಸಂಕಥಾ । 

ಪುಣ್ಕ್ಯೋ ವಾರಾಣಸೀ ವಾಸಃ ಸಂಭವೇತ್ಪುಣ್ಯಜನ್ಮನಾಂ ॥ ೨೪೬ ॥ 
ಅಗ್ನಿಬಿಂದೋಃ ಸ್ತುತಿಂ ಯೋಂತ್ರ ಮಾಧವಾಗ್ರೇ ಹಠಿಷ್ಯತಿ । 

ಸಮೃದ್ಧ ಸರ್ವಕಾಮಃ ಸ ಮೋಕ್ಟಲಕ್ಷ್ಮೀಪತಿರ್ಭವೇತ್‌ ॥ ೨೪೭॥ 
ಶ್ರಾದ್ಧಕಾಲೇ ಸದಾ ಜಪ್ಯಮಿದಮಾಖ್ಯಾನಮುತ್ತಮಂ | 

ದ್ವಿಜಾನಾಂ ಭುಂಜಮಾನಾನಾಂ ಪುರಸ್ತಾತ್ಸರತೃಪ್ತಯೇ ॥ ೨೪೮ ॥ 
ಜಪ್ತವ್ಯವಿದಮಾಖ್ಯಾನಂ ಪರ್ವಕಾಲೇ ನಿಶೇಷತಃ । 

ಪುಣ್ಯೇ ಸಂಚನದಾಭ್ಯಾಶೇ ಪುಣ್ಯಲಕ್ಸ್ಮೀನಿವೃದ್ಧಯೇ ॥ ೨೪೯॥ 


ಪಠಿತನ್ಯಃ ಪ್ರಯತ್ನೇನ ಬಿಂದುಮಾಧವಸಂಭವಃ । 
ಶ್ರೋತವ್ಯಃ ಪರಯಾ ಭಕ್ತ್ಯಾ ಭುಕ್ತಿಮುಕ್ತಿಸಮೃದ್ಧಯೇ ॥ ೨೫೦ ॥ 

೨೪೫. ಮನುಷ್ಯನಾಗಿ ಜನಿಸಿದಮೇಲೆ ಸರ್ವಕಾಲದಲ್ಲಿಯೂ ಕಾಶಿಯಲ್ಲಿ 
ವಾಸಮಾಡಬೇಕು. ಬಿಂದುಮಾಧವನ ದರ್ಶನವನ್ನು ತೆಗೆದುಕೊಳ್ಳಬೇಕು. 
ಈ ಸಚ್ಚರಿತ್ರೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ಅಂತೆಯೆ, ಜಗತ್ತಿಗೆ ಸಹಜವೇ 
ಆದ ಸಂಸಾರದ ಗತಿಯನ್ನು ಜಯಿಸಬೇಕು. 

೨೪೬. ಪುಣ್ಯತರಗಳಾದ ಪಂಚನದೋತ್ಸತ್ತಿಯ ಆಖ್ಯಾನವೂ ಬಿಂದು 
ಮಾಧವನ ದಿವ್ಯಚರಿತ್ರೆಯೂ, ವಾರಾಣಸೀಕ್ಬೇತ್ರದಲ್ಲಿ ವಾಸವೂ ಪುಣ್ಯವಂತರಿ 
ಗಲ್ಲದೆ ಇತರರಿಗೆ ಲಭಿಸಲಾರವು. 

೨೪೭. ಯಾವನು ಅಗ್ನಿಬಿಂದುವು ಮಾಡಿದ ಸ್ತೋತ್ರವನ್ನು ಬಿಂದು 
ಮಾಧವನ ಇದಿರಿನಲ್ಲಿ ಪಠನಮಾಡುವನೊ, ಅವನು ಇಹದಲ್ಲಿ ಸಕಲಾಭೀಷ್ಟಗಳ 
ಸಮೃದ್ಧಿ ಯನ್ನನುಭವಿಸಿ ಮೋಕ್ಸಲಕ್ಸ್ಮಿಯ ರಮಣನಾಗುವನು. 

೨೪೮. ಶ್ರಾದ್ಧ ಕಾಲದಲ್ಲಿ ಬ್ರಾಹ್ಮಣರು ಭೋಜನವನ್ನು ಮಾಡುತ್ತಿರಲು 
ಪಿತೃಗಳು ತೃಪ್ತರಾಗುವುದಕ್ಕಾಗಿ ಉತ್ತಮವಾದ ಈ ಆಖ್ಯಾನವನ್ನು ಪಠನ 
ಮಾಡಬೇಕು. 

೨೪೯, ವಿಶೇಷವಾಗಿ ಪರ್ವಕಾಲಗಳು ಪ್ರಾಪ್ತವಾದಂದು ಪವಿತ್ರವಾಡ 
ಪಂಚನದದ ಸಮಾಪದಲ್ಲಿ ಈ ಚರಿತ್ರೆಯನ್ನು ಪುರಶ್ಚರಣೆಯನ್ನು ಮಾಡಲು 
ಪುಣ್ಯನೆಂಬ ಐಶ್ವರ್ಯವು ಭಕ್ತನಿಗೆ ಅಭಿವೃದ್ಧಿ ಯಾಗುವುದು. 

೨೫೦. ಈ ಬಿಂದುಮಾಧವನ ಉತ್ಪತ್ತಿಯನ್ನು ಸರ್ವರೂ ಪ್ರಯತ್ನದಿಂಡೆ 
ಪಠನಮಾಡಬೇಕು. ಭುಕ್ತಿಮುಕ್ತಿಗಳ ಆಧಿಕೃವನ್ನಿಚ್ಛಿಸುವ ಭಕ್ತರು ಅತ್ಯಂತ 

ಶಕ್ತಿಯಿಂದ ಇದನ್ನು ಕೇಳಬೇಕು. 


$ 


೨೬೨ ಶ್ರೀ ಸ್ಕಾಂದನು ಹಾಪುರಾಣಂ 
ಸಂಪ್ರಾಪ್ತೇ ವಾಸರೇ ನಿಷ್ಣೋ ರಾತ್ರೌ ಜಾಗರಣಾನ್ಸಿತಃ । 
ತೃಶ್ವಾಖ್ಯಾನನಿದಂ ಪುಣ್ಯಂ ವೈಕುಂಠೇ ನಸತಿಂ ಲಭೇತ್‌ ॥ ೨೫೧ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಧೇ ""ಚಿಂದುಮಾಧವಾನಿರ್ಭಾವಃ- 
ಮಾಧನಾಗ್ನಿಬಿಂದುಸಂವಾದಃ--ವೈಷ್ಣ ವತೀರ್ಥಮಾಹಾತ್ಮ ನರ್ಣನಂ'' 
ನಾಮೈಕಸಸ್ಮಿತನೋ$6ಧ್ಯಾಯಃ 





೨೫೧. ಹರಿವಾಸರವು ಪ್ರಾಪ್ತನಾಗಲು ಅಂದಿನ ರಾತ್ರಿಯಲ್ಲಿ ಜಾಗರಣೆ 
ಯನ್ನು ಮಾಡಿ ಈ ಪರಮಪುಣ್ಯತಮವಾದ ಆಖ್ಯಾನವನ್ನು ಶ್ರವಣಮಾಡಲು 
ವೈಕುಂಠದಲ್ಲಿ ಶಾಶ್ವತವಾಗಿ ವಾಸಮಾಡುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮ ಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
""ಬಿಂದು ಮಾಧನಾವಿರ್ಭಾನ-ಮಾಧವಾಗ್ನಿಬಿಂದುಸಂವಾದ-ವೈಷ್ಟವತೀರ್ಥಮಾಹಾತ್ಮ್ಮ 
ನರ್ಣನ''ವೆಂಬ ಆರುವತ್ತೊಂದನೆಯ ಆಧ್ಯಾಯವು ಮಂಗಿದುದು 


1 ಶ್ರೀಃ ॥ 
ಅಥ ದ್ವಿಷಸ್ಮಿತಮೋಧ್ಯಾಯಃ 
ವೃಷಭಧ್ವ ಜಪ್ರಾದುರ್ಭಾವವರ್ಣನಂ 
ಅಗಸ್ತ್ಯ ಉವಾಚ: 
ಶೃತ್ವಾ ಸ್ಕಂದ ನ ತೃಪ್ರೋಸ್ಮಿ ತವ ವಕ್ಟ್ರೇರಿತಾಂ ಕಥಾಂ | 
ಅತ್ಯಾಶ್ಚರ್ಯಕರಂ ಪ್ರೋಕ್ತಮಾಖ್ಯಾನಂ ಬೈಂದುಮಾಧನಂ non 
ಇದಾನೀಂ ಶ್ರೋತುಮಿಚ್ಛಾಮಿ ದೇವದೇನಸಮಾಗಮಂ । 
ತಾರ್ಕ್ಸ್ಟಾತ್ತ್ರ್ಯಕ್ಸುಃ ಸಮಾಕರ್ಣ್ಯ ದಿವೋದಾಸಸ್ಯ ಚೇಷ್ಟಿತಂ ॥೨॥ 
ವಿಷ್ಣುಮಾಯಾಪ್ರಪಂಚಂ ಚ ಕಿಮಾಹ ಗರುಡಧ್ವಜಂ | 
ಕೇಕೇಚ ಶಂಭುನಾ ಸಾರ್ಧಂ ಸಮಾಯುರ್ಮಂದರಾದ್ದಿರೇಃ ಷಟ 
ಬ್ರಹ್ಮಣೇಶಃ ಕಥಂ ದೃಷ್ಟಸ್ತ್ರಸಾಕುಲಿತಚಕ್ಸುಷಾ | 
ಕಿಮಾಹ ದೇವೋ ಬ್ರಹ್ಮಾಣಂ ಕಿಮುಕ್ತಂ ಭಾಸ್ವತಾಪಿ ಚ ॥೪॥ 
ಯೋಗಿನೀಭಿಃ ಕಿಮಾಖ್ಯಾಯಿ ಗಣಾ ಪ್ರೀಣಾಃ ಕಿಮಬ್ಬುವನ್‌ । 
ಏತದಾಖ್ಯಾಹಿ ಮೇ ಸ್ಕಂದ ಮಹತ್ಕೌತೂಹಲಂ ಮಯಿ Hn 
ಕನ್ನಡದ ಅನುವಾದ 

ವೃಷಭಧ್ವಜಪ್ರಾದುರ್ಭಾವವರ್ಣನ 

ಅಗಸ್ತ್ಯನು ಹೇಳುತ್ತಾನೆ:--ಎಲೈ ಸ್ಫಂದನೆ! ನಿನ್ನ ಮುಖದಿಂದ ಹೊರ 
ಬಿದ್ದ ಈ ಕಥೆಯನ್ನು ಕೇಳಿದ ನನಗೆ ಇನ್ನೂ ತೃಪ್ತಿಯೇ ಇಲ್ಲದಿರುವುದು. ನೀನು 
ಹೇಳಿದ ಬಿಂದುಮಾಧವನ ಚರಿತ್ರೆಯು ಅತ್ಯಂತ ಆಶ್ಚರ್ಯದಿಂದ ಕೂಡಿರುವುದು. 

೨. ಈಗ ಗರುಡನಿಂದ ದಿವೋದಾಸನ ವೃತ್ತಾಂತವನ್ನೆಲ್ಲ ಕೇಳಿ ದೇವಾಧಿ 
ದೇವನಾದ ಮಹೇಶ್ವರನು ಕಾಶೀಕ್ಬೇತ್ರಕ್ಕೆ ಬಂದು ನೆಲಸಿದ ಪ್ರಕಾರವನ್ನು 
ಕೇಳಲು ಕುತೂಹಲವುಳ್ಳವನಾಗಿರುವೆನು. 

೩-೫. ವಿಷ್ಣುಮಾಯೆಯು ವಿಸ್ತರಿಸಿದ ಬಗೆಯನ್ನೂ, ಮಹೇಶ್ವರನು 
ಮಹಾವಿಷ್ಣು ವಿಗೆ ಏನನ್ನು ಹೇಳಿದನೆಂಬುದನ್ನೂ, ಪರಶಿವನೊಡನೆ ಯಾರು 
ಯಾರು ಮಂದರಪರ್ವತದಿಂದ ಕಾಶಿಗೆ ಬಂದರರೆಂಬುದನ್ನೂ, ಭಯದಿಂದ 
ಚಂಚಲಗಳಾದ ನೇತ್ರಗಳುಳ್ಳ ಬ್ರಹ್ಮನು ಈಶ್ವರನನ್ನು ಹೇಗೆ ನೋಡಿದನೆಂಬು 
ದನ್ನೂ, ಆತನು ಬ್ರಹನಿಗೆ ಏನನ್ನು ಹೇಳಿದನೆಂಬುದನ್ನೂ, ಸೂರ್ಯನು ಏನು 
ಹೇಳಿದನೆಂಬುದನ್ನೂ ಯೋಗಿನಿಯರಿಂದ ಏನು ಹೇಳಲ್ಪಟ್ಟಿತೆಂಬುದನ್ನೂ, 
ಲಜ್ಜಾನ್ವಿತರಾದ ಗಣಗಳು ಏನನ್ನು ಬಿನ್ನವಿಸಿದರೆಂಬುದನ್ನೂ, ನನಗೆ ವಿಸ್ತಾರ 
ವಾಗಿ ತಿಳಿಸು. ಸ್ಕಂದನೆ! ಇವುಗಳನ್ನೆಲ್ಲಾ ಕೇಳಲು ನನ್ನಲ್ಲಿ ಅತ್ಯಂತ ಔತ್ಸುಕ್ಯ 
ವುಂಟಾಗಿರುವುದು. 


ತಿ೬೪ ಶ್ರೀ ಸ್ಕಾಂದಮ ಹಾಪುರಾಣಂ 


ಇಮಂ ಪ್ರಶ್ನಂ ನಿಶಮ್ಯ ಶಿರ್ಮುನೇಃ ಕಲಶಜನ್ಮನಃ | 


ಪ್ರತ್ಯುವಾಚ ನಮಸ್ಕೃತ್ಯ ಶಿವೌ ಪ್ರಣತಸಿದ್ಧಿದೌ ॥೬॥ 
ಸ್ಕಂದ ಉವಾಚ: 

ಮುನೇ ಶೃಣು ಕಥಾನೇತಾಂ ಸರ್ವಸಾತಕನಾಶಿನೀಂ । 

ಅಶೇಷನಿಘ್ನಶಮನೀಂ ಮಹಾಶ್ರೇಯೋಭಿನರ್ಧಿನೀಂ 1೭॥ 

ಅಥ ದೇವೋಸುರರಿಪುಃ ಶೃತ್ವಾ ಶಂಭುಸಮಾಗಮಂ । 

ದ್ವಿಜರಾಜಾಯ ಸ ಮುದಾ ಸಮದಾತ್ಪಾರಿತೋಸಿಕಂ nen 

ಆಯಾತಂ ಶಂಸತೇ ಶಂಭೋರುಪವಾರಾಣಸಿ ಪ್ರಿಯಂ | 

ಬ್ರಹ್ಮಾಣಮಗ್ರತಃ ಕೃತ್ವಾ ತತಶ್ಹಾ ಭ್ಯುದ್ಯಯೌ ಹರಿಃ ue 

ನಿವಸ್ವತಾ ಸಮೇತಶ್ವ ತೈರ್ಗಣೈಃ ಪರಿತೋ ವೃತಃ । 

ಯೋಗಿನೀಭಿರನುದ್ಯಾತೋ ಗಣೇಶಮುಪಸಂಸ್ಥಿ ತಃ ! ೧೦ ॥ 

ಅಥ ನೇತ್ರಾತಿಥೀಕೃತ್ಯ ದೇನದೇನಂ ನೃಷಧ್ಯಜಂ । 

ಮಂಕ್ಸು ತಾರ್ಕ್ಸ್ಟ್ಸಾದವಾರುಹ್ಯ ಪ್ರಣನಾಮ ಶ್ರಿಯಃಪತಿಃ 1 ೧೧॥ 





೬. ಕಲಶಸಂಭವನಾದ ಅಗಸ್ತ್ಯನ ಈ ಪ್ರಶ್ನೆಯನ್ನು ಕೇಳಿ ಈಶ್ವರಪುತ್ರ 
ನಾದ ಷಣ್ಮುಖನು ಪ್ರಣತರಿಗೆ ಕಾರ್ಯಸಿದ್ಧಿಯನ್ನನುಗ್ರಹಿಸುವ ಪಾರ್ವತೀ 
ಪರಮೇಶ್ವರರಿಗೆ ನಮಸ್ಕರಿಸಿ ಉತ್ತರವನ್ನು ಹೇಳತೊಡಗಿದನು. 

೭. ಸೃಂದನು ಹೇಳುತ್ತಾನೆ:--ಅಯ್ಯಾ ಮುನಿನರ್ಯನೆ! ಸಕಲಪಾತಕ 
ಗಳನ್ನೂ ನಾಶಗೊಳಿಸುವುದೂ, ವಿಘ್ನಗಳನ್ನು ನಿಶ್ರೇಷನಾಗಿ ಶಮನಮಾಡು 
ವುದೂ, ಮಹತ್ತರವಾದ ಶ್ರೇಯಸ್ಸನ್ನು ಅಭಿವೃದ್ಧಿ ಗೊಳಿಸುವುದೂ ಆದ ಈ ಚರಿತ್ರೆ 
ಯನ್ನು ಕೇಳು. ಕ 

೮. ಇಂತು ದಾನವವೈರಿಯಾದ ಮಹಾವಿಷ್ಣುವು ಗರುಡನಿಂದ ಮಹೇ 
ಶ್ವರನು ಕಾಶಿಗೆ ಬರುತ್ತಿರುವ ಸಮಾಚಾರವನ್ನು ಕೇಳಿದೊಡನೆಯೇ ಸಂತೋಷ 
ದಿಂದ ಆ ಪಕ್ಸಿಶ್ರೇಷ್ಠನಿಗೆ ಉತ್ತಮವಾದ ಪಾರಿತೋಷಕವನ್ನು ಕೊಟ್ಟನು. 

೯, ತನಗೆ ಪ್ರಿಯವಾದ ವಾರಾಣಸಿಗೆ ಶಂಭುವು ಬರುತ್ತಿರುವನೆಂಬ ವಾರ್ತೆ 
ಯನ್ನು ಹೇಳುತ್ತಿರುವ ಗರುಡನ ಮಾತನ್ನು ಕೇಳಿ ಶ್ರೀಹರಿಯು ಬ್ರಹ್ಮನನ್ನು 
ಮುಂದುಮಾಡಿಕೊಂಡು ಮೇಲಕ್ಕೆದ್ದನು. 

೧೦-೧೧. ಆತನು ಸೂರ್ಯನಿಂದ ಕೂಡಿದವನಾಗಿ ಗಣಗಳು ಸುತ್ತಲೂ 
ಗುಂಪುಗೂಡಿರಲು ಯೋಗಿನಿಯರು ತನ್ನನ್ನು ಹಿಂಬಾಲಿಸುತ್ತಿರಲು ಗಣಪತಿಯ 
ಹಸ್ತಲಾಘವವನ್ನು ಸ್ವೀಕರಿಸಿ ಹೊರಟನು. ಬಳಿಕ ವೃಷಭಾರೂಢನಾಗಿದ್ದ 
ಮಹಾದೇವನು ತನ್ನ ಕಣ್ಣುಗಳಿಗೆ ಬಿದ್ದೊಡನೆಯೇ ವೇಗವಾಗಿ ಗರುಡನಿಂದ 
ಕೆಳಗಿಳಿದು ಲಕ್ಷ್ಮೀರಮಣನು ಆತನಿಗೆ ನಮಸ್ಕರಿಸಿದನು. 


ದ್ವಿಷಹ್ಠಿತಮೋ$ಧ್ಯಾಯಃ ೨೬೫ 


ಪಿತಾಮಹೋಃಪಿ ಸ್ಮನಿರೋ ಭೃಶಂ ನಮ್ರಶಿಕೋಧರಃ । 


ಪ್ರಣತೇನ ಮೃಡೇನೈನ ಪ್ರಣಮನ್ಸಿನಿವಾರಿತಃ ॥ ೧೨ ॥ 
ಸ್ಪಸ್ತ $ಭ್ಯುದಿತಪಾಣಿಶ್ತ ಕುದ್ರಸೂಕ್ತೈರಮಂತ್ರಯತ್‌ । 
ಅಕ್ಬ್ಛತಾನ್ಯಥ ಸಾರ್ದ್ರಾಣಿ ದರ್ಶಯನ್ಸಫಲಾನ್ಯಜಃ ॥ ೧೩॥ 


ಮೌಲಿಂ ಪಾದಾಬ್ವಯೋಃ ಕೃತ್ವಾ ಗಣೇಶಃ ಸತ್ತರೋ ನತಃ । 
ಮೂರ್ಥ್ಸ್ಯುಪಾಜಿಫ್ರುಯಾಂಚಕ್ರೇ ಹರೋ ಹರ್ಷಾದ್ದಜಾನನಂ ॥ ೧೪ ॥ 
ಅಭ್ಯುಷಾನೇಶಯಶ್ಚಾ ಪಿ ಪರಿಷ್ವಜ್ಯ ನಿಜಾಸನೇ । 


ಸೋಮನಂದಿಪ್ರಭೃತಯಃ ಪ್ರಣೇಮುರ್ದಂಡವದ್ದಣಾಃ ॥ ೧೫ ॥ 
ಯೋಗಿನ್ಕ್ಯೋಃಪಿ ಪ್ರಣಮ್ಯೇಶಂ ಚಕ್ರುರ್ಮಂಗಲಗಾಯನಂ । 

ತರಣಿಃ ಪ್ರಜನಾಮಾಥ ಪ್ರಮಥಾಧಿಪತಿಂ ಹರಂ ॥ ೧೬ ॥ 
ಖಂಡೇಂದುಶೇಖರಶ್ಹಾಥ ಉಪಸಿಂಹಾಸನಂ ಹರಿಂ । 
ಸಮುಪಾವೇಶಯದ್ವಾಮಸಾರ್ಶ್ಶೇ ಮಾನಪುರಃಸರಂ 1 ೧೭॥ 


ವ ವ ವ... 


೧೨. ವೃದ್ಧನಾದ ಬ್ರಹ್ಮದೇವನೂ ಅತ್ಯಂತ ವಿನೀತನಾಗಿ ತಲೆಯನ್ನು 
ಬಗ್ಗಿಸಿಕೊಂಡು ಆತನಿಗೆ ನಮಸ್ಕರಿಸಲು ಬರುತ್ತಿರುವುದನ್ನು ಕಂಡು ಈಶ್ವರನು 
ನಿವಾರಿಸಿ ತಾನೇ ಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡಿದನು. 

೧೩. ಆಗ ಚತುರ್ಮುಖನು ಸ್ವಸ್ತಿಸೂಚಕವಾಗಿ ಎತ್ತಿದ ಕೈಗಳಲ್ಲಿ ಫಲ 
ಸಹಿತವಾದ ಆರ್ದ್ರಾಕ್ಸತೆಯನ್ನು ಹಿಡಿದು ರೂದ್ರಸೂಕ್ತ್ಮದ ಮಂತ್ರಗಳಿಂದ 
ಆತನನ್ನು ಸತ್ಯರಿಸಿದನು. 

೧೪. ವಿನಾಯಕನು ತ್ವರೆಯಾಗಿ ಮುಂದೆ ಬಂದು ತನ್ನ ಕಿರೀಟವನ್ನು 
ಆತನ ಪಾದಗಳಲ್ಲೀಡಾಡಿ ನಮಸ್ಕರಿಸಿದನು. ಪರಮೇಶ್ವರನೂ ಸಂತೋಷದಿಂದ 
ಆ ಗಣೇಶನನ್ನು ಶಿರಸ್ಪನ್ನಾಘಫ್ರಾಣಿಸಿದನು. 

೧೫. ಆತನನ್ನು ಆಲಿಂಗಿಸಿಕೊಂಡು ತನ್ನ ಆಸನದಲ್ಲಿಯೇ ಕುಳ್ಳಿರಿಸಿ 
ಕೊಂಡನು. ಬಳಿಕ ಸೋಮ, ನಂದಿ ಮುಂತಾದ ಗಣನಾಯಕಕರೆಲ್ಲರೂ ಕ್ರಮ 
ವಾಗಿ ದೀರ್ಥದಂಡಪ್ರಣಾಮಗಳನ್ನು ಮಾಡಿದರು. 

೧೬. ಯೋಗಿನಿಯರೂ ಸಹ ಈಶ್ವರನಿಗೆ ನಮಸ್ಕರಿಸಿ ಮಂಗಳಗೀತೆಗಳನ್ನು 
ಹಾಡಿದರು. ಬಳಿಕ ಪ್ರಮಥಗಣಗಳಿಗೆ ಒಡೆಯನಾದ ಹರನಿಗೆ ಸೂರ್ಯ 
ದೇವನೂ ನಮ ಸ್ಥಾರವನ್ನು ಮಾಡಿದನು. 

೧೭. ಅರ್ಧಚಂದ್ರನನ್ನು ಮೌಳಿಯಲ್ಲಿ ಧರಿಸಿದ ಮಹೇಶ್ವರನೂ ಅಭಿಮಾನ 
ಪುರಸ್ಸರವಾಗಿ ನಾರಾಯಣನನ್ನು ಸಮಾಪಕ್ಕೆ ಕರೆದು ತನ್ನ ಸಿಂಹಾಸನದ 
ಮೇಲೆಯೇ ಎಡಗಡೆಯಲ್ಲಿ ಕುಳ್ಳಿ ಳೈರಿಸಿಕೊಂಡನು. 


೨೬೬ ಶ್ರೀ ಸ್ಯಾಂದಮಹಾಪುರಾಣಂ 


ಬ್ರಹ್ಮಾಣಂ ದಕ್ಷಿಣೇ ಭಾಗೇ ಪರಿನಿಶ್ರಾಣಿತಾಸನಂ । 


ದೃಷ್ಟ್ವಾ ಸಂಭಾನಿತಾಃ ಸರ್ವೇ ಶರ್ನೇಣ ಪ್ರಜತಾ ಗಣಾಃ ॥ ೧೮ ॥ 

ಮೌಲಿಚಾಲನಮಾತ್ರೇಣ ಯೋಗಿನ್ಯೋಃಸಿ ಪ್ರಸಾದಿತಾಃ । 

ಸಂತೋಷಿತೋ ರವಿಶ್ಚಾಪಿ ವಿಶೇತಿ ಕರಸಂಜ್ಞಯಾ 1 ೧೯॥ 

ಅಯಂ ಶಂಭುಂ ಶತಧೃತಿಃ ಪ್ರಬದ್ಧಕರಸಂಪುಟಃ I 

ಪರಿನಿಜ್ಞಾ ಸಯಾಂಚಕ್ರೇ ಪ್ರಸನ್ನನದನಾಂಬುಜಂ ॥೨೦॥ 
ಬ್ರಹ್ಮೋವಾಚ :-- 

ಭಗನನ್ಹೇನದೇನೇಶ ಕ್ಚಂತವ್ಯಂ ಗಿರಿಜಾಪತೇ । 

ವಾರಾಜಸೀಂ ಸಮಾಸಾದ್ಯ ಯದಹಂ ನಾಗತಃ ಪುನಃ ॥೨೧॥ 

ಪ್ರಸಂಗತೋಪಿ ಕಃ ಕಾಶೀಂ ಪ್ರಾಪ್ಯ ಚಂದ್ರನಿಭೂಸಣ । 

ಕಿಂಚಿದ್ದಿಧಾತುಂ ಶಕ್ತೋಸಿ ತ್ಯಜೇತ್ಸೃನಿರತಾಂ ದಧತ್‌ ॥ ೨೨ ॥ 

ಸ್ವರೂಪತೋ ಬ್ರಾಹ್ಮಣತ್ವಾದಸಾಕರ್ತುಂ ನ ಶಕ್ಯತೇ । 

ಅಥ ಶಕ್ತೋ ವ್ಯಪಾಕರ್ತುಂ ಕಃ ಪುಣ್ಯೇ ಸಂಚಿಕೀರ್ಷತಿ ॥ ೨೩ ॥ 


೧೮-೧೯. ಬಲಭಾಗದಲ್ಲಿದ್ದ ಸುಖಾಸನದಲ್ಲಿ ಮಂಡಿಸಿದ್ದ ಬ್ರ ಹ್ಮದೇವನನ್ನು 
ನೋಡಿ ನಮಸ್ಕರಿಸಿದ ಗಣಗಳೆಲ್ಲರೂ ಮಹೇಶ್ವರನ ಆದರ ಸತ್ಯಾರಗಳಿಗೆ 
ಪಾತ್ರರಾದರು. ತಲೆತೂಗಿದ ಮಾತ್ರದಿಂದಲೇ ಯೋಗಿನಿಯರೂ ಪ್ರಸನ್ನ 
ಗೊಳಿಸಲ್ಪಟ್ಟರು. ಕುಳಿತುಕೊಳ್ಳಬೇಕೆಂಬ ಆತನ ಕೈಸನ್ನೆಯನ್ನು ನೋಡಿದ 
ಸೂರ್ಯನೂ ಸಂತೋಷಗೊಂಡನು. 

೨೦. ಇಂತು ಪ್ರಸನ್ನವಾದ ಮುಖಕಮಲವುಳ್ಳ ಪರಮೇಶ್ವರನನ್ನು 
ಕುರಿತು ಬ್ರಹ್ಮದೇವನು ಕೈಗಳನ್ನು ಜೋಡಿಸಿಕೊಂಡು ವಿಜ್ಞಾಪನೆಯನ್ನು 
ಮಾಡತೊಡಗಿದನು. 

೨೧. ಬ್ರಹ್ಮನು ಹೇಳುತ್ತಾನೆ: “ ಸಡ್ಗುಣೈಶ್ಚರ್ಯಸಮನ್ವಿತನಾದ 
ಮಹಾದೇವನೆ! ಪಾರ್ವತೀರವಮಣಕೆ! ವಾರಾಣಸೀಕ್ಬೇತ್ರವನ್ನು ಸೇರಿ ಪುನಃ 
ನಿನ್ನಲ್ಲಿಗೆ ಹಿಂದಿರುಗಿ ಬರದಿದ್ದ ನನ್ನ ಮುಹಾಸರಾಧವನ್ನು ಕ್ರಮಿಸಬೇಕು. 

೨೨. ವಯೋಜ್ಞಾನಗಳಿಂದ ವೃದ್ಧನೆನಿಸಿದವನೂ, ಸ್ವತಂತ್ರವಾಗಿ ಕಾರ್ಯ 
ಗಳನ್ನು ಮಾಡಲು ಶಕ್ತನಾದವನೂ ಆಜ ಯಾವನು ತಾನೆ ಪ್ರಸಂಗವಶದಿಂದ 
ಲಾದರೂ ಒಮ್ಮೆ ಕಾಶಿಯನ್ನು ಸೇರಿ ಮತ್ತೆ ಬಿಟ್ಟುಬರಲಿಚ್ಛೆಸುವನು? 

೨೩. ನಾನು ಸ್ವಭಾವತಃ ಬ್ರಾಹ್ಮಣನಾದುದರಿಂದ ಆ ರಾಜನಿಗೆ ಅಪಕಾರ 
ವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಹಾಗೆ ಮಾಡಲು ಶಕ್ತನಾಗಿದ್ದಿ ದಂತಿರಲಿ. 
ಪುಣ್ಯತನುವಾದ' ಈ ಕ್ಷೇತ್ರದಲ್ಲಿ ಯಾವನು ಪಾಪಕಾರ್ಯವನ್ನು ಮಾಡ 
ಲೆಳಸುವನು? 


ದ್ವಿಸಹ್ಕಿತಮೋ5ಭ್ಮಾಯಃ ೨೬೩ 


ನಿಭೋರಸಿ ಸಮಾಜೆ ಯಂ ಧರ್ಮವರ್ಶ್ಮಾನುಸಾರಿಣೇ I 


ನ ಕಿಂಚಿದಪಕರ್ತವ್ಯಂ ಜಾನತಾ ಕೇನಚಿತ್ಯ ಎಚಿತ್‌ ॥ ೨೪ ॥ 

ಕಸ್ತಾದೃಶಿ ಮಹೀಜಾನೌ ಪುಜ್ಯವರ್ತ್ಮನ್ಯತಂದ್ರಿತೇ । 

ಕಾಶೀಪಾಲೇ ದಿವೋದಾಸೇ ಮನಾಗಸಿ ವಿರುದ ಧೀಃ ॥ ೨೫ ॥ 

ನಿಶಮ್ಯೇತಿ ನಚಸ್ತುಷ್ಟಃ ಶ್ರಿ (ಕಂಶೋತಿವಿಶುದ್ಧ ಧೀಃ ! 

ಹಸನ್ರೋವಾಚ ಧಾತಾರು ಬ ್ರಿಹ್ಮನ್ನ ರ್ನ್ವಮನೈ ಮ್ಯ ಹಂ ॥ ೨೬ ॥ 
ದೇವದೇವ ಉವಾಚ. 

ಆದೌ ತಾನದಡೋಷಂ ಹಿ ಬ್ರಪ್ಮತ್ವಂ ಬ್ರಾಹ್ಮಣಸ್ಯ ತೇ। 

ವಾಜಿಮೇಧಾಧ್ವರಾಣಾಂ ಚ ತತೋಃಸಿ ದಶಕಂ ಕೃತಂ ॥ ೨೭॥ 

ತತೋನಿ ವಿಹಿತಂ ಬ ಬ್ರಹ್ಮನ್ಸ ನತಾ ಪರಮಂ ಹಿತಂ” | 

ಅಪರಾಧಸಹಸ್ರಾಣಿ ಯಳ್ಳಿಂಗಂ ಸ್ಥಾ ಪಿತಂ ಮಮ ॥ ೨೮॥ 

ಯೇನೈಕಮಪಿ ನೇ ಲಿಂಗಂ ಸ್ಮಾಪಿತಂ ಯತ್ರ ಕುತ್ರಚಿತ್‌ । 


ತಸ್ಕಾಪರಾಧಲೇಶೋನಿ ನಾಸ್ತಿ ಸರ್ವಾಪರಾಧಿನಃ ॥೨೯॥ 

೨೪. ಈ ವಿಷಯದಲ್ಲಿ ನಿನ್ನ ಅಪ್ಪಣೆಯೇ ನನಗಿದ್ದರೂ ಧರ್ಮಮಾರ್ಗ 
ದಲ್ಲಿಯೇ ನಡೆಯುತ್ತಿದ್ದ ಆ ಮಹಾರಾಜನಲ್ಲಿ ಬುದ್ಧಿವಂತನಾದ ಯಾವನೂ 
ಎಂದಿಗೂ ಸ್ವಲ್ಪವೂ ಅಪಕಾರವನ್ನು ಮಾಡುವಂತಿರಲಿಬ್ಲ. 

೨೫. ಪುಣ್ಯದ ಮಾರ್ಗದ ಅನುಸರಣೆಯಲ್ಲಿಯೇ ಜಾಗರೂಕನಾಗಿ ಕಾಶೀ 
ಕ್ಷೇತ್ರವನ್ನು ಪಾಲಿಸುತ್ತಿದ್ದ ದಿವೋದಾಸನಂತಹ ಮಹಾರಾಜನಲ್ಲಿ ಯಾನನು 
ತಾನೆ ಸ ಸ್ವಲ್ಪವಾದರೂ ಕುಟಲಬುದ್ಧಿಯಿಂದ ವರ್ತಿಸಬಹುದು?” 

ಹ ಇಂತೆಂದ ಚತುರ್ಮುಖನ ಮಾತುಗಳನ್ನು ಕೇಳಿ ವಿಮಲಜ್ಜ್ಞಾನ 
ಸಂಪನ್ನನಾದ ಪರಮೇಶ್ವ ರನು ನಗುತ್ತ ಆತನನ್ನು Bi “ಎಲೈ ಬ್ರಹ್ಮನ! 
ಅಲ್ಲಿ ನಡೆಡುದೆಲ್ಲವನ್ನೂ ನಾನು ತಿಳಿದಿರುವೆನು'' ಎಂಬುದಾಗಿ ಹೇಳತೊಡಗಿದನು. 

೨೭. ದೇವದೇವನು ಹೇಳುತ್ತಾನೆ:--"" ಮೊದಲನೆಯದಾಗಿ ಬ್ರಾಹ್ಮಣ 
ನಾದ ನಿನ್ನ ಬ್ರಹ್ಮತ್ವನೆಂಬುದು ದೋಷವಲ್ಲ. ಮೇಲಾಗಿ ಅಲ್ಲಿ ನೀನು ನನಗಾಗಿ 
ಹತ್ತು ಅಶ್ವಮೇಧ ಮಹಾಯಜ್ಞಗಳನ್ನೂ ನೆರವೇರಿಸಿರುವೆ. 

೨೮. ಎಲೈ ಬ್ರಹ್ಮನೆ! ಆದುದರಿಂದ ನೀನು ಮಾಡಿದುದೆಲ್ಲವೂ ನನಗೆ 
ಅತ್ಯಂತ ಹಿತವೇ ಆಗಿರುವುದು. ಅಲ್ಲದೆ ಅಪರಾಧಸಹಸ್ರಗಳನ್ನೂ ನಾಶಗೊಳಿಸುವ 
ಶಿವಲಿಂಗವನ್ನೂ ಪ್ರತಿಸ್ಮಿಸಿರುವೆಯಲ್ಲವೆ. 

೨೯, ಯಾವನಿಂದ ಎಲ್ಲಿಯಾದರೂ ನನ್ನ ಒಂದು ಲಿಂಗವು ಸ್ಥಾಪಿಸ 
ಲ್ಪಟ್ಟರುವುದೊ, ಅವನು ಸಮಸ್ತ ಪಾತಕಗಳನ್ನು ಮಾಡಿದ್ದರೂ ಆ ತ 
ಸ್ವಲ್ಪವೂ ಅವನಿಗೆ ಲೇಪನಾಗುವುದಿಬ್ಲ. 


೨೬೮ ಶ್ರೀ ಸ್ಥಾಂದಮಹಾಪುರಾಣಂ 


ಅಪರಾಧಸಹಸ್ರೇಃಪಿ ಬ್ರಾಹ್ಮಣಂ ಯೋ ಸರಾಧ್ಮುಯಾಶ್‌ । 


ದಿನೈಃ ಕತಿಸಯ್ಯೈರೇವ ತಸ್ಕೈಶ್ಚರ್ಯಂ ವಿನಶ್ಯತಿ ॥೩೦॥ 

ಇತಿ ಭ್ರುವತಿ ದೇವೇಶೇಃ ಸ್ಯಂತರುಚ್ಛ ಎಸಿತಂ ಗಣೈಃ I 

ಸಮಾತೃಭಿಃ ಸಮಂತಾಚ್ಚ ವಿಲೋಕ್ಯಾಸ್ಯಂ ಪರಸ್ಪರಂ ॥೩೧॥ 

ಅರ್ಕೋಃ ಸ್ಯವಸರಂ ಜ್ಞಾತ್ವಾ ನತ್ವಾ ಶಂಭುಂ ವ್ಯಜಿಜ್ಞಪತ್‌ | 

ಪ್ರೆಸನ್ನಾಸ್ಯನುಮಾಕಾಂತಂ ದೃಷ್ಟಾ ಜ್ಯ ದೃಷ್ಟಚರಾಚರಃ ॥ ೩೨ ॥ 
ಅರ್ಕ ಉವಾಚ: 

ನಾಥ ಕಾಶೀನಿತೋ ಗತ್ವಾ ಯಥಾಶಕ್ತಿ ಕೃತೋಪಧಿಃ । 

ಅಕಿಂಚಿತ್ಯರತಾಂ ಪ್ರಾಪ್ತಃ ಸಹಸ್ಪಕರವಾನಪಿ ॥ ೩೩॥ 

ಸ್ವಧರ್ಮುಪಾಲಕೇ ತಸ್ಮಿನ್ದಿವೋಡಾಸೇ ಧರಾಷತೌ । 

ನಿ ತಾಗಮನಂ ಜ್ಞಾ ತ್ವಾ “ದೇವಸ್ಥಾ ಹನಿಹ ಸ್ಥ ತಃ 1 ೩೪॥ 

ಪ್ರ ತೀಕ್ಷ್ಣ ಮಾಣೋ ವೇಶ ತ್ವ ದಾಗಮನಮುತ್ತ ಮಂ । 

ನಳಜ್ಯ ೬ ಬಹುಧಾತ್ಮಾ:; ನಂತ | ದಾರಾಧನತತ್ವ ರಃ 1೩೫ 








೩೦. ಇತರ ಸಾವಿರಾರು ಅಪರಾಧಗಳಿದ್ದರೂ ವಿಶೇಷವಾಗಿ ಯಾವನು 
ಬ್ರಾಹ್ಮಣನಿಗೆ ದ್ರೋಹವನ್ನು ಮಾಡುವನೊ, ಅವನ ಐಶ್ವರ್ಯವೆಲ್ಲವೂ ಕೆಲವಾರು 
ದಿವಸಗಳಲ್ಲಿಯೇ ನಾಶವನ್ನು ಹೊಂದುವುದು.?' 

೩೧. ಇಂತೆಂದು ಮಹಾದೇವನು ಹೇಳುತ್ತಿರಲು ಅಲ್ಲಿ ನೆರೆದಿದ್ದ ಗಣಗಳೂ 
ಮಾತೃಕೆಯರೂ ಪರಸ್ಪರ ಮುಖಗಳನ್ನು ನೋಡಿಕೊಳ್ಳುತ್ತ ತಮ್ಮ ಭಯವನ್ನು 
ಬಿಟ್ಟು ಸ್ವಸ್ಥವಾಗಿ ಉಸಿರಾಡತೊಡಗಿದರು. 

೩೨. ಪ್ರಸನ್ನಾಂತಃಕರಣನೂ, ಪಾರ್ವತೀಸಮೇತನೂ ಆದ ಶಂಭುವನ್ನು 
ಕಂಡು ಚರಾಚರಭೂತಗಳ ಕರ್ಮಗಳಿಗೆ ಸಾಕ್ಸಿಯಾದ ಸೂರ್ಯನೂ ಕೂಡ 
ಸಮಯವರಿತು ನಮಸ್ಕರಿಸಿ ವಿಜ್ಞಾ ಪಿಸಿಕೊಂಡನು 

೩೩. ಸೂರ್ಯನು ಹೇಳುತ್ತಾನೆ: ಸ್ವಾಮಿಯೆ! ನಾನು ಮಂದರ 
ಪರ್ವತದಿಂದ ಹೊರಟು ಶಕ್ಷ ಕನು ಸಾರವಾಗಿ ನೇಷವನ್ನು ಮರೆಮಾಚಿಕೊಂಡು 
ಕಾಶಿಯನ್ನು ಸೇರಿದರೂ, ಸ್ರಕರನ್ನಾಧಿ ನನಗೂ ಅಲ್ಲಿ ನಿಶ್ವೆ ಷ್ಟ ತೆಯು 
ಪ್ರಾಪ್ತವಾಯಿತು. 

೩೪: ಸ್ವಧರ್ಮದಲ್ಲಿಯೇ ನಿರತನಾಗಿದ್ದ ಆ ದಿವೋದಾಸಮಹಾರಾಜನ 
ವಿಷಯದಲ್ಲಿ ಏನನ್ನೂ ಮಾಡಲಾರದವನಾಗಿ ದೇವದೇವನಾದ ನೀನು ಇಲ್ಲಿಗೆ 
ಹೇಗಾದರೂ ಬರುವೆಯೆಂಬುದನ್ನು ನಿಶ್ಚಯಿಸಿಕೊಂಡೇ ನಾನು ಇಲ್ಲಿ 
ನೆಲಸಿರ್‌ವೆನು. 

೩೩. ಮಂಗಳಪ.ದನಾದ ನಿನ್ನ ಆಗಮನವನ್ನೇ ಶಿರೀಕ್ಸಿಸುತ್ತ ತಾನು 


ದ್ವಿಸಷ್ಠಿತಮೋಶಿಧ್ಯಾಯಃ ' ೨೬೯ 


ಮನೋರಥ ದ್ರುಮಶ್ಚಾದ್ಯ ಫಲಿತಃ ಶ್ರೀಮದೀಕ್ಬಣಾತ್‌ । 


ತಿಂಚಿದ್ಭ ಕ್ರಿ ಲವಾಂಭೋಭಿಃ ಸಿಕ್ತೋ ಧ್ಯಾನೇನ ಸಿಕ್ತಿತಃ ॥೩೬॥ 
ಇತ್ಯುದೀರಿತಮಾಕರ್ಣ್ಯ ರವೇರ್ನೈೆ ರವಿಲೋಚನಃ । 

ಪ್ರೋವಾಚ ದೇನದೇನೇಶೋ ನಾಪರಾಧ್ಯಸಿ ಭಾಸ್ಕರ N೩೭ 
ಮಮೈವ ಕಾರ್ಯಂ ವಿಹಿತಂ ತ್ವಂ ಯದತ್ರ ವ್ಯವಸ್ಥಿತಃ | 

ಯಸ್ಯಾಂ ಸುರಪ್ರನೇಶೋ ನ ತಸ್ಮಿನ್ರಾಜನಿ ಶಾಸತಿ ॥ ೩೮॥ 
ಇತಿ ಶೂರಂ ಸಮಾಶ್ವಾಸ್ಯ ದೇವದೇವಃ ಕೃಪಾನಿಧಿಃ । 
ಗಣಾನಾಶ್ಚಾಸಯಾಮಾಸ ವ್ರೀಡಾನಮ್ರಶಿರೋಧರಾನ್‌ 1 ೩೯ ॥ 
ಯೋಗಿನ್ಯೋಸಿ ಸುದ್ಧಷ್ಟ್ಟಾಥ ಶಂಭುನಾ ಸಂಪ್ರಸಾದಿತಾಃ । 
ತ್ರಸಾಭರಸಮಾಕ್ರಾಂತಕಂಧರಾ ಇವ ಸಂಗತಾಃ ॥೪೦॥ 
ತತೋ ವ್ಯಾಸಾರಯಾಂಚಕ್ರೇ ತ್ರ್ಯಕ್ಸೋ ನೇತ್ರಾಣಿ ಚಕ್ರಿಣಿ । 

ಪರಿರ್ನ ಕಿಂಚಿದಸ್ಯೂಚೇ ಸರ್ವಜ್ಞಾಗ್ರೇ ಮಹಾಮನಾಃ ॥ ೪೧॥ 


ರೂಪವನ್ನು ಬಹು ವಿಧವಾಗಿ ವಿಭಾಗಮಾಡಿಕೊಂಡು ನಿನ್ನ ಪೂಜೆಯಲ್ಲಿಯೇ 
ತತ್ಪರನಾಗಿರುವೆನು. 

೩೬, ಐಶ್ವರ್ಯರೂಪನಾದ ನಿನ್ನ ದರ್ಶನದಿಂದ ಇಂದಿಗೆ ನನ್ನ ಮನೋರಥ 
ವೆಂಬ ವೃಕ್ಚವು ಫಲಿತವಾಯಿತು. ಭಕ್ತಿಯೆಂಬ ಸ್ವಲ್ಪವಾದ ನೀರಿನ ಹನಿಗಳಿಂದ 
ಎರೆಯಲ್ಪಟ್ಟ ಈ ಮರವು ಧ್ಯಾನವೆಂಬ ಪುಷ್ಪದಿಂದೊಡಗೂಡಿರುವುದು.'' 

೩೭. ಇಂತೆಂದು ಸೂರ್ಯನಾಡಿದ ಮಾತುಗಳನ್ನು ಕೇಳಿ ಸೂರ್ಯ 
ನೇತ್ರನೂ ದೇವಾಧಿದೇವನೂ ಆದ ಮಹೇಶ್ವರನು ಹೇಳತೊಡಗಿದನು: “ ಎಲೈ 
ಸೂರ್ಯನೆ! ನಿನ್ನಿಂದ ಯಾವ ಅಪರಾಧವೂ ನಡೆದಿರುವುದಿಲ್ಲ. 

೩೮. ನೀನು ಇಲ್ಲಿ ನೆಲಸುವುದರಿಂದಲೂ ನನ್ನ ಕಾರ್ಯವನ್ನೇ ಮಾಡಿ 
ದಂತಾಯಿತು. ಏಕೆಂದರೆ ಆ ಮಹಾರಾಜನು ರಾಜ್ಯಭಾರವನ್ನು ಮಾಡುತ್ತಿರು 
ವನಕೆಗೂ ಯಾವ ದೇವತೆಯೂ ಕಾಶಿಯನ್ನು ಪ್ರವೇಶಿಸು ವಂತಿರಲಿಲ್ಲ.”? 

೩೯. ಈ ವಿಧವಾಗಿ ಕೃಪಾಸಮುದ್ರನಾದ ಮಹಾದೇವನು ಸೂರ್ಯನಿಗೆ 
ಸಮಾಧಾನವನ್ನು ಹೇಳಿ ನಾಚಿಕೆಯಿಂದ ತಲೆಬಾಗಿಸಿದ್ದ ಗಣಗಳೆಲ್ಲರನ್ನೂ 
ಕ್ರಮವಾಗಿ ಸಂತೈಸಿದನು. 

೪೦. ಲಜ್ಜೆಯ ಭಾರದಿಂದ ಅನನತಗಳಾದ ಕಂದರಗಳುಳ್ಳ ಯೋಗಿನಿ 
ಯರೂ ಸಹ ಮಹಾದೇವನ ಮಂಗಳದೃಷ್ಟಿಯಿಂದ ಪ್ರಸನ್ನಗೊಳಿಸಲ್ಪಟ್ಟರು. 
ಮತ್ತು ಆತನ ಬಳಿಗೆ ಮೆಲ್ಲಮೆಲ್ಲಗೆ ಬಂದು ಸೇರಿದರು. 

೪೧. ಆಗ ತ್ರಿನೇತ್ರನು ತನ್ನ ಕಣ್ಣುಗಳನ್ನು ಮಹಾವಿಷ್ಣುವಿದ್ದ ಕಡೆಗೆ 
ಪ್ರಸರಿಸಿದನು. ಆದರೆ ಸರ್ವಜ್ಞನಾದ ಆತನೆದುರಿನಲ್ಲಿ ಮಹಾಮೇಧಾನಿಯಾದ 
ವಿಷ್ಣುವು ಏನನ್ನೂ ಹೇಳಲಿಲ್ಲ: ` 


೨೭೦ ಶ್ರೀ ಸ್ಕಾಂದಮಹಾಪುರಾಣಂ 


ಈಶೋಪಃಪಿ ಶೃತವೃತ್ತಾಂತಸ್ತಾಕ್ಸಾ 4೯ ದೃಣಪಶಾರ್ಜಹೋಃ | 


ಮನಸೈನ ಪ್ರಸನ್ನೋಭೂನ್ನ ಕಿಂಚಿತ್ಸರ್ಯಭಾಷತ ॥ ೪೨ ॥ 
ಏತಸ್ಮಿನ್ನಂತರೇ ಪ್ರಾಪ್ತಾ ಗೋಲೋಕಾತ್ಸಂಚಧೇನನಃ । 

ಸುನಂದಾ ಸುಮನಾಶ್ಚಾಪಿ ಸುಶೀಲಾ ಸುರಭಿಸ್ತಥಾ 1 ೪೩ ॥ 
ಪಂಚಮಿ ಕಪಿಲಾ ಚಾಪಿ ಸರ್ವಾಘೌಫಘವನಿಘಟ್ಟನೀ । 

ವಾತ್ಸಲ್ಯದೃಸ್ಟ್ಯಾ ಭರ್ಗಸ್ಯ ತಾಸಾಮೂಧಾಂಸಿ ಸುಸ್ರುವುಃ ॥ ೪೪ ॥ 
ವವರ್ಷುಃ ಪಯಸಾಂ ಪೂರೈಸ್ತ್ರದೂಧಾಂಸಿ ಷಯೋಧರಾಃ । 
ಧಾರಾಸಾರೈರವಿಚ್ಛೆನ್ನೈಸ್ತಾವದ್ಯಾವದ್ಭ್ರದೋಭವತ್‌ ॥ ೪೫ ॥ 
ಪಯಃಸಯೋಧಿರಿನ ಸಾ ದ್ವಿತೀಯಃ ಪ್ರೈಫ್ಟಿ ಪಾರ್ಷದೈಃ । 
ದೇನೇಶಸಮಧಿಷ್ಕಾನಾತ್ತತ್ತೀರ್ಥಮಭವತ್ಪರಂ ॥ ೪೬॥ 
ಕಪಿಲಾಪ್ರದ ಇತ್ಯಾಖ್ಯಾಂ ಚಕ್ರೇ ತಸ್ಯ ಮಹೇಶ್ವರಃ । 

ತತೋ ದೇವಾಜ್ಞಯಾ ಸರ್ವೇ ಸ್ನಾತಾಸ್ತೃತ್ರ ದಿವೌಕಸಃ ॥ ೪೭॥ 


ಆವಿರಾಸುಸ್ತತಸ್ತೀರ್ಥಾದಥ ದಿವ್ಯಪಿತಾಮಹಾಃ । 
ತಾನ್ಮೃಷ್ಟಾ ತೇ ಸುರಾಃ ಸರ್ವೇ ತರ್ಪಯಾಂಚಕ್ರಿರೇ ಮುದಾ ॥ ೪೮ ॥ 





೪೨. ಮಹೇಶ್ವರನೂ ಗರುಡನಿಂದ ವಿನಾಯಕ ಮಹಾವಿಷ್ಣುಗಳ ಸಕಲ 
ವೃತ್ತಾಂತವನ್ನೂ ಕೇಳಿದವನಾಗಿ ಮನಸ್ಸಿನಲ್ಲಿಯೇ ಪ್ರಸನ್ನನಾದನಲ್ಲದೆ ಯಾವ 
ಮಾತನ್ನೂ ಆಡಲೇ ಇಲ್ಲ. 

೪೩-೪೪. ಅಷ್ಟರಲ್ಲಿಯೇ ಗೋಲೋಕದಿಂದ ಐದು ಆಕಳುಗಳು ಅಲ್ಲಿಗೆ 
ಬಂದು ಸೇರಿದುವು. ಅವುಗಳೇ ಸುನಂದೆ, ಸುಮನಸೆ, ಸುಶೀಲೆ ಮತ್ತು ಸುರಭಿ. 
ಐದನೆಯದೇ ಸಕಲ ಪಾಪರಾಶಿಗಳನ್ನೂ ನಿರ್ಮೂಲಗೊಳಿಸುವ ಕಪಿಲೆಯೆಂದು. 
ಪರಮೇಶ್ವರನ ವಾತ್ಸಲ್ಯಪೂರಿತನಾದ ದೃಷ್ಟಿಯಿಂದ ಅವುಗಳ ಕೆಚ್ಚಲುಗಳು 
ಹಾಲನ್ನು ಕರೆಯತೊಡಗಿದುವು. 

೪೫. ತುಂಬಿದ ಕೆಚ್ಚಲುಗಳು ಅವುಗಳ ಹಾಲಿನಿಂದ ತುಂಬಿ ಅವಿಚ್ಛಿನ್ನ 
ವಾಗಿ ಒಂದೇಸವನೆ ಸುರಿಯುತ್ತಿರುವ ಆ ಧಾರೆಗಳಿಂದ ಸ್ವಲ್ಪಕಾಲದಲ್ಲಿಯೇ 
ದೊಡ್ಡದಾದ ಒಂದು ತಟಾಕವುಂಟಾಯಿತು. 

೪೬. ಅದು ಅಲ್ಲಿ ನೆರೆದಿದ್ದ ಪಾರ್ಷದಗಣಗಳಿಗೆ ಎರಡನೆಯ ಕ್ಲೀರ 
ಸಮುದ್ರದಂತೆಯೇ ತೋರುತ್ತಿದ್ದಿತು. ಅಲ್ಲಿಯೇ ದೇವಾಧಿದೇವನು ನೆಲಸಿ 
ದುದರಿಂದ ಆ ತೀರ್ಥವು ಸರ್ಮೋತ್ತಮವಾಯಿತು. 

೪೭. ಅದಕ್ಕೆ ಮಹೇಶ್ವರನು ಕಪಿಲಾಹ್ರದವೆಂಬ ಹೆಸರನ್ನಿಟ್ಟನು. ಬಳಿಕ 
ಆತನ ಅಪ್ಪಣೆಯಂತೆ ಅಲ್ಲಿ ನೆರೆದಿದ್ದ ಸಮಸ್ತ ದೇವತೆಗಳೂ ಆ ಹ್ರದದಲ್ಲಿ 
ಸ್ನಾನಗಳನ್ನು ಮಾಡಿದರು. 

೪೮. ಬಳಿಕ ಆ ಶೀರ್ಥದಿಂದ ದೇವಲೋಕವಾಸಿಗಳಾದ ಪಿತಾಮಹ 


ದ್ವಿನಷ್ಠಿತಮೋ$ಧ್ಯಾಯಃ ೨೭೧ 


ಅಗ್ನಿಷ್ಟ್ರಾತ್ತಾ ಬರ್ಹಿಷದ ಆಜ್ಯಸಾಃ ಸೋಮಸಾಸ್ತಫಾ। 


ಇತ್ಯಾದ್ಯಾ ದಿವ್ಯಸಿತರಸ್ತೃಪ್ತಾಃ ಶಂಭುಂ ವ್ಯಜಿಜ್ಞಪನ್‌ ॥೪೯॥ 
ದೇವದೇವ ಜಗನ್ನಾಥ ಭಕ್ತಾನಾಮಭಯಪ್ರದ । 

ಅಸ್ಮಿಂಸ್ತೀರ್ಥೇ ತ್ವದಭ್ಯಾಶಾಜ್ಞಾತಾ ನಸ್ತೃಪ್ತಿರಕ್ಸಯಾ ॥ ೫೦॥ 
ತಸ್ಮಾಚ್ಛಂಭೋ ವರಂ ದೇಹಿ ಪ್ರಸನ್ನೇನಾಂತರಾತ್ಮನಾ । 

ಇತಿ ದಿನ್ಯನಿತ್ಳೊಣಾಂ ಸ ಶೃತ್ವಾ ವಾಕ್ಯಂ ವೃಷಧ್ವಜಃ ॥ ೫೧॥ 
ಶೃಣ್ವತಾಂ ಸರ್ನದೇವಾನಾಮಿದಂ ವಚನಮಬ್ರವೀತ್‌ । 

ಶರ್ವಃ ಸರ್ವಪಿತ್ಫೂಣಾಂ ನೈ ಪರತೃಪ್ತಿಕರಂ ಪರಂ ॥ ೫೨ ॥ 


ಶ್ರೀ ದೇವದೇವ ಉವಾಚ:- 
ಶೃಣು ವಿಷ್ಣೋ ಮಹಾಬಾಹೋ ಶೃಣು ತ್ವಂ ಚ ಸಿತಾಮಹ। 


ಏತಸ್ಮಿನ್‌ ಕಾಪಿಲೇ ತೀರ್ಥೇ ಕಾಪಿಲೇಯಪಯೋಭ್ಯತೇ ॥ ೫೩॥ 
ಯೇ ಪಿಂಡಾನ್ನಿರ್ವಸಿಷ್ಯಂತಿ ಶ್ರದ್ಧ ಯಾ ಶ್ರಾದ್ಧದಾನತಃ | 
ತೇಷಾಂ ಪಿತ್ಭೂಣಾಂ ಸಂತೃಪ್ತಿರ್ಭನಿಷ್ಯತಿ ಮಮಾಜ್ಞಯಾ ॥ ೫೪ ॥ 





ಕೆಲ್ಲರೂ ಆವಿರ್ಭವಿಸಿದರು. ಅವರನ್ನು ಕಂಡು ಆ ದೇವತೆಗಳೆಲ್ಲರೂ ಸಂತೋಷ 
ಗೊಂಡು ಅವರಿಗೆ ತರ್ಪಣಗಳನ್ನಿ ತ್ತರು. 

ರ್ಳ. ಅವುಗಳಿಂದ ಸಂತೃಪ್ತರಾದ ಆಗ್ನಿಷ್ಟಾತ್ತರು, ಬರ್ಹಿಷದರು, 
ಆಜ್ಯಪರು ಮತ್ತು ಸೋಮಪರೇ ಮೊದಲಾದ ಪಿತೃದೇವತೆಗಳೆಲ್ಲರೂ ಮಹೇಶ್ವರ 
ನಲ್ಲಿ ಹೀಗೆ ವಿಜ್ಞಾಪಿಸಿಕೊಂಡರು. 

೫೦. ದೇವಾಧಿದೇವನೆ! ಲೋಕೇಶ್ವರನೆ! ಭಕ್ತರಿಗೆ ಅಭಯವನ್ನೀಯು 
ವವನೆ! ನಿನ್ನ ಆಜ್ಞೆಯ ನಿಮಿತ್ತದಿಂದ ಈ ತೀರ್ಥದಲ್ಲಿ ನಮಗೆ ಅಕ್ಷಯವಾದ 
ತೃಪ್ತಿಯುಂಟಾಯಿತು. 

೫೧. ಎಲ್ಫೈ ಶಂಭುವೆ! ಆದುದರಿಂದ ಪ್ರಸನ್ನಚಿತ್ತನಾಗಿ ನಮಗೆ ವರವನ್ನು 
ಕೊಡು. ಇಂತೆಂದ ಸಿತೃದೇವತೆಗಳ ವಾಕ್ಯಗಳನ್ನು ವೃಷಭವಾಹನನು ನೇಳಿದವ 
ನಾದನು. 

೫೨, ಬಳಿಕ ಈಶ್ವರನು ಸಕಲ ದೇವತೆಗಳೂ ಕಿವಿಗೊಟ್ಟು ಕೇಳುತ್ತಿರಲು 
ಪಿತೃಗಳಿಗೆ ತೃಪ್ತಿಯುಂಟಾಗುವಂತೆ ಮುಂಡೆ ಹೇಳುವಂತೆ ಮಾತನಾಡಿದನು. 

೫೩-೫೪. ಮಹಾದೇವನು ಹೇಳುತ್ತಾನೆ :--ಮಹಾ ಪರಾಕ್ರಮಿಯಾದ 
ವಿಷ್ಣುವೆ! ಕೇಳು; ಪಿತಾಮಹನಾದ ಬ್ರಹ್ಮನೆ! ನೀನೂ ಕೇಳು. ಈ ಧೇನುಗಳ 
ಹಾಲಿನಿಂದ ತುಂಬಿರುವ ಈ ಕಾಪಿಲತೀರ್ಥದಲ್ಲಿ ಯಾರು ಶ್ರದ್ಧೆಯಿಂದ ಶ್ರಾದ್ಧಾದಿ 
ನಿತೃಕಾರ್ಯಗಳನ್ನು ಮಾಡಿ ಅವರಿಗೆ ಫಿಂಡಗಳನ್ನರ್ಪಿಸುವರೊ, ಅವರ ಪಿತೃ 
ಗಳಿಗೆ ನನ್ನ ಅಪ್ಪಣೆಯಂತೆ ಅಕ್ಟಯವಾದ ಸಂತೃಪ್ತಿಯುಂಟಾಗುವುದು. 


೨೭೨ ಶ್ರೀ ಸ್ಕಾಂದಮಹಾಪುರಾಣಂ 


ಅನ್ಯಂ ನಿಶೇಷಂ ನಕ್ಸ್ರ್ಯಾಮಿ ಮಹಾತೃಪ್ತಿಕರಂ ಪರಂ । 
ಕುಹೂಸೋಮಸಮಾಯೋಗೇ ದತ್ತಂ ಶ್ರಾವ್ಧಮಿಹಾಶ್ಸಯಂ ॥ ೫೫ ॥ 
ಸಂವರ್ತಕಾಲೇ ಸಂಪ್ರಾಪ್ತೇ ಜಲರಾಶೇರ್ಜಲಾನ್ಯನಿ | 

ಕ್ಷೀಯಂತೇ ನ ಕ್ಷಯತೃತ್ರ ಶ್ರಾದ್ಧಂ ಸೋಮಕುಹೂಕೃತಂ ॥ ೫೬ ॥ 
ಅನಾಸೋಮಸಮಾಯೋಗೇ ಶ್ರಾದ್ಧಂ ಯದ್ಯತ್ರ ಲಭ್ಯತೇ । 


ತೀರ್ಥೇ ಕಾಸಿಲಧಾರೇಃ ಸ್ಮಿನ್ನಯಯಾ ಪುಸ್ಕರೇಣ ಕಂ ॥ ೫೭ ॥ 
ಗದಾಧರ ಭವಾನ್ಯತ್ರ ಯತ್ರ ತ್ವಂ ಚ ನಿತಾಮಹ । 

ವೃಷಧ್ಯಜೋಸ್ಮ 4ಹಂ ಯತ್ರ ಫಲ್ಲುಸ್ತತ್ರ ನ ಸಂಶಯಃ 1 ೫೮K 
ದಿವ್ಯಾಂತರಿಕ್ಟಭೌಮಾನಿ ಯಾನಿ ತೀರ್ಥಾನಿ ಸರ್ವತಃ । 

ತಾನ್ಯತ್ರ ನಿವಸಿಷ್ಯಂತಿ ದರ್ಶೇ ಸೋಮದಿನಾನ್ಮಿತೇ ॥೫೯॥ 


ಕುರುಕ್ಸೇತ್ರೇ ನೈನಿಷೇ ಚ ಗಂಗಾಸಾಗರಸಂಗಮೇ । 
ಗ್ರಹಣೇ ಶ್ರಾದ್ಮತೋ ಯತ್ಸ್ಯಾತ್ತತ್ತೀರ್ಥೇ ವಾರ್ಷಭಧ್ಯಜೇ ॥೬೦॥ 


೫೫, ಮತ್ತು ಇವರಿಗೆ ಮಹಾಸಂತೋಷಕರವಾದ ಮತ್ತೊಂದು ಉತ್ತಮ 
ವಿಶೇಷವನ್ನು ನಿರೂಪಿಸುವೆನು. ಅಮಾವಾಸ್ಯೆಯು ಸೋಮವಾರದ ದಿನ 
ಸಂಭವಿಸಲು ಇಲ್ಲಿ ಅರ್ಪಿಸಿದ ಶ್ರಾದ್ಭವು ಅಕ್ಸಯಫಲದಾಯಕವಾಗುವುದು. 

೫೬. ಪ್ರಳಯಕಾಲವೊದಗಿದಾಗಲೂ ಸಹ ಸಮುದ್ರದ ಜಲನವೆಲ್ಲವೂ 
ಕ್ಷಯವನ್ನು ಹೊಂದಿದರೂ ಅಮಾಸೋಮವಾರದ ದಿನದಲ್ಲಿ ಮಾಡಿದ ಇಲ್ಲಿಯ 
ಶ್ರಾದ್ಧ ದ ಫಲವು ನಾಶವಾಗುವುದಿಲ್ಲ. 

೫೭. ಅಮಾನಾಸ್ಕೆ ಸೋಮವಾರಗಳ ಸುಯೋಗದಲ್ಲಿ ಕಪಿಲಧಾಕೆಯೆಂಬ. 
ಈ ತೀರ್ಥದಲ್ಲಿ ಪಿತೃಗಳಿಗೆ ಶ್ರಾದ್ಧವು ಲಭಿಸಿದುದೇ ಆದರೆ ಗಯೆಯಲ್ಲಿಯೂ 
ಪುಷ್ಕರಕ್ಷೇತ್ರದಲ್ಲಿಯೂ ಮಾಡಿದ ಶ್ರಾದ್ದಗಳಿಂದ ವಿಶೇಷ ಫಲವೇನು? 

೫೮. ಗದಾಧರನೆ! ನೀನೆಲ್ಲಿರುವೆಯೊ, ಲೋಕ್ಸನಿತಾಮಹನಾದ ಬ್ರಹ್ಮ 
ನೆಲ್ಲಿರುವನೊ, ವೃಷಭಧ್ವಜನಾದ ನಾನೆಲ್ಲಿರುವೆನೊ, ಅಲ್ಲಿಯೇ ತೀರ್ಥದ 
ಸಾನ್ಲಿಧ್ಯವಿರುವುದೆಂಬುದರಲ್ಲಿ ಸಂದೇಹವಿಲ್ಲ. 

೫೯. ಸೋಮವಾರದ ದಿನ ಅಮಾವಾಸ್ಯೆ ಯೊದಗಲು ಸ್ವರ್ಗದಲ್ಲಿಯೂ, 
ಅಂತರಿಕ್ಸದಲ್ಲಿಯೂ, ಭೂಲೋಕದಲ್ಲಿಯೂ ಇರುವ ತೀರ್ಥಗಳೆಲ್ಲ ಎಲ್ಲೆಡೆ 
ಗಳಿಂದಲೂ ಬಂದು ಇಲ್ಲಿ ವಾಸಮಾಡುವುವು. 

೬೦. ವೃಷಭಧ್ವಜನಾದ ನನಗೆ ಪ್ರಿಯವಾದ ಈ ತೀರ್ಥದಲ್ಲಿ ಶ್ರಾದ್ಧವನ್ನು 
ಮಾಡಲು ಕುರುಕ್ಷೇತ್ರದಲ್ಲಿಯೂ, ನೈಮಿಷಾರಣ್ಯದಲ್ಲಿಯೂ, ಗಂಗಾಸಾಗರ 
ಸಂಗಮದಲ್ಲಿಯೂ ಗ್ರಹಣಕಾಲದಲ್ಲಿ ಮಾಡಿದ ಶ್ರಾದ್ಧದ ಫಲವು ಲಭಿಸುವುದು, 


ದ್ವಿಷಸ್ಕಿತನೋಠಿಧ್ಯಾಯ॥ ೨೭೩ 


ಅಸ್ಯ ತೀರ್ಥಸ್ಯ ನಾಮಾನಿ ಯಾನಿ ದಿವ್ಯಪಿತಾಮಹಾಃ । 


ತಾನ್ಯಹಂ ಕಥಯಿಷ್ಯಾಮಿ ಭವತಾಂ ತೃಪ್ತಿದಾನ್ಯಲಂ 1೬೧॥ 
ಮಧುಸ್ರವೇತಿ ಪ್ರಥಮಮೇಷಾ ಪುಷ್ಕರಿಣೇ ಸ್ಮೃತಾ। 

ಕೃತಕೃತ್ಯಾ ತತೋ ಜ್ಞೇಯಾ ತಥೋಸೌ ಕ್ಸೀರಸೀರಧಿಃ ॥ ೬೨ ॥ 
ವೃಷಭಧ್ವಜತೀರ್ಥಂ ಚ ತೀರ್ಥಂ ಸೈತಾನುಹಂ ತತಃ । 

ತತೋ ಗದಾಧರಾಖ್ಯಂ ಚ ಪಿತೃತೀರ್ಥಂ ತತಃ ಪರಂ 1 ೬೩ ॥ 
ತತಃ ಕಾಪಿಲಧಾರಂ ವೈ ಸುಧಾಖನಿರಿಯಂ ಪುನಃ । 

ತತಃ ಶಿನಗಯಾಖ್ಯಂ ಚ ಜ್ಞೇಯಂ ತೀರ್ಥವಿಂದಂ ಶುಭಂ ॥ ೬೪ ॥ 
ಏತಾನಿ ದಶನಾಮಾನಿ ತೀರ್ಥಸ್ಕಾಸ್ಯ ಪಿತಾಮಹಾಃ । 

ಭವತಾಂ ತೃಪ್ತಿಕಾರೀಣಿ ನಿನಾಸಿ ಶ್ರಾದ್ಧತರ್ಪಣೈಃ ॥1೬೫॥ 
ಸೂರ್ಯೆೇಂದುಸಂಗನೇ ಯೇತತ್ರ ಪಿತ್ಳೂಣಾಂ ತೃಪ್ತಿಕಾಮುಕಾಃ । 
ಬ್ರಾಹ್ಮಣಾನ್ಫೋಜಯಿಸ್ಯಂತಿ ತೇಷಾಂ ಶ್ರಾದ್ಧಮನಂತಕಂ ॥ ೬೬ ॥ 
ಶ್ರಾಜ್ಮೀ ಸಿತ್ಳೂಣಾಂ ಸಂತೃಪ್ರೈಃ ದಾಸ್ಯಂತಿ ಕಪಿಲಾಂ ಶುಭಾಂ | 

ಯೇಂತ್ರ ತೇಷಾಂ ಪಿತೃಗಣೋ ನಸೇಕ್ಸೀರೋದರೋಧಸಿ ॥೬೭/ 


೬೧. ಎಲೆ ಪಿತೃಪಿತಾಮಹ ದೇವತೆಗಳಿರಾ! ಈ ತೀರ್ಥಕ್ಕೆ ಯಾವ 
ಯಾವ ಹೆಸರುಗಳಿರುವುವೊ ಅವುಗಳೆಲ್ಲವನ್ನೂ ಹೇಳುವೆನು. ಅವುಗಳು ನಾಮ 
ಸ್ಮರಣೆಯಿಂದಲೇ ನಿಮಗೆ ತೃಪ್ತಿಯನ್ನುಂಟುಮಾಡುವುವು. 

೬೨೨೬೪, ಈ ಸರೋವರವು ಮೊದಲು ಮಧುಸ್ರವೆಯೆಂಬ ಹೆಸರುಳ್ಳ 
ದ್ಹಾಗಿರುವುದು. ಬಳಿಕ ಕೃತಕೃತ್ಯ, ಅನಂತರ ಕ್ಸೀರಸಮುದ್ರ, ವೃಷಭಧ್ವಜ 
ಕೀರ್ಥ, ಪಿತಾಮಹತೀರ್ಥ, ಗದಾಧರತೀರ್ಥ, ನಿತೃತೀರ್ಥ, ಕಪಿಲಧಾರಾ 
ತೀರ್ಥ, ಸುಧಾಖನಿತೀರ್ಥ, ಕೊನೆಯದಾಗಿ ಈ ಪವಿತ್ರ ತೀರ್ಥವು ಶಿವಗಯೆ 
ಯೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವುದು. 

೬೫. ಪಿತಾಮಹರಿರಾ! ಇಲ್ಲಿ ಶ್ರಾದ್ಧಗಳನ್ನುಮಾಡಲು ಅಶಕ್ತರಾದವರು 
ಈ ಹತ್ತು ಹೆಸರುಗಳನ್ನು ಜಪಿಸಿದ ಮಾತ್ರದಿಂದಲೆ ಶ್ರಾದ್ಧತರ್ಪಣಾದಿ ಕ್ರಿಯೆ 
ಗಳಿಲ್ಲದೆಯೇ ನಿಮಗೆ ತೃಪ್ತಿಯುಂಟಾಗಲಿ. 

೬೬-೬೭. ಸೂರ್ಯಚಂದ್ರರು ಕೂಡಿದ ದಿನದಲ್ಲಿ (ಅಮಾವಾಸ್ಯೆಯಲ್ಲಿ) 
ಯಾರು ಪಿತೃಗಳಿಗೆ ತೃಪ್ತಿಯನ್ನುಂಟುಮಾಡಬೇಕೆಂಬ ಅಭಿಲಾಷೆಯಿಂದ 
ಈ ತೀರ್ಥದಲ್ಲಿ ಬ್ರಾಹ್ಮಣರಿಗೆ ,ಭೋಜನವನ್ನು ಮಾಡಿಸುವರೊ, ಅವರ ಶ್ರಾದ್ಧ 
ಕರ್ಮವು ಅನಂತಫಲದವಾಗುವುದು. ಯಾರು ಇಲ್ಲಿ ಶ್ರಾದ್ಧವನ್ನು ಮಾಡುತ್ತ 
ಪಿತೃಗಳ ಸಂತೃಪ್ತಿಗಾಗಿ ಕನಿಲಾಗೋವಿನ ದಾನವನ್ನು ಮಾಡುವರೊ, ಅವರ 
ಪಿತೃಗಳೆಲ್ಲರೂ ಕ್ಸೀರಸಮುದ್ರದ ದಡದಲ್ಲಿಯೇ ವಾಸಮಾಡುತ್ತಿರುವರು. 


೨೭೪ ಶ್ರೀ ಸ್ಕಾಂದಮಹಾಪುರಾಣಂ 


ವೃಷೋತ್ಸರ್ಗಃ ಕೃತೋ ಯೈಸ್ತು ತೀರ್ಥೇಸ್ಮಿನ್ವಾರ್ಸಭಧ್ವಜೇ । 
ಅಶ್ವ್ಚನೇಧಪುಕೋಡಾಶೈಃ ಪಿತರಸ್ತೇನ ತರ್ಪಿತಾಃ ॥ ೬೮॥ 
ಗಯಾತೋಇಷ್ಟಗುಣಂ ಪುಣ್ಯಂ ಯಸ್ಮಿಂಸ್ತೀರ್ಥೇ ಪಿತಾಮಹಾಃ । 
ಅಮಾಯಾಂ ಸೋಮುಯುಕ್ತಾಯುಾಂ ಶ್ರಾಜ್ಞೈಃ ಕಾಪಿಲಧಾರಿಕೇ॥ ೬೯ ॥ 
ಯೇಷಾಂ ಗರ್ಭೇಭನತ್ಸ್ಪಾವೋ ಯೇ ದಂತಜನಸಾ ಮೃುತಾಃ । 
ತೇಷಾಂ ತೃಸ್ತಿರ್ಭನೇನ್ನೂನಂ ತೀರ್ಥೇ ಕಾಸಿಲಧಾರಿಕೇ ॥೭೦॥ 
ಆದತ್ತಮೌಂಜೀದಾನಾ ಯೇ ಯೇ ಚಾದರಪರಿಗ್ರಹಾಃ । 

ತೇಭ್ಯೋ ನಿರ್ನಾಸಿತಂ ಪಿಂಡನಿಹ ಹೈಕ್ಟೆಯತಾಂ ವ್ರಜೇತ್‌ 1 ೭೧॥ 
ಅಗ್ನಿದಾಹನ್ಳುತಾ ಯೇ ವೈ ನಾಗ್ನಿದಾಹಶ್ಚ ಯೇಷು ನೈ! 


ತೇ ಸರ್ಮೇ ತೃಪ್ತಿಮಾಯಾಂತಿ ತೀರ್ಥೇ ಕಾಪಿಲಧಾರಿಕೇ ॥ ೭೨ ॥ 
ಔರ್ಧ್ವದೈಹಿಕಹೀನಾ ಯೇ ಶೋಡಶಶ್ರಾದ್ಧ ವರ್ಜಿತಾಃ । 
ತೇ ತೃಸ್ತಿಮಧಿಗಚ್ಛಂತಿ ಘೃತಕುಲ್ಯಾಂ ನಿನಾಪತಃ ॥ ೭೩॥ 


೬೮. ವೃಷಭಧ್ವಜನಾದ ನನಗೆ ಪ್ರಿಯವಾದ ಈ ತೀರ್ಥದಲ್ಲಿ ನಿತೃಗಳ 
ಸಂತೋಷಕ್ಕಾಗಿ ಯಾರು ವೃಷೋತ್ಸರ್ಗವನ್ನು ಮಾಡುವರೊ, ಅವರು ಅಶ್ವಮೇಧ 
ಯಜ್ಞವನ್ನುಮಾಡಿ ಅದರ ಪುರೋಡಾಶದಿಂದ ಪಿತೃಗಳನ್ನು ತೃಪ್ತಿಗೊಳಿಸಿ 
ದಂತಾಗುವುದು. 

೬೯. ಪಿತೃಜೀವತೆಗಳಿಗೂ, ಸೋಮವಾರಯುಕ್ತವಾದ ಅಮಾವಾಸ್ಯೆಯ 
ದಿನದಲ್ಲಿ ಕಪಿಲಧಾರೆಯೆಂಬ ಈ ಉತ್ತಮ ತೀರ್ಥದಲ್ಲಿ ಶ್ರಾದ್ಧಕ್ರಿಯೆಗಳನ್ನು 
ಮಾಡಲು ಗಯಾಶ್ರಾದ್ಧಗಳ ಎಂಟರಷ್ಟು ಪುಣ್ಯವು ಲಭಿಸುವುದು. 

೭೦. ಕಪಿಲಧಾರೆಯಲ್ಲಿ ಮಾಡಿದ ಪಿತೃಕಾರ್ಯಗಳಿಂದ ಕರ್ತೃವಿನ ವಂಶ 
ದಲ್ಲಿ ಗರ್ಭಸ್ರಾವದಿಂದ ಮೃತರಾದ ಜೀವರೂ, ಹಲ್ಲುಗಳು ಬಂದು ಮೃತರಾದ 
ವರೂ ತೃಪ್ತರಾಗುವರೆಂಬುದು ನಿಶ್ಚಯವು. 

೩೧. ಉಪನಯನರಹಿತರಾದವರೂ, ದಾರಪರಿಗ್ರಹೆವನ್ನು ಮಾಡದ 
ಬ್ರಹ್ಮೆಚಾರಿಗಳೂ ಕರ್ತೃವು ಇಲ್ಲಿ ತಮಗೆ ಅರ್ಪಿಸಿದ ಪಿಂಡಗಳಿಂದ ಅಕ್ಬಯ 
ತೃಪ್ತಿಯನ್ನು ಹೊಂದುವರು. 

೭೨. ಅಗ್ನಿದಾಹೆದಿಂದ ಯಾರು ಮೃತರಾಗಿರುವರೊ, ಯಾವ ಮೃತರಿಗೆ 
ಅಗ್ಲಿಸಂಸ್ಕಾರವು ನಡೆದಿರುವುದಿಲ್ಲವೊ, ಅವರೆಲ್ಲರಿಗೂ ಈ ಕಹಿಲಧಾರೆಯಲ್ಲಿ 
ಮಾಡಿದ ಪಿತೃಕರ್ಮದಿಂದ ತೃಪ್ತಿಯುಂಟಾಗುವುದು. 

೭೩. ಫೃತಕುಲ್ಯವೆಂಬ ಈ ತೀರ್ಥದಲ್ಲಿ ಮಾಡಿದ ಪಿಂಡದಾನಗಳಿಂದ 
ಯಾರಿಗೆ ಔಧ ್ರಾದೇಹಿಕ ಕ್ರಿಯೆಗಳು ಸರಿಯಾಗಿ ನಡೆದಿರುವುದಿಲ್ಲವೊ, ಯಾರು 
ಷೋಡಶಶ್ರಾದ್ಧ ರಹಿತರಾಗಿರುವಕೊ, ಅವರೂ ಸಂತೋಷವನ್ನು ಹೊಂದುವರು. 


ದ್ವಿಷಹ್ಮಿತಮೋ5ಧ್ಯಾಯಃ ೨೭೫ 


ಅಪುತ್ರಾಶ್ಚ ಮೃತಾ ಯೇ ವೈ ಏಷಾಂ ನಾಸ್ತ್ಯುದಕಪ್ರದಃ.। 


ತೇಃಸಿ ತೃಪ್ತಿಂ ಪರಾಂ ಯಾಂತಿ ಮಧುಸ್ರವಸಿ ತರ್ಪಿತಾಃ ॥ ೭೪ ॥ 
ಅಸಮೃತ್ಯುಮೃತಾ ಯೇ ವೈ ಜೋರವಿದ್ಯುಜ್ಜಲಾದಿಭಿಃ । 

ತೇಷಾಮಿಹ ಕೃತಂ ಶ್ರಾದ್ಧಂ ಜಾಯತೇ ಸುಗತಿಪ್ರದಂ 1೭೫ ॥ 
ಆತ್ಮಘಾತೇನ ನಿಧನಾಂ ಯೇಷಾಮಿಹ ನಿಕರ್ನಿಣಾಂ । 

ತೇಪಿ ತೃಪ್ತಿಂ ಲಭಂತೇಂತ್ರ ಪಿಂಡೈಃ ಶಿನಗಯಾಕೃತೈಃ ॥೭೬॥ 
ಸಿತೃಗೋತ್ರೇ ಮೃತಾ ಯೇ ನೈ ಮಾತೃಪಕ್ಟೇ ಚ ಯೇ ಮೃತಾಃ । 
ತೇಷಾಮತ್ರ ಕೃತಃ ಪಿಂಡೋ ಭವೇದಕ್ಟಯತೃಪ್ತಿಭಿಃ 1೭೭ ॥ 
ಪಶ್ಚೀನರ್ಗೇ ಮೃತಾ ಯೇ ನೈ ಮಿತ್ರನರ್ಗೇ ಚ ಯೇ ಮೃತಾಃ । 

ತೇ ಸರ್ವೇ ತೃಪ್ತಿಮಾಯಾಂತಿ ತರ್ನಿತಾ ನಾರ್ಷಭಧ್ವಜೇ 1 ೭೮॥ 


ಬ್ರಹ್ಮಕ್ಸತ್ರನಿಶಾಂ ವಂಶೇ ಶೂದ್ರನಂಶೇಂಂತ್ಯಜೇಷು ಚ। 
ಯೇಷಾಂ ನಾಮ ಗೃಹೀತ್ವಾತ್ರ ದೀಯತೇ ತೇ ಸಮುದ್ಧ ತೌ 1೩೭೯ 


೭೪. ಯಾರು ಪುತ್ರಸಂತತಿಯಿಲ್ಲದೆ ಮೃತರಾಗಿರುವಕೊ, ಯಾರಿಗೆ 
ತಿರೋದಕಗಳನ್ನು ಕೊಡುವವರೂ ಇರುವುದಿಲ್ಲವೊ, ಅವರೂ ಸಹ ಈ ಮಧು 
ಸ್ರವದಲ್ಲಿ ಮಾಡಿದ ತರ್ಪಣಗಳಿಂದ ಅಪಾರವಾದ ತೃಪ್ತಿಯನ್ನು ಹೊಂದುವರು. 

೭೫. ವಂಶದಲ್ಲಿ ಯಾರು ಚೋರರು, ಸಿಡಿಲು, ಜಲ ಮುಂತಾದುವು 
ಗಳಿಂದ ಅಪಮೃತ್ಯುವನ್ನು ಪಡೆದಿರುವರೊ, ಅವರಿಗೆ ಇಲ್ಲಿ ಮಾಡಲ್ಪಟ್ಟ ಶ್ರಾದ್ಧ 

೦ಎ 
ಕರ್ಮವು ಸದ್ಗತಿಯನ್ನೊದಗಿಸಿಕೊಡುವುದು. 

೭೬. ಯಾರು ದುಷ್ಕರ್ಮನವೆನಿಸಿದ ಆತ್ಮಹತ್ಯೆಯಿಂದ ಪ್ರಾಣಗಳನ್ನು ತ್ಯಜಿ 
ಸಿರುವಕೊ, ಈ ಶಿವಗಯೆಯಲ್ಲಿ ಮಾಡಿದ ಪಿಂಡದಾನಗಳಿಂದ ಅವರೂ ಸಹ 
ಪಾಪರಹಿತರಾಗಿ ತೃಪ್ತಿಯನ್ನು ಹೊಂದುವರು. 

೭೭. ತಂದೆಯ ಗೋತ್ರದಲ್ಲಿಯಾಗಲಿ, ತಾಯಿಯ ಗೋತ್ರದಲ್ಲಿಯಾಗಲಿ 
ಮೃತರಾಗಿರುವ ಸಕಲರಿಗೂ ಇಲ್ಲಿ ಮಾಡುವ ಪಿಂಡಪ್ರದಾನಕಾರ್ಯವು ನಾಶ 
ರಹಿತವಾದ ಸಂತೋಷವನ್ನುಂಟುಮಾಡುವುದು. 

೭೮. ಹೆಂಡತಿಯ ಮಾತಾಸಿತೃಗಳ ವರ್ಗಗಳಲ್ಲಿ ಮೃತರಾದವರೂ ಮಿತ್ರ 
ವರ್ಗದಲ್ಲಿ ಮೃತರಾದವರೂ ಎಲ್ಲರೂ ಈ ವೃಷಭಧ್ವಜತೀರ್ಥದಲ್ಲಿ ಮಾಡಿದ 
ತರ್ಪಣಕ್ರಿಯೆಯಿಂದ ಸಂತೃಪ್ತರಾಗುವರು. 

೭೯. ಬ್ರಾಹ್ಮಣರಲ್ಲಾಗಲಿ, ಕ್ಸತ್ರಿಯರಲ್ಲಾಗಲಿ, ವೈಶ್ಯರಲ್ಲಾಗಲಿ, 
ಶೂದ್ರರಲ್ಲಾಗಲಿ, ಅಂತ್ಯಜರಲ್ಲಾಗಲಿ ಯಾರ ಯಾರ ಹೆಸರುಗಳನ್ನು ಹೇಳಿ ಇಲ್ಲಿ 
ತರ್ಪಣಗಳನ್ನು ಕರ್ತೃವು ಕೊಡುವನೊ, ಅವರೆಲ್ಲರೂ ಉದ್ಧ ಏತರಾಗುವರು. 


ಎ೭೬ ಶ್ರೀ ಸ್ಕಾಂದಮಹಾಪುರಾಣಂ 


ತಿರ್ಯಗ್ಯೋನಿಮೃತಾ ಯೇ ವೈ ಯೇ ಪಿಶಾಚತ್ತಮಾಗತಾಃ I 


ತೇಪ್ಯೂರ್ಧ್ಯಗತಿಮಾಯಾಂತಿ ತೃಪ್ತಾಃ ಕಾಪಿಲಧಾರಿಕೇ ॥ ೮೦॥ 
ಯೇತು ಮಾನುಷಲೋಕೇಸ್ಮಿಸ್ಸಿತಕೋ ಮರ್ತೃಯೋನಯಃ । 

ತೇ ದಿನ್ಯಯೋನಯಃ ಸರ್ವೈರ್ಮುಧುಸ್ಪ್ರವಸಿ ತರ್ಪಿತಾಃ ॥ ೪೧॥ 
ಯೇ ದಿನ್ಯಲೋಕೇ ಪಿತರಃ ಪುಣ್ಮೈೈರ್ಜೇನತ್ಚನಾಗತಾಃ । 

ತೇ ಬ್ರಹ್ಮಲೋಕೇ ಗಚ್ಛಂತಿ ತೃಪ್ತಾಸ್ತೀರ್ಥೇ ನೃಷಧ್ವಜೇ ॥ ೮೨ ॥ 
ಕೃತೇ ಕ್ಷೀರಮಯಂ ತೀರ್ಥಂ ತ್ರೇತಾಯಾಂ ಮಧುಮತ್ಪುನಃ । 
ಪ್ಯಾಪಕೇ ಸರ್ಪಿತಾ ಪೂರ್ಣಂ ಕಲೌ ಜಲಮಯಂ ಭವೇತ ॥ ೮೩॥ 
ಸೀಮಾ ಬಹಿರ್ಗತಮಪಿ ಜ್ಞೇಯಂ ತೀರ್ಥಮಿದಂ ಶುಭಂ । 

ಮಧ್ಯೇ ವಾರಾಣಸಿ ಶ್ರೇಷ್ಠಂ ಮನು ಸಾನ್ನಿಧ್ಯತೋ ನರೈಃ ॥ ೮೪ ॥ 
ಕಾಶೀಸ್ಥಿತೈೆರ್ಯತೋಂದರ್ಶಿ ಧ್ವಜೋ ಮೇ ವೃಷಲಾಂಛನಃ । 
ವೃಷಧ್ವಜೇನ ನಾಮ್ನಾತಃ ಸ್ಥಾಸ್ಕಮ್ಯತ್ರ ಪಿತಾಮಹಾಃ ॥ ೮೫ ॥ 


೮೦. ಮನೆಯಲ್ಲಿ ಯಾವ ತೀರ್ಯಗ್ನಂತುಗಳು ಮೃತಿಯನ್ನು ಹೊಂದಿರು 
ವುವೊ, ಯಾನ ಪಿತೃಗಳು ತಮ್ಮ ಪಾಪಗಳ ಫಲವಾಗಿ ಪಿಶಾಚತ್ವವನ್ನು ಪಡೆ 
ದಿರುವರೊ, ಅವರೆಲ್ಲರೂ ಈ ಕಪಿಲಧಾರೆಯಲ್ಲಿತ್ತ ತರ್ಪಣಗಳಿಂದ ಉತ್ತಮ 
ಗತಿಯನ್ನು ಪಡೆಯುವರು. 

೮೧. ಯಾರು ಕ್ಸೀಣಪುಣ್ಯರಾಗಿ ಪುನಃ ಈ ಮಾನುಷಲೋಕದಲ್ಲಿಯೇ 
ಜನಿಸಿರುವರೊ, ಆ ಪಿತೃಗಳೂ ಸಹ ಮಧುಸ್ರವತೀರ್ಥದಲ್ಲಿ ಮಾಡಿದ ತರ್ಪಣ 
ಗಳ ಫಲವಾಗಿ ದಿವ್ಯಯೋನಿಗಳಲ್ಲಿ ಜನ್ಮಗಳನ್ನು ತಾಳುವರು. 

೮.೨. ಯಾವ ಪಿತೃಗಳು ತಮ್ಮ ಪುಣ್ಯಕರ್ಮಗಳ ಫಲವನ್ನನುಭನಿಸುತ್ತ 
ಸ್ವರ್ಗಲೋಕದಲ್ಲಿ ದೇವತೆಗಳಾಗಿರುವರೊ, ಅವರು ವೃಷಭಧ್ವಜತೀರ್ಥದಲ್ಲಿ 
ತರ್ಪಣಗಳನ್ನು ಪಡೆದು ಬ್ರಹ್ಮಲೋಕವನ್ನೇ ಸೇರುವರು. 

೮೩. ಈ ತೀರ್ಥವು ಕೃತಯುಗದಲ್ಲಿ ಕ್ಸೀರಮಯವಾಗಿಯೂ, ತ್ರೇತಾ 
ಯುಗದಲ್ಲಿ ಮಧುಪೂರಿತವಾಗಿಯೂ, ದ್ವಾಪರದಲ್ಲಿ ಫೈತಮಯವಾಗಿಯೂ 
ಇದ್ದು ಕಲಿಯುಗದಲ್ಲಿ ಜಲಮಯವಾಗಿ ವೃತ್ಯಾಸಗೊಳ್ಳುವುದು. 

೮೪. ಪವಿತ್ರವಾದ ಈ ತೀರ್ಥವು ಮೇರೆಯ ಹೊರಗಿರುವುದಾದರೂ ನನ್ನ 
ಸಾನ್ನಿಧ್ಯ ವಿಶೇಷವನ್ನುಹೊಂದುವುದರಿಂದ ಕಾಶೀಕ್ಷೇತ್ರದ ಮಧ್ಯದಲ್ಲಿದ್ದಂತೆಯೇ 
ಜನರು ತಿಳಿದು ಸೇವಿಸಬೇಕು. 

೮೫. ನಾನು ಇಲ್ಲಿಗೆ ಬರುತ್ತಲೆ ಕಾಶೀನಿವಾಸಿಗಳಿಗೆ ನನ್ನ ವೃಷಭಲಾಂಛನ 
ವುಳ್ಳ ಧ್ವಜವು ಕಂಡಿತಾದುದರಿಂದ ನಾನು ಇಲ್ಲಿಯೇ ವ್ಹಷಭಧ್ವಜನೆಂಬ ಹೆಸರಿ 
ನಿಂದ ನಿಂತು ಪ್ರಸಿದ್ಧನಾಗುವೆನು.- 





ದ್ವಿಷಸ್ಠತನೋರಧ್ಯಾಯಃ ೨೭೭ 


ಪಿತಾನುಹೇನ ಸಹಿತೋ ಗದಾಧರಸಮನ್ಸಿತಃ । 


ರವಿಣಾ ಪಾರ್ಷದೈಃ ಸಾರ್ಧಂ ತುಷ್ಪಯೇ ವಃ ಪಿತಾಮಹಾಃ ॥ ೮೬॥ 
ಇತಿ ಯಾವದ್ವರಂ ದತ್ತೋ ಪಿತೃಭ್ಯೋ ನೃಷಭಧ್ಯ್ವಜಃ । 
ತಾವನ್ನಂದೀ ಸಮಾಗತ್ಯ ಪ್ರಣಮೈೇಶಂ ವ್ಯಜಿಜ್ಞಪತ್‌ ॥ ೮೭ ॥ 


ನಂದಿಕೇಶ್ವರ ಉವಾಚ: 
ವಿಹಿತಃ ಸೃಂದನಃ ಸಜ್ಮಸ್ತತೋಸ್ತು ನಿಜಯೋದಯಃ । 
ಅಷ್ಟೌ ಕಂಠೀರವಾ ಯತ್ರ ಯತ್ರೋಕ್ಸಾಮಷ್ಟಕಂ ಶುಭಂ ॥೮೪॥ 
ಯಶ್ರೇಭಾಃ ಪರಿಭಾಂತೃಷ್ಟೌ ಯತ್ರಾಷ್ಟೌ ಜನಿನೋ ಹಯಾಃ । 
ಮನಃ ಸಂಯಮನಂ ಯತ್ರ ಕಶಾಸಪಾಣಿ ವ್ಯವಸ್ಥಿತಂ 1 ೮೯॥ 


೬. ಪಿತೃದೇವತೆಗಳಿರಾ! ಲೋಕಪಿತಾಮಹನಾದ ಬ್ರಹ್ಮದೇವನಿಂ 
ದಲೂ, ಗದಾಪಾಣಿಯಾದ ಮಹಾನಿಷ್ಣುನಿನಿಂದಲೂ, ಸೂರ್ಯನಿಂದಲೂ, 
ಪಾರ್ಷದಗಣಗಳಿಂದಲೂ ಕೂಡಿದವನಾಗಿ ನಿಮಗೆ ಸಂತೋಷವನ್ನುಂಟುಮಾ 
ಡುತ್ತ ನಾನು ಇಲ್ಲಿ ನೆಲಸುವೆನು.?' 

೮೭. ಇಂತೆಂದು ವೃಷಭಧ್ವಜನು ಪಿತೃದೇವತೆಗಳಿಗೆ ನರವನ್ನು ಕೊಡು 
ತ್ತಿರುವಷ್ಟರಲ್ಲಿಯೇ ನಂದಿಯು ಅಲ್ಲಿಗೆ ಪಾಪ್ತನಾಗಿ ಪ್ರಣಾಮವನ್ನುಮಾಡಿ 
ವಿಜ್ಞಾಪನೆಯನ್ನು ಮಾಡತೊಡಗಿದನು. 

೮೮. ನಂದಿಕೇಶ್ವರನು ಹೇಳುತ್ತಾನೆ :--ದೇವೋತ್ತಮನೆ! ನಿನ್ನ ರಥವು 
ಸಜ್ಜುಗೊಳಿಸಲ್ಪಟ್ಟು ಬಂದು ನಿಂತಿರುವುದು. ಇನ್ನು ಪುರಪ್ರವೇಶಮಹೋತ್ಸ 
ವವು ಮುಂಡುವರಿಯಲಿ. ಆ ರಥಕ್ಕೆ ಎಂಟು ಸಿಂಹಗಳನ್ನೂ ಉತ್ತಮಗಳಾದ 
ಎಂಟು ವೃಷಭಗಳನ್ನೂ ಹೂಡಿರುವರು. 

೯. ಅದನ್ನು ಅಷ್ಟದಿಗ್ಗಜಗಳು ಸುತ್ತುವರೆದಿರುವುವು. ವೇಗಶಾಲಿಗಳಾದ 
ಎಂಟು ಕುದುರೆಗಳೂ ಯೋಜಿಸಲ್ಪಟ್ಟಿರುವುವು. ಮನೋನಿಗ್ರಹವೇ ಚಾವಟಿಗೆ 
ಯನ್ನು ಕೈಯಲ್ಲಿ ಹಿಡಿದು ಅದರಲ್ಲಿ ಕುಳಿತಿರುವುದು.* 

Ni * ಆಧ್ಯಾತ್ಮಿಕವಾಗಿ ಈ ಎರಡು ಶ್ಲೊ ಗಳಿಗೂ ಅರ್ಥಮಾಡಬಹುದು : ಸಿಂಹಗಳೆಂದರೆ 
ಮೂಲಪ್ರಕೃತಿಯೂ ಅದರ ವಿಕಾರಗಳಾದ ಮಹತ್ತು, ಅಹಂಕಾರ ಮತ್ತು ಪಂಚ ತನ್ಮಾತ್ರೆಗಳು. 
ವೃಷಭಗಳೆಂದರೆ ತ್ವಜ್ಮಾಂಸ ರುಧಿರ ಸ್ನಾಯು ಮೇದೋಮಜ್ಞಾಸ್ಥಿ ಶುಕ್ರಗಳೆಂಬ ಶರೀರದಕಿಅಸ್ಟ ಧಾತು 
ಗಳು. ಕುದುರೆಗಳೆಂದರೆ ಚಿತ್ತ, ಅಹಂಕಾರ, ಬುದ್ಧಿ ಮತ್ತು ಪಂಚಜ್ಞ್ಞಾನೇಂದ್ರಿಯಗಳೆಂದಾಗಲಿ, 
ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಗಳೆಂಬ ಅಂತಃಕರಣದ ನಾಲ್ಕು ವೃತ್ತಿಗಳೂ, ಆಯುರ್ವೇದ, 
ಧನುರ್ವೇದ, ಅರ್ಥವೇದ, ಗಾಂಧರ್ವನೇದಗಳೆಂಬ ನಾಲ್ಕು ಉಪವೇದಗಳೂ ಕೂಡಿರುವುನೆಂದಾಗಲಿ 


ತಿಳಿಯಬೇಕು. ಮನೋವೃತ್ರಿಯೆಂಬ ಬೆತ್ತವನ್ನು ಹಿಡಿದಿರುವ ಬುದ್ಧಿ ಯೆಂಬ ಸಾರಥಿಯು ನಡೆಯಿಸು 
ತ್ತಿರುವ ರಥದಲ್ಲಿ ಆತ್ಮನು ಮಹಾರಥಿಕನಾಗಿ ನಿಂತಿರುವನು. 


೨೭೮ ಶ್ರೀ ಸ್ಮಾಂದಮ ಹಾಫಪುರಾಣಂ 


ಗಂಗಾಯಮುನಯೋರೀಷೇ ಚಕ್ರೇ ಪವನಜೇವತಾ | 
ಸಾಯಂಪ್ರಾತರ್ಮಯೇ ಚಕ್ರೇ ಛತ್ರಂ ದ್ಯೌರ್ಮಂಡಲಂ ಶುಚಿ ॥ ೯೦೫ 
ತಾರಾನಲೀಮುಯಾಃ ಕೀಲಾ ಆಹೇಯಾ ಉಪನಾಯಕಾಃ । 


ಶೃತಯೋ ಮಾರ್ಗದರ್ಶಿನ್ಯಃ ಸ್ಮೃತಯೋ ರಥಗುಪ್ತಯಃ ॥ ೯೧೫ 
ದಕ್ಷಿಣಾ ದೂರ್ದ್ಶಢಾ ಯತ್ರ ಮಖಾ ಯತ್ರಾಭಿರಕ್ರಕಾಃ | 
ಆಸನಂ ಪ್ರಣನೋ ಯತ್ರ ಗಾಯತ್ರೀ ಷಾದಪೀಠಭೂಃ ॥ ೯೨ ॥ 
ಸಾಂಗಾ ವ್ಯಾಹೃತಯೋ ಯತ್ರ ಶುಭಾಃ ಸೋಪಾನವೀಥಿಕಾಃ । 
ಸೂರ್ಯಾಚಂದ್ರಮಸೌ ಯತ್ರ ಸತತಂ ದ್ವಾರರಕ್ಸೃಕೌ ॥ ೯೩॥ 
ಅಗ್ನಿರ್ಮಕರತುಂಡಶ್ಚ ರಥಭೂಃ ಕೌಮುದೀಮ ಯಾ | 
ಧ್ವಜದಂಡೋ ಮಹಾಮೇರುಃ ಪತಾಕಾಹಸ್ಥರಪ್ರಭಾ ॥ ೯೪ ॥ 
ಸ್ವಯಂ ವಾಗ್ದೇನತಾ ಯತ್ರ ಚಂಚಚ್ಚಾ ಮರಧಾರಿಣೇ | 

ಸ್ಕಂದ ಉವಾಚ :-- 
ಶೈಲಾದಿನೇತಿ ನಿಜ್ಜಪ್ರೋ ದೇವದೇವ ಉಮಾಪತಿಃ 1 ೯೫ 


೯೦. ಗಂಗಾಯಮುನೆಯರೇ ಅದಕ್ಕೆ ಮೂಕಿಮರಗಳಾಗಿರುವರು. ಚಕ್ರ 
ಗಳಲ್ಲಿ ವಾಯುವು ಅಧಿಷ್ಮಾನದೇವತೆಯಾಗಿರುವನು. ಸಾಯೆಂಕಾಲ ಪ್ರಾತಃ 
ಕಾಲಗಳೇ ರಥದ ಚಕ್ರಗಳಾಗಿರುವುವು. ನಿರ್ಮಲವಾದ" ಆಕಾಶಮಂಡಲವೇ 
ಛತ್ರವಾಗಿರುವುದು. 

೯೧. ನಕ್ಸತ್ರಮಂಡಲಗಳೇ ಕೀಲುಗಳು. ನಾಗಪಾಶಗಳೇ ರಥಬಂಧನ. 
ಗಳಾಗಿರುವುವು. ನೇದಗಳೇ ಮುಂದೆ ಮಾರ್ಗದರ್ಶಕಗಳಾಗಿ ಹೊರಟರುವುವು. 
ಸ್ಮೃತಿಗಳು ರಥಕ್ಕೆ ಅಂಗರಕ್ಷಕಗಳಾಗಿರುವುವು. 

೯೨. ದಕ್ಷಿಣೆಯೇ ಆ ರಥದ ದೃಢವಾದ ನೊಗವು. ಯಜ್ಜ್ಞಗಳೇ ಪಾರ್ಶ್ವ 
ರಕ್ಷಕರು. ಅದರಲ್ಲಿ ಪ್ರಣವಮಯವಾದ ಸುಖಾಸನವೂ ಗಾಯತ್ರೀರೂಪವಾದ 
ಪಾದಹೀಶವೂ ಕಂಗೊಳಿಸುತ್ತಿರುವುವು. 

೯೩. ಶಿಕ್ಸಾದಿ ಷಡಂಗಗಳಿಂದ ಕೂಡಿದ ವ್ಯಾಹೃತಿಗಳೇ ಮಂಗಳಾಲಂಕೃತ 
ಗಳಾದ ಸೋಪಾನವೀಧಿಗಳಾಗಿರುವುವು. ಸೂರ್ಯಚಂದ್ರರೇ ಅಲ್ಲಿ ನಿತ್ಯವೂ 
ದ್ವಾರಪಾಲಕರಾಗಿ ನಿಂತಿರುವರು. 

೯೪. ಅಗ್ನಿಯೇ ಮೂಕಿಯ ಮರದ ಮುಂದಿನ ಮಕರಾಲಂಕಾರವಾಗಿರು 
ವನು. ರಥವು ಸಂಚರಿಸುವ ಭೂಮಿಯೆಲ್ಲವೂ ಚಂದ್ರಕಾಂತಮಯವಾಗಿರು 
ವುದು, ಮಹಾಮೇರುಪರ್ವತನೇ ಧ್ವಜದ ದಂಡವೂ ಸೂರ್ಯನ ಮುಂಬೆಳಗೇ 
ಪತಾಕೆಯೂ ಆಗಿರುವುವು. ಕ 

೯೫-೯೬. ವಾಗ್ದೇವತೆಯಾದ ಸರಸ್ವತಿಯು ತಾನೇ ಚಾಮರವನ್ನು 
ಹಾಕಲು ಠಿಂತಿರುವಳು. ಸ್ಫಂದನು ಹೇಳುತ್ತಾನೆ: ಇಂತು ನಂದಿಯು 





ದ್ವಿಷಷ್ಠಿತಮೋ8ಧ್ಯಾಯಃ ೨೭೯ 


ಕೃತನೀರಾಜನವಿಧಿರಷ್ಟಭಿರ್ಜೇವಮಾತೃಭಿಃ । 


ಪಿನಾಕಸಾಣಿರುತ್ತಸ್ಕೌ ದತ್ತಹಸ್ತೋಫ ಶಾರ್ಜ್ನಣಃ ॥೯೬॥ 
ನಿನಾಡದೋ ದಿನ್ಯವಾದ್ಯಾನಾಂ ರೋದಸೀ ಪರ್ಯಸೂರಯತ್‌ । 
ಗೀತಮಂಗಲಗೀರ್ಭಿಶ್ಚ ಚಾರಣೈರನುವರ್ಧಿತಃ ॥೯೭॥ 
ತೇನ ದಿವ್ಯನಿನಾದೇನ ಬಧಿರೀಕೃತದಿಜ್‌ ಮುಖಾಃ | 

ಆಹೂತಾ ಇನ ಆಜಗ್ಮುರ್ನಿಷ್ಟಗ್ಳುವನವಾಸಿನಃ ॥ ೯೮॥ 


ಜೀವಾಃ ಕೋಟ್ಯಿಸ್ತ್ರಯಸ್ತ್ರಿಂಶದ್ಗಣಾಃ ಕೋಟ್ಯಿಯುತದ್ವಯಂ | 
ನನಕೋಟ್ಯಸ್ತು ಚಾಮುಂಡಾ ಭೈರವ್ಯೋಂ ಕೋಟಸಂನಿತಾಃ ॥ ೯೯॥ 
ಷಡಾನನಾಃ ಕುಮಾರಾಶ್ಚ ಮಯೂರನರನಾಹನಾಃ | 

ಮಮಾನುಗಾಃ ಸಮಾಯಾತಾಃ ಕೋಟಿಯೋ ಷೌ 4 ಮಹಾಬಲಾ॥೧೦೦॥ 
ಆಯಯುಃ ಕೋಟಿಯಃ ಸಪ್ತ ಸ್ಫುರತ್ಸರಶುಷಾಣಯಃ । 

ಪಿಚಂಡಿಲಾ ಮಹಾನೇಗಾ ವಿಘ್ನನಿಘ್ನಾ ಗಜಾನನಾಃ ॥ ೧೦೧ ॥ 





ವಿಜ್ಞಾ ಪಿಸುತ್ತಿರಲು ದೇವರ ದೇವನಾದ ಪಾರ್ವತೀರಮಣನು ಅಷ್ಟಮಾತೃಕೆ 
ಯರು ಮಾಡಿದ ಮಂಗಳನೀರಾಜನಗಳನ್ನು ಸ್ವೀಕರಿಸಿ ಪಿನಾಕವನ್ನು ಕೈಯಲ್ಲಿ 
ತೆಗೆದುಕೊಂಡು ನಾರಾಯಣನು ಹಸ್ತಾವಲಂಬನವನ್ನು ಕೊಡುತ್ತಿರಲು ಆಸನ 
ದಿಂದ ಮೇಲಕ್ಕೆದ್ದನು. 

೯೭. ಆಗ ದೇವಕೆಗಳ ವಾದ್ಯಗಳ ಶಬ್ದವು ದಿಗಂತರಾಳವನ್ನು ತುಂಬಿ 
ಪ್ರತಿಧ್ವನಿಸುತ್ತಿದ್ದಿತು. ಚಾರಣರು ಗೀತಗಾಯನಗಳಿಂದಲೂ ಮಂಗಳಾ 
ಶೀರ್ವಾದಗಳಿಂದಲೂ ಉತ್ತರೋತ್ತರಾಭಿವೃದ್ಧಿಯನ್ನು ಕೋರುತ್ತಿದ್ದರು. 

೯೮. ಆ ದೇವವಾದ್ಯಗಳ ಶಬ್ದಗಳಿಂದ ಸಕಲ ದಿಜ್ಮಂ ಡಲಗಳೂ ತುಂಬಿ 
ಆಹ್ವಾನವನ್ನು ಮಾಡುತ್ತಿರಲು ಹದಿನಾಲ್ಕು ಲೋಕಗಳ ನಿವಾಸಿಗಳೂ ಬಂದು 
ಕಾಶೀಕ್ಸೇತ್ರದಲ್ಲಿ ಸೇರಿದರು. 

೯೯. ಮೂವತ್ತುಮೂರುಕೋಟಿ ಸಂಖ್ಯೆಯ ದೇವತೆಗಳೂ ಇಪ್ಪತ್ತು 
ಸಾವಿರ ಕೋಟಿಗಳ ಮಹೇಶ್ವರ ಗಣಗಳೂ, ಒಂಬತ್ತುಕೋಟ ಚಾಮುಂಡಿ 
ಯರೂ, ಒಂದು ಕೋಟಿಯ ಸಂಖ್ಯೆಯ ಭೈರವಿಯರೂ ಅಲ್ಲಿ ನೆರೆದರು. 

೧೦೦. ಆರು ಮುಖಗಳುಳ್ಳವರೂ, ಬಾಲ್ಯಾವಸ್ಥೆ ಯಲ್ಲಿರುವವರೂ, 
ನವಿಲುಗಳನ್ನೇ ವಾಹನಗಳನ್ನಾಗಿ ಮಾಡಿಕೊಂಡನರೂ, ಮಹಾಬಲಶಾಲಿಗಳೂ 
ಆದ ನನ್ನ (ಸಂ ದನ) ಅನುಚರರೂ ಎಂಟು ಕೋಟ ಜನರೂ ಪ್ರಾಪ್ತರಾದರು. 

೧೦೧. ಪರಶುಗಳನ್ನು ಹಸ್ತಗಳಲ್ಲಿ ಹಿಡಿದು ಡೊಳ್ಳು ಹೊಟ್ಟೆ ಯುಳ್ಳವರಾಗಿ 
ವಿಘ್ನಗಳನ್ನು ನಾಶಗೊಳಿಸುವ ಏಳುಕೋಟ ವಿನಾಯಕರು ಮಹಾವೇಗದಿಂದ 
ಬಂದು ಮಹೇಶ್ವರನನ್ನು ಸುತ್ತುವರಿದರು. 





೨೮೦ ಶ್ರೀ ಸ್ಕಾಂದಮಹಾಪುರಾಣಂ 


ಷಡಶೀತಿ ಸಹಸ್ರಾಣಿ ಮುನಯೋ ಬ್ರಹ್ಮವಾದಿನಃ । 

ತಾನಂತೋಪಿ ಸಮಾಜಗ್ಮುಸ್ತತ್ರಾನ್ಯೇ ಗೃಹಮೇಧಿನಃ ॥ ೧೦೨ ॥ 
ನಾಗಾನಾಂ ಕೋಟಿಯಸ್ತಿಸ್ರಃ ಪಾತಾಲತಲವಾಸಿನಾಂ । 

ದಾನವಾನಾಂ ಚ ದೈತ್ಯಾನಾಂ ದ್ವೇ ದ್ವೇ ಕೋಟೀ ಶಿವಾತ್ಮನಾಂ ॥ ೧೦೩ ॥ 
ಗಂಧರ್ವಾ ನಿಯುತಾನ್ಯಸ್ಟೌ ಕೋಟ್ಯರ್ಥಂ ಯುಕ್ಬರಾಕ್ಸಸಾಂ | 
ನಿದ್ಯಾಧರಾಣಾಮಯುತಂ ನಿಯುತದ್ವಯಸಂಯುತಂ ॥ ೧೦೪ ॥ 
ತಥಾ ಷಸ್ಟಿಸಹಸ್ರಾಣಿ ದಿವ್ಯಾಶ್ಚಾಪ್ಸರಸಃ ಶುಭಾಃ । 
ಗೋಮಾತರೋಪಷ್ಟ್‌ ಲಕ್ಸಾಣಿ ಸುಪರ್ಣಾನ್ಯಯುತಾನಿ ಷಟ್‌ ॥ ೧೦೫ ॥ 
ಸಾಗರಾಃ ಸಪ್ತಸಂಪ್ರಾಪ್ತಾ ನಾನಾರತ್ನೋಪದಪ್ರದಾಃ । 


ಸರಿತಾಂ ಚ ಸಹಸ್ರಾಣಿ ತ್ರೀಣಿ ಸಂಚಾಯುತಾನಿ ಚ ॥ ೧೦೬ ॥ 
ಗಿರಯೋಂಸ್ಟೌ ಸಹಸ್ರಾಣಿ ನನಸ್ಪತಿಶತತ್ರಯಂ । 
ಆಜಗ್ಮುರ್ದಿಗ್ಗಜಾ ಅಷ್ಟೌ ಯತ್ರ ದೇನಃ ಪಿನಾಕಧೃಕ್‌ ॥ ೧೦೭ ॥ 
ಏತೈಃ ಸಮೇತಃ ಸಂತುಷ್ಟಃ ಪರಿಷ್ಟುತ ಇತಸ್ತತಃ । 


ಶ್ರೀಕಂಠೋ ರಥಮಾರುಹ್ಯ ಕಾಶೀಂ ಪ್ರಾವಿಶದುತ್ತಮಾಂ ॥ ೧೦೮ ॥ 

೧೦೨. ಮತ್ತು ಬ್ರಹ್ಮನಿಚಾರದಲ್ಲಿಯೇ ನಿರತರಾಗಿದ್ದ ಎಂಬತ್ತಾರು 
ಸಾವಿರ ಮಹಾಮುನಿಗಳೂ, ಅಷ್ಟೇ ಸಂಖ್ಯೆಯ ಇತರ ಗೃಹಸಾ ಶ್ರಮಿಗಳೂ 
ಬಂದು ಸೇರಿದರು. ಸ ಚ ಹ 

೧೦೩. ಪಾತಾಲಾದಿ ಲೋಕಗಳಲ್ಲಿ ವಾಸಮಾಡುವ ನಾಗರಲ್ಲಿ ಮೂರು 
ಕೋಟಗಳೂ, ಶಿವನನ್ನು ಹೃದಯದಲ್ಲಿ ಧ್ಯಾನಿಸುತ್ತಿರವ ದಾನವದೈತ್ಯರೂ 
ಎರಡೆರಡು ಕೋಟ ಸಂಖ್ಯೆಯುಳ್ಳವರಾಗಿ ನೆರೆದರು. 

೧೦೪-೧೦೫. ಗಂಧರ್ವರು ಎಂಟು ಲಕ್ಷಗಳು, ಯಕ್ಸರೂ ರಾಕ್ಸಸರೂ 
ಅರ್ಥಕೋಟಗಳು, ವಿಧ್ಯಾಥರರು ಎರಡುಲಕ್ಸದ ಹತ್ತುಸಾವಿರಗಳು, ಸರ್ವಾಂಗ. 
ಸುಂದರಿಯರಾದ ದೇವಲೋಕದ ಅಪ್ಸರಸೆಯರು ಅರುವತ್ತು ಸಾವಿರಗಳು, 
ಎಂಟುಲಕ್ಸ ಗೋಮಾತೆಯರು, ಮತ್ತು ಆರುಲಕ್ಸಸಂಖ್ಯೆಯ ಗರುಡರೂ ಅಲ್ಲಿಗೆ 
ಆಗಮಿಸಿದರು. 

೧೦೬-೧೦೭. ನಾನಾರತ್ನಗಳ ಉಪಾಯನಗಳನ್ನು ತೆಗೆದುಕೊಂಡು ಸಪ್ತ 
ಸಮುದ್ರಗಳೂ ಬಂದುವು. ಐವತ್ತುಮೂರು ಸಾವಿರ ನದಿಗಳ ಅಭಿಮಾನಿ 
ದೇವತೆಯರೂ ಪಾಪ್ತರಾದರು. ಎಂಟುಸಾವಿರ ಪರ್ವತರಾಜರೂ, ಮುನ್ನೂರು. 
ವನಸ್ಸತಿಗಳೂ, ಅಷ್ಟದಿಗ್ಗಜಗಳೂ, ಎಲ್ಲರೂ ಮಹೇಶ್ವರನು ಪ್ರಯಾಣಸನ್ನದ್ಧ 
ನಾಗಿದ್ದಲ್ಲಿಗೆ ಬಂದು ಸೇರಿದರು. i 

೧೦೮. ಇವರಿಂದ ಪರಿಪಾಲಿತನಾಗಿ ಅಡಿಗಡಿಗೂ ಅವರ ಸ್ತೋತ್ರಗಳನ್ನು 


ಬ್ವಷಹ್ಠಿತಮೋ$ಧ್ಯಾಯಃ। ೨೪೧ 


ಸ ಗಿರೀಂದ್ರಸುತಸ್ತ ಸ್ತ್ಯಕ್ಟೋ ಮುದಾಂ ಧಾಮ ಮುದಾಂ ಖನೀ । 


ಕಾಶೀಂ ಸಕ್ಸ ಕಷ್ಟ ಹ ೈಷ್ಟಸ್ತ್ರಿನಿಷ್ಟಪಸಮುತ್ಯಟಾಂ ॥ ೧೦೯॥ 
ಸೈಂದ ಸ ಆ 

ತೃತ್ವಾಖ್ಯಾನಮಿದಂ ಪುಣ್ಯಂ ಕೋಟಜನ್ಮಾಘನಾಶನಂ । 

ಪಠಿತ್ವಾ ಪಾಠಯಿತ್ವಾ ಚ ಶಿನಸಾಯುಜ್ಯಮಾಪ್ನ್ನಯಾತ್‌ ॥ ೧೧೦ ॥ 

ಶ್ರಾದ್ಧ ಕಾಲೇ ವಿಶೇಷೇಣ ಪಠನೀಯಂ ಪ್ರಯತ್ನತಃ । 

ಅಶ್ಚ ಯಂ ತದ್ಭವೇಚ್ಛಾ ದ್ಭ 0 ಪಿತೃ ತುಷ್ಪಿ ಸ "ರಂ ॥ ೧೧೧ ॥ 

ವೃಷಭಧ್ಯಜಮಾಹಾತ್ಸ” ೦ ಸತ್ತಾ ಶಿವಸಸ್ನಿಧೌ | 

ಪ್ರತ್ಯಹಂ ವರ್ಷಮಾತ್ರಂ ತು ಹ ಪುತ್ರಃ ಪುತ್ರ ವಾನ್ಫ ವೇತ್‌ ॥ ೧೧೨ ॥ 

ನಿಕ ೇತಿತುಃ ಸಂಪ್ರ ನೇಶೋ ಯಃ ಕಾಶ್ಯಾಂ 'ಸಮುಜಾಹೃ ತಃ । 

ಪರಮಾನಂದಕಂಪಸ್ಯ ಬೀಜಮೇತತ್ಸುನಿಶ್ಚಿತಂ ॥ ೧೧೩ ॥ 

ಪಕಿತ್ರೈತನ್ಮುದಾಖ್ಯಾನಂ ಪ್ರವಿಶೇದ್ಯೋ ನವಂ ಗೃಹಂ | 

ಸ ಸರ್ವಸೌಖ್ಯನಿಲಯೋ ಭವೇದೇವ ನ ಸಂಶಯಃ ॥ ೧೧೪ ॥ 





ಮ ಹ 


ಕೇಳಿ ಸಂತೋಷಗೊಳ್ಳುತ್ತ ಮಹಾದೇವನು ಆ ಉತ್ತಮ ರಥವನ್ನೇರಿ ಕ್ಷೇತ್ರ 
ಗಳಲ್ಲಿ ಸರ್ವೋತ್ತಮವೆನಿಸಿದ ಕಾಶಿಯನ್ನು ಪ್ರವೇಶಮಾಡಿದನು. 

೧೦೯. ಪರಮಾನಂದನಿಧಿಯೂ, ಸೌಖ್ಯದ ಗಣಿಯೂ ಎನಿಸಿದ ತ್ರಿರೋಚ 
ನನು ಗಿರಿರಾಜಪುತ್ರಿ ಯೊಡಗೂಡಿ ದೇವಶೋಕಕ್ಕೂ ಮಿಗಿಲೆನಿಸಿದ ಕಾಶೀಕ್ಟೇತ್ರ 
ವನ್ನು ಸಂತೋಷದಿಂದಲೂ ಕುತೂಹಲದಿಂದಲೂ ಕಂಡನು. 

೧೧೦. ಸ್ಥಂದನು ಹೇಳುತ್ತಾನೆ:--ಈ ಶಿವನ ಪುರಪ್ಪ ಫವೇಶಾಖ್ಯಾನವನ್ನು 
ಕೇಳಲು ಕೋಟಜನ್ಮಗಳಲ್ಲಿ ಆರ್ಜಿಸಿದ ಪಾಪಗಳೂ ನಾಶವಾಗುವುವು. ಇದನ್ನು 
ಪಠನಮಾಡಿದರಾಗಲಿ ಪೌರಾಣಿಕರಿಂದ ಪಾಠಮಾಡಿಸಿದರಾಗಲಿ ಮನುಷ್ಯನು 
ಶಿವನ ಸಾಯುಜ್ಯ ಪದವಿಯನ್ನು ಹೊಂದುವನು. 

೧೧೧. ಈ ಚರಿತ್ರೆಯು ವಿಶೇಷವಾಗಿ ಶ್ರಾ ದ್ಧ ಕಾಲಗಳಲ್ಲಿ ಪ್ರಯತ್ನದಿಂದ 
ಅನುವಾದ ಮಾಡಲ್ಪ ಡಬೇಕು. ಆ ಶ್ರಾದ್ದ ಕರ್ಮ ಅಕ ಕ್ಚಯಫಲದಾಯಕವೂ 
ಪಿತೃ ದೇವತೆಗಳಿಗೆ | ಆತ್ಯಂತಾನಂದಕಾರಕವೂ' ಆಗುವುದು. 

೧೧೨. ವೃಷಭಧ್ವಜತೀರ್ಥದ ಮಹಾತ್ಮ ವನ್ನು ಒಂದು ವರ್ಷದವರೆಗೂ 
ಪ್ರತಿನಿತ್ಯವೂ ಮಹಾಜೀವನ ಸನ್ನಿಧಿಯಲ್ಲಿ ಪಾರಾಯಣಮಾಡಲು ಸಂತಾನ 
ಬೀನಾ ಬತತ ಸತ್ಬುತ್ರನನ್ನು ಪಡೆಯುವನು. 

೧೧೩. ಇಕ್ಷು ವಾರಾಣಸೀಕ್ಲೇತ್ರವನ್ನು ಪ್ರವೇಶಮಾಡಿದ ಮಹೋ 
ತ್ಸವದ ಈ ಚರಿತ್ರೆಯು ಅಸರಿಮಿತೆವಾದ "ಶಾಕ್ಯ er ವ ೈಕ್ಸಕ್ಕೆ ಬೀಜಭೂತ 
ಕುವರ ಬುಡ ನಿಶ್ಚ ಯವಾದ ವಿಷಯವ. 

೧೧೪. ಈ ಉತ್ತ ಮು ಚರಿತೆ ತ್ರೆಯನ್ನು ಓದುತ್ತ ಯಾವನು ನೂತನಗೃ ಹ 


೨೪೨ ಶ್ರೀ ಸ್ಕಾಂದಮಹಾಪುರಾಣಂ 


ತ್ರೈಲೋಕ್ಕಾನಂದಜನಕಮೇತದಾಖ್ಯಾನಮುತ್ತಮಂ । 


ಅಸ್ಯ ಶ್ರವಣಮಾತ್ರೇಣ ವಿಶ್ವೇಶಃ ಸಂಪ್ರಸೀದತಿ ॥ ೧೧೫ ॥ 
ಅಲಭ್ಯಲಾಭೋ ದೇವಸ್ಯ ಜಾತೋತತ್ರ ಹಿ ಯತ್ರಃ ಪರಃ । 
ತತಃ ಕಾಶೀಪ್ರನೇಶಾಖ್ಯಂ ಜಸ್ಯಮಾಖ್ಯಾನಮುತ್ತಮಂ ॥ ೧೧೬ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ನಿಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತ ರಾರ್ಧೇ " ವೃಷಭಧ್ವಜಪ್ರಾದುರ್ಭಾವವರ್ಣನಂ” 
ನಾಮ ದ್ವಿಷತಸ್ಮಿ ನೋಂಧ್ಯಾಯಃ 


ವನ್ನು ಪ್ರವೇಶಿಸುವನೊ, ಅನನ ಮನೆಯು ಸಕಲ ಸೌಖ್ಯಗಳಿಗೆ ನೆರೆಮನೆ 
ಯಾಗುವುದರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ. 

೧೧೫. ಶ್ರೇಷ್ಠವಾದ ಈ ಆಖ್ಯಾನವು ಮೂರುಲೋಕಗಳಿಗೂ ಆನಂದ 
ವನ್ನುಂಟು ಮಾಡುತ್ತಿರುವುದು. ಇದನ್ನು ಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ 
ಆ ಭಕ್ತನಲ್ಲಿ ವಿಶ್ವೇಶ್ವರನು ಸುಪ್ರಸನ್ನನಾಗುವನು. 

೧೧೬. ಈ ಅಧ್ಯಾಯದಲ್ಲಿ ಸರ್ವೋತ್ತ್ರಮವೂ ಅತ್ಯಂತ ದುರ್ಲ್ಬಭವೂ ಆದ 
ಮಹಾದೇವನ ಪ್ರಾಪ್ತಿಯು ಹೇಳಲ್ಪಟ್ಟರುವುದು. ಆದುದರಿಂದ ಕಾಶೀಪ್ರವೇಶ 
ವೆಂಬ ಹೆಸರುಳ್ಳ ಈ ಆಖ್ಯಾನವನ್ನು ಯಾನಾಗಲೂ ಜಸಿಸುತ್ತಿರಬೇಕು. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
1. ವೃಷಭ ಧ್ವಜಪ್ರಾದುರ್ಭಾವವರ್ಣನ ವೆಂಬ 
ಅರುವತ್ತೆರಡನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 


ಅಥ ತ್ರಿಷಸ್ಕಿತಮೋಧ್ಯಾಯಃ 
ಜ್ಯೇಸ್ಮೇಶಾಖ್ಯಾನವರ್ಣನಂ 

ಅಗಸ್ತ್ಯ ಉವಾಚ :-- 
ದೃಷ್ಟ್ವಾ ಕಾಶೀಂ ದೃಗಾನಂದಾಂ ತಾರಕಾರೇ ಪುರಾರಿಣಾ । 
ಕಿಮಕಾರಿ ಸಮಾಚಕ್ಸ ಪ್ರಾಸ್ತಾಂ ಬಹುಮುನೋರಥೈಃ ॥೧॥ 

ಸ್ಕಂದ ಉವಾಚ :- 
ಪತಿನ್ರತಾಸತೇಃಗಸ್ತ್ಯ ಶೃಣು ವಕ್ಸ್ಯಾಮ್ಯಶೇಷತಃ । 
ಮೃಗಾಂಕಲಕ್ಮೃಣೋತ್ಕಂಶಂ ಕಾಶೀ ನೇತ್ರಾತಿಥೀಕೃತಾ ॥೨॥ 
ಅಥ ಸರ್ವಜ್ಞನಾಥೇನ ಭಕ್ತವತ್ಸಲಚೇತಸಾ । 
ಹೈಗೀಸವ್ಕೋ ಮುನಿಶ್ರೇಷ್ಮೋ ಗುಹಾಂತಸ್ಕೋ ನಿರೀಕ್ಸಿತಃ ॥1೩॥ 
ಯಮನೇಹಸಮಾರಭ್ಯ ನುಂದರಾದ್ರಿಂ ವಿನಿರ್ಯಯೌ । 
ಅದ್ರೀಂದ್ರಸುತಯಾ ಸಾರ್ಧಂ ರುದ್ರೇಣೋಕ್ಸೇಂದ್ರಗಾನಿಿನಾ ॥೪॥ 
ತಂ ವಾಸರಂ ಪುರಸ್ಕೃತ್ಯ ಜಗ್ರಾಹ ನಿಯಮಂ ದೃಢಂ | 


ಜೈಗೀಸವ್ಯೋ ಮಹಾಮೇಧಾಃ ಕುಂಭಯೋನೇ ಮಹಾಕೃತೀ ಜಟ 
ಕನ್ನಡದ ಅನುವಾದ 
ಜ್ಯೇಸ್ಕೇತಾಖ್ಯಾಸವರ್ಣಸ 


೧ ಅಗಸ್ಸೃನು ಕೇಳುತ್ತಾನೆ: ತಾರಕಸಂಹಾರಕನಾದ ಷಣ್ಮುಖನೆ! 
ಬಹುಕಾಲದ ಅಪೇಕ್ಟೆಗಳ ಫಲವಾಗಿ ನೇತ್ರಾನಂದಕರವಾದ ಕಾಶೀಕ್ಟೇತ್ರವನ್ನು 
ನೋಡಿದ ಪರಮೇಶ್ವರನು ಏನನ್ನು ಮಾಡಿದನೆಂಬುದನ್ನು ನನಗೆ ವಿಸ್ತರಿಸು. 

೨. ಸ್ಫಂದನು ಹೇಳುತ್ತಾನೆ:--ಲೋಪಾಮುದ್ರೆಯ ಪತಿಯಾದ ಅಗಸ್ತ್ಯನೆ! 
ಕೇಳು. ಜಿಂಕೆಯನ್ನು ಕೈಯಲ್ಲಿ ಹಿಡಿದಿರುವ ಆ ಪರಮೇಶ್ವರನು ಅತ್ಯಂತ ಕುತೂಹಲ 
ದಿಂದ ಕಾಶೀಶ್ಬೇತ್ರವನ್ನು ತನ್ನ ದೃಷ್ಟಿಗೆ ವಿಷಯವನ್ನಾಗಿ ಮಾಡಿಕೊಂಡನು. 

೩. ಬಳಿಕ ಸರ್ವಜ್ಞರಲ್ಲಿ ಶ್ರೇಷ್ಠನೂ, ಭಕ್ತವಾತ್ಸಲ್ಯದಿಂದ ತುಂಬಿದ 
ಅಂತಃಕರಣವುಳ್ಳವನೂ ಆದ ಮಹಾದೇವನು ಮರೆಯೊಳಗಿದ್ದ ಮಂನಿಶ್ರೀಷ್ಮ 
ನಾದ ಜೈಗೀಷವ್ಯನ ವೃತ್ತಾಂತವನ್ನು ತಿಳಿದುಕೊಂಡನು. 

೪-೫, ಯಾನ ದಿನದಲ್ಲಿ ವೃಷಭಧ್ವಜನಾದ ಶಿವನು ಪರ್ವತರಾಜಕನ್ಯೆ 
ಯೊಡನೆ ಮಂದರಾಚಲನನ್ನು ಕುರಿತು ಪ್ರಯಾಣಮಾಡಿದನೊ, ಆದಿನ 
ಮೊದಲುಗೊಂಡು ಬುದ್ಧಿಶಾಲಿಯೂ ಕರ್ತವ್ಯನರನೂ ಆದ ಆ ಜೈಗೀಸವ್ಯನು 
ದೃಢವಾದ ನಿಯಮವೊಂದನ್ನು ಕೈಗೊಂಡನು. 


೨೮೪ ಶ್ರೀ ಸ್ಕಾಂದಮಹಾಪುರಾಣಂ 


ವಿಷಮೇಕ್ಸಣಸಾದಾಬ್ದಂ ಸಮಾಕ್ಟಿಷ್ಕೇ ಯದಾ ಪುನಃ | 


ತದಾಂಬುವಿಪೃಷಮಪಿ ಭಕ್ತಯಿಸ್ಯಾಮಿ ಚೇತ್ಯಹೋ 1೬೫8 
ಕುತಶ್ಚಿ ದ್ಧಾರಣಾಯೋಗಾದಥ ಶಂಭ್ಯನುಗ್ರಹಾತ್‌ । 
ಅನಶ್ಚನ್ನಪಿಭನ್ಯೋಗೀ ಜೈಗೀಷವ್ಯಃ ಸ್ಥಿತೋ ಮುನೇ Hh 
ತಂ ಶಂಭುರೇವ ಜಾನಾತಿ ನಾನ್ಯೋ ಜಾನಾತಿ ಕಶ್ಚನ । 

ಅತ ಏನ ತತಃ ಪ್ರಾಪ್ತಃ ಪ್ರಥಮಂ ಪ್ರಮಥಾಧಿಪಃ ೮॥ 
ಜ್ಯೇಸ್ಕಶುಕ್ಲ್ಸಚತುರ್ದಶ್ಯಾಂ ಸೋಮವಾರಾನುರಾಧಯೇ । 

ತತ್ಪರ್ನಣಿ ನುಹಾಯಾತ್ರಾ ಕರ್ತವ್ಯಾ ತತ್ರ ಮಾನವೈಃ nen 
ಜ್ಯೇಷ್ಠ ಸ್ಥಾ ನಂ ತತಃ ಕಾಶ್ಯಾಂ ತದಾಭೂದಸಿ ಪುಣ್ಯದಂ । 

ತತ್ರ ಲಿಂಗಂ ಸಮಭವತ್ಸ್ವಯಂ ಜ್ವೇಷ್ಲೇಶ್ವರಾಭಿದಂ ॥ ©೦ 
ತಲ್ಲಿಂಗದರ್ಶನಾತ್ಸುಂಸಾಂ ಪಾಪಂ ಜನ್ಮಶತಾರ್ಜಿತಂ | 
ತಮೋಃರ್ಕೋದಯಮಾಪ್ಯೇನ ತಕ್ಟಣಾದೇನ ನಶ್ಯತಿ ॥ ೧೧॥ 


೬. "ನಾನು ಪುನಃ ತ್ರಿಲೋಚನನ ಪಾದಕಮಲಗಳನ್ನು ಯಾವಾಗ 
ನೋಡುವೆನೊ, ಆಗಲೇ ನೀರಿನ ಬಿಂದುಮಾತ್ರವನ್ನು ಆಹಾರವನ್ನಾಗಿ ತೆಗೆದು 
ಕೊಳ್ಳುವೆನು.'” 

೩೭-೮. ಅಗಸ್ತ್ಯಮುನಿವರ್ಯನೆ ! ಯಾವುದಾದರೊಂದು ಧಾರಣಶಕ್ಕಿ 
ಯಿಂದಲೊ, ಅಥವಾ ವಿಶ್ವೇಶ್ವರನ ಅನುಗ್ರಹದಿಂದಲೊ, ಆ ಜೈಗೀಷವ್ಯನು 
ಆಹಾರವನ್ನಾಗಲಿ ಜಲವನ್ನಾಗಲಿ ಸ್ವೀಕರಿಸದೆಯೇ ಇಂದಿನವರೆವಿಗೂ ಕಾಲ ವನ್ನು 
ಕಳೆದಿದ್ದನು. ಆತನನ್ನು ಪರಮೇಶ್ವರನೊಬ್ಬನು ಬಲ್ಲನೇ ಹೊರತು ಮತ್ತೆ 
ಯಾರೂ ಅರಿಯರು. ಆದುದರಿಂದಲೇ ಮೊದಲು ಶಿನನು ಕಾಶಿಯ ಪ್ರವೇಶ 
ವನ್ನು ಮಾಡಿ ಆತನಿದ್ದಲ್ಲಿಗೆ ಬಿಜೆಯಮಾಡಿಸಿದನು. 

೯, ಆ ದಿವಸವು ಜ್ಯೇಷ್ಠ ಮಾಸದ ಶುಕ್ಲ ಚತುರ್ದಶಿಯಿಂದ ಲೂ, 
ಅನೂರಾಧಾನಕ್ಸತ್ರದಿಂದಲೂ ಕೂಡಿದ ಸೋಮವಾರವಾಗಿದ್ದಿತು. ಆದಕಾರಣ 
ದಿಂದ ಇಂದಿಗೂ ಆ ಸರ್ವಕಾಲವೊದಗಲು ಮಾನವರೆ ಅಲ್ಲಿ ಮಹೋತ್ಸವವನು 
ನೆರವೇರಿಸಬೇಕು. ಡ್ಯ 

೧೦. ಅಂದು ಮೊದಲು ಆ ಪ್ರದೇಶವು ಕಾಶಿಯಲ್ಲಿ ಅತ್ಯಂತ ಪುಣ್ಯ ಪ್ರದ 
ವಾದ ಜ್ಯೀಷ್ಠಸ್ಥಾನವೆಂದು ಹೆಸರಾಯಿತು. ಶಿವನೂ ಅಲ್ಲಿ ತಾನೇ ಜ್ಯೇಷ್ಮೇ ಶ್ವರ 
ನೆಂಬ ಹೆಸರಿನಿಂದ ಲಿಂಗನಾಗಿ ಪ್ರತಿಸ್ಮಿತನಾದನು. 

೧೧. ಆ ಲಿಂಗದ ದರ್ಶನದಿಂದಲೇ ಜನರಿಗೆ ನೂರಾರು ಜನ್ಮಗಳಲ್ಲಿ 
ಸಂಪಾದಿಸಿದ ಪಾತಕಗಳೂ ಸಹ ಸೂರ್ಯನನ್ನು ಕಂಡ ಕತ್ತಲೆಯಂತೆ ನಿಮಿಷ 
ಮಾತ್ರದಲ್ಲಿ ನಷ್ಟವಾಗುವುದು. 


ತ್ರಿಷಷ್ಠಿತಮೋ6ಧ್ಯಾಯ॥ ೨೮೫ 


ಜೈೇಷ್ಠನಾಸ್ಯಾ 9 ನರಃ ಸ್ನಾತ್ವಾ ತರ್ಪಯಿತ್ವಾ ಪಿತಾಮಹಾನ್‌ । 
ಜ್ಯೇಸ್ಕೇಶ್ವರಂ ಸಮಾಲೋಕ್ಯ ನ ಭೂಯೋ 'ಜಾಯತೇ ಭುವಿ ॥೧೨॥ 
ಆದಿರಾಸೀತ್ಸ 4ಯೆಂ ತತ ್ರ ಜ್ಯೇಷ್ಠ ಶ್ವರಸಮಿಸಾಸತಃ । 


ಸರ್ವಸಿದ್ಧಿ ಪಃ ದಾ ಗೌರೀ ಜ್ಯೇಷ್ಠಾ ತ್ರ (ಷ್ಮಾ ಸಮಂತತಃ ॥ ೧೩ ॥ 
ಜ್ಯೇಸ್ಕೇ ದಾಸಿ ಸಿತಾಷ್ಟಮ್ಯಾಂ ತತ ಕಾರ್ಯೋ ಮಹೋತ್ಸವಃ । 

ರಾತ್ರೌ ಜಾಗರಣಂ ಕಾರ್ಯಂ ಸರ್ವಸಂಪತ್ಸ ಮೃ ದ ಯೇ ॥ ೧೪ ॥ 
ಜ್ಯೇನ್ಮಾಂ ಗೌರೀಂ ನಮಸ್ಕೃತ್ಯ ಜ್ಯೇಷ್ಮನಾಪೀಪರಿಪ್ಪುತಾ$ | 
ಸೌಭಾಗ್ಯಭಾಜನಂ ಭೂಯಾದ್ಯೋಷಾ ಸೌಭಾಗ್ಯಭಾಗಪಿ ॥ ೧೫ ॥ 
ನಿವಾಸಂ ಕೃತನಾನ್‌ ಶಂಭುಸ್ತಸ್ಮಿನ್ಸ್ಯಾನೇ ಯತಃ ಸ್ವಯಂ । 

ನಿನಾಸೇಶ ಇತಿ ಖ್ಯಾತಂ ಲಿಂಗಂ ತತ್ರ ಪರಂ ತತಃ ॥ ೧೬ ॥ 
ನಿವಾಸೇಶ್ವರಲಿಂಗಸ್ಯ ಸೇವನಾತ್ಸರ್ವಸಂಪದಃ । 
ನಿವಸಂತಿ ಗೃಹೇ ನಿತ್ಯಂ ನಿತ್ಯಂ ಪ್ರತಿಪದಂ ಪುನಃ ॥ ೧೭ ॥ 


೧೨. ಜ್ಯೇಷ್ಠತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ತರ್ಪಣ 
ಗಳನ್ನಿತ್ತು ಜ್ಯೇಷ್ಕೇಶ್ವರನನ್ನು ನೋಡಿದ ಮನುಷ್ಯನು ಪುನಃ ಭೂಲೋಕದಲ್ಲಿ 
ಜಸಿಸುವುದಿಲ್ಲ. 

೧೩. ಆಜೆ ಸೀಷ್ಟೇಶ್ವರನ ಸಮಾಪದಲ್ಲಿಯೇ ಪಾರ್ವತಿಯೂ ಸಹ 
ದೇವಿಯೆಂಬ ಚಂದರೇ ಸರ್ವಾರ್ಥಸಿದ್ಧಿ ದಾಯಕಿಯೂ ಸರ್ವಕ್ರೆ ಕ A 
ಆಗಿ ನೆಲಸಿದಳು. 

೧೪. ಜ್ಯೇಷ್ಠಮಾಸದ ಶುಕ್ಲಾಷ್ಟಮಿಯ ದಿನದಲ್ಲಿ ಆಕೆಗೆ ಮಹೋತ್ಸವ 
ವನ್ನು ನಡೆಸಬೇಕು. ಸಕಲೈಶ್ವರ್ಯಗಳನ್ನು ಅಪೇಕ್ಸೆಸುವವನು ಅಂದಿನ 
ರಾತ್ರೆಯಲ್ಲಿ ಜಾಗರಣೆಯನ್ನು ಮಾಡಬೇಕು. 

೧೫. ಜ್ಯೇಷ್ಠಾದೇವಿಯಾದ ಗೌರಿಗೆ ನಮಸ್ಕರಿಸಿ ಜ್ಯೇಷ್ಠತೀರ್ಥದಲ್ಲಿ 
ಸ್ನಾನವನ್ನು ಮಾಡಿದ ನಾರೀಮಣಿಯು ಸಕಲ ಸೌಭಾಗ್ಯನಂತಳೂ, ದೀರ್ಫ 
ಸುಮಂಗಲಿಯೂ ಆಗಿರುವಳು. 

೧೬, ಆ ಸ್ಥಳದಲ್ಲಿ ಈಶ್ವರನು ತಾನೇ ನಿವಾಸವನ್ನು ಮಾಡಿಕೊಂಡ 
ಕಾರಣದಿಂದ ಅಲ್ಲಿರುವ ಉತ್ತಮವಾದ ಲಿಂಗವು ನಿವಾಸೇಶ್ವರವೆಂದೇ ಪ್ರಖ್ಯಾತ 
ವಾಯಿತು, 

೧೭. ಆ ನಿವಾಸೇಶ್ವರಲಿಂಗದ ಸೇವೆಯನ್ನು ಮಾಡುವುದರಿಂದ ಸಕಲೈ 
ಶ್ವರ್ಯಗಳೂ ಭಕ್ತನ ಮನೆಯಲ್ಲಿ ಶಾಶ್ವತವಾಗಿ ನೆಲಸುವುವು ಮತ್ತು ದೇಹ. 
ಪಾಶಾನಂತರದಲ್ಲಿ ಶಾಶ್ವತಸದವಿಯೂ ಬಳಸುವರು, 


೮೬ ಶ್ರೀ ಸ್ಕಾಂದನು ಹಾಪುರಾಣಂ 


ಕೃತ್ವಾ ಶ್ರಾದ್ಧಂ ನಿಧಾನೇನ ಜ್ಯೇಷ್ಮಸ್ಥಾನೇ ನರೋತ್ತಮಃ | 

ಜ್ಯೇಷ್ಮಾಂ ತೃಪ್ತಿಂ ದದಾತ್ಮೇವ ಸಿತೃಭ್ಯೋ ಮಧುಸರ್ಸಿಷಾ noc 
ಜ್ಯೇಸ್ಕತೀರ್ಥೇ ನರಃ ಕಾಶ್ಯಾಂ ದತ್ವಾ ದಾನಾನಿ ಶಕ್ತಿತಃ । 

ಜ್ಯೇಷ್ಠಾನ್ಸ ೩ರ್ಗಾನವಾಸ್ಲೋತಿ ನರೋ ನೋಕ್ಸಂ ಚ ಗಚ್ಛತಿ ॥ ೧೯॥ 
ಜ್ಯೇಸ್ಕೇಶ್ಚರೋಂರ್ಚ್ಯಃ ಪ್ರಥಮಂ ಕಾಶ್ಯಾಂ ಶ್ರೇಯೋರ್ಥಿಭಿರ್ನರೈಃ । 
ಜ್ಯೇಷ್ಠಾ ಗೌರೀ ತತೋಭ್ಯರ್ಚೌ್‌ ಸರ್ವಜ್ಯೇಷ್ಠಮಭೀಪುುಭಿಃ: ॥೨೦॥ 
ಅಥ ನಂದಿನಮಾಹೂಯ ಧೂರ್ಜಟಃ ಸ ಕೃಪಾನಿಧಿಃ । 


ತೃಣ್ವತಾಂ ಸರ್ವದೇವಾನಾಮಿದಂ ವಚನಮಬ್ರನೀತ್‌ n3on 
ಈಶ್ವರ ಉವಾಚ: 

ತೈಲಾದೇ ಪ್ರನಿಶಾಶು ತ್ವಂ ಗುಹಾಸ್ತ್ಯತ್ರ ಮನೋಹರಾ | 

ತದಂತರೇಸ್ತಿ ಮೇ ಭಕ್ತೋ ಜೈಗೀಷವ್ಯಸ್ತ ಪೋಧನಃ ॥ ೨೨ ॥ 

'ಮಹಾನಿಯಮವನಾನ್ಮಂದಿಂಸ್ಕೃಗಸ್ಥಿಸ್ನಾಯುಶೇಷಿತಃ । 

ತನಿಹಾನಯ ಮದ್ಭಕ್ತಂ ಮದ್ದರ್ಶನದೃಢವ್ರತಂ ॥ ೨೩ ॥ 


೧೮. ಆ ಜ್ರೇಷ್ಠಸ್ಟಾನದಲ್ಲಿ ಜೇನುತುಪ್ಪ ಮತ್ತು ತುಪ್ಪಗಳಿಂದ 
'ಯಥೋಕ್ತಪ್ರಕಾರವಾಗಿ ಶ್ರಾದ್ಧಗಳನ್ನು ಮಾಡಿದ ಮನುಷ್ಯಶ್ರೇಷ್ಠನು ಪಿತೃ 
ದೇವತೆಗಳಿಗೆ ಉತ್ತಮವಾದ ಸಂತೋಷವನ್ನುಂಟಿ ಮಾಡುವನು. 

೧೯. ಜ್ಯೇಸ್ಮತೀರ್ಥದಲ್ಲಿ ಕಾಶಿಯಲ್ಲಿ ತನ್ನ ಶಕ್ರೃನುಸಾರವಾಗಿ ದಾನಗಳನ್ನು 
ಸೊಟ್ಟ ಮಾನವನು ಉತ್ತಮಗಳಾದ ಸ್ವರ್ಗಲೋಕಗಳನ್ನು ಹೊಂದುವುದಲ್ಲದೆ 
ಕಾಲಾಂತರದಲ್ಲಿ ನೋಕ್ಸದಲ್ಲಿಯೂ ಭಾಗಿಯಾಗುವನು. 

೨೦. ಶ್ರೇಯೋಭಿಲಾಷಿಗಳಾದ ನರರು ಕಾಶಿಯಲ್ಲಿ ಮೊದಲು ಜ್ಯೇಸ್ಕೇಶ್ವರ 
ನನ್ನು ಪೂಜಿಸಬೇಕು. ಮತ್ತು ಸರ್ವರಲ್ಲಿಯೂ ಜ್ಯೇಷ್ಠ ತ್ವವವನ್ನು ಪಡೆಯ 
ಲೆಳಸುವವರು ಜ್ಯೇಷ್ಠಾನಾನುಕಳಾದ ಗೌರಿಯನ್ನು ಬಳಿಕ ಅರ್ಚಿಸಬೇಕು. 

೨೧. ಬಳಿಕ ಕೃಪಾಸಮುದ್ರನಾದ ಮಹೇಶ್ವರನು ನಂದಿಕೇಶ್ವರನನ್ನು 
ಕರೆದು ಸಕಲ ದೇವತೆಗಳೂ ಕೇಳುತ್ತಿರಲು ಹೇಳತೊಡಗಿದನು. 

೨೨. ಈಶ್ವರನು ಹೇಳುತ್ತಾನೆ:--ಎಲ್ಫೈ ನಂದಿಯೆ ! ನೀನು ಬೇಗ ಒಳಗೆ 
ಪ್ರವೇಶಿಸು. ಅಲ್ಲಿ ಮನೋಹರವಾದ ಗುಹೆಯೊಂದಿರುವುದು. ಅದರಲ್ಲಿ ನನ್ನ 
ಭಕ್ತನಾದ ಜೈಗೀಷನ್ಯನೆಂಬ ತಪೋನಿಧಿಯು ಧ್ಯಾನಾಸಕ್ತನಾಗಿರುವನು. 

೨೩. ನಂದಿಯೆ! ಆತನು ಅತ್ಯಂತ ಉಗ್ರವಾದ ನಿಯಮವನ್ನು ಕೈಗೊಂಡು 
ಕೇವಲ ಚರ್ಮ, ಮೂಳೆ, ನರಗಳಿಂದ ಕೂಡಿದ ಡೇಹವುಳ್ಳವನಾಗಿರುವನು. 
ನನ್ನ ಭಕ್ತನೂ, ನನ್ನನ್ನು ಪುನಃ ನೋಡಬೇಕೆಂಬ ದೃಢವ್ರತದಲ್ಲಿ ನಿರತನೂ 
ಆಗಿರುವ ಆತನನ್ನು ಇಲ್ಲಿಗೆ ಕರೆದುಕೊಂಡು ಬಾ. 


ತ್ರಿ ಷಹ್ಮಿತಮೋಕಧ್ಯಾಯಃ ೨೪೮೭ 


ಯದಾ ಪ್ರಭೃತ್ಯಗಾಂ ಕಾಶ್ಯಾ ಮಂದರಂ ಸರ್ವಸುಂದರಂ । 


ಮಹಾನಿಯಮವಾನೇಷ ತದಾರಭ್ಯೋಷಚ್ಡಿ ತಾಶನಃ ॥ ೨೪ ॥ 
ಗೃಹಾಣ ಲೀಲಾಕಮಲಮಿದಂ ಪೀಯೂಷಪೋಷಣಂ | 

ಅನೇನ ತಸ್ಯ ಗಾತ್ರಾಣಿ ಸ್ಪೃಶ ಸದ್ಯಃ ಸುಬ್ಭಂಹಿಣಾ ॥ ೨೫ ॥ 
ತತೋ ನಂದೀ ಸಮಾದಾಯ ತಲ್ಲೀಲಾಕಮಲಂ ವಿಭೋಃ | 

ಪ್ರಣಮ್ಯ ದೇವದೇನೇಶಮಾನಿಶದ್ದಹ್ವರಾಂ ಗುಹಾಂ ॥ ೨೬ ॥ 
ನಂದೀ ದೃಷ್ಟ್ವಾಥ ತಂ ತತ್ರ ಧಾರಣಾದೃಢಮಾನಸಂ | 
ತಪೋಗ್ಲಿಸರಿಶುಷ್ಕಾಂಗಂ ಕಮಲೇನ ಸಮಸ್ಪೃಶತ್‌ ॥ ೨೭ ॥ 
ತಪಾಂತೇ ನೃಷ್ಟಿಸಂಯೋಗಾಚ್ಛಾ ಲೂರ ಇವ ಕೋಟಿರೇ । 

ಉಲ್ಲಲಾಸ ಸ ಯೋಗೀಂದ್ರಃ ಸ್ಪರ್ಶಮಾತ್ರಾತ್ತದಬ್ದ ಜಾತ್‌ ॥ ೨೮ ॥ 
ಅಥ ನಂದೀ ಸಮಾದಾಯ ಸತ್ವರಂ ಮುನಿಪುಂಗನಂ । 

ದೇವದೇವಸ್ಯ ಪಾದಾಗ್ರೇ ನಮಸ್ಕೃತ್ಯ ವ್ಯಸಾತಯತ್‌ ॥ ೨೯॥ 


೨೪. ಎಂದಿನಿಂದ ನಾನು ಕಾಶಿಯನ್ನು ಬಿಟ್ಟು ಸರ್ವತ್ರದಲ್ಲಿಯೂ. 
ಮನೋಹರವಾದ ಮಂದರ ಪರ್ವತದಲ್ಲಿ ನೆಲಸಿದೆನೊ, ಅಂದಿನಿಂದ ಈತನು 
ಆಹಾರಾದಿಗಳನ್ನು ತೊರೆದು ಮಹಾನಿಯಮದಿಂದ ಜೀವಿಸುತ್ತಿರುವನು. 

೨೫. ಅಮೃತೋದಕದಿಂದ ಪೋಷಿತವಾದ ಈ ಸುಂದರವಾದ ಕಮಲ 
ವನ್ನು ತೆಗೆದುಕೊ. ಉತ್ತಮ ಬಲವರ್ಥಕವಾದ ಇದರಿಂದ ತತ್‌ಕ್ಷಣದಲ್ಲಿಯೇ 
ಕೃಶನಾಗಿರುವ ಆತನ ಶರೀರದ ಅವಯವಗಳನ್ನು ಮುಟ್ಟುವವನಾಗು. 

೨೬. ಆಗ ನಂದಿಕೇಶ್ವರನು ಪರಮಾತ್ಮನಿಂದ ಆ ಲೀಲಾಕಮಲವನ್ನು 
ಸ್ವೀಕರಿಸಿ ದೇವೋತ್ತಮನಾದ ಆತನಿಗೆ ಅಭಿನಮಿಸಿ ಅಂಧಕಾರಮಯವಾಗಿದ್ದ 
ಆ ಗುಹೆಯೊಳಗೆ ಪ್ರವೇಶಮಾಡಿದನು. 

೨೭. ಗುಹೆಯಲ್ಲಿ ಶಿವಧ್ಯಾನದಲ್ಲಿಯೇ ದೃಢವಾದ ಮನಸ್ಸುಳ್ಳವನೂ, 
ತಪಸ್ಸಿನಿಂದ ಕ್ರಯವನ್ನು ಹೊಂದಿದ ಶರೀರವುಳ್ಳವನೂ ಆದ ಜೈಗೀಷವ್ಯನನ್ನು 
ಕಂಡು ನಂದಿಯು ತನ್ನ ಕೈಯಲ್ಲಿದ್ದ ಕಮಲದಿಂದ ಆತನನ್ನು ಸ್ಪರ್ಶಿಸಿದನು. 

೨೮. ಪೊಟರೆಯಲ್ಲಿ ಹುದುಗಿದ ಕಪ್ಪೆಯು ಗ್ರೀಷ್ಮರ್ತುವು ಕಳೆದು ವರ್ಷಾ 
ಕಾಲವು ಪ್ರಾರಂಭವಾದೊಡನೆಯೇ ಹೇಗೆ ಉಲ್ಲಾಸಗೊಳ್ಳುವುದೊ, ಹಾಗೆ 
ಆ ಯೋಗಿವರ್ಯನ ಶರೀರವೂ ಅಮೃತಮಯನಾದ ಆ ಕಮಲದ ಸ್ಪರ್ಶ 
ದಿಂದ ಪುನ್ಪವಾಯಿತು. 

೨೯, ಆಗ ನಂದಿಯು ವೇಗದಿಂದ ಆ ಮುನಿವರ್ಯನನ್ನು ಕರೆದುಕೊಂಡು. 
ಬಂದು ಮಹಾದೇವನ ಪಾದಪ್ರದೇಶದಲ್ಲಿ ಆತನನ್ನು ಬೀಳಿಸಿದುದಲ್ಲದೆ ತಾನೂ 
ಸಾಸ್ಟಾಂಗನಮಸ್ಕಾರವನ್ನು ಮಾಡಿದನು. 


೨೮೪ ಶ್ರೀ ಸ್ಥಾಂದಮೆ ಹಾಪುರಾಣಂ 


ಜೈಗೀಸವ್ಕೋಂಥ ಸಂಭ್ರಾಂತಃ ಪುರತೋವೀಕ್ಸ್ಯ ಶಂಕರಂ | 


ನಾಮಾಂಗಸನ್ನಿನಿಷ್ಟಾದ್ರಿತನಯಂ ಪ್ರಣನಾಮ ಹ 1 ೩೦॥ 
ಪ್ರಣನ್ಯು ದಂಡವದ್ಭೂಮೌ ಪರಿಲುಂಠ್ಯ ಸಮಂತತಃ । 
ತುಷ್ಟಾವ ಪರಯಾ ಭಕ್ತ್ಯಾಸ ಮುನಿಶ್ಚಂದ್ರಶೇಖರಂ ॥೩೧॥ 


ಜೈಗೀಷವ್ಯ ಉವಾಚ :-- 
ನಮಃ ಶಿವಾಯ ಶಾಂತಾಯ ಸರ್ವಜ್ಞಾಯ ಶುಭಾತ್ಮನೇ । 


ಇಗದಾನಂದಕಂದಾಯ ಪರಮಾನಂದಹೇತನೇ ॥ ೩೨ ॥ 
ಅರೂಪಾಯ ಸರೂಪಾಯ ನಾನಾರೂಪಧರಾಯ ಚ । 
ವಿರೂಪಾಕ್ಟಾಯ ನಿಧಯೇ ವಿಧಿವಿಷ್ಣುಸ್ತುತಾಯ ಚ ॥ ೩೩॥ 
ಸ್ಥಾ ಪರಾ. ನಮಸ್ತು ಭ್ಯಂ ಜಂಗಮಾಯ ) ನಮೋಸ್ತು ತೇ! 

ಸರ್ನಾತ ಮನೇ ನಮಸ್ತು ಭಂ ನಮಸ್ತೇ ಪರಮಾತ್ಮನೇ ॥೩೪॥ 
ನಮಸ್ತೆ ಲೋಕ್ಕ ಕಾಮ್ಯಾಯ ಕಮಾಂಗದಹನಾಯ ಚೆ! 


ನಮೋ ನೀ ತಾಟು ನಮಃ ಶೇಷಾಂಗದಾಯ ತೇ 1 ೩೫॥ 








೩೦. ಜೈಗೀಷವ್ಯನೂ ತನ್ನ ಮುಂದೆ ಎಡದೊಡೆಯಲ್ಲಿ ಪಾರ್ವತಿಯನ್ನು 
ಕುಳ್ಳಿರಿಸಿಕೊಂಡಿರುವ ಶಂಕರನನ್ನು ಕಂಡು ಸಂಭ್ರಮಗೊಂಡು ಮತ್ತೆಮತ್ತೆ 
ಪ್ರಣಾಮಗಳನ್ನು ಇಬ್ಬರಿಗೂ ಮಾಡಿದನು. 

೩೧. ಇಂತು ಭೂಮಿಯಲ್ಲಿ ದಂಡಪ್ರಣಾಮವನ್ನು ಮಾಡಿ ತನ್ನ ಮೈಯನ್ನು 
ಧೂಳಿಯಲ್ಲೀಡಾಡಿ ಆ ಮುನಿವರ್ಯನು ಅಪ್ರತಿಮವಾದ ಭಕ್ತಿಯಿಂದ ಆ ಚಂದ್ರ 
ಶೇಖರನನ್ನು ಸ್ತೋತ್ರಮಾಡಿದನು. 

೩.೨. ಜೈಗೀಷನ್ಯನು ಸ್ತುತಿಸುತ್ತಾನೆ:--ಸುಖಸ್ವರೂಪನೂ, ಶಾಂತನೂ, 
ಸರ್ವಜ್ಞನೂ, ಮಂಗಳರೂಪನೂ, ಹದಿನಾಲ್ಕು `ಶೋಕಗಳ ಆನಂದಕ್ಕೆ 
ಮೂಲನೂ, ತಾನೇ ಆನಂದಸ್ವರೂಪನಾಮದರಿಂದ ಪರಮಾನಂದಪ್ರಾಸ್ತಿಗೆ 
ಕಾರಣನೂ ಆದ ನಿನಗೆ ನಮಸ್ಕರಿಸುವೆನು. 

೩೩. ರೂಪರಹಿತನೂ, ಚಂದ್ರಶೇಖರಾದಿ ರೂಪಸಹಿತನೂ, ಪದಾರ್ಥಗಳ 
ನಾನಾ ರೂಪಗಳನ್ನು ಸ್ವೀಕಂಸಿದವನೂ, ತ್ರಿರೋಚನನೂ, ಬ್ರ ಹ್ಮಸ್ವ ರೂಪಿಯೂ, 
ಬ್ರಹ್ಮನಿಷ್ಣುಗಳಿಗೆ ಸ್ತುತ್ಯ ಶೈ ನಾದವನೂ ಆದ ನಿನಗೆ ನಮಸ್ಕಾರವು. 

೩೪. ಸ್ಥಾವರ | ರಸಿಪಗಳನ್ನು ಧರಿಸಿದವನೂ, ಚರಉಂತುಗಳಿ ರೂಪವುಳ್ಳ 
ವನೂ, ಸರ್ವ ಬ್ರಹ್ಮಾಂಡದ ಅಂತರ್ಯಾಮಿಯೂ, ಇಂದ್ರಿ ಯಾದಿಗಳಿಸೆ 
ಅಗೋಚರನಾದ ಪರಮಾತ್ಮನೂ ಆದ ನಿನಗೆ ನಮಸ್ಕರಿಸುವನು: 

೩೫. ಸಕಲ ಲೋಕಗಳ ನಿವಾಸಿಗಳಿಗೂ ಪ್ರೀತ್ಯಾಸ್ಪದನೂ, ಮನ್ಮಥನ 
ರೂಪವನ್ನು ದಹಿಸಿದವನೂ, ಸಕಲ ಬ ಬ್ರ ಹ್ಯಾಂಡಕ್ಟೂ) ಅತೀತವಾದವನೂ, 
ಆದಿತೇಷನನ್ನೇ ವಲಯವಾಗಿ ಸಿ ೀಕರಿಸಿದವನೂ ಆದ ನಿನಗೆ ನಮೋನಮಃ! 


ತ್ರಿಸಹ್ಕಿತಮೋ9ಧ್ಯಾಯಃ ೨೮೯ 


ಶ್ರೀಕಂತಾಯ ನಮಸ್ತುಭ್ಯಂ ವಿಷಕಂತಾಯ ತೇ ನಮಃ । 
ನೈಕುಂಠನಂದ್ಯಷಾದಾಯ ನಮೋಃಕುಂಠಿತಶಕ್ತಯೇ ॥ ೩೬॥ 
ನಮಃ ಶಕ್ರ್ಯರ್ಧದೇಹಾಯ ವಿಜೇಹಾಯ ಸುದೇಹಿನೇ | 
ಸಕೃತ್ರಣಾಮಮಾತ್ರೇಣ ದೇಹಿಜೇಹನಿವಾರಿಣೇ 1೩೭ 
ಹಾಲಾಯ ಕಾಲಕಾಲಾಯ ಕಾಲಕೂಟವಿಷಾದಿನೇ । 

ವ್ಯಾಲಯಜ್ಞೊ ೀಪನೀತಾಯ ವ್ಯಾಲಭೂಷಣಧಾರಿಣೇ ॥೩೮॥ 
ನಮಸ್ತೇ ಖಂಡಪರಶೋ ನಮಃ ಖಂಡೇಂದುಧಾರಿಣೇ । 
ಖಂಡಿತಾಶೇಷದುಃಖಾಯ ಖಡ್ಗ ಖೇಟಿಕಧಾರಿಣೇ Harn 
ಗೀರ್ವಾಣಗೀತನಾಥಾಯ ಗಂಗಾಕಲ್ಲೊ ೀಲಮಾಲಿನೇ ! 

ಗೌರೀಶಾಯ ಗಿರೀಶಾಯ ಗಿರಿಶಾಯ ಗುಹಾರಣೇ ' n ೪೦॥ 
ಚಂದ್ರಾರ್ಧಶುದ್ಧಭೂಸಾಯ ಚಂದ್ರಸೂರ್ಯಾಗ್ನಿಚಕ್ಸುಸೇ ! 

ನಮಸ್ತೇ ಚರ್ಮವಸನ ನಮೋ ದಿಗ್ಮಸನಾಯ ತೇ nH VON 


೩೬. ವಿಷವನ್ನು ಕೊರಳಿನಲ್ಲಿ ಧರಿಸಿದವನೂ, ನೀಲಗ್ರೀವನೂ, ಮಹಾ 
ವಿಷ್ಣುವಿನಿಂದ ನಮಸ್ಕರಿಸಲ್ಪಟ್ಟ ಪಾದಗಳುಳ್ಳವನೂ, ಕ್ಸಯನಾಶಗಳಿಲ್ಲದ 
ಶಕ್ತಿಯುಳ್ಳ ವನೂ ಆದ ನಿನಗೆ ನಮಸ್ಕಾರವು. 

೩೭. ಶಕ್ತಿರೂನಿಣಿಯಾದ ಪಾರ್ವತಿಗೆ ಅರ್ಥದೇಹವನ್ನು ಕೊಟ್ಟರು 
ವವನೂ, ಪ್ರಾಕೃತದೇಹಶೂನ್ಯನೂ, ಅಪ್ರಾಕೃತವಾದ ತೇಜೋಮಯರೂಪನೂ, 
ಒಮ್ಮೆ ನಮಸ್ಯರಿಸುವುದೆರಿಂದಲೇ ಭಕ್ತರಾದ ಮಾನವರ ದೇಹಾಭಿಮಾನವನ್ನು 
ಕಳೆಯುವವನೂ ಆದ ನಿನಗೆ ಪ್ರಣಾಮವನ್ನು ಮಾಡುವೆನು. 

೩೮. ಬ್ರಹ್ಮಾಂಡದ ನಿಯಾನುಕನಾಗಿ ಕಾಲಸ್ವರೂಪಿಯೂ, ಯಮನಿಗೂ 
ಯಮನಾಗಿರುವವನೂ, ಕಾಲಕೂಟವಿಷವನ್ನು ಪಾನಮಾಡಿ, ನಾಗಯಜ್ಞೋ 
ಪವೀತವನ್ನು ಧರಿಸಿ, ಅವುಗಳನ್ನೇ ಆಭರಣಗಳಾಗಿ ಧರಿಸಿದವನೂ ಆದ ನಿನಗೆ 
ನಮಸ್ಕಾರವನ್ನು ಮಾಡುವೆನು. 

೩೯. ಖಂಡಪರಶುವೂ, ಚಂದ್ರಖಂಡವನ್ನು ಜಡೆಯಲ್ಲಿ ಧರಿಸಿದವನೂ, 
ಸಕಲ ದುಃಖಗಳನ್ನೂ ದೂರಗೊಳಿಸಿದವನೂ, ಖಡ್ಗ ಮತ್ತು ಗುರಾಣಿಗಳನ್ನು 
ಹಿಡಿದಿರುವವನೂ ಆದ ನಿನಗಿದೋ ಮಣಿಯುವೆನು. 

೪೦. ದೇವತೆಗಳ ಮಂಗಳಗೀತಗಳಿಗೆ ಪಾತ್ರನಾದವನೂ, ಗಂಗೆಯ 
ಪ್ರವಾಹವನ್ನೇ ಮಾಲೆಯಾಗಿ ಧರಿಸಿದವನೂ, ಗೌರೀನಾಥನೂ, ಗಿರಿಶನೂ, 
ಪರ್ವತನಿವಾಸಿಯೂ, ಷಣ್ಮುಖನೆಂಬ ಅಗ್ನಿಗೆ ಉತ್ಪತ್ತಿಸ್ಕಾ ನನಾದ ಅರಣಿಯೂ 
ಆದ ನಿನಗೆ ನಮಸ್ಕಾರವು. 

೪೧. ನಿರ್ಮಲವಾದ ಅರ್ಥಚಂದ್ರನನ್ನು ಭೂಷಣವಾಗಿಟ್ಟು, ಚಂದ್ರ 

1 


೨೪೧ ಶ್ರೀ ಸ್ಥಾಂದಮಹಾಪುರಾಣಂ 


ಜಗದೀಶಾಯ ಜೀರ್ಣಾಯ ಜರಾಜನ್ಮಹರಾಯ ತೇ! 


ಜೀವಾಯ ತೇ ನಮಸ್ತುಭ್ಯಂ ಜಾಪಕಾಘನಿವಾರಿಣೇ ॥ ೪೨ ॥ 
ನಮೋ ಡಮರುಹಸ್ತಾಯ ಧನುರ್ಹಸ್ತಾಯ ಶೇ ನಮಃ । 

ತ್ರಿನೇತ್ರಾಯ ನಮಸ್ತುಭ್ಯಂ ಜಗನ್ನೇತ್ರಾಯ ತೇ ನಮಃ ॥ ೪೩॥ 
ತ್ರಿಶೂಲವ್ಯಗ್ರಹಸ್ತಾಯ ನಮಸ್ತ್ರಿಪಥಗಾಧರ । 

ತ್ರಿನಿಷ್ಟಸಾಧಿನಾಥಾಯ ತ್ರಿನೇದೀಪಠಿತಾಯ ಚ ॥ ೪೪ ॥ 
ತ್ರಯಾಮಯಾಯ ತುಸ್ಪಾಯ ಭಕ್ತತುಸ್ಪಿಪ್ರದಾಯ ಚ । 

ದೀಕ್ಸಿತಾಯ ನಮಸ್ತುಭ್ಯಂ ದೇವದೇವಾಯು ತೇ ನಮಃ ॥ ೪೫ ॥ 
ದಾರಿತಾಶೇಷಸಾಸಾಯ ನಮಸ್ತೇ ದೀರ್ಥದರ್ಶಿನೇ । 

ದೂರಾಯ ದುರವಾಸಷ್ಯಾಯ ದೋಸನಿರ್ದಲನಾಯ ಚ ॥ ೪೬ ॥ 


ದೋಷಾಕರಕಲಾಧಾರ ತ್ಯಕ್ತದೋಷಾಗಮಾಯು ಚ । 
ನಮೋ ಧೂರ್ಜಟಿಯೇ ತುಭ್ಯಂ ಧತ್ತೂರಕುಸುಮಪ್ರಿಯ ॥ ೪೭ ॥ 





ಸೂರ್ಯ ವಜ್ನಗಳೆಂಬ ಮೂರು ಕಣ್ಣುಗಳುಳ್ಳವನಾಗಿ, ಗಜಚರ್ಮವನ್ನು ಮೈಗೆ 
ಸುತ್ತಿಕೊಂಡು, ತಾಂಡವನೃತ್ಯಕಾಲದಲ್ಲಿ ದಿಗಂಬರನಾಗಿಯೂ ಇರುವ ನಿನಗೆ 
ನಮಸ್ಕಾರವು. 

೪೨. ಲೋಕೇಶ್ವರನೂ, ಪುರಾಣಪುರುಷನೂ, ಮುಪ್ಪು ಹುಟ್ಟುಗಳನ್ನು 
ಕಳೆಯುವವನೂ, ಪ್ರಾಣಿಗಳಲ್ಲಿ ಪ್ರಾಣರೂಪನೂ, ನಿನ್ನ ದಿವ್ಯನಾಮವನ್ನು ಜಪಿಸು 
ವವರ ಪಾತಕಗಳನ್ನು ಕಡೆಗಾಣಿಸುವನನೂ ಆದ ನಿನಗೆ ನಮಸ್ಕರಿಸುವೆನು. 

೪೩. ಒಂದು ಕೈಯಲ್ಲಿ ಡಮರುಗವನ್ನೂ, ಮತ್ತೊಂದರಲ್ಲಿ ಪಿನಾಕ 
ಧನುಸ್ಸನ್ನೂ ಹಿಡಿದು ಮುಕ್ಕಣ್ಣನೂ ಜೀವರ ಜ್ಞಾನಕ್ಕೆ ಕಾರಣಗಳಾದ ಇಂದ್ರಿಯ 
ಗಳಿಗೆ ಅಧಿಷ್ಕಾತೃವೂ ಆಗಿರುವ ನಿನಗೆ ನಮಸ್ಕಾರವು. 

೪೪, ತ್ರಿಶೂಲವನ್ನು ಕೈಯಲ್ಲಿ ಹಿಡಿದಿರುವವನೂ, ಗಂಗೆಯನ್ನು ತಲೆಯಲ್ಲಿ 
ಧರಿಸಿದವನೂ, ಸ್ವರ್ಗಕ್ಕೆ ಅಧೀಶ್ವರನೂ, ಮೂರು ವೇದಗಳಿಂದಲೂ ಸ್ತುತಿಸ 
ಲ್ಪಡುತ್ತಿರುವವನೂ ಆದ ನಿನ್ನನ್ನು ನಮಸ್ಕರಿಸುವೆನು: 

೪೫. ವೇದಾತ್ಮಕನೂ, ಸ್ವರಮಣನೂ, ಭಕ್ತರಿಗೆ ಸಂತೋಷವನ್ನುಂಟು 
ಮಾಡುವವನೂ, ಜಗದ್ವ್ಯಾಪಾರವೆಂಬ ಯಜ್ಞಕ್ಕೆ ದೀಕ್ಲಿತನಾಗಿರುವವನೂ, 
ದೇವಾಧಿದೇವನೂ ಆದ ನಿನಗೆ ನಮೋ ನಮಃ. 

೪೬. ಸಕಲಪಾತಕಗಳನ್ನೂ ನಿರ್ಮೂಲಗೊಳಿಸುವವನೂ, ದೀರ್ಫ 
ವರ್ಶಿಯೂ, ಭಕ್ತರಲ್ಲದವರಿಗೆ ದೂರನೂ, ದುರವಾಪ್ಯನೂ, ಸೇವಕರ ದೋಷ 
ಗಳನ್ನು ದೂರಮಾಡುವವನೂ ಆದ ನಿನಗೆ ನಮಸ್ಕಾರವೆ. 

೪೭. ರಾತಿ,ಂಕರನಾದ ಚಂದ್ರನ ಕಳೆಯನ್ನು ಧರಿಸಿದವನೆ! ಸಮಸ್ತ 


ತ್ರಿನಹ್ಠಿತನೋ$ಧ್ಯಾಯಃ। ೨೪೯೧ 


ನಮೋ ಧೀರಾಯ ಧರ್ಮಾಯ ಧರ್ಮಪಾಲಾಯ ತೇ ನಮಃ । 


ಸೀಲಗ್ರೀನ ನಮಸ್ತುಭ್ಯಂ ನಮಸ್ತೇ ನೀಲಲೋಹಿತ ॥ ೪೮ ॥ 
ನಾಮಮಾತ್ರಸ್ಮೃೃತಿಕೃತಾಂ ತೈಲೋಕ್ಕೈಶ್ವರ್ಯಪೂರಕ | 

ನಮಃ ಪ್ರಮಥನಾಥಾಯ ಪಿನಾಕೋದ್ಯತಪಾಣಯೇ ॥ರ್ಳ॥ 
ಪಶುಸಾಶವಿಮೋಕ್ಸಾಯ ಪಶೂನಾಂ ಪತಯೇ ನಮಃ | 
ನಾನೋಚ್ಚಾರಣಮಾತ್ರೇಣ ಮಹಾಪಾತಕಹಾರಿಣೇ ॥೫೦॥ 
ಪರಾತ್ಚರಾಯ ಸಾರಾಯ ಪರಾಪರಪರಾಯ ಚ। 
ನನೋಃಪಾರಚರಿತ್ರಾಯ ಸುಪನಿತ್ರಕಥಾಯ ಚ ॥೫೧॥ 
ವಾಮದೇವಾಯ ವಾಮಾರ್ಧಧಾರಿಣೇ ನವೃಷಗಾವಿಂನೇ । 

ನಮೋ ಭರ್ಗಾಯ ಭೀಮಾಯ ನತಭೀತಿಹರಾಯ ಚ ॥ ೫೨ ॥ 
ಭವಾಯ ಭವನಾಶಾಯ ಭೂತಾನಾಂ ಪತಯೇ ನಮಃ । 

ಮಹಾದೇವ ನಮಸ್ತುಭ್ಯಂ ಮಹೇಶ ಮಹಸಾಂ ಪತೇ ॥ ೫೩ 


ದೋಷಗಳನ್ನೂ ತ್ಯಜಿಸಿದವನೆ! ವಿಶಾಲವಾನ ಜಟಾಭಾರವುಳ್ಳವನೂ ಧತ್ತೂರ 
ಪುಷ್ಪಸ್ರಿಯನೂ ಆದ ನಿನಗೆ ನಮಸ್ಕರಿಸುವೆನು. 

೪೮. ಧೀರನೂ, ಧರ್ಮಸ್ವರೂಪನೂ, ಧರ್ಮರಕ್ಸೃಕನೂ, ನೀಲಕಂಠನೂ, 
ನೀಲಲೋಹಿತನೂ ಆದ ನಿನಗೆ ನಮಸ್ಕಾರವು. 

೪೯. ನಿಮ್ಮ ನಾಮದ ಸ್ಮರಣೆಯನ್ನು ಮಾತ್ರ ಮಾಡುವವರಿಗೂ ಮೂರು 
ಲೋಕಗಳ ಐಶ್ವರ್ಯಗಳನ್ನೂ ಅನುಗ್ರಹಿಸುವೆ. ಪ್ರಮಥಗಣಗಳಿಗೆ ಒಡೆಯನೂ, 
ಪಿನಾಕಧನುಸ್ಸನ್ನು ಎತ್ತಿ, ಹಿಡಿದಿರುವವನೂ ಆದ ನಿನಗೆ ನಮಸ್ಕಾರವಿರಲಿ. 

, ೫೦. ಪಶುರೂಪರಾದ ಜೀವರ ಸಂಸಾರಪಾಶವನ್ನು ಬಿಡಿಸುವನನೂ, 
ಪಶುಪತಿಯೆನಿಸಿದವನೂ, ನಾನೋಚ್ಚಾರಣಮಾತ್ರದಿಂದಲೇ ಮಹಾಪಾತಕ 
ಗಳನ್ನು ಹದಗೆಡಿಸುವವನೂ ಆಗಿರುವವನು ನೀನೆ! . 

೫೧. ಪರವೆನಿಸಿದ ಅವ್ಯಕ್ತಕ್ಕೂ ಪರನಾಗಿರುವನನೂ, ಸಕಲ ಜಗದ್ವ್ವಾ 
ಪಾರದ ಸೀಮಾಪುರುಷನೂ, ಕಾರ್ಯಕಾರಣಾದಿ ದ್ವಂದ್ವಗಳಿಗೆ ಅತೀತನೂ, 
ಅದ್ಭುತಚರಿತ್ರೆಯುಳ್ಳವನೂ, ಲೋಕಪಾವನವಾದ ವ್ಯಾಪಾರವನ್ನು ನಡೆಸು 
ವವನೂ ಆದ ನಿನಗೆ ನಮಸ್ಕಾರವು. 

೫೨. ವಾಮದೇವನೂ, ವಾಮಾರ್ಥದಲ್ಲಿ ಪಾರ್ವತಿಯನ್ನು ಧರಿಸಿದವನೂ, 
ವೃಷಭವಾಹನನೂ, ಭರ್ಗನಾಮಕನೂ, ಭೀಮನೂ, ಶರಣಾಗತರ ಭಯ 
ವನ್ನು ಪರಿಹರಿಸುವವನೂ ಆದ ಫಿನಗೆ ನಮಸ್ಕಾರವು. 

೫೩. ಭನನೂ, ಸಂಸಾರನಾಶಕನೂ, ಭೂತಗಳಿಗೆ ಅಧೀಶ್ವರನೂ, 
ಪೇವಾಧಿಜೀವನೂ, ಮಹೇಶ್ವರನೂ, ಮಹಾತ್ಮ್ಯೃಪೂರಿತನೂ ಆದ ನಿನಗೆ 
ಪ್ರಣಾಮವು. 


೨೯೨ ಶ್ರೀ ಸ್ಮಾಂದಮುಹಾಪುರಾಣಂ 


ನನೋ ಮೃಡಾನೀಪತಯೇ ನನೋ ಮೃತ್ಯುಂಜಯಾಯ ತೇ 1 
ಯಜ್ಞಾರಯೇ ನಮಸ್ತುಭ್ಯಂ ಯಕ್ಭರಾಜಪ್ರಿಯಾಯ ಚ ॥ ೫೪ ॥ 
ಯಾಯಜೂಕಾಯ ಯಜ್ಞಾಯ ಯಜ್ಞಾ Au ಫಲದಾಯಿನೇ । 
ರುದ್ರಾಯ ರುದ್ರಪತಯೇ 'ಕೆದ್ರು ದ್ರಾಯ ರಮಾಯ ಚ ॥ ೫೫ ॥ 
ಶೂಲನೇ ಶಾಶ | ತೇಶಾಯ ಶ್ರ ಶಾನಾನನಚಾರಿಣೇ | 

ಶಿನಾಪ್ರಿಯಾಯ ಶರ್ನಾಯ. ಸರ್ವಜ್ಞಾಯ ನಮೋಸ್ತು ತೇ ॥ ೫೬॥ 
ಹರಾಯ ಕ್ಸಾಂತಿರೂಪಾಯ ಕ್ಷೇತ್ರಜ್ಞಾಯ ಕ್ಸಮಾಕರ । 


ಶ್ಸಮಾಯ ಕ್ಸುತಿಹರ್ತೇ ಚ ಕ್ಸೀರಗೌರಾಯ ತೇ ನಮಃ » ೫೭॥ 
ಅಂಧಕಾರೇ ನಮಸ್ತುಭ್ಯಮಾದ್ಯಂತರಹಿತಾಯ ಚ । 

ಇಡಾಧಾರಾಯ ಈಶಾಯ ಉಪೇಂದ್ರೇಂದ್ರಸ್ತುತಾಯ ಚ ॥ ೫೮ ॥ 
ಉಮಾಕಾಂತಾಯ ಉಗ್ರಾಯ ನಮಸ್ತೇ ಊರ್ಧ್ವರೇತಸೇ। 
ಏಕರೂಪಾಯ ಚೈಕಾಯ' ಮಹದೈತಶ್ವ 'ರ್ಯರೂಪಿಣೇ ॥೫೯॥ 


೫೪. ಪಾರ್ವತೀರಮಣನೂ, ಮೃ ೃತ್ಯಾಂಜಯನೂ, ದಕ್ಷಯಜ್ಞ ಜ್ಞಧ್ರಂಸ 
ಕನೂ, ಕುಬೇರಸ್ಟೇಹಿತನೂ ಆದ ನಿನಗೆ ನಮಸ್ತ ರಿಸುವೆನು. 

೫೫%. ಯಜ್ಞಕತ್ಛ ೯ವೂ, ಯಜ್ಞ ಸ್ವರೂಷನೂ, ಯಜ್ಞಗಳಿಗೆ ಫಲಗಳನ್ನು 
ಕೊಡುವ ಸಾ ್ರಿಮಿಯೂ, ರುದ್ರನೂ, ಔೌದ್ರಾ ಕಾರರಾದ ಗಣಗಳಿಗೊಡೆಯನೂ, 
ನೀಚವಾದ ಯಿ ದುಃಖವನ್ನು ನಾಕಗೊಳಿಸುವವಕೂ, ಭಕ್ತರಿಗೆ. 
ಸಂತೋಷವನ್ನುಂಟುಮಾಡುವವನೂ ಆದ ನಿನಗೆ ಸಾಷ್ಟಾಂಗವು. 

: ೫೬. ತ್ರಿಶೂಲಧಾರಿಯೂ, ನಿತ್ಕೈಶ್ವರ್ಯಸಮಸ್ವಿತನೂ, ಶ್ಮಶಾನಭೂಮಿ 
ಯಲ್ಲಿ ವಾಸಮಾಡುನವನೂ, ಪಾರ್ವತೀಪ್ರಿಯನೂ, ಶರ್ವನೂ, ಸರ್ವಜ್ಞ ನೂ 
ಆದ ನಿನಗೆ ನಮಸ್ಕಾರವಿರಲಿ. 

೫೭, ಪಾಪಪರಿಹಾರಕನೂ, ಕ್ಸಮಾರೂಪನೂ, ದೇಹಾದಿ ಸಕಲಕ್ಟೇತ್ರ 
ಗಳಲ್ಲಿ ಕ್ಲೇತ್ರಜ್ಞನೂ, ಭಕ್ತರ ಅಪರಾಧಗಳನ್ನು 'ಮನ್ನಿಸುವವನೂ, ಸರ್ವ 
ಶಕ್ತನೂ, ಬ್ರಹ್ಮಾಂಡವನ್ನು ಲಯಗೊಳಿಸುನವನೂ, ಕ್ಸೀರಸದೃಶನಾದ ದೇಹ 
ವುಳ್ಳವನೂ ಆದ ನಿನಗೆ ನಮಸ್ಕಾರವು. 

೫೮. ಅಂಧಕಾಸುರನನ್ನು ಸಂಹರಿಸಿದವನೂ, ಆದ್ಯಂತರಹಿತನೂ, 
ಭೂಮಿಗೆ ಆಧಾರವಾಗಿರುವವನೂ, ಸರ್ವೇಶ್ವರನೂ, ವಿಷ್ಣು ಮಹೇಂದ್ರರಿಂದ 
ಸಂಸ್ತು ಹತತ ಆದ ನಿನಗೆ ನಮಸ್ಕಾರವು. 

ಮಾರಮಣನೂ, ಉಗ್ರನ, ಊರ್ಧ್ವರೇತಸನೂ, ಶಶ್ವದೇಶ 
ಟೂ ತೀಯನೂ, ಮಹತ್ತರವಾದ ಐಶ್ವರ್ಯಡ ಸ್ನ ಸ್ವರೂಪವುಳ್ಳ 
ವನೂ ಆದ ನಿನಗೆ ನಮಸ್ಕರಿಸುವೆನು. 





ತ್ರಿಷಸ್ಮಿತಮೋಠಿಧ್ಯಾಯಃ ೨೪೩ 


ಅನಂತಕಾರಿಣೇ ತುಭ್ಯಮಂಜಕಾಪತಯೇ ನಮಃ । 
ತ್ವನೋಂಕಾರೋ ವಸಷಬ್ಯಾರೋ ಭೂರ್ಭುವಃ ಸ್ವಸ್ಸೃಮೇವ ಹಿ ॥ ೬೦॥ 
ದೃಶ್ಯಾದೃಶ್ಯಂ ಯದತ್ರಾಸ್ತಿ ತತ್ಸರ್ವಂ ತೃಮುಮಾಧವ । 


ಸ್ತುತಿಂ ಕರ್ತುಂ ನ ಜಾನಾಮಿ ಸ್ತುತಿಕರ್ತಾ ತ್ವಮೇವ ಹಿ ॥೬೧॥ 
ವಾಚ್ಯಸ್ತಂ ನಾಚಕಸ್ಸ್ವಂ ಹಿ ವಾಕ್ಚ ತ್ವಂ ಪ್ರಣತೋಸ್ಮಿ ತೇ 

ನಾನ್ಯಂ ನೇದ್ಮಿ ಮುಹಾದೇವ ನಾನ್ಯಂ ಸ್ತೌಮಿ: ಮಹೇಶ್ವರ ॥ ೬೨ ॥ 
ನಾನ್ಯಂ ನಮಾಮಿ ಗೌರೀಶ ನಾನ್ಯಾಖ್ಯಾಮಾದದೇ ಶಿನ । 
ಮೂಕೋಂನ್ಯನಾಮಗ್ರಹಣೇ ಬಧಿರೋಂನ್ಯಕಥಾಶೃತೌ ॥೬೩॥ 
ಪಂಗುರನ್ಯಾಭಿಗಮನೇಃಸ್ಮ್ಯಂಧೋಣಇನ್ಯಪರಿನೀಕ್ಬಣೇ । 

ಏಕ ಏವ ಭವಾನೀಶ ಏಕಃ ಕರ್ತಾ ಶ್ವಮೇವ ಹಿ ॥ ೬೪ ॥ 
ಪಾತಾ ಹರ್ತಾ ತ್ವನೇನೈಕೋ ನಾನಾತ್ವಂ ಮೂಢಕಲ್ಪನಾ | 
ಅತಸ್ತ್ಯಮೇನ ಶರಣಂ ಭೂಯೋ ಭೂಯಃ ಪುನಃ ಪುನಃ 1&೫ 





೬೦. ನಾಶರಹಿತವಾದ ಮೋಕ್ಸವನ್ನು ಕೊಡುವವನೂ, ಅಂಬಿಕಾ 
ಪತಿಯೂ ಆದ ನಿನಗೆ ನಮಸ್ಕಾರವು. ನೀನೇ ಪ್ರಣವವೂ, ನಷಟ್ಯಾರವೂ, 
ಭೂಲೋಕ, ಭುವರ್ಲೋಕ, ಸುವರ್ಲೊೋಕಗಳೂ ಆಗಿರುವೆ. 

೬೧. ಉಮಾಕಾಂತನೆ! ಬ್ರಹ್ಮಾಂಡದಲ್ಲಿ ದೃಶ್ಯಪದಾರ್ಥಗಳೂ ಇಂದ್ರಿಯಾ 
ತೀತಗಳೂ ಯಾವುವು ಇರುವುವೊ, ಅವುಗಳೆಲ್ಲವೂ ನೀನೇ ಆಗಿರುವೆ. ನಿನ್ನನ್ನು 
ಸ್ತೋತ್ರಮಾಡುವ ಬಗೆಯನ್ನು ನಾನರಿಯೆನು. ಸ್ತೋತ್ರಕರ್ತನೂ ನೀನೇ 
ಆಗಿರುವೆಯಲ್ಲವೆ. 

೬೨. ಪದಗಳ ವಾಚ್ಯಾರ್ಥವೂ ನೀನೇ. ಅವುಗಳನ್ನು ತಿಳಿಸುವ ಶಬ್ದಗಳೂ 
ನೀನೇ. ವಾಕ್ಯರೂಪನೂ ಆಗಿರುವೆ. ನಿನಗೆ ನಮಸ್ಕಾರವು. ದೇವೇಶ್ವರನೆ 
ಮಹಾಡೇವನೆ! ನಾನು ಮತ್ತೊಬ್ಬನನ್ನು ತಿಳಿಯೆನು. ಮತ್ತೆ ಯಾರನ್ನೂ 
ಸ್ತೋತ್ರಮಾಡುವುದಿಲ್ಲ. 

೬೩. ಗೌರೀನಾಥನೆ! ಇನ್ನೊಬ್ಬನಿಗೆ ನಮಸ್ಕರಿಸುವುದಿಲ್ಲ. ಮಂಗಳ 
ಸ್ವರೂಪನೆ! ನಿನ್ನನ್ನುಳಿದು ಬೇರೆಯವರ ನಾಮವನ್ನು ಸಹ ಜಪಿಸುವುದಿಲ್ಲ. 
ಅವರ ನಾಮವನ್ನುಚ್ಚರಿಸುವ ವಿಷಯದಲ್ಲಿ ನಾನು ಮೂಕನಾಗಿರುವೆನು. ಇತರರ 
ಚರಿತ್ರೆಗಳನ್ನು ಕೇಳುವುದರಲ್ಲಿ ಕಿವುಡನಾಗಿರುವೆನು. 

೬೪. ಇತರರನ್ನು ಆಶ್ರಯಿಸುವುದರಲ್ಲಿ ಕುಂಟನು. ಅವರನ್ನು ನೋಡು 
ವುದರಲ್ಲಿ ಅಂಧಸಮಾನನು. ನೀನೊಬ್ಬನೇ ನನಗೆ ಸ್ವಾಮಿಯಾಗಿರುವೆ. ಸಕಲ 
ಲೋಕಗಳಿಗೂ ನೀನೊಬ್ಬನೇ ಪ್ರವರ್ತಕನಾಗಿರುವೆ. 

೬೫. ನೀನೊಬ್ಬನೇ ಸಂರಕ್ಚಕನೂ, ಸಂಹಾರಕನೂ ಆಗಿರುವೆ. ನಿನ್ನಲ್ಲಿ 


ತೀ ಶ್ರೀಸಾ ಹಂ ಹಮ ಹಾಪುರಾಣಂ 


ಸಂಸಾರಸಾಗರೇ ಮಗ್ನಂ ಮಾಮುದ್ಯರ ಮಹೇಶ್ವರ । 

ಇತಿ ಸ್ತುತ್ವಾ ಮಹೇಶಾನಂ ಜೈಗೀಸಪ್ಯೋ ಮಹಾಮುನಿಃ I 

ನಾಚಂಯಮೋಂಭವತ್ಸಾ ಎಸೋಃ ಪುರತಃ ಸ್ಥಾ ಶಣುಸನ್ನಿಭಃ ॥ ೬೬ ॥ 

ಇತಿ ಸ್ತುತಿಂ ಸಮಾಕರ್ಣ್ಯ. 'ಮುನೇಶ್ತ ದ ಪ್ರವಿಭೂಷಣಃ I 

ಉವಾಚ ಚ ಪ್ರಸನ್ನಾತ್ಮಾ ವರಂ ಬ್ರೂ ಹೀತಿ ತಂ ಮುನಿಂ 1 ೬೭॥ 
ಜೈಗೀಷವ್ಯ ಉವಾಚ: 

ಯದಿ ಪ್ರಸನ್ನೋ ದೇವೇಶ ತತಸ್ತನ ಪದಾಂಬುಜಾತ್‌ | 

ಮಾ ಭವಾನಿ ಭನಾನೀಶ ದೂರಂ ದೂರಪದಪ್ರದ 1 ೬೮ ॥ 

ಅಪರಶ್ಚ ನರೋ ನಾಥ ದೇಯೋಯಮವಿಚಾರತಃ । 

ಯನ್ಮಯಾ ಸ್ಥಾಪಿತಂ ಲಿಂಗಂ ತತ್ರ ಸಾನ್ನಿಧ್ಯಮಸ್ತು ತೇ nan 
ಈಶ್ವರ ಉವಾಚ: 

ಜೈಗೀಷವ್ಯ ಮಹಾಭಾಗ ಯದುಕ್ತಂ ಭವತಾನಫ । 

ತದಸ್ತು ಸರ್ವಂ ತೇಃಭೀಷ್ಟಂ ವರಮನ್ಯಂ ದದಾಮಿ ಚ 1೭೦॥ 














ಭೇದಕಲ್ಪನೆಯು ಮೂಢತನವೇ ಸರಿ. ಆದುದರಿಂದ ಎಂದೆಂದಿಗೂ ಸರ್ವ 
ಪ್ರಕಾರದಿಂದಲೂ ನೀನೇ ನನಗೆ ಶಗಣ್ಯನಾಗಿರುವೆ. 

೬೬. ಮಹೇಶ್ವ ರನೆ! ಸಂಸಾರವೆಂಬ ಅಗಾಧವಾದ ಸಮುದ್ರದಲ್ಲಿ ಮುಳು 
ಗಿರುವ ನನ್ನನ್ನು ಉಪ್ಪ ರಿಸು. ಇಂತೆಂದು ಮಹಾಮುನಿಯಾದ ಜೆ ೈಗೀಷವ್ಯನು 
ಮಹಾದೇವನನ್ನು ಸ್ತೊ ೇತ್ರಮಾಡಿ ಸ್ಥಾಣುನಾದ ಆತನ ಮುಂಡುಗಡೆಯಲ್ಲಿ 
ಮಗದ ಸ್ತಂಭದಂತೆ ನಿಶ್ವ ಲವಾಗಿ ನೀತು ಮಾತುಗಳನ್ನುಪಸಂಹರಿಸಿದನು. 

೬೭. ಮುನೀಶ್ವ ಕ ಈ ಸ್ತೋತ್ರವನ್ನು ಕೇಳ ಚಂದ್ರಶೇಖರನು 
ಪ್ರಸನ್ನಾಂತಃಕರಣನಾಗಿ ಆತನನ್ನು ಕುರಿತು *" ಮುನಿವರ್ಯನೆ! ನಿನಗೆ 
ಬೇಕಾದ ವರವನ್ನು ಕೇಳಿಕೊ'' ಎಂಬುದಾಗಿ ಅನುಜ್ಞೆ ಯಿತ್ತನು. 

೬೮. ಜೈಗೀಷವ್ಯನು ಹೇಳುತ್ತಾನೆ: ಡೇವೇಶ್ನರನೆ! ಭವಾನೀಪತಿಯೆ! 
ದುರ್ಲಭವಾದ ಸದ ತಿಯನ್ನು ನೀಡುವವನೆ! ನೀನು ನನ್ನಲ್ಲಿ ಪ್ರ ಸ್ರಸನ್ನನಾಗಿದ್ದ ಕೆ 
ನನ್ನ ಮನಸ್ಸು ನಿನ್ನ ಪಾದಕಮಲಗಳನ್ನು ಬಿಟ್ಟು ದೂರಕ್ಕೆ ಚಲಿಸದಂತೆ ಅನು 
ಗ್ರಹವನ್ನು ಮಾಡು. 

೬೯. ಮನ್ನಾಥನೆ! ನನ್ನ ಮತ್ತೊಂದು ವರವನ್ನು ನೀನು ಹಿಂದು 
ಮುಂದೆಣಿಸದೆ ಕೊಡಬೇಕು. ಸಸ ಸ್ಥಾಪಿಸಿರುವ ಈ ಲಿಂಗದಲ್ಲಿ ಯಾನಾಗಲೂ 
ನಿನ್ನ ಸಾಸ್ಸಿಧ್ಯವಿರುವಂತಾಗಲಿ. 

೭೦. ಈಶ್ವರನು ಹೇಳುತ್ತಾನೆ:--ಮಹಾತ್ಮನೂ, ನಿಷ್ಕಳಂಕನೂ ಆದ 
ಜೈಗೀಷವ್ಯಮುನಿಯೆ !" ನೀನು ಹೇಳಿದಂತೆಯೇ ನನ್ನ ಅಭೀಷ್ಟ ತ್ಚವೆಬ್ಲವೂ ಸಿದ್ಧಿ ಸು 
ವುದು. ಅಲ್ಲದೆ ನಿನಗೆ ಬೇಕೊಂದು ವರವನ್ನೂ ಅನುಸ್ರ ಹಸುವನ್ನು 


ತ್ರಿಷಸ್ಕಿತನೋಧ್ಯಾ8ಯಃ ತೀಡಿ 


ಯೋಗಶಾಸ್ತ್ರಂ ಮಯಾ ದತ್ತಂ ತವ ನಿರ್ವಾಣಸಾಧಕಂ । 

ಸರ್ಮೇಷಾಂ ಯೋಗಿನಾಂ ಮಧ್ಯೇ ಯೋಗಾಚಾರ್ಯಸ್ತು ವೈ ಭವಾನ್‌ & 
ರಹಸ್ಯಂ ಯೋಗನಿದ್ಯಾಯಾ ಯಥಾವತ್ತ್ವಂ ತಪೋಧನ । 

ಸಂವೇತ್ಸ್ಯಸೇ ಪ್ರಸಾದಾನ್ಮೇ ಯೇನ ನಿರ್ವಾಣಮಾಪ್ಸ್ಯಸಿ 1೭೨£ 
ಯಥಾ ನಂದೀ ಯಥಾ ಭೃಂಗೀ ಸೋಮನಂದೀ ಯಥಾ ತಥಾ । 


ತ್ವಂ ಭವಿಷ್ಯಸಿ ಭಕ್ತೋ ಮೇ ಜರಾಮರಣವರ್ಜಿತಃ 12೩8 
ಸಂತಿ ವ್ರತಾನಿ ಭೂಯಾಂಸಿ ನಿಯಮಾಃ ಸಂತ್ಯನೇಕಧಾ | 

ತಪಾಂಸಿ ನಾನಾ ಸಂತ್ಯತ್ರ ಸಂತಿ ದಾನಾನ್ಯನೇಕಶಃ 12೪೩8 
ಶ್ರೇಯಸಾಂ ಸಾಧನಾನ್ಯತ್ರ ಸಾಪಘ್ನಾನ್ಯಸಿ ಸರ್ವಥಾ । 

ಪರಂ ಹಿ ಪರಮಶ್ಚೆಷ ನಿಯ ನೋ ಯಸ್ಸ್ಪಯಾ ಕೃತಃ ೩ ೭೫ 8 


ಪರೋ ಹಿ ನಿಯಮಶ್ಚೈಷ ಮಾಂ ವಿಲೋಕ್ಯ ಯದಡಕಶ್ಯತೇ। 
ಮಾಮುನಾಲೋಕ್ಯ ಯದ್ಭುಕ್ತಂ ತದ್ಭುಕ್ತಂ ಕೇವಲಂ ತೃಘಂ 1೩೬8 


೭೧. ನಿರ್ವಾಣಸೌಖ್ಯವನು ೩ ಕೊಡುವ ಯೋಗಶಾಸ್ತ್ರವನ್ನು ನಿನಗೆ 
ಕೊಟ್ಟಿರುವೆನು. ಸಕಲ ಯೋಗಿಗಳ ಮಧ್ಯದಲ್ಲಿಯೂ ನೀನು ಯೋಗಾಜಾರ್ಯ 
ನೆಂಬ ಪದವಿಯನ್ನು ಹೊಂದುವವನಾಗು. 

೭೨. ಎಲೈ ತಪೋಧನನೆ! ನನ್ನ ಅನುಗ್ರಹದ ಬಲದಿಂದ ನೀನು ಯೋಗೆ 
ಶಾಸ್ತ್ರದಲ್ಲಿರುವ ರಹಸ್ಯವನ್ನೆಲ್ಲ ಯಥಾವತ್ತಾಗಿ ತಿಳಿಯುವೆ. " ಅದರಿಂದ ಮೋಕ್ಷ 
ವನ್ನೂ ಯಥಾಕಾಲದಲ್ಲಿ ಪಡೆಯುವೆ. 

೭೩. ನಂದಿಕೇಶ್ವರ, ಭೃಂಗಿ ಮತ್ತು ಸೋಮನಂದಿಗಳು ಹೇಗೆ ನನ್ನ 
ಭಕ್ತೋತ್ತಮರಾಗಿರುವರೊ, ಹಾಗೆಯೇ ನೀನೂ ಭಕ್ತೋತ್ತಮನೆನಿಸಿ ಮುಪ್ಪು 
ಸಾವುಗಳಿಲ್ಲದವನಾಗುನೆ. 

೭೪. ಮೋಕ್ಸೋಪಾಯಗಳೆನಿಸಿದ ಅನೇಕ ವ್ರತಗಳಿರುವುವು. ಬಹುವಿಧ 
ಗಳಾದ ಇತರ ವ್ರತಗಳೂ ಇರುವುವು. ನಾನಾಪ್ರಕಾರಗಳಾದ ತಪಸ್ಸುಗಳೂ 
ಇರುವುವು. ಅನೇಕ ದಾನಕ್ರಮಗಳೂ ಹೇಳಲ್ಪ ಟ್ವರುವುವು. 

೭೫. ಇವುಗಳೆಲ್ಲವೂ ಸರ್ವಪ್ರಕಾರದಿಂದಲೂ ಪಾಪಪರಿಹಾರಕಗಳೂ 
ಶ್ರೇಯಸ್ಸಾಧನಗಳೂ ಆಗಿರುವುದರಲ್ಲಿ ಸಂದೇಹವಿಲ್ಲ. ಆದರೆ ನೀನು ಆಚರಿಸಿರುವ 
ಈ ನಿಯಮವು ಸರ್ವೋತ್ರಮವಾದುದಾಗಿರುವುದು. 

೭೬. ನನ್ನ ದರ್ಶನವನ್ನು ಮಾಡಿಯೇ ಆಹಾರವನ್ನು ಸ್ವೀಕರಿಸಬೇಕೆಂಬ 
ಈ ನಿಯಮವು ಅತ್ಯುತ್ಕಷ್ಟ್ಯವಾದುದು. ನನ್ನನ್ನು ನೋಡದೆ ಮಾಡಿದ ಊಟವು 
ಪಾಪ ಭೋಜನವೇ ಸರಿ. 


ark ಶ್ರೀ ಸ್ಕಾಂದಮಹಾಪುರಾಣಂ 


ಅಸಮರ್ಜ್ಯ ಚ ಯೋ ಭುಜಕ್ತೀ ಪತ್ರಪುಷ್ಪಫಲೈರಪಿ । ಕ 
ರೇತೋಭಕ್ಸೀ ಭನೇನ್ಮೂಢಃ ಸ ಜನ್ಮಾನ್ಯೇಕವಿಂಕತಿಂ ॥೭೭॥ 
ಮಹತೋ ನಿಯಮಸ್ಕಾಸ್ಯ ಭವತಾನುಷ್ಮಿತಸ್ಯ ವೈ । 

ನಾರ್ಹಂತಿ ಷೋಡಶೀಂ ಮಾತ್ರಾಮಪ್ಯನ್ಯೇ ನಿಯಮಾ ಯಮಾಃ ॥ ೭೮ ॥ 
ಅತೋ ಮಚ್ಚರಣಾಭ್ಯಾಶೇ ತ್ವಂ ನಿವತ್ಸ್ಯಸಿ ಸರ್ವಥಾ । 

ಅತೋ ನೈಃಶ್ರೇಯಸೀಂ ಲಕ್ಷ್ಮೀಂ ತತ್ರೈವ ಪ್ರಾಪ್ಸ್ಯಸಿ ಧ್ರುವಂ ॥೭೯॥ 
ಜೈಗೀಷವ್ಯೇಶ್ವರಂ ನಾಮ ಲಿಂಗಂ ಕಾಶ್ಯಾಂ ಸುದುರ್ಲಭಂ । 

ಶ್ರೀಣಿ ವರ್ಷಾಣಿ ಸಂಸೇವ್ಯ ಲಭೇಜ್ಕ್ಯೋಗಂ ನ ಸಂಶಯಃ ॥ ೮೦॥ 
ಜೈಗೀಷವ್ಯಗುಹಾಂ ಪ್ರಾಪ್ಯ ಯೋಗಾಭ್ಯಸನತತ್ಪರಃ । 

ಷಣ್ಮಾಸೇನ ಲಭೇತ್ಸಿದ್ದಿಂ ವಾಂಛಿತಂ ಮದನುಗ್ರಹಾತ್‌ ॥ ೮೧॥ 
ತನ ಲಿಂಗಮಿದಂ ಭಕ್ತೆ 4 ಪೂಜನೀಯಂ ಪ್ರಯತ್ನತಃ । 

ನಿಲೋಕ್ಕಾ ಚ ಗುಹಾ ರಮ್ಯಾ: ಪರಾಂ ಸಿದ್ಧಿಮಭೀಪು, ಸ ಭಿಃ ॥ ೮೨ ॥ 





, ಕಿ. ಯಾವ ಮೂಢಮಾನವನು ನನ್ನ ಪೂಜೆಯನ್ನು ಸತ್ರಗಳಿಂದಾಗಲಿ, 
ಪುಷ್ಪ ಗಳಿಂದಾಗಲಿ, ಫಲಗಳಿಂದಾಗಲಿ ಮಾಡದೆ ಭೋಜನವನ್ನು ಮಾಡುವನೊ, 
ಆ ಮನುಷ್ಯನು ಇಪ್ಪತ್ತೊಂದು ಜನ್ಮಗಳಲ್ಲಿ ಕೇತೋಭಕ್ಸಕನಾಗುವನು. 

೭೮. ನೀನು ಅನುಷ್ಮಾನಮಾಡಿರುವ ಈ ಮಹಾನಿಯಮದ ಹದಿನಾರನೆಯ 
ಒಂದು ಭಾಗವನ್ನೂ ಸಹ ಇತರ ಎಲ್ಲ ನಿಯಮಗಳೂ ಇಂದ್ರಿಯ ನಿಗ್ರಹಾದಿ 
ಸಾಧನಗಳೂ ಸರಿತೂಗಲಾರವು. 

೭೯. ಅದರ ಫಲವಾಗಿ ನೀನು ಸರ್ವಕಾಲದಲ್ಲಿಯೂ ನನ್ನ ಪಾದಗಳ 
ಸಮಾಪದಲ್ಲಿಯೇ ವಾಸಮಾಡುತ್ತಿರುವೆ. ಮತ್ತು ಅಲ್ಲಿಯೇ ಮೋಕ್ಸವೆಂಬ 
ಶಾಶ್ವತೈಶ್ವರ್ಯವನ್ನೂ ಹೊಂದುವೆ. 

೮೦. ಈ ಜೈಗೀಷವ್ಯೇಶ್ವರವೆಂಬ ಲಿಂಗವು ಜನರಿಗೆ ಅತ್ಯಂತ ದುರ್ಲಭ 
ವಾಗಿರುವುದು. ಮೂರು ವರ್ಷಗಳವರೆಗೂ ಇದನ್ನು ಎಡಬಿಡದೆ ಸೇವಿಸಲು 
ಯೋಗಶಾಸ್ತ್ರದ ಸಿದ್ಧಿಯು ಲಭಿಸುವುದರಲ್ಲಿ ಸಂದೇಹವಿಲ್ಲ. 

೮೧. ಜೈಗೀಷವ್ಯನಾದ ನೀನು ತಪೋನಿರತನಾಗಿ ನೆಲಸಿದ್ದ ಗುಹೆಯನ್ನು 
ಸೇರಿ ಯೋಗಾಭ್ಯಾಸದಲ್ಲಿ ನಿರತನಾದ ಮಾನವನು ಆರು ತಿಂಗಳುಗಳಲ್ಲಿಯೇ 
ನನ್ನ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳ ಸಿದ್ಧಿ ಯನ್ನೂ ಪಡೆಯುವನು. 

. ಆತಿ. ಕಾಮ್ಯಸಿದ್ಧಿಗಳನ್ನಪೇಕ್ಸಿಸುವ ನರರೆಬ್ಲರೂ ಪ್ರಯತ್ನಪೂರ್ವಕವಾಗಿ 
ಈ ನಿನ್ನ ಹೆಸರಿನ ಲಿಂಗವನ್ನು ಪೂಜಿಸಬೇಕು ಮತ್ತು”ಮನೋಹರವಾದ ನಿನ್ನ 
ಗುಹೆಯನ್ನು ನೋಡಬೇಕು. 


ತ್ರಿಷಷಪ್ಠಿತನೋತಧ್ಯಾಯಃ ತೀ 


ತತ್ರ ಜ್ಯೇಸ್ಮೇಶ್ವರಕ್ಟೇತ್ರೇ ತ್ವಲ್ಲಿಂಗಂ ಸರ್ವಸಿದ್ಧಿದಂ । 


ನಾಶಯೇದಘಸಂಘಾನಿ ದೃಷ್ಟಂ ಸ್ಪೃಷ್ಟಂ ಸಮರ್ಚಿತಂ ॥ ೮೩ ॥ 
ಅಸ್ಮಿನ್ಹ್ಯೇಷ್ಠೆ ೇಶ್ವರಕ್ಸೇತ್ರೇ ಸಂಭೋಜ್ಯ ಶಿವಯೋಗಿನಃ । 
ಕೋಟಭೋಜ್ಯಫಲಂ ಸಂಯಗೇಕೈಕಪರಿಸಂಖ್ಯಯಾ nev i 
ಜೈಗೀಷವ್ಯೇಶ್ವರಂ ಲಿಂಗಂ ಗೋಪನೀಯಂ ಪ್ರಯತ್ನತಃ । 

ಕಲೌ ಕಲುಸಬುದ್ಧೀನಾಂ ಪುರತಶ್ಹ್ಚ ವಿಶೇಷತಃ ॥ ೮೫ ॥ 
ಕರಿಷ್ಕಾಮ್ಯತ್ರ ಸಾನ್ನಿಧ್ಯಮಸ್ಮಿನ್ಲಿಂಗೇ ತಪೋಧನ । 

ಯೋಗಸಿದ್ಧಿ ಪ್ರದಾನಾಯ ಸಾಧಕೇಭ್ಯಃ ಸದೈವ ಹಿ ॥ ೮೬ ॥ 
ಮುನೇ ಶೃಣು ಮಹಾಭಾಗ ಜೈಗೀಷವ್ಯಾಪರಂ ವರಂ ! 

ತ್ವಯೇದಂ ಯತ್ಕೃತಂ ಸ್ತೋತ್ರಂ ಯೋಗಸಿದ್ಧಿಕರಂ ಪರಂ ॥ ೮೭ 
ಮಂಹಾಪಾಸೌಘಶಮನಂ ಮಹಾಪುಣ್ಯಪ್ರವರ್ಧನಂ । 
ಮಹಾಭೀತಿಪ್ರಶನುನಂ ಮಹಾಭಕ್ತನಿವರ್ಧನಂ ॥ ೮೮ ॥ 
ಏತತ್ಸ್ಪೋತ್ರಜಸಾತ್ಸುಂಸಾಮಸಾಧ್ಯಂ ನೈವ ಕಿಂಚನ । 
ತಸ್ಮಾತ್ಸರ್ವಪ್ರಯತ್ನೇನ ಜಪನೀಯಂ ಸುಸಾಧಕೈಃ ॥೮೯॥ 


೮೩. ಈ ಜ್ಯೇಷ್ಮೇಶ್ವರನ ಕ್ಸೇತ್ರದಲ್ಲಿ ನೀನು ಪ್ರತಿಷ್ಠೆ ಮಾಡಿರುವ ಲಿಂಗವು 
ಸಕಲ ಸಿದ್ಧಿಗಳನ್ನೂ ಕೈಗೂಡಿಸುವುದು. ಮತ್ತು ದರ್ಶನ, ಸ್ಪರ್ಶ, ಸಮರ್ಚನೆ 
ಗಳನ್ನು ಮಾಡಿದ ಶ್ರದ್ಧಾಳುಗಳ ಪಾಪಕೋಟಿಗಳನ್ನೆಲ್ಲ ನಾಶಗೊಳಿಸುವುದು. 

೮೪. ಈ ಜ್ಯೇಷ್ಟೇಶ್ವರಕ್ಟೇತ್ರದಲ್ಲಿ ಶಿವಭಕ್ತರಿಗೆ ಮೃಷ್ಟಾನ್ನವನ್ನು ಭೋಜನ 
ಮಾಡಿಸಲು ಒಬ್ಬೊಬ್ಬನ ಭೋಜನದಿಂದಲೂ ಒಂದು ಕೋಟ ಸಂಖ್ಯೆಯ 
ಬ್ರಾಹ್ಮಣರಿಗೆ ಉಣಬಡಿಸಿದ ಉತ್ತಮ ಫಲವುಂಟಾಗುವುದು. 

೮೫. ಕಲಿಯುಗದಲ್ಲಿ ಕಲ್ಮಸಚಿತ್ರರಾದ ಜನರಿಗೆ ಕಾಣದಂತೆ ವಿಶೇಷ 
ವಾಗಿ ಈ ಜೈಗೀಷವ್ಯೇಶ್ವರಲಿಂಗವನ್ನು ಪ್ರಯತ್ನದಿಂದ ಗೋಪ್ಯಗೊಳಿಸಬೇಕು. 

೮೬. ತಪೋಧನನೆ! ಇಲ್ಲಿ ಬರುವ ಸಾಧಕರಿಗೆ ನಿತ್ಯವೂ ಯೋಗಸಿದ್ಧಿ ಯನ್ನು 
ಕೊಡುವವನಾಗಿ ಈ ನಿನ್ನ ಲಿಂಗದಲ್ಲಿ ನನ್ನ ಸಾನ್ಸಿಧ್ಯವಿಶೇಷವನ್ನಿಟ್ಟಿರುವೆನು. 

೮೭. ಮಹಾತ್ಮನಾದ ಜೈಗೀಷವ್ಯನೆ! ನಿನಗೆ ಇನ್ನೂ ಒಂದು ವರವನ್ನು 
ಕೊಡುವೆನು, ಕೇಳು. ನೀನು ಮಾಡಿರುವ ಈ ಸ್ತೋತ್ರವು ಸರ್ವೋತ್ತಮವೂ 
ಯೋಗಸಿದ್ಧಿ ಪ್ರದವೂ ಆಗಿರುವುದು. 

೮೮. ಮಹಾ ಪಾತಕಗಳ ಸಮೂಹವನ್ನೂ ನಾಶಗೊಳಿಸಿ ಉತ್ತಮವಾದ 
ಪುಣ್ಯವನ್ನು ಅಭಿವೃದ್ಧಿಪಡಿಸುವುದು. ಅಜೇಯಗಳಾದ ಭಯಸ್ಕಾನಗಳನ್ನು 
ಶಮನಮಾಡಿ ಏಕಾಗ್ರ ಭಕ್ತಿಯನ್ನು ಹೆಚ್ಚಿಸುವುದು. 

೮೯, ಈ ಸ್ತೋತ್ರವನ್ನು ಜಪಿಸುವ ಮನುಷ್ಯರಿಗೆ ಅಸಾಧ್ಯನೆಂಬುದು 

೫ 


are ಶ್ರೀ ಸ್ಕಾಂಡನುಹಾಪುರಾಣಂ 


ಇತಿ ದತ್ವಾ ನರಂ ತಸ್ಮೈ ಸ್ಮರಾರಿಃ ಸ್ಮೇರಲೋಚನಃ | 

ದದರ್ಶ ಬ್ರಾ ಹ್ಮಣಾಂಸ್ತೃತ್ರ ಸಮೇತಾನ್‌ ಕ್ಷೇತ್ರವಾಸಿನಃ ॥೯೦॥ 
ಸ್ಕಂದ ಜಃ pe 

ನಿಶಮ್ಮಾಖ್ಯಾನಮತುಲನೇತತ್ಪ್ರಾಜ್ಞಃ ಪ್ರಯತ್ನತಃ । 

ನಿಪ್ಪಾಪೋ ಜಾಯತೇ ಮರ್ತ್ಯೋ 'ಸೋಪಸರ್ಸೈಃ ಪ್ರಬಾಧ್ಯತೇ ॥ ೯೧॥ 
ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 


ಭತುರ್ಥೇ ಉಾತೀಖಂಡೇ ಉತ್ತರಾರ್ಥೇ ಜೆ ್ರೇಷ್ಲೇಶಾಖ್ಯಾ ನನರ್ಣನಂ' 
ನಾಮ ತಿ ಶ್ರಿಷಸ್ಕಿತನೋಂಧ್ಯಾಯ। 





ಹೋತಾ ನರಾ ಕಾಗ)ಾ -/: ೌಾ ಜೂರಾ ಲಂ 


ಯಾವುದೂ ಇಲ್ಲವು. ಆದುದರಿಂದ ಸಾಧಕರಲ್ಲಿ ಉತ್ತಮರಾದವರು ಅತ್ಯವಶ್ಯಕ 
ವಾಗಿ ಇದನ್ನು ಜನಿಸುತ್ತಿರಬೇಕು. 

೯೦. ಪ್ರಸನ್ನಮುಖನೂ ಮನ್ಮಥವೈರಿಯೂ ಆದ ಮಹಾಡೇನನು ಇಂತು 
ಆ ಜೈಗೀಷವ್ಯನಿಗೆ ವರಗಳನ್ನಿತ್ತು, ಅಲ್ಲಿ ನೆರೆದಿದ್ದ ಕೇತ್ರವಾಸಿಗಳಾದ ಬ್ರಾಹ್ಮಣ 
ಕನ್ನು ನೋಡುವವನಾದನು. 

೯೧. ಸ್ಕಂದನು ಹೇಳುತ್ತಾನೆ :ಎಪ್ರಾಜ್ಞನಾದನನು ಅಪ್ರತಿಮವಾದ 
ಈ ಆಖ್ಯಾನನನ್ನು ಕೇಳಲು ಪಾಪರಹಿತನಾಗುವುದೇ ಅಲ್ಲದೆ ಆಧ್ಯಾತ್ಮಿಕಾದಿ 
ತಾಪತ್ರಯಗಳಿಂದಲೂ ಎಂದಿಗೂ ತಿಗಸ್ಕೃತನಾಗುವುದಿಲ್ಲವು. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 


ಶ್ರೀ ಸ್ಕಾಂದನುಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
ಆ ಜೈೇಸ್ಕೇಶಾಖ್ಯಾನನರ್ಣನ?' ವೆಂಬ ಅರುವತ್ತಮೂರನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 


ಅಥ ಚತುಪ್ಪುಸ್ಮಿತಮೋಧ್ಯಾಯಃ 
ಕ್ಸೇತ್ರಕಹಸ್ಯಕಥನಂ 

ಅಗಸ್ತ್ಯ ಉವಾಚ :-- 
ದೃಷ್ಟ್ಯಾ ಭೂದೇವತಾಃ ಶಂಭುಂ ಕಿಮಾಚರರ್ಯುಃ ಷಡಾನನ । 
ಕಾನಿ ಕಾನಿ ಚ ಲಿಂಗಾನಿ ತತ್ರ ತಾನ್ಯಪಿ ಚಕ್ಸ ಮೇ Nou 
ಜ್ಯೇಷ್ಮಸ್ಥಾನೇ ಮಹಾಪುಣ್ಯೇ ದೇವದೇವಸ್ಯ ವಲ್ಲಭೇ । 
ಆಶ್ಚರ್ಯಂ ಕಿಮಭೂತ್ತತ್ರ ತದಾಚಕ್ಸ ಸಡಾನನ HSH 

ಸ್ಕಂದ ಉವಾಚ: 
ತೃಣ್ವಗಸ್ತ್ಯ ಯಥಾಪೃಚ್ಛೆ ಭವತಾ ತದ್ಬ್ರನೀಮ್ಯಹಂ । 
ಮಂದರಾದ್ರಿಂ ಯದಾ ದೇವೋ ಗತವಾನ್ಸ್ರಹ್ಮಗೌರವಾತ್‌ Ha 
ತದಾ ನಿರಾಶ್ರಯಾಃ ವಿಪ್ರಾಃ ಕ್ಷೇತ್ರಸನ್ಯಾಸಿನೋನಘಾಃ । 
ಉಪಾಕೃತಾಶ್ವಾವಿರತಂ ಮಹಾಕ್ಸೇತ್ರಪ್ರತಿಗ್ರಹಾತ್‌ vn 
ಖಾತಂ ಖಾತಂ ಚ ದಂಡಾಗ್ಸೈರ್ಭೂಮಿಂ ಕಂಡಾದಿವೃತ್ತಯಃ । 
ಚಕ್ರುಃ ಪುಷ್ಕರಣೀಂ ರಮ್ಯಾಂ ದಂಡಖಾತಾಭಿಧಾಂ ಮುನೇ HB 


ಕನ್ನಡದ ಅನುವಾದ 
ಕ್ರೇತ್ರರಹಸ್ಯಕಥನ 

೧. ಅಗಸ್ತ್ಯನು ಹೇಳುತ್ತಾನೆ :--ಎಲೈ ಷಣ್ಮುಖನೆ! ಆ ಬ್ರಾಹ್ಮಣರೆಲ್ಲರೂ 
ಪರಮಶಿವನನ್ನು ಕಂಡು ಏನನ್ನು ಹೇಳಿದರು? ಮತ್ತು ಆ ಕ್ಷೇತ್ರದಲ್ಲಿ ಯಾವ 
ಯಾವ ಲಿಂಗಗಳು ಪ್ರತಿಷ್ಕಿತಗಳಾಗಿರುವುವು? ಅವುಗಳನ್ನೂ ನನಗೆ ವಿಸ್ತರಿಸಿ 
ಹೇಳು. 

೨. ಓ ಕುಮಾರಸ್ವಾಮಿಯ! ಮಹಾಪುಣ್ಯಭೂಮಿಯೂ ಪರಮೇಶ್ವರ 
ನಿಗೆಅತ್ಯಂತ ಪ್ರೀತ್ಯಾಸ್ಪದವಾದುದೂ ಆದ ಜ್ಯೇಷ್ಠ ಸ್ಥಾನದಲ್ಲಿ ಯಾವ ಆಶ್ಚರ್ಯವು 
ನಡೆಯಿತೆಂಬುದನ್ನೂ ನನಗೆ ತಿಳಿಸುವವನಾಗು. 

೩-೪. ಸೃಂದನು ಹೇಳುತ್ತಾನೆ:--ಎಲೈ ಅಗಸ್ಕುನೆ! ನೀನು ಕೇಳಿದಂ 
ತೆಯೇ ಅಲ್ಲಿ ನಡೆದ ಸಮಸ್ತವೃತ್ತಾಂತವನ್ನೂ ವಿವರಿಸುವೆನು, ಕೇಳು. ಬ್ರಹ್ಮನ 
ಮಾತಿನಲ್ಲಿಯ ಗೌರವದಿಂದ ಮಹೇಶ್ವರನು ಯಾವಾಗ ಮಂದರಾಚಲವನ್ನು 
ಕುರಿತು ಪ್ರಯಾಣಮಾಡಿದನೊ, ಆಗ ಕ್ಟೇತ್ರಸನ್ಯಾಸಿಗಳೂ, ನಿಷ್ಸಾಪರಾದ 
ಬ್ರಾಹ್ಮಣರೂ ಎಲ್ಲರೂ ಆಶ್ರಯರಹಿತರಾಗಿ ಸಂತತವಾಗಿ ತಾವು ಮಹಾಕ್ಸೇತ್ರ 
ದಲ್ಲಿ ಮಾಡುತ್ತಿದ್ದ ಪ್ರತಿಗ್ರಹದಿಂದಲೂ ವಿಮುಖರಾಗಿ ವೈರಾಗ್ಯಶಾಲಿಗಳಾದರು. 

೫. ಆಹಾರಕ್ಕಾಗಿ ಭೂಮಿಯನ್ನು ತಮ್ಮ ದಂಡಗಳಿಂದ ನಿತ್ಯವೂ ಬಗೆದು 


೩೦೮ ಶ್ರೀ ಸ್ಕಾಂದೆಮಹಾಪುರಾಣಂ 


ತತ್ತೀರ್ಥಂ ಸರಿತಃ ಸ್ಥಾಸ್ಯ ಮಹಾಲಿಂಗಾನ್ಯನೇಕಶಃ | 


ಮಹೇಶಾರಾಧನಪರಾಸ್ತ್ರಪಶ್ಚಕ್ರುಃ ಪ್ರಯತ್ನತಃ ॥೬॥ 
ನಿಭೂತಿಧಾರಿಣೋ ನಿತ್ಯಂ ನಿತ್ಯಂ ರುದ್ರಾಕ್ಟಧಾರಿಣಃ । 

ಲಿಂಗಪೊಜಾರತಾ ನಿತ್ಯಂ ಶತರುದ್ರಿಯಜಾಪಿನಃ nan 
ತೇ ಶೃತ್ವಾ ದೇವದೇವಸ್ಯ ಪುನರಾಗಮನಂ ಮುನೇ | 

ತಪಃಕೃಶಾ ಅತಿತರಾಮಾಸುರಾನಂದನೇಡುರಾಃ ॥೮॥ 
ದ್ವಿಜಾಃ ಪಂಚಸಹಸ್ರಾಣಿ ಚರಂತೋ ವಿಪುಲಂ ತಪಃ । 
ದಂಡಖಾತಾನ್ಮಹಾತೀರ್ಥಾದಾಜಗ್ಮುರ್ದೇವದರ್ಶನೇ ॥೯॥ 
ತೀರ್ಥಾನ್ಮಂದಾಕಿನೀನಾನ್ನೋ ದ್ವಿಜಾಃ ಪಾಶುಪತವ್ರತಾಃ । 
ಶಿನೈಕಾರಾಧನಪರಾಃ ಸಮೇತಾ ಅಯುತೋನ್ಮಿತಾಃ ॥ ೧೦॥ 
ಹಂಸತೀರ್ಥಾತ್ಸರಿಸ್ರಾಸ್ತಾ ಅಯುತಂ ತ್ರಿಶತೋತ್ತರಂ । 

ಶತಂ ದುರ್ವಾಸಸಸ್ತೀರ್ಥಾದೇಕಾದಶಶತಾಧಿಕಂ ॥ ೧೧॥ 





ದಂಡಖಾತನೆಂಬ ಹೆಸರಿನಿ ಒಂದು ಉತ್ತಮವಾದ ಸರೋವರವನ್ನೇ ನಿರ್ಮಾಣ 
ಮಾಡಿದರು. 

೬. ಆ ತೀರ್ಥದ ಸುತ್ತಲೂ ಆಸಂಖ್ಯಾಕಗಳಾದ ಮಹಾಲಿಂಗಗಳನ್ನು 
ಸ್ಥಾಪಿಸಿ ಅನರು ಮಹೇಶ್ವರನ ಆರಾಧನೆಯಲ್ಲಿಯೇ ಆಸಕ್ತಿಯುಳ್ಳವರಾಗಿ ದೇಹ 
ವನ್ನು ದಂಡಿಸುತ್ತ ಉಗ್ರವಾದ ತಪಸ್ಸನ್ನಾಚರಿಸಿದರು. 

ತ ಪ್ರತಿನಿತ್ಯದನ್ಲಿಯೂ ವಿಭೂತಿಯನ್ನು ಧರಿಸಿಕೊಂಡು, ರುದ್ರಾಕ್ಸ್ಮ 
ಮಾಲೆಗಳಿಂದಲಕೃತರಾಗಿ, ಶಿವಲಿಂಗದ ಪೂಜೆಯಲ್ಲಿಯೇ ನಿರತರಾಗಿ ಸಂತತವೂ 
ಶತರುದ್ರೀಯವೇ ಮಂತಾದ ಮಂತ್ರಗಳನ್ನು ಜಪಿಸುತ್ತಿದ್ದರು. 

೮. ಅಗಸ್ಕಮಹರ್ಷಿಯೆ! ಅವರೆಸ್ಸರೂ ಮಹೇಶ್ವರನು ಕಾಶೀಕ್ಬೇತ್ರಕ್ಕೆ 
ಒಂದಿರುಗುವನೆಂಬ ವಾರ್ತೆಯನ್ನುಕೇಳಿ ತಪಸ್ಸಿನಿಂದ ಅತ್ಯಂತ ಕೃಶಾಂಗರಾಗಿ 
ದ್ದರೂ ಆನಂದಭರಿತವಾದ ಮನಸ್ಸುಳ್ಳವರಾದರು. 

೯. ಇಂತಹ ಅತ್ಯಂತದುಶ್ಚರನಾದ ತಪಸ್ಸನ್ನು ಮಾಡುತ್ತಿದ್ದ ಐದು 
ಸಾವಿರ ಬ್ರಾಹ್ಮಣೋತ್ತಮರೂ ಮಹಾದೇವನ ದರ್ಶನದ ಲಾಭವನ್ನು ಪಡೆಯಲು 
ಮಹಾತೀರ್ಥವಾದ ದಂಡಖಾತದಿಂದ ಪ್ರಾಪ್ತರಾದರು. 

೧೦. ಮಂದಾಕಿನೀ ತೀರ್ಥದಿಂದ ಶಿನದೀಕ್ಸೆಯನ್ನು ಕೈಗೊಂಡವರೂ, 
ಶಿವಾರಾಢನದಲ್ಲಿಯೇ ತತ್ಪರರಾದವರೂ, ಹತ್ತುಸಾವಿರ ಸಂಖ್ಯೆಯುಳ್ಳವರೂ 
ಆದ ದ್ವಿಜಶ್ರೇಷ್ಠರು ಬಂದು ಸೇರಿದರು. 

೧೧. ಹಂಸತೀರ್ಥದಿಂದ ಹತ್ತುಸಾವಿರದ ಮುನ್ನೂರುಜನರೂ, ದೂರ್ವಾಸ 
ತೀರ್ಥದಿಂದ ಒಂದುಸಾವಿರದ ಇನ್ನೂರು ಬ್ರಾಹ್ಮಣರೂ, ಸಂಪ್ರಾಪ್ತರಾದರು. 


ಚತುಷಷ್ಮಿತನೋತಿಧ್ಠಾಯಃ ೩೦೧ 


ಮತ್ಸೊ $ದರ್ಯಾಃ ಪರಾಃ ಪೇತುಃ ಸಹಸ್ರಾಣಿ ಷಡೇವಹಿ । 


ಕಪಾಲನೋಚನಾತ್ಸಪ್ತಶತಾನ್ಯಭ್ಯಾಗತಾಃ ದ್ವಿಜಾಃ ॥' ೧೨ ॥ 
ಯಣನೋಚನತಸ್ತೀರ್ಥಾತ್ಸಹಸ್ರಂ ದ್ವಿಶತಾಧಿಕಂ । 

ವೈತರಣ್ಯಾ ಅಸಿ ಮುನೇ ದ್ವಿಜಾನಾಮಯುತಾರ್ಧಕಂ ॥ ೧೩ ॥ 
ತತಃ ಪೃಥೂದಕಾತ್ಕುಂಡಾತ್ಪ ಎಶುನಾ ಪರಿಖಾನಿತಾತ್‌ । 
ಅಯಾಸಿಷುರ್ದಿಜಾನಾಂ ಚ ಶತಾನ್ಯೇನ ತ್ರಯೋದಶ ॥ ೧೪ ॥ 
ತಥೈನಾಪ್ಸರಸಃ ಕುಂಡಾನ್ಮೇನಕಾಖ್ಯಾಚ್ಛತದ್ವಯಂ | 
ಊರ್ನಶೀಕುಂಡತಃ ಪ್ರಾಪ್ತಾಃ ಸಹಸ್ರಂ ದ್ವಿಶತಾಧಿಕಂ ॥ ೧೫ ॥ 
ತಥೈರಾವತಕುಂಡಾಚ್ಚ ಬ್ರಾಹ್ಮಣಾಸ್ತ್ರಿಶತಾನಿ ಚ! 

ಗಾಂಧರ್ವಾತ್ಸರಸಃ ಸಪ್ತಶತಾನಿ ದ್ವಿಶತಾನಿ ಚ ॥ ೧೬ ॥ 
ವೃಷೇಶತೀರ್ಥಾದಾಜಗ್ಮುರ್ನನತಿಃ ಸ ಶತತ್ರಯಾ । 

ಯಸ್ಸಿಣೇಕುಂಡತಃ ಪ್ರಾಪ್ತಾಃ ಸಹಸ್ರಂ ಶ್ರಿಂಶತೋತ್ತರಂ ॥ ೧೭॥ 
ಲಕ್ಷ್ಮೀತೀರ್ಥಾತ್ಭರಂ ಜಗ್ಮುಃ ಷೋಡಶೈವ ಶತಾನಿ ಚ । 
ಪಿಶಾಚಮೋಚನಾತ್ಸಪ್ತ ಸಹಸ್ರಾಣಿ ದ್ವಿಜೋತ್ತಮಾಃ ॥ ೧೮ ॥ 
ಪಿತೃಕುಂಡಾಚ್ಛತಂ ಸಾಗ್ರಂ ಧ್ರುವತೀರ್ಥಾಚ್ಛತಾನಿ ಷಟ್‌ । 
ಮಾನಸಾಖ್ಯಾಚ್ಚ ಸರಸೋ ದ್ವಿಶತೀ ಸ ಶತತ್ರಯಾ Horn 


೧೨. ಮತ್ಸೋದರೀತೀರ್ಥದಿಂದ ಆರುಸಾವಿರ ಜನರು ಬಂದಿಳಿದರು. 
ಕಪಾಲಮೋಚನದಿಂದ ಏಳುನೂರು ದ್ವಿಜರು ಬಂದವರಾದರು. 

೧೩. ಖುಣಮೋಚನತೀರ್ಥದಿಂದ ಒಂದುಸಾವಿರದ ಇನ್ನೂರು ಜನರೂ, 
ವೈತರಣೀತೀರ್ಥದಿಂದ ಐದುಸಾವಿರ ಬ್ರಾಹ್ಮಣರೂ ಬಂದರು. 

೧೪. ಬಳಿಕ ಪೃಥೂದಕಕುಂಡದಿಂದ ಒಂದುಸಾವಿರದ ಮುನ್ನೂರು ದ್ವಿಜರು 
ಬಂದು ಸೇರಿದರು. ಆ ಕುಂಡವು ಪೃಥುಮಹಾರಾಜನಿಂದ ಮಾಡಲ್ಪಟ್ಟುದು. 

೧೫. ಮೇನಕಾನಾಮಕವಾದ ಅಪ್ಸರಃಕುಂಡದಿಂದ ಇನ್ನೂರು ಜನರೂ, 
ಊರ್ವಶೀಕುಂಡದಿಂದ ಒಂದುಸಾವಿರದ ಇನ್ನೂರು ಜನರೂ ಪ್ರಾಪ್ತರಾದರು. 

೧೬. ಐರಾವತಕುಂಡದಿಂದ ಮುನ್ನೂರು ಬ್ರಾಹ್ಮಣರೂ, ಗಾಂಧರ್ವ 
ಸರೋವರದಿಂದ ಒಂಬೈನೂರು ಜನರೂ ಬಂದರು. 

೧೭. ವೃಷಭೇಶ್ವರತೀರ್ಥದಿಂದ ಮುನ್ನೂರತೊಂಭತ್ತು ಜನರೂ, 
ಯಸ್ಸಿಣೀಕುಂಡದಿಂದ ಒಂದು ಸಾವಿರದ ಮುನ್ನೂರು ಬ್ರಾಹ್ಮಣರೂ ಬಂದರು. 

೧೮. ಲಕ್ಷ್ಮ್ಮೀತೀರ್ಥದಿಂದ ಒಂದು ಸಾವಿರದ ಆರುನೂರು ಉತ್ತಮ 
ದ್ವಿಜರೂ, ನಿಶಾಚನೋಚನತೀರ್ಥದಿಂದ ಏಳುಸಾವಿರ ಬ್ರಾಹ್ಮಣಶ್ರೀಷ್ಕರೂ 
ಆಗಮಿಸಿದರು. 

೧೯. ಪಿತೃಕುಂಡದಿಂದ ಒಂದನೂರ ಇಸ್ಪತ್ತೈದು ಜನರೂ, ಧೃವತೀರ್ಥ 


೩೦೨ ಶ್ರೀ ಸ್ಕಾಂಡಮಹಾಪುರಾಣಂ 


ಬ್ರಾಹ್ಮಣಾ ವಾಸುಕಿಪ್ರದಾತ್ಸಹಸ್ರಾಣಿ ದಶೈವ ತು। 


ತಥೈನಾಸ್ಟಾಶತಂ ದ್ರಷ್ಟುಂ ಜಾನಕೀಕುಂಡತೋ ದ್ವಿಜಾಃ n Sow 
ಕಾಶೀನಾಫಮನುಪ್ರಾಪ್ತಾಃ ಪರಮಾನಂದದಾಯಿನಂ । 

ತಥಾ ಗೌತಮಕುಂಡಾಚ್ಚ ಶತಾನಿ ನನ ಚಾಗತಾಃ ॥೨೧೫ 
ತೀರ್ಥಾದ್ದುರ್ಗತಿಸಂಹರ್ತುರ್ಬ್ರಾಹ್ಮಣಾಃ ಪ್ರತಿಪೇದಿರೇ । 
ಏಕಾದಶಶತಾನ್ಯೇನ ದ್ರಷ್ಟುಂ ದೇವಮುಮಾಪತಿಂ ॥ ೨೨ ॥ 
ಅಸಿಸಂಭೇದಮಾರಭ್ಯ ಗಂಗಾತೀರಸ್ಥಿತಾ ದ್ವಿಜಾಃ । 
ಆಸಂಗಮೇಶ್ವರಾತ್ತತ್ರ ಪರಿಪ್ರಾಪ್ತಾ ಘಟೋದ್ಭನ ॥ ೨೩ ೪ 


ಅಷ್ಟ್ರಾದಶಸಹಸ್ರಾಣಿ ತಥಾ ಪಂಚಶತಾನ್ಯಪಿ | 

ಬ್ರಾಹ್ಮಣಾಃ ಪಂಚಪಂಚಾಶದ್ಗಂಗಾತೀರಾತ್‌ ಸಮಾಗತಾಃ ॥ ೨೪॥ 
ಸಾರ್ದ್ವದೂರ್ವಾಕ್ಸತಕರೈಃ ಸಪುಷ್ಪಫಲಸಾಣಿಭಿಃ । 
ಸುಗಂಧಮಾಲ್ಯಹಸ್ತೈಶ್ಚ ಜ್ರಾಹ್ಮಣೈರ್ಜಯನಾದಿಭಿಃ ॥ ೨೫ ॥ 
ಸ್ತುತೋ ಮಂಗಲಸೂಕ್ತೈಶ್ಚ ಪ್ರಣತಶ್ಚ ಪುನಃ ಪುನಃ । 

ತೇಳ್ಯೋ ದತ್ತಾಭಯಃ ಶಂಭುಃ ಪಪ್ರಚ್ಛ ಕುಶಲಂ ಮುದಾ 1 ೨೬॥ 
ದಿಂದ ಆರುನೂರು ಜನರೂ, ಮಾನಸನೆಂಬ ಸರೋವರದಿಂದ ಐನೂರು ಬ್ರಾಹ್ಮ 
ಣರೂ ಬಂದು ಸೇರಿದರು. 

೨೦. ವಾಸುಕಿತೀರ್ಥದಿಂದ ಹತ್ತುಸಾವಿರ ಬ್ರಾಹ್ಮಣರೂ, ಜಾನಕೀಕುಂಡ. 
ದಿಂದ ಪರಮೇಶ್ವರನನ್ನು ನೋಡಲು ಎಂಟುನೂರು ಜನರೂ ಪ್ರಾಪ್ತರಾದರು. 

೨೧. ಹಾಗೆಯೇ ಗೌತಮಕುಂಡದಿಂದ ಒಂಭೈನೂರು ಬ್ರಾಹ್ಮಣರು. 
ಪರಮಾನಂದಕಾರಕನಾದ ಕಾಶೀನಾಥನನ್ನು ನೋಡಲು ಪ್ರಾಪ್ತರಾದರು. 

೨೨. ದೇವೇಶ್ವರನಾದ ಪಾರ್ವತೀಪತಿಯನ್ನು ನೋಡಲು ದುರ್ಗತಿ 
ಸಂಹಾರಕನೆಂಬ ತೀರ್ಥದಿಂದ ಒಂದು ಸಾವಿರದ ಒಂದು ನೂರು ಬ್ರಾಹ್ಮಣರು. 
ನೆಕೆದರು. 

೨೩. ಘಟಜನ್ಮನಾದ ಅಗಸ್ಕೃನೆ! ಅಸಿಗಂಗಾಸಂಗಮವನ್ನು ಮೊದಲು 
ಮಾಡಿಕೊಂಡು ಸಂಗಮೇಶ್ವರಕ್ಟೇತ್ರದವರೆವಿಗೂ ಗಂಗಾನದಿಯ ತೀರಗಳಲ್ಲಿ 
ವಾಸಮಾಡುತ್ತಿದ್ದ ದ್ವಿಜರೆಲ್ಲರೂ ಆ ಮಹೋತ್ಸವವನ್ನು ನೋಡಲು 
ಆಗಮಿಸಿದರು. 

' ೨೪. ಇಂತು ಗಂಗಾತೀರಸ್ರದೇಶಗಳಿಂದ ಹದಿನೆಂಟು ಸಾವಿರದ ಏಳು 
ನೂರ ಐವತ್ತು ಬ್ರಾಹ್ಮಣರು ಅಲ್ಲಿ ಪ್ರಾಪ್ತರಾದರು. 

"೨೫-೨೬, ಆರ್ದ್ರಗಳಾದ ದೂರ್ವಾಕ್ಷತೆಗಳನ್ನೂ, ಪುಷ್ಪ ಫಲಾದಿಗಳನ್ನೂ, 

ಸುಗಂಧಯುಕ್ತಗಳಾದ ಮಾಲೆಗಳನ್ನೂ ಕೈಗಳಲ್ಲಿ ಹಿಡಿದು, ಜಯಕಾರಗಳನ್ನು 


ಚತು ಸಷ್ಮಿತಮೋ$ಧ್ಯಾಯ 8 ೩೦4 


ತತಸ್ತೇ ಬ್ರಾಹ್ಮಣಾಃ ಪ್ರೋಚುಃ ಪ್ರಬದ್ಧ ಕರಸಂಪುಟಾಃ । 


ಕ್ಪೇತ್ರೇ ನಿನಸತಾಂ ನಾಥ ಸದಾ ನಃ ಕುಶಲೋದಯಃ ॥ ೨೭॥ 
ವಿಶೇಷತಃ ಕೃತೋ ಸ್ಮಾಭಿಃ ಸಾಕ್ಸಾನ್ಸಯನಗೋಚರಃ । 
ತ್ವಂ ಯತ್ಸ್ಸರೂಪಂ ಶೃತಯೋ ನ ವಿದುಃ ಪರಮಾರ್ಥತಃ ॥ ೨೮ ॥ 


ಸದೈವಾಕುಶಲಂ ತೇಷಾಂ ಯೇ ತ್ವತ್ಟೇತ್ರಪೆರಾಜ್ಮುಖಾಃ । 
ಚತುರ್ದಶಾಪಿ ನೈ ಲೋಕಾಸ್ತೇಷಾಂ ನಿತ್ಯಂ ಪರಾಜ್ಮುಖಾಃ ॥೨೯॥ 
ಯೇಷಾಂ ಹೃದಿ ಸದೈವಾಸ್ತೇ ಕಾಶೀ ತ್ವಾಶೀನಿಷಾಂಗದ । 


ಸಂಸಾರಾಶೀವಿಷವಿಷಂ ನ ತೇಷಾಂ ಪ್ರಭವೇತ್ಕ ಜಿತ್‌ 1೩೦॥ 
ಗರ್ಭರಕ್ಸಾಮಣಿರ್ಮಂತ್ರಃ ಕಾಶೀನರ್ಣದ್ವಯಾತ್ಮಕಃ । 

ಯಸ್ಯ ಕಂಠೇ ತ್ವಯಾ ತಿಸ್ಕೇತ್ರಸ್ಯಾಕುಶಲತಾ ಕುತಃ nao 
ಸುಧಾಂ ಪಿಬತಿ ಯೋ ನಿತ್ಯಂ ಕಾಶೀವರ್ಣದ್ವಯಾತ್ಮಿಕಾಂ । 

ಸ ನೈರ್ಜರೀಂ ದಶಾಂ ಹಿತ್ವಾ ಸುಥೈವ ಪರಿಜಾಯತೇ 1&೨ 


ಮಾಡುತ್ತಿರುವ ಬ್ರಾಹ್ಮಣರು ಮಂಗಳಸೂಕ್ತಗಳಿಂದ ಸ್ತೋತ್ರಮಾಡುತ್ತ ಮತ್ತೆ 
ಮತ್ತೆ ನಮಸ್ಕರಿಸುತ್ತಿರಲು ಮಹೇಶ್ವರನು ಸಂತೋಷದಿಂದ ಅವರಿಗೆ ಅಭಯ 
ವನ್ನಿತ್ತು ಕುಶಲಪ್ರಶ್ನೆಯನ್ನು ಮಾಡುತ್ತಿದ್ದನು. 

೨೭. ಆಗ ಬ್ರಾಹ್ಮಣರೆಲ್ಲರೂ ಹಣೆಗಳಲ್ಲಿ ಕೈಗಳನ್ನು ಜೋಡಿಸಿಕೊಂಡು 
« ಸ್ವಾಮಿಯೆ ! ನಮಗೆ ಯಾವಾಗಲೂ ಕುಶಲವನ್ನುಂಟುಮಾಡುತ್ತ ನೀನು 
ಈ ಕ್ಬೇತ್ರದಲ್ಲಿಯೇ ವಾಸಿಸುತ್ತಿರು'' ಎಂಬುದಾಗಿ ಪ್ರಾರ್ಥಿಸಿದರು. 

೨೮. ನಿನ್ನ ಯಾವ ರೂಪವನ್ನು ವೇದಗಳೂ ಕೂಡ ಯಥಾಸ್ಥಿತಿಯಾಗಿ 
ತಿಳಿಯಲಾರವೊ, ಆ ರೂಪದಿಂದಲೇ ನೀನು ನಮ್ಮ ವಿಶೇಷ ತಪಸ್ಸಿನ ಫಲವಾಗಿ 
ಇಂದು ಕಣ್ಣುಗಳೆದುರಿಗೆ ಸಾಕ್ಸಾತೃರಿಸಿರುವೆ. 

೨೯. ಯಾರು ನಿನ್ನ ಈ ಕ್ಷೇತ್ರದಿಂದ ಪರಾಜ್ಮುಖರಾಗಿರುವರೊ, ಅವರಿಗೆ 
ಯಾವಾಗಲೂ ದುಃಖಪರಂಪರೆಯೇ ಉಂಟಾಗುವುದು. ಮತ್ತು ಹದಿನಾಲ್ಕು 
ಲೋಕಗಳ ನಿವಾಸಿಗಳೂ ಸಹ ಅವರಿಂದ ಪರಾಜ್ಮುಖರಾಗುವರು. 

೩೦. ಸರ್ಪಗಳನ್ನೇ ವಲಯಗಳಾಗಿ ಧರಿಸಿದ ಮಹೇಶ್ವರನೆ ಯಾರ 
ಹೃದಯದಲ್ಲಿ ನಿತ್ಯವೂ ಕಾಶೀಕ್ಸೇತ್ರದ ಸ್ಮರಣೆಯಿರುವುದೊ, ಅವರಿಗೆ ಸಂಸಾರ 
ವೆಂಬ ಕಾಳಸರ್ಪದ ವಿಷದ ಬಾಧೆಯೆಂದಿಗೂ ಉಂಟಾಗಲಾರದು. 

೩೧. ಕಾಶಿಯೆಂಬ ಎರಡಕ್ಸರಗಳಿಂದ ಕೂಡಿದ ಮಂತ್ರವು ಗರ್ಭವಾಸದಿಂದ 
ಸಂರಕ್ಸಿಸುವಂತಹ ಉತ್ತಮಮಣಿಯಾಗಿರುವುದು. ಅದು ನಿತ್ಯವೂ ಯಾವನ 
ಕಂಠದಲ್ಲಿ ನೆಲಸಿರುವುದೊ, ಅವನಿಗೆ ಅಶುಭವೆಲ್ಲಿಯದು? 

೩೨. ಯಾವನು, ಕಾಶಿಯೆಂಬ ಎರಡಕ್ಟರಗಳ ಉಚ್ಚಾರಣೆಯೆಂಬ ಅಮೃತ 


ಷಿಂ೪ ಶ್ರೀ ಸ್ಕಾಂದಮಹಾಪುರಾಣಂ 


ತೃತಂ ಕರ್ಣಾಮೃತಂ ಯೇನ ಕಾಶೀತ್ಯಕ್ಸರಯುಗ್ಮಕಂ | ॥ 
ನ ಸಮಾಕರ್ಣಯತ್ಯೇವ ಸ ಪುನರ್ಗರ್ಭಜಾಂ ಕಥಾಂ ॥ ೩೩0 


ಕಾಶೀರಜೊಆಪಿ ಯನ್ಮೂರ್ಥ್ನಿ ಪತೇದಪ್ಯನಿಲಾಪತಂ । 

ಚಂದ್ರಶೇಖರ ತನ್ಮೂರ್ಧಾ ಭವೇಚ್ಚಂದ್ರಕಲಾಂಕಿತಃ navn 
ಪ್ರಸಂಗತೋಃಪಿ ಯನ್ನೇತ್ರಪಥಮಾನಂದಕಾನನಂ । 

ಯಾತಂ ತೇಃತ್ರ ನ ಜಾಯಂತೇ ನೇಕ್ಬೇರನ್‌ ಪಿತೃಕಾನನಂ ॥೩೫॥ 


ಗಚ್ಛತಾ ತಿಷ್ಕತಾ ವಾಪಿ ಸ್ವಪತಾ ಜಾಗ್ರತಾಥವಾ । 
ಕಾಶೀತ್ಯೇಷ ಮಹಾಮಂತ್ರೋ ಯೇನ ಜಪ್ತಃ ಸನಿರ್ಭಯಃ ॥೩೬॥ 
ಯೇನ ಬೀಜಾಕ್ಟೃರಯುಗಂ ಕಾಶೀತಿ ಹೃದಿ ಧಾರಿತಂ । 


ಅಜೀಜಾನಿ ಭವಂತ್ಯೆ €ನ ಕರ್ಮಬೀಜಾವಿ ತಸ್ಯ ವೈ ॥೩೭॥ 
ಕಾಶೀ ಕಾಶೀತಿ ಮಃ ಜಪತೋ ಯಸ್ಯ ಸಂಸ್ಥಿ i | 
ಅನ್ಯತ್ರಾಪಿ ಸತಸ್ತಸ್ಯ ಪುರೋ ಮುಕ್ತಿಃ ಪ ಪ್ರಕಾಶತೇ ॥೩೮॥ 


ವನ್ನು ನಿತ್ಯವೂ ಪಾನಮಾಡುತ್ತಿರುವನೊ, ಅವನು ಜರಾದಿದುಃಖಭಾಜನವಾದ 
ಸಂಸಾರದಶೆಯನ್ನು ಬಿಟ್ಟು ಅನ್ಭತತ್ವವನ್ನೇ ಪಡೆಯುವನು. 

೩೩. ಯಾವರಿಂದ ಕಾಶಿಯೆಂಬ ಕರ್ಣಾಮೃತಪ್ರಾಯವಾದ ಎರಡಕ್ಸರಗಳು 
ಕೇಳಲ್ಪಡುವವೊ,ಅವನು ಪುನಃ ಗರ್ಭವಾಸವೆಂಬ ಕಥೆಯನ್ನೆಂದಿಗೂ ಕೇಳುವುದಿಲ್ಲ. 

೩೪. ಯಾವನ ತಲೆಯಲ್ಲಿ ವಾಯುವಿನಿಂದ ತರಲ್ಪಟ್ಟಿ ಕಾಶಿಯ ಧೂಳಿಯು 
ಬೀಳುವುದೊ, ಅವನೂ ಸಹ ಚಂದ್ರಶೇಖರನಾದ ನಿನ್ನಂತೆಯೇ ಚಂದ್ರಕಳೆ 
ಯಿಂದಲಂಕೃತವಾದ ಜಟಾಭಾರವುಳ್ಳವನಾಗುವನು. 

೩೫. ಪ್ರಸಂಗವಶದಿಂದಲಾದರೂ ಈ ಆನಂದಕಾನನಕ್ಸೇತ್ರವು ಯಾರ 
ದೃಷ್ಟಿ ಪಥಕ್ಕೆ ಬೀಳುವುದೊ, ಅವರು ಪುನಃ ಭೂಲೋಕದಲ್ಲಿ ಹುಟ್ಟುವುದಿಲ್ಲ. 
ನಿತೃರೋಕಗಳನ್ನೂ ನೋಡಲಾರರು. 

೩೬. ನಡೆಯುವಾಗಲಾಗಲಿ, ನಿಂತಾಗಲಿ, ನಿದ್ರೆಯಲ್ಲಾಗಲಿ, ಜಾಗ್ರದ 
ವಸ್ಥೆಯಲ್ಲಾಗಲಿ, ಕಾಶಿಯೆಂಬ ಈ ಮಹಾಮಂತ್ರವನ್ನು ಯಾವನು ಜಪಿಸು 
ಕ್ರಿರುವನೊ, ಅವನಿಗೆಲ್ಲಿಯೂ ಭಯವುಂಟಾಗುವುದಿಬ್ಲ. 

೩೭. ಯಾವನು ಕಾಶಿಯೆಂಬ ಎರಡು ಬೀಜಾಕ್ಸರಗಳನ್ನು ಹೃದಯಕಮಲ 
ದಲ್ಲಿ ಧರಿಸಿರುವನೊ, ಅವನ ಸಂಚಿತ ಆಗಾಮಿಕರ್ಮಗಳ ಬೀಜಗಳೆಲ್ಲವೂ ನಿಷ್ಫಲ 
ಗಳಾಗುವುವು. 

೩೮. ಯಾವನು ಇತರ ಸ್ಥಳಗಳಲ್ಲಿ ವಾಸಿಸುತ್ತಿದ್ದರೂ ಕಾಶೀಕ್ಷೇಶ್ರದ 
ಹೆಸರನ್ನು ನಿರಂತರವೂ ಜಪಿಸುತ್ತಿರುವನೊ, ಅವನ ಮುಂದೆಯೇ ಮೋಕ್ಷವು 
ಪ್ರಕಾಶಿಸುತ್ತಿರುವುದು. 


ಚತು ಸಹ್ಮಿತಮೋಂಧ್ಯಾಯಃ ೩೦೫ 


ಕ್ರೇಮಮೂರ್ತಿರಿಯಂ ಕಾಶೀ ಕ್ಲೇಮಮೂರ್ತಿರ್ಭವಾನ್ಸವ । 
ಶ್ಲೇನುಮೂರ್ತಿಸ್ತ್ರಿಪಥಗಾ ನಾನ್ಯತ್‌ ಕ್ಲೇಮತ್ರಯಂ ಕ್ವಚಿತ್‌ ॥೩೯॥ 


ಬ್ರಾ ಹ್ಮಣಾನಾಮಿತಿ ವಚಃ ಕ್ಲೇತ್ರಭಕ್ತನಿಬೃಂಹಿತಂ । 


ನಿಶಮ್ಯ ಗಿರಿಜಾಕಾಂತಸ್ತುತೋಷ ನತರಾಂ ಹರಃ ॥೪೦॥ 
ಪ್ರೋವಾಚ ಚ ಪ್ರಸನ್ನಾತ್ಮಾ ಧನ್ಯಾ ಯೂಯಂ ದ್ವಿಜರ್ಷಭಾಃ | 
ಯೇಷಾಮಿಹೇದೃಶೀ ಭಕ್ತಿರ್ಮಮ ಶ್ಸೇತ್ರೇಃತಿಸಾವನೇ ॥ ೪೧॥ 
ಜಾನೇ ಸತ್ವಮಯಾ ಜಾತಾಃ ಕ್ಸೇತ್ರಸ್ಯಾಸ್ಯ ನಿಸೇವಣಾತ್‌ । 

ನೀರಜಸ್ಕಾ ವಿತಮುಸಃ ಸಂಸಾರಾರ್ಣವಪಾರಗಾಃ 1 ೪೨ ॥ 


ನಾರಾಣಸ್ಯಾಸ್ತು ಯೇ ಭಕ್ತಾಸ್ತೇ ಭಕ್ತಾ ಮನು ನಿಶ್ಚಿತಂ । 
ಜೀನನ್ಮುಕ್ತಾ ಹಿ ತೇ ನೂನಂ ಮೋಕ್ಸಲಕ್ರ್ಮ್ಮ್ಯಾ ಕಟಾಕ್ಸಿತಾಃ ॥ ೪೩॥ 
ಯೈಶ್ಚ ಕಾಶೀಸ್ಥಿತೋ ಜಂತುರಲ್ಪಕೋಪಿ ನಿರೋಧಿತಃ । 
ತೈರ್ವೈ ನಿಶ್ಚಂಭರಾ ಸರ್ವಾ ಮಯಾ ಸಹ ವಿರೋಧಿತಾ ॥ ೪೪ ॥ 

೩೯, ಮಹೇಶ್ವರನೆ! ಈ ಕಾಶಿಯು ಮಂಗಳಸ್ವರೂಪವುಳ್ಳದ್ದು. 
ನೀನೂ ಮಂಗಳಸ್ವರೂಪನೇ ಆಗಿರುವೆ. ಇಲ್ಲಿ ಪ್ರವಹಿಸುತ್ತಿರುವ ಗಂಗೆಯೂ 
ಮಂಗಳಪ್ರದಜೆಯಾಗಿರುವಳು. ಇಂತಹ ಮಂಗಳತ್ರಯಗಳು ಮತ್ತೆಲ್ಲಿಯೂ 
ಸಿಕ್ಕಲಾರವು. 

೪೦. ಇಂತೆಂದು ಕ್ಲೇತ್ರಭಕ್ತಿಭರಿತರಾಗಿ ಆಡಿದ ಮಾತುಗಳನ್ನು ಕೇಳಿದವ. 
ನಾಗಿ ಆ ಗಿರಿಜಾಕಾಂತನು ಅತ್ಯಂತವಾದ ಸಂತೋಷವನ್ನು ಹೊಂದಿದನು. 

೪೧. ಮತ್ತು, ಪ್ರಸನ್ನಾಂತಃಕರಣದಿಂದ ಹೇಳತೊಡಗಿದನ:. “ಎಲೈ 
ಬ್ರಾಹ್ಮಣೋತ್ತಮರಿರಾ! ಪರಮಪವಿತ್ರವಾದ ನನ್ನ ಕ್ಸೇತ್ರದಲ್ಲಿ ಇಂತಹ ದೃಢ 
ಭಕ್ತಿಯನ್ಸಿಟ್ಟರುವ ನೀವೇ ಧನ್ಯತಮರಾಗಿರುವಿರಿ. 

೪೨. ನೀವೆಲ್ಲರೂ ಈ ಕ್ಷೇತ್ರವನ್ನು ಸೇವಿಸಿದುದರ ಫಲವಾಗಿ ಸತ್ತ್ವಗುಣ. 
ಸಂಪನ್ನರಾಗಿಯೂ, ನಿಷ್ಠಲ್ಮಸರಾಗಿಯೂ, ತನೋಗುಣವಿಲ್ಲದವರಾಗಿಯೂ, 
ಸಂಸಾರಸಮುದ್ರದ ಕೊನೆಯನ್ನು ಸೇರುವವರಾಗಿಯೂ ಆಗಿರುವಿರೆಂಬುದನ್ನು 
ನಾನು ತಿಳಿದಿರುವೆನು. ಕ 

೪೩. ಯಾರು ವಾರಾಣಸೀಕ್ಟೇತ್ರದ ಭಕ್ತರಾಗಿರ-ವರೊ, ಅವರು ನನಗೂ. 
ಭಕ್ತರೆಂದೇ ನಿಶ್ಚಯವು. ಅವರು ನಿಜವಾಗಿಯೂ ಜೀವನ್ಮುಕ್ತರಾಗಿ ಮೋಕ್ಟ 
ಲಕ್ಷ್ಮಿಯ ಕಾಟಾಕ್ಬಕ್ಕೆ ಪಾತ್ರರಾಗಿರುವರು. 

೪೪. ಯಾರು ಕಾಶಿಯಲ್ಲಿ ವಾಸಿಸುತ್ತಿರುವ ಅತ್ಯಲ್ಪಜಂತುವಿನಲ್ಲಿಯೂ 
ವಿರೋಧವನ್ನಾ ಚರಿಸುನರೊ, ಅವರು ನನ್ನಿಂದೊಡಗೂಡಿದ ಸಕಲ ಪ್ರಸಂಚ 
ವನ್ನೂ ವಿರೋಧಗೊಳಿಸಿರುವರೆಂಬುದು ಸಿದ್ಧಾಂತವು. 


೩೦೬ ಶ್ರೀ ಸ್ಕಾಂದಡಮಹಾಪುರಾಣಂ 


ವಾರಾಣಸ್ಕಾಃ ಸ್ತುತಿಮಪಿ ಯೋ ನಿಶಮ್ಯಾನುಮೋದತೇ | 


ಅಪಿ ಬ್ರಹ್ಮಾಂಡಮಖಿಲಂ ಧ್ರುವಂ ತೇನಾನುಮೋದಿತಂ ॥ ೪೫ ॥ 
ನಿನಸಂತಿ ಹಿ ಯೇ ಮರ್ತ್ಯಾ ಅಸ್ಮಿನ್ನಾನಂದಕಾನನೇ । 

ಮಮಾಂತಃಕರಣೇ ತೇ ವೈ ನಿವಸೇಯುರಕಲ್ಮಷಾಃ ॥ ೪೬ ॥ 
ನಿವಸಂತಿ ಮಮ ಕ್ಪೇತ್ರೇ ಮಮ ಭಕ್ತಿಂ ಪ್ರಕುರ್ನತೇ । 

ಮಮ ಲಿಂಗಧರಾ ಯೇ ತು ತಾನೇವೋಪದಿಶಾಮ್ಯಹಂ ॥೪೭॥ 
ನ ವಸಂತಿ ಮನು ಕ್ಷೇತ್ರೇ ಮಮ ಭಕ್ತಿಂ ನ ಕುರ್ವತೇ । 

ಮಮ ಲಿಂಗಧರಾ ಯೇ ನೋ ನ ತಾನುಪದಿಶಾಮ್ಯಹಂ ॥ ೪೮ ॥ 
ಕಾಶೀ ನಿರ್ವಾಣನಗರೀ ಯೇಷಾಂ ಚಿತ್ತೇ ಪ್ರಕಾಶತೇ । 

ತೇ ಮತ್ತುರಃ ಪ್ರಕಾಶಂತೇ ನೈಶೆ ಶ್ರೇಯಸ್ಯಾ ಶ್ರ ವ ಯಾ ವೃತಾಃ ॥೪೯॥ 


ಮೋಕ್ಬ್ಚಲಕ್ಷ್ಮೀರಿಯಂ ಕಾಶೀನ ಯೇಭ್ಯ 8 `ರಿಕೋಚತೇ | 
ಸ್ವರ್ಲಕ್ಸ್ಮೀಂ ಕಾಂಕ್ಸಮಾಣೇಭ್ಯಃ ಪತಿತಾಸ್ತೇ ನ ಸಂಶಯಃ 1 ೫೦॥ 
ಕಾಶೀಂ ಸಂಕಾಂಕ್ಸಮಾಣಾನಾಂ ಪುರುಷಾರ್ಥಚತುಷ್ಟಯಂ । 
ಪುರಃ ಕಿಂಕರವತ್ತಿಸ್ಕೇನ್ಮಮಾನುಗ್ರಹತೋ ದ್ವಿಜಾಃ ॥೫೧॥ 





೪೫. ಯಾವನು ಈ ಕ್ಷೇತ್ರದ ಸ್ತೋತ್ರನನ್ನಾದರೂ ಕೇಳಿ ಅನುಮೋದಿಸು 
'ವನೊ, ಅವನು ನಿಜವಾಗಿಯೂ ಅಖಿಲ ಬ್ರಹ್ಮಾಂಡವನ್ನೇ ಸಂತೋಷಗೊಳಿಸಿದ 
ಪುಣ್ಯಕ್ಕೆ ಭಾಗಿಯಾಗುವನು. 

೪೬. ಯಾವ ಮನುಷ್ಯರು ಈ ಆನಂದಕಾನನದಲ್ಲಿ ವಾಸಮಾಡುವರೊ, 
ಅವರು ಪಾಪರಹಿತರಾಗಿ ನನ್ನ ಅಂತರಂಗದಲ್ಲಿಯೇ ವಾಸಮಾಡುವರು. 

೪೭. ನನ್ನ ಕ್ಬೇತ್ರದಲ್ಲಿ ನಾಸಮಾಡುತ್ತ, ನನ್ನಲ್ಲಿಯೇ ಭಕ್ತಿಯನ್ನು 
ಮಾಡುತ್ತ, ನನ್ನ ಜತ ಗಳಾದ ತ್ರಿಪುಂಡ್ರಾದಿ | ವೈದಿಕಲಿಂಗಗಳನ್ನು ದೇಹಗಳಲ್ಲಿ 
ಧರಿಸಿರುವಕೊ, ಆವರಿಗೆ. ಮಾತ್ರವೇ ನಾನು ಉಪದೇಶವನ್ನು ಮಾಡುವೆನು. 

೪೮. ಯಾರು ನನ್ನ ಕ್ಟೇತ್ರದಲ್ಲಿ ವಾಸಿಸುವುದಿಲ್ಲವೊ, ನನ್ನಲ್ಲಿ ಭಕ್ತಿಯನ್ನು 

. ಮಾಡುವುದಿಲ್ಲವೊ, ನನ್ನ ಚಿಹ್ನೆಗಳನ್ನು ಧರಿಸುವುದಿಲ್ಲವೊ, ಅವರಿಗೆ ನಾನು 
ಉಪದೇಶವನ್ನು ಕೊಡುವುದಿಲ್ಲ. 

೪೯. 'ಯಾರ ಮನಸ್ಸಿನಲ್ಲಿ ನಿರ್ವಾಣನಗರಿಯೆನಿಸಿದ ಕಾಶಿಯು ಸರ್ವಕಾಲ 
ದಲ್ಲಿಯೂ ಪ್ರಕಾಶಿಸುತ್ತಿರುವುದೊ, ಅವರು ಮೋಶ್ಚಲಕ್ಷ್ಮ್ಮಿಯಿಂದ ವರಿಸಲ್ಪ ಟ್ಟು 
ನನ್ನ ಮುಂಕೆಯೇ ಪ್ರಕಾಶಿಸುತ್ತಿರುವರು. 

0. ಸ್ವರ್ಗಲಕ್ಷ್ಮ ಯನ್ನೇ ಅಪೇಕ್ಲಿಸುವವರಾಗಿ ಯಾರು ಮೋಕ್ಸ್ಸ 
ಲಕ್ಷ್ಮಿ ತ್ತ ಫಿವಾಸವಾದ ಈ ಕಾಶಿಕ್ಸೇತ್ರ ದಲ್ಲಿ ಅಭಿರುಚಿಯುಳ್ಳವರಲ್ಲವೊ, ಜಾ 
ಸಂಕರಜಾತಿಗಳಲ್ಲಿ ನಿಸುವ ಸಂದೇಹವಿಲ್ಲ. 

೫೧. ಎಲೈ ಬ್ರಾಹ್ಮಣರಿರಾ! ನನ್ನ ಅನುಗ್ರಹದಿಂದ ಕಾಶೀಕ್ಟೇತ್ರವನ್ನು 


ಚತುಸಷ್ಮಿತನೋಕಧ್ಯಾಯಃ ೩೦೭ 


ಆನಂದಕಾನನೇ ಹ್ಯತ್ರ ಜ್ವಲದ್ದಾವಾನಲೋಸ್ಕ್ಯಹಂ । 
ಕರ್ಮಬೀಜಾನಿ ಜಂತೂನಾಂ ಜ್ಯಾಲಯೇ ನ ಪ್ರರೋಹಯೇ ॥ ೫೨ ॥ 
ವಸ್ತ್ರನ್ಯಂ ಸತತಂ ಕಾಶ್ಯಾಂ ಯಷ್ಟವ್ಯೋಃಹಂ ಪ್ರಯತ್ನತಃ! 


ಜೇತವ್ಯೌ ಕಲಿಕಾಲೌ ಚ ರಂತವ್ಯಾ ಮುಕ್ತಿರಂಗನಾ ॥ ೫೩ 
ಪ್ರಾಪ್ಯಾಪಿ ಕಾಶೀಂ ದುರ್ಬುದ್ಧಿರ್ಯೋ ನ ಮಾಂ ಪರಿಸೇವತೇ । 
ತಸ್ಯ ಹಸ್ತಗತಾಸ್ಕಾಶು ಕೈವಲ್ಯಶ್ರೀಃ ಪ್ರಣಶ್ಯತಿ ॥ ೫೪ ॥ 


ಧನ್ಯಾ ಮದ್ಭಕ್ತಿಲಕ್ಸ್ಮ್ಮಾಣೋ ಬ್ರಾಹ್ಮಣಾಃ ಕಾಶಿವಾಸಿನಃ । 

ಯೂಯಂ ಯಚ್ಚೇತಸೋ ವೃತ್ತೇರ್ನ ದೂರೇಂಹಂ ನ ಕಾಶಿಕಾ ॥ ೫೫ ॥ 
ದಾತವ್ಯೋ ವೋ ವರಃ ಕೋತತ್ರ ವ್ರಿಯತಾಂ ಮೇ ಯಶಾರುಚಿ | 
ಪ್ರೇಯಾಂಸೋ ನೇ ಯತೋ ಯೂಯಂ ಶ್ಟೇತ್ರಸಂನ್ಯಾಸಕಾರಿಣಃ ॥ 
ಇತಿ ಪೀತ್ವಾ ಮಹೇಶಾನಮುಖಕ್ಷೀರಾಬ್ದಿ ಜಾಂ ಸುಧಾಂ । 


ಪರಿತೃಪ್ತಾ ದ್ವಿಜಾಃ ಸರ್ವೇ ವವ್ರುರ್ವರಮನುತ್ತಮುಂ ! ೫೭॥ 





ಆಕಾಂಕ್ಸಿಸುತ್ತಿರುವವರೆನ್ಲರಿಗೂ ಚತುರ್ವಿಧ ಪುರುಷಾರ್ಥಗಳೂ ದಾಸಭಾವದಿಂದ 
ಮುಂದೆ ಶಿಂತಿರುವುವು. 

೫೨. ಆನಂದಕಾನನದಲ್ಲಿ ನಾನು ಉರಿಯುತ್ತಿರುವ ಬೆಂಕಿಯಂತೆ ನೆಲಸಿ. 
ಸಕಲಜೀವಗ ಕರ್ಮಬೀಜಗಳನ್ನೂ ಪುನಃ ಫಲೋನ್ಮುಖಗಳಾಗದಂತೆ ಸುಟ್ಟು 
ಭಸ್ಮಮಾಡುತ್ತಿರುವೆನು. 

೫೩. ಮನುಷ್ಯನಾಗಿ ಜನಿಸಿದವನು ನಿತ್ಯವೂ ಕಾಶಿಯಲ್ಲಿ ವಾಸಮಾಡ 
ಬೇಕು. ಪ್ರಯತ್ನದಿಂದ ನನ್ನನ್ನು ಪೂಜಿಸಬೇಕು. ಕಲಿಯನ್ನೂ, ಯಮನನ್ನೂ 
ಜಯಿಸಬೇಕು. ಮತ್ತು ಮುಕ್ತಿಕನೈಯೊಡನೆ ರಮಿಸಬೇಕು. 

೫೪. ಮಂದಬುದ್ಧಿಯಾದ ಯಾವನು ಕಾಶಿಯನ್ನು ಹೊಂದಿಯೂ ನನ್ನನ್ನು 
ಸೇವಿಸುವುದಿಲ್ಲವೊ, ಅವನಿಗೆ ಕೈಸೇರಿದ ಮೋಕ್ಸವೂ ಕ್ಸಿಪ್ರ ದಲ್ಲಿಯೇ ನಾಶವನ್ನು 
ಹೊಂದುವುದು. 

೫೫. ನನ್ನ ಭಕ್ತಿಯಿಂಬ ಚಿಹ್ನೆಯನ್ನು ಧರಿಸಿದ ಬ್ರಾಹ್ಮಣರೂ, ಕಾಶೀ 
ನಿವಾಸಿಗಳೂ, ಮನೋವೃತ್ತಿಯಿಂದ ನನ್ನನ್ನೂ ಕಾಶೀಕ್ಸೇತ್ರವನ್ನೂ ದೂರಮಾಡ 
ದಿರುವವರೂ ಆದ ನೀವೇ ಪರಮಧಕ್ಯರಾಗಿರುವಿರಿ. 

೫೬-೫೭. ನಿಮಗೆ ಅಭಿಲಷಿತವಾದ ಬೇರೆ ಯಾವ ವರವನ್ನು ಕೊಡಲಿ? 
ಕೇಳುವವರಾಗಿರಿ. ಕ್ಪೇತ್ರಸನ್ನ್ಯಾಸಕಾರಿಗಳಾದ ನೀವು ನನಗೆ ಅತ್ಯಂತ ಪ್ರಿಯ 
ರಾಗಿರುವಿರಿ?' ಇಂತೆಂದ ಮಹೇಶ್ವರನ ಮುಖವೆಂಬ ಕ್ಸೀರಸಮುದ್ರದಿಂದ 
ಹೊರಟ ಅಮೃತೋಷಮಗಳಾದ ವಾಕ್ಯಗಳನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರೂ. 
ಅತ್ಯಂತ ಸಂತೃಪ್ತರಾಗಿ ಸರ್ವೋತ್ತಮವಾದ ಒಂದು ವರವನ್ನು ಬೇಡಿದರು. 


೩೦೮ ಶ್ರೀ ಸ್ಕಾಂದಮಹಾಪುರಾಣಂ 


ಬ್ರಾಹ್ಮಣಾ ಊಚುಃ: 


ಉಮಾಪತೇ ಮಹೇಶಾನ ಸರ್ನಜ್ಞ ವರ ಏಷ ನಃ 


ಕಾಶೀ ಕದಾಪಿ ನ ತ್ಯಾಜ್ಯಾ ಭನತಾ ಭವತಾಪಹೃತ್‌ ॥ ೫೮ ॥ 
ವಚನಾವ್ಭಾಹ್ಮಣಾನಾಂ ತು ಶಾಪೋ ಮಾ ಪ್ರಭನತ್ವಿಹ । 

ಕದಾಚಿದಪಿ ಕೇಷಾಂಚಿತ್ಕಾಶ್ಯಾಂ ನೋಕ್ಸಾಂತರಾಯಕಃ !೫೯॥ 
ತವ ಪಾದಾಂಬುಜದ್ವಂದ್ವೇ ನಿರ್ದ್ವಂದ್ಭಾ ಭಕ್ತಿರಸ್ತು ನಃ । 
ಆಕಲೇವರಪಾತಂ ಚ ಕಾಶೀನಾಸೋಸ್ತು ನೋನಿಶಂ ॥೬೦॥ 
ಕಿಮನ್ಯೇನ ನರೇಣೇಶ ದೇಯ ಏಷ ನರೋ ಹಿ ನಃ । 

ಅನಧೇಹ ಸಂಧಕಥ್ವಂಸಿನ್ನ ರಮನ್ಯಂ ವೃಣೇಮಹೇ 1 ೬೧॥ 
ತನ ಪ್ರತಿನಿಧೀಕೃ ತ್ಯಾಸ್ಮಾಭಿಸ್ತ ಎದ್ಛಕ್ತಿಭಾವಿತ್ಯಃ । 

ಪ್ರ ತಿಸ್ಮಿ ತೇಷು ಲಿಂಗೇಷು ಸಾನ ಧ್‌ 0 ಧನತೋಸ್ತ್ರಿ ಹ ॥೬೨॥ 


ಶೃ ಶತಿ ತೇಷಾಂ ವಾಕ್ಕಾನಿ ತಥಾಸ್ತಿ ಶಿ ನಿನಾಕಿನ್‌ ] 
ಫೋಚೇಕ್ಕೊ ಆಪಿ ನಕೋ ದತ! ಣೆ ಜ್ಞಾ ನಂ ವಶ್ಚ ಅಕ ತಿ (೬೩॥ 

೫೮-೫೯. ಬ್ರಾಹ್ಮಣರು Fue ಕಿ:ಉಮಾಪತಿಯೆ! ಮಹೇಶ್ವ ರನೆ! 
ಸರ್ವಜ್ಞನೆ! ಭಕ್ತರ ಸಂಸಾರತಾಪವನ್ನು ಪರಿಹರಿಸುವವನೆ! ಈ ವರವೊಂದನ್ನು 
ಮಾತ್ರ ನಮಗೆ ಕೊಡು. ನೀನು ಎಂದಿಗೂ ಈ ಕಾಶೀಕೆ ಶ್ಸೇತ್ರವನ್ನು ತೃಜಿಸ 
ಬಾರದು. ಮತ್ತು ಕಾಶಿಯಲ್ಲಿ ಯಾವ ಕಾಲಕ್ಕೂ, ಯಾವ "ಪ್ರಾಣಿಗೂ ಮೋಕ್ಷ್ಸ 
ಸಾಧನೆಗೆ ಅಡ್ಡಿಯಾಗುವ ಯಾವ ಶಾಪವಾಕ್ಯವೇ ಆಗಲಿ ಅದು ಬ್ರಾ ಹ್ಮಣೋಕ್ತ 
ವಾಗಿದ್ದರೂ ಇಲ್ಲಿ ಶಕ್ತಿ ಹೀನವಾಗಲಿ. 

೬೦. ನಿನ್ನ ಪಾದಕಮಲಯುಗಳದಲ್ಲಿ ನಮಗೆ ನಿಶ್ಚಲವಾದ ಭಕ್ತಿಯುಂಟಾ 
ಗಲಿ. ಮತ್ತು ಈ ದೇಹದ ವಿಯೋಗವಾಗುವವರೆಗೂ ನಮಗೆ ಕಾಶಿಯಲ್ಲಿಯೆ 
ಅಖಂಡವಾಸವನ್ನು ಅನುಗ್ರಹಿಸು 

೬೧. ಸ್ವಾಮಿಯೆ ! ಬೇರೆ ವರದಿಂದಾಗಬೇಕಾದುದೇನು? ಈ ವಗವನ್ನು 
ಮಾತ್ರ ನಮಗೆ ಕೊಡು. ಎಲೈ ಅಂಧಕಾಸುರಧ್ವಂಸಿಯೆ ! ಲಾಲಿಸು. ಮತ್ತೊಂದು 
ವರವನ್ನು ಬೇಡುತ್ತಿರುವೆವು. 

೬೨. ನಿನ್ನ ಭಕ್ತಿಯಿಂದ ಭರಿತವಾದ ಅಂತಃಕರಣವುಳ್ಳವರಾಗಿ ನಾವು 
ಫಿನ್ನ ಪ್ರತಿನಿಧಿಗಳಾಗಿ ಇಲ್ಲಿ ಸ್ಥಾಪಿಸಿರುವ ಲಿಂಗಗಳೆಲ್ಲವುಗಳಲ್ಲಿಯೂ ನಿನ್ನ 
ಹ 1 

೬೩. ಅನರ ಈ ಮಾತುಗಳೆಲ್ಲವನ್ನೂ ಕೇಳಿ ಸಿನಾಕಪಾಣಿಯು ಹಾಗೆಯೇ 
ಆಗಲೆಂದು ಅಂಗೀಕರಿಸಿ "ನಿಮಗೆ ಅಪ್ರತಿಹಿತವಾದ -ಜ್ಞಾ ಸ್ಲಾನವುಂಟಾಗುವಂತೆ 
ಮತ್ತೂ ಒಂದು ವರವನ್ನು ಕೊಟ್ಟ ರುವನು” > ಎಂಬುದಾಗಿ ಹೇಳಿದನು. 


ಚತು ಸಹ್ಮಿತಮೋನಿಧ್ಯಾಯ॥ ೩೦೯ 


ಪುನಃ ಪ್ರೋವಾಚ ದೇನೇಶೋ ನಿಶಾಮಯತ ಭೋ ದ್ವಿಜಾಃ । 

ಹಿತಂ ವಃ ಕಥಯಾಮ್ಯತ್ರ ತದನುಸ್ಮೀಯತಾಂ ಧ್ರುವಂ ॥ ೬೪ ॥ 
ಸೇನ್ಯೋತ್ತರವಹಾ ನಿತ್ಯಂ ಲಿಂಗಮರ್ಚ್ಯಂ ಪ್ರಯತ್ನತಃ । 

ದಮೋ ದಾನಂ ದಯಾ ನಿತ್ಯಂ ಕರ್ತವ್ಯಂ ಮುಕ್ತಿಕಾಂಕ್ಸಿಭಿಃ ॥ ೬೫॥ 
ಇದಮೇವ ರಹಸ್ಯಂ ಚ ಕಥಿತಂ ಶ್ಪೇತ್ರವಾಸಿನಾಂ । 


ಮತಿಃ ಪರಹಿತಾ ಕಾರ್ಯಾ ವಾಚ್ಯಂ ನೋದ್ವೇಗಕೃದ್ವಚಃ ॥ ೬೬॥ 
ಮನಸಾಪಿ ನ ಕರ್ತನ್ಯಮೇನೋಂತ್ರ ವಿಜಿಗೀಷುಣಾ । 

ಅತ್ರತ್ಯಮಕ್ಸ್ಟಯಂ ಯಸ್ಮಾತ್ಸುಕೃತಂ ಸುಕೃತೇತರಂ 1 ೬೭॥ 
ಅನ್ಯತ್ರ ಯತೃತಂ ಪಾಪಂ ತತ್ಕಾಶ್ಯಾಂ ಪರಿಣಶ್ಯತಿ | 

ವಾರಾಣಸ್ಯಾಂ ಕೃತಂ. ಪಾಪಮಂತರ್ಗೇಹೇ ಪ್ರಣಶ್ಯತಿ ॥೬೮॥ 
ಅಂತರ್ಗೇಹೇ ಕೃತಂ ಪಾಪಂ ಸೈಶಾಚ್ಯನರಕಾನಹಂ । 
ಪಿಶಾಚನರಕಸ್ರಾಸ್ತಿರ್ಗಚ್ಛತ್ಯೇವ ಬಹಿರ್ಯದಿ ॥೬೯॥ 


೬೪. ಬಳಿಕ ಆ ದೇವೇಶ್ವರನು ಪುನಃ ಹೇಳತೊಡಗಿದನು. " ಎಲ್ಫೈ ಬ್ರಾಹ್ಮಣ 
ರಿರಾ! ಕೇಳಿರಿ. ನಿಮಗೆ ಹಿತಕರವಾದ ಮತ್ತೊಂದು ಹಿತವನ್ನು ಹೇಳುವೆನು. 
ಇಲ್ಲಿ ಅದನ್ನು ಎಡಬಿಡದೆ ಅನುಷ್ಕಾನಮಾಡುವವರಾಗಿರಿ. 

೬೫. ಉತ್ತಗವಾಸಿನಿಯಾದ ಗಂಗೆಯನ್ನು ನಿತ್ಯವೂ ಸೇವಿಸಬೇಕು. 
ತಿವಲಿಂಗವನ್ನು ಪ್ರಯತ್ನದಿಂದ ಪೂಜಿಸಜೇಕು. ಮೋಕ್ಸಶಾಂಶ್ಸಿಗಳಾದವರು 
ಇಂದ್ರಿಯನಿಗ್ರಹ, ದಾನ, ದಯೆಗಳನ್ನು ನಿತ್ಯವೂ ಆಚರಣೆಯಲ್ಲಿ ತರಬೇಕು. 

೬೬. ಈ ಕ್ಲೇತ್ರದಲ್ಲಿ ವಾಸಮಾಡುವವರೆಲ್ಲರಿಗೂ ಈ ರಹಸ್ಯವು ಹೇಳ 
ಲ್ಪಟ್ಟಿರುವುದು. ಇತರರಿಗೆ ಹಿತವನ್ನು ಕೋರುವ ಬುದ್ಧಿಯನ್ನೇ ಇಲ್ಲಿ ಮಾಡ 
ಬೇಕು. ಅವರಿಗೆ ಉದ್ವೇಗವನ್ನುಂಟುಮಾಡುವ ಮಾತುಗಳನ್ನು ಎಂದಿಗೂ 
ಆಡಬಾರದು. 

೬೭. ಸಂಸಾರವನ್ನು ಜಯಿಸಲಸೇಕ್ಸಿಸುವವನು ಮನಸ್ಸಿನಲ್ಲಿಯೂ 
ಈ ಕ್ಷೇತ್ರದಲ್ಲಿ ಯಾವ ಪಾಪವನ್ನೂ ಎಣಿಸಬಾರದು. ಏಕೆಂದರೆ ಇಲ್ಲಿ ಮಾಡಿದ 
ಸುಕೃತವಾಗಲಿ, ದುಷ್ಕೃತವಾಗಲಿ ಅನಂತಗುಣಿತವಾದ ಫಲವನ್ನು ಕೊಡುವುದು. 

೬೮. ಇತರ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದ ಪಾತಕವು ವಾರಾಣಸಿಯಲ್ಲಿ 
ನಾಶವಾಗುವುದು. ವಾರಾಣಸಿಯಲ್ಲಿ ಮಾಡಿದ ಪಾಪನಾದರೊ, ಅಂತರ್ಗೇಹ 
ದಲ್ಲಿ ನಾಶವಾಗುವುದು. 

೬೯. ಕಾಶಿಯಲ್ಲಿ ಅಂತರ್ಗ್ಯಹದ ಹೊರಗೆ ಮಾಡಿದ ಪಿಶಾಚನರಕಪ್ರದ 


4೧೦ ಶ್ರೀ ಸ್ಕಾಂದಮಹಾಪುರಾಣಂ 


ನ ಕಲ್ಪಕೋಟಭಿಃ ಕಾಶ್ಯಾಂ ಕೃತಂ ಕರ್ಮ ಪ್ರಮೃಜ್ಯತೇ । 

ಕಿಂತು ರುದ್ರಪಿಶಾಚತ್ವಂ ಜಾಯತೇಃತ್ರಾಯುತತ್ರಯಂ 8೭೦8 
ವಾರಾಣಸ್ಕಾಂ ಸ್ಥಿತೋ ಯೋ ವೈ ಸಾತಕೇಷು ರತಃ ಸದಾ । 

ಯೋನಿಂ ಪ್ರಾಪ್ಯಾಪಿ ಪೈಶಾಚೀಂ ವರ್ಷಾಣಾಮಯುತತ್ರಯಂ ॥ ೩೧8 
ಪುನರತ್ರೈನ ನಿನಸನ್‌ ಜ್ಞಾನಂ ಪ್ರಾಪ್ಸ್ಯತ್ಯನುತ್ತಮಂ | 

ತೇನ ಜ್ಞಾನೇಂಥ ಸಂಪ್ರಾಪ್ತೇ ನೋಕ್ಸಮಾಪ್ಸೃತ್ಯನುತ್ತಮಂ ॥೭೨॥ 
ಡುಷ್ಕೃತಾನಿ ನಿಧಾಯೇಹ ಬಹಿಃ ಪಂಚತ್ವಮಾಗತಾಃ । 

ತೇಷಾಂ ಗತಿಂ ಪ್ರವಕ್ಟ್ರ್ಯಾನಿ ಶೃಣುತ ದ್ವಿಜಸತ್ತಮಾಃ ॥ ೭೩ ॥ 


ವಾದ ಪಾತಕವೂ ಕೂಡ ಅಂತರ್ಗ್ಯಹದೊಳಗೆ ನಿಷ್ಪುಲವಾಗುವುದೇಹೊರತು ನರಕ 
ಪ್ರಾಪಕನಾಗಲಾರದು.* 

೭೦. ಕಾಶಿಯಲ್ಲಿ ಮಾಡಿದ ಯಾವ ಕರ್ಮವೂ ಕಲ್ಪಕೋಟಗಳಾದರೂ. 
ನಾಶವಾಗುವುದಿಲ್ಲ. ಆದರೆ ಅಲ್ಲಿ ಪಾಪವನ್ನು ಮಾಡುವವನು ಮ"ವ್ವತ್ತು 
ಸಾವಿರ ದಿವ್ಯವರ್ಷಗಳವರೆಗೂ ರುವ್ರಪಿಶಾಚದ ಜನ್ಮವನ್ನು ಪಡೆಯುವನು. 

೭೧-೭೨. ಯಾವನು ವಾರಾಣಸಿಯಲ್ಲಿದ್ದ ರೂ ಸರ್ವಕಾಲದಲ್ಲಿಯೂ ಪಾತಕ 
ಗಳನ್ನು ಮಾಡುವುದರಲ್ಲಿಯೇ ನಿರತನಾಗಿರುವನೊ, ಅವನು ಮುವ್ವ ತ್ತು ಸಾವಿರ 
ವರ್ಷಗಳವರೆಗೂ ಪಿಶಾಚಯೋನಿಯನ್ನು ಹೊಂದಿ, ಪುನಃ ಇಲ್ಲಿಯೇ ವಾಸ 
ಮಾಡುತ್ತ ಅಸ ಸದ್ಭ ಶವಾದ ಜ್ಞಾನವನ್ನು ಪಡೆಯುವನು. ಆ ಜ್ಞಾನದ ಫಲವಾಗಿ 
ಐಹಿಕಥೋಗಗಳನ್ನು ಅನುಭವಿಸಿದ ಮೇಲೆ ಶಾಶ್ವತವಾದ ಮೋಕ್ಸವನ್ನು ಪಡೆ 
ಯುವನು. 

೭೩. ಎಲೈ ಬ್ರಾಹ್ಮಣೋತ್ತಮರಿರಾ! ಯಾರು ಇಲ್ಲಿ ಪಾಪಗಳನ್ನು ಮಾಡಿ 
ಹೊರಗೆ ಮರಣವನ್ನು ಹೊಂದುವರೊ, ಅವರ ಗತಿಯನ್ನು ವಿವರಿಸುವೆನು. 
ಶ್ರದ್ಧಾ ಳುಗಳಾಗಿ ಕೇಳುವವರಾಗಿರಿ. 

ಶೂ ಶ್ಲೋಕಕ್ಕೆ ಇನ್ನೂ ಹಲವು ವಿಧದ ಅರ್ಥಗಳನ್ನು ಮಾಡಬಹುದು. 


(೧) ಅಂತರ್ಗೃಹದಲ್ಲಿ ಮಾಡಿದ ಪಾಪವು ಸಿಶಾಚನರಕಪ್ರದವು. ಆ ಪಾನಿಯು ಹೊರಕ್ಕೆ 
ಹೋಗುತ್ತಲೆ ಅವನಿಗೆ ಪಿಶಾಚನರಕವು ಪ್ರಾಪ್ತವಾಗುವುದು. 


(೨) ಅಂತಗ ₹ನವಣ ಮಾಡಿದ ಪಿಶಾಚನರಕಪ್ರೂ ಪಕವಾದ ಯತಾವ ಪಾಪವಿರುವುದೊ, ಅದರ 
ಫಲವಾದ ನರಕ "22. ಕಾಶಿಯಿಂದ ಹೊರಕ್ಕೆ ತೊಂಟುಹೊಗುವುದೇ ಹೊರತು ಪುನಃ ಪ್ರವೇಶ 
ಮಾಡಲಾಗದು. 4 ಲ್ಲಾ! ಕಾಶಿಯಲ್ಲಿ ಮಾಡಿದ ಪಾನಗಳ ಫಲಗಳನ್ನು ಕಾಶಿಯನ್ನು ಬಿಟ್ಟುಹೋದ. 
ವನು ಕೋಟಕಲ್ಪ: 27 ಲಾದರೂ ಅನುಭವಿಸಿಯೇ ತೀರಬೇಕೆಂಬ ಮುಂದಿನ ಶ್ಲೋಕಾರ್ಥದೊಡನೆ 
ಅನ್ವಯಿಸಿಕೊಳ್ಳಬೇಕು.) 

(೩) ಅಂತರ್ಗ್ಯಹದಲ್ಲಿ ಮಾಡಿದ ವಿಶಾಚನರಕಪ್ರದವಾದ ಪಾಪವೂ ಸುಲಭವಾಗಿಯೇ ನಾಶ 
ವಾಗುವುದು. ಆದರ ಹೊರಗೆ ಮಾಡಿದ ಪಾಪದಿಂದ ನೀಚವಾದ ಪಿಶಾಚ ನರಕವು ಲಭಿಸುವುದು. 
(ಎಂದರೆ ಕಾಶಿಯಲ್ಲಿ ಮಾಡಿದ ಪಾತಕಗಳ ಫಲವಾದ ರುದ್ರಪಿಶಾಚಜನ್ಮವನ್ನು ಪಡೆಯುವನೆಂದು 
ಮುಂದೆ ಹೇಳುವ ವಾಕ್ಯದೊಡನೆ ಸಂಬಂಧಿಸಿಕೊಳ್ಳ ಬೇಕು. ೬) 


ಚತುಷಷ್ಮಿತನೋಕಧ್ಯಾಯಃ ಕಿಂ 


ಯಾಮ್ಯಾಖ್ಯಾ ಮೇ ಗಣಾಃ ಸಂತಿ ಘೋರಾ ವಿಕೃತಮೂರ್ತಯಃ । 
ಮೂಷಾಯಾಂ ತೇ ಧಮಂತ್ಯಾದೌ ಕ್ಸೇತ್ರದುಷ್ಕೃತಕಾರಿಣಸ॥ 0 ೭೪ ॥ 
ನಯಂತ್ಯನೂಪಪ್ಪಾಯಂ ಚ ತತಃ ಪ್ರಾಚೀಂ ದುರಾಸದಾಂ । 


ವರ್ಷಾಕಾಲೇ ದುರಾಚಾರಾನ್ಭಾತಯಂತಿ ಮಹಾಜಲೇ ॥ ೭೫ ॥ 
ಜಲೌಕಾಭಿಃ ಸಪಕ್ಸಾಭಿರ್ದಂದಶೂಕೈರ್ಜಲೋದ್ಭನೈಃ I 

ಮರ್ನಿವಾರೈಶ್ಚ ಮಶಕೈರ್ದಶ್ಯಂತೇ ತೇ ದಿನಾನಿಶಂ ॥ ೭೬॥ 
ತತೋ ಯಾಮೈರ್ಹಿಮರ್ತೌ ತೇ ನೀಯಂತೇದ್ರೌ ಹಿಮಾಲಯೇ ! 
ಅಶನಾನರಣೈರ್ಹೀನಾಃ LA €ಶ್ಯಂತೇ ತೇ ದಿವಾನಿಶಂ 1 ೭೭॥ 
ಮರುಸ್ಮಲೇ ತತೋ ಗ್ರೀಷ್ಮೇ ನಾರಿನೃಕ್ಸನಿವರ್ಜಿತೇ । 
ವಿನಾಕರಕರೈಸ್ತೀನ್ಸೈಸ್ತಾಪ್ಯಂತೇ ತೇ ಪಿಸಾಸಿತಾಃ ॥೭೮॥ 
kA ಶಿತಾಸ್ತೇ ಗಣೈರುಗ್ಬೈರ್ಯಾತನಾಭಿಃ ಸಮಂತತಃ । 

ಇತ್ನಂ ಕಾಲಮಸಂಖ್ಯಾತಮಾನೀಯಂತೇ ತತಸ್ತಿಹ ॥೭೯॥ 





೭೪. ನನ್ನ ಗಣಗಳಲ್ಲಿ ಘೋರರೂ, ವಿಕಾರಸ್ವರೂಪವುಳ್ಳ ವರೂ ಆದ 
ಯಾಮ್ಯರೆಂಬ ಹೆಸರಿನವರಿರುವರು. ಈ ಕ್ಷೇತ್ರದಲ್ಲಿ ದುಷ್ಕ ತ್ಯಗಳನ್ನು ಮಾಡಿ 
ದವರನ್ನು ಅವರು ಮೊದಲು ಕಾದ ಕೊಪ್ಪರಿಗೆಗಳಲ್ಲಿ ಹಾಕಿ ಹುರಿಯುವರು. 

೭೫. ಬಳಿಕ ಕೆಸರಿನಿಂದ ಕೂಡಿದ ದುರ್ಗಮವಾದ ನೆಲದಲ್ಲಿ ಪೂರ್ವದಿಕ್ಕಿಗೆ 
ಅವರನ್ನು ಸೆಳೆದೊಯ್ಯುವರು. ಆ ದುರಾಚಾರನಿರತರನ್ನು ಮಳೆಗಾಲದಲ್ಲಿ ಅಗಾಧ 
ವಾದ ಜಲದಲ್ಲಿ ತಳ್ಳಿಬಿಡುವರು. 

೭೬. ಅಲ್ಲಿ ಅವರು ಅಹೋರಾತ್ರಗಳಲ್ಲಿಯೂ ರೆಕ್ಕೆಗಳುಳ್ಳ ಜಲಸಕ್ಸಿ 
ಗಳಿಂದಲೂ, ಜಲದಲ್ಲಿ ಹುಟ್ಟಿರುವ ಸರ್ಪಗಳಿಂದಲೂ, ಥಿವಾರಿಸಲಾಗದಂತಹ 
ಸೊಳ್ಳೆಗಳೇ ಮೊದಲಾದ ಕೀಟಗಳಿಂದಲೂ ಭಕ್ಷಿಸಲ್ಪಡುವರು. 

೭೭. ಹೇವ'ಂತಖುತುವು ಪ್ರಾಪ್ತೆವಾಗಲು ಯಮಭಟರು ಅವರನ್ನು 
ಹಿಮಾಲಯ ಪರ್ವತಕ್ಕೆ ಸೆಳೆದೊಯ್ಯುವರು. ಅಲ್ಲಿ ಬಹುದಿನಗಳು ಅವರು ಅನ್ನ 
ವಸ್ತ್ರಗಳಿಲ್ಲದೆ ಸರ್ವಕಾಲದಲ್ಲಿಯೂ ಕ್ಲೇಶಪಡುವರು. 

೭೮. ಗ್ರೀಷ್ಮಕಾಲದಲ್ಲಿ ಅವರು ನೀರುನೆರಳುಗಳಿಲ್ಲದ ಮರುಳುಕಾಡಿನಲ್ಲಿ 
ಬಿಡಲ್ಪಟ್ಟು ತೀಕ್ಷ್ಣ ಎಗಳಾದ ಸೂರ್ಯನ ಕಿರಣಗಳಿಂದ ತಪಿಸುತ್ತ ಬಾಯಾರಿಕೆ 
ಯಿಂದ ಸಂಕಟಿಪಡುತ್ತಿರುವರು. 

೭೯. ಅವರನ್ನು ಉಗ್ರರಾದ ಯಮಭಟರು ಯಾತನೆಗಳಿಂದ ಬಹುವಿಧವಾಗಿ 
ಕ್ಲೇಶಗೊಳಿಸ-ವರು. ಇಂತು ಲೆಕ್ಕವಿಲ್ಲದಷ್ಟು ಕಾಲದವರೆಗೂ ಅವರು ಬಳಲಿ 
ಬಳಿಕ ಯಮಲೋಕಕ್ಕೆ ಕರೆತರಲ್ಪಡುವರು. 


ಷೂ ಶ್ರೀ ಸ್ಥಾಂದಮ ಹಾಪುರಾಣಂ 


ನಿನೇದಯಂತಿ ತೇ ಯಾಮ್ಯಾಃ ಕಾಲರಾಜಾಂತಿಕೇ ತತಃ 
ಕಾಲರಾಜೋಫಿ ತಾನ್ಹ ಸ್ಟಾ ಕರ್ಮ ಸಂಸ್ಕ್ಮಾರ್ಯ ದುಷ್ಕೃತಂ 8೮೦8 
ವಿನಸ್ಟ್ರಾನ್‌ಕ್ಸುತ್ತೃಷಾರ್ತಾಂಶ್ಚ ಲಗ್ನಸೃಷ್ಠೋದರತ್ತ್ವಚಃ | 


ಅನೈಃ ರುದ್ರಪಿಶಾಚೈಶ್ಚ ಸಹ ಸಂಯೋಜಯತ್ಯಪಿ ॥ ೮೧॥ 
ತತೋ ರುದ್ರಪಿಶಾಚಾಸ್ತೇ ಭೈರವಾನುಚರಾಃ ಸಜಾ । 
ಸಹಂತೇ ಕ್ಲಮಮತ್ಕರ್ಥಂ ಕ್ಪುತ್ತ ಎಷ್ಟೋಗ್ರತ್ಸಸಂಭವಂ ॥ ೮೨ ॥ 
ಆಹಾರಂ ರುಧಿರೋನ್ಮಿಶ್ರಂ ತೇ ಲಭಂತೇ ಕದಾಚನ । 
ಏವಂ ತ್ರ್ಯಯುತಸಂಖ್ಯಾಕಂ ಕಾಲಂ ತತ್ರಾತಿದುಃಖಿತಾಃ ॥ ೮೩೫ 
ಶ್ಮಶಾನಸ್ತಂಭಮಭಿತೋ ನೀಯಂತೇ ಕಂಠಪಾಶಿತಾಃ । 
ಪಿಸಾಸಿತಾ ಅಪಿ ನ ತೇಂಂಬುಸ್ಸರ್ಶನುಪಿ ಚಾಪ್ಲುಯಃ ॥ ೮೪ ॥ 


ಅಥ ಸಂಕ್ಷೀಣಪಾಪಾಸ್ತೇ ಕಾಲಭೈರನದರ್ಶನಾತ್‌ । 

ಇಹೈನ ದೇಹಿನೋ ಭೂತ್ವಾ ಮುಚ್ಯಂತೇ ತೇ ಮಮಾಜ್ಞ ಯಾ ॥೮೫॥ 
ತಸ್ಮಾನ್ನ ಕಾಮಯೇತಾತ್ರ ವಾಜ್ಮನಃಕರ್ನುಣಾಪ್ಯಘಂ | 

ಶುಚೌ ಪಥಿ ಸದಾ ಸ್ಥೆ ಯಂ ಮಹಾಲಾಭಮಭೀಪ್ಪುಭಿಃ ॥ ೮೬ 1 








೮೦-೮೧. ಆ ಯಮಭಟರು ಜೀವರನ್ನು ಯಮರಾಜನ ಬಳಿಯಲ್ಲಿ 
ತಂದೊಪ್ಪಿಸುವರು. ಆತನೂ ಸಹ ಅವರನ್ನು ಕಂಡು ಅವರು ಮಾಡಿದ 
ದು ತ್ಯಗಳೆಲ್ಲವನ್ನೂ ಸ್ಮರಿಸಿಕೊಂಡು ವಸ್ತ್ರಹೀನರೂ, ಹಸಿವುಬಾಯಾರಿಕೆಗಳಿಂದ 
ಕೃಶರಾಗಿ ಬೆನ್ನು ಹೊಟ್ಟಿಗಳ ಚರ್ಮಗಳೊಂದಾಗಿರುವವರೂ ಆದ ಅವರನ್ನು 
ಇತರ ರುದ್ರಪಿಶಾಚಗಳ ಅಧೀನರನ್ನಾಗಿ ಮಾಡುವನು. 

೮೨. ಬಳಿಕ ಪರಮೇಶ್ವರನ ಅನುಚರರಾದ ರುದ್ರಪಿಶಾಚರಾಗಿ ಅವರೂ 
ಸರ್ವಕಾಲದಲ್ಲಿಯೂ ತೀಕ್ಷ್ಣ ಗಳಾದ ಕ್ಸುತ್ತೃಷೆಗಳಿಂದುಂಟಾದ ಸಂಕಟವನ್ನು 
ಬಹಳ ಕಷ್ಟದಿಂದ ಸಹಿಸುತ್ತಿ ರುವರು. 

೮೩. ಆಕಸ್ಮಿಕವಾಗಿ ಒಮ್ಮೊಮ್ಮೆ ಅವರಿಗೆ ರಕ್ತಮಿಶ್ರಿತವಾದ ಅಹಾರವು 
ಲಭಿಸುವುದು. ಈ ವಿಧವಾಗಿ ಅವರು ಮುವ್ವತ್ತುಸಾವಿರ ವರ್ಷಗಳನ್ನು 
ಅತ್ಯಂತ ಕಷ್ಟದಿಂದ ಕಳೆಯುವರು. 

೮೪. ಬಳಿಕ ಕಂಠದಲ್ಲಿ ಬಿಗಿಸಿದ ಪಾಶಗಳಿಂದ ವಧ್ಯಭೂಮಿಯ ಸ್ತಂಭದ 
ಬಳಿಗೆ ಸೆಳೆಯಲ್ಪಡುವರು. ಬಹಳವಾದ ಬಾಯಾರಿಕೆಯಿಂದ ಕೂಡಿದ್ದ ರೂ 
ಅವರಿಗೆ ಜಲದ ಸ್ಪರ್ಶವೂ ಲಭಿಸುವುದಿಲ್ಲ. 

೮೫. ಅಲ್ಲಿ ಕಾಲಭೈರವನ ದರ್ಶನದಿಂದ ತಮ್ಮ ಪಾತಕಗಳನ್ನೆಲ್ಲ ಕಳೆದು 
ಕೊಂಡು ಪುನಃ ಈ ಕಾಶಿಯಲ್ಲಿ ಜನ್ಮಗಳನ್ನು ನಡೆದ: ನನ್ನ ಆಜ್ಞಾನುಸಾರವಾಗಿ 
ಅವರೆಲ್ಲರೂ ಮೋಕ್ಸವನ್ನು ಹೊಂದುವರು. 

೮೬, ಆದುದರಿಂದ ಈ ಕ್ಟೇತ್ರದಲ್ಲಿ ವಾಕ್ಕಾಯಕರ್ಮಗಳಿಂದ ಯಾರೂ 


ಚತುಸಷ್ಮಿತಮೋ5ಧ್ಯಾಯಃ ಸಿ೧೩ 


ನಾವಿಮುಕ್ತೇ ಮೃತಃ ಕಶ್ಚಿನ್ನರಕಂ ಯಾತಿ ಕಿಲ್ಪಿಷೀ । 


ಮಮಾನುಗ್ರಹಮಾಸಾದ್ಯ ಗಚ್ಛತ್ಯೇವ ಪರಾಂ ಗತಿಂ ॥ ೮೭॥ 
ಅನಶನಂ ಯಃ ಕುರುತೇ ಮದ್ಭಕ್ತ ಇಹ ಸುವ್ರತಃ । 

ನ ತಸ್ಯ ಪುನರಾನೃತ್ತಿಃ ಕಲ್ಪಕೋಟಿಶಕತೈರಪಿ ॥ ೮೮ ॥ 
ಅಶಾಶ್ಚತಮಿದಂ ಜ್ಞಾತ್ವಾ ಮಾನುಷ್ಯಂ ಬಹುಕಿಲ್ಬಿಷಂ | 

ಅವಿಮುಕ್ತಂ ಸದಾ ಸೇವ್ಯಂ ಸಂಸಾರಭಯನೋಚಕಂ ॥೮೯॥ 
ನಾನ್ಯತ್ಪಶ್ಯಾನಿ ಜಂತೂನಾಂ ಮುಕ್ತ್ವಾ ವಾರಾಣಸೀಂ ಪುರೀಂ ! 
ಸರ್ವಪಾಪಪ್ರಶಮನೀಂ ಪ್ರಾಯಶ್ಚಿತ್ತಂ ಕಲೌ ಯುಗೇ ॥೯೦॥ 
ಜನ್ಮಾಂತರಸಹಸ್ರೇಷು ಯತ್ಸಾಪಂ ಸಮುಸಾರ್ಜಿತಂ | 

ಅನಿಮುಕ್ತಂ ಪ್ರನಿಷ್ಟಸ್ಯ ತತ್ಸರ್ವಂ ವ್ರಜತಿ ಕ್ಷಯಂ neon 
ಜನ್ಮಾಂತರಸಹಸ್ರೇಷು ಯುಂಜನ್ಕೋಗೀ ಯದಾಪ್ಲುಯಾತ್‌ ! 

ತದಿಹೈವ ಪರೋ ನೋಕ್ಲೋ ಮರಣಾದಧಿಗಮ್ಯತೇ n ೯೪೨॥ 





ಇತರರಿಗೆ ಪಾಪಗಳನ್ನೆಣಿಸಬಾರದು. ಕ್ಲೇತ್ರವಾಸದ ಮಹಾಲಾಭವನ್ನು 
ಬಯಸುವವರು ಯಾವಾಗಲೂ ಶುಚಿಯಾದ ನಡೆವಳಿಕೆಯಲ್ಲಿಯೇ ಸ್ಥಿರರಾಗಿರ 
ಬೇಕು. 

೮೭. ಈ ಅವಿಮುಕ್ತಕ್ಸೇತ್ರದಲ್ಲಿ ಯಾವ ವಾಪಿಯು ಮರಣವನ್ನು 
ಹೊಂದಿದರೂ ನರಕಕ್ಕೆ ಭಾಗಿಯಾಗುವುದಿಲ್ಲ. ನನ್ನ ಅನುಗ್ರಹವನ್ನು ಪಡೆದು 
ಉತ್ತಮ ಗತಿಯನ್ನೇ ಹೊಂದುವನು. 

೮೮. ಇಲ್ಲಿ ಯಾವ ನನ್ನ ಭಕ್ತನು ಉತ್ತಮ ವ್ರತವನ್ನು ತಳೆದು ಉಪವಾಸ 
ವನ್ನು ಮಾಡುವನೊ, ಅವನು ನೂರುಕೊಟಕಲ್ಪಗಳಾದರೂ ಪುನಃ ಭೂಲೋಕ 
ದಲ್ಲಿ ಹುಟ್ಟಲಾರನು. 

೮೯. ಮನುಷ್ಯಜನ್ಮವು ಕ್ಚಣಿಕವಾದುಜಿಂದೂ, ಅತ್ಯಂತ ಪಾಪಭೂಯಿಷ್ಮ 
ವಾದುದೆಂದೂ ಮನಗಂಡವರು ಸಂಸಾರಭಯವನ್ನು ಕಡೆಗಾಣಿಸುವ ಅವಿಮುಕ್ತ 
ಕ್ಷೇತ್ರವನ್ನು ನಿತ್ಯವೂ ಸೇವಿಸಬೇಕು. 

೯೦. ಸಕಲ ಪಾತಕಗಳನ್ನೂ ಶಮನಮಾಡುವ ವಾರಾಣಸಿಯೊಂದನ್ನುಳಿ 
ದಕಿ, ಜೀವರಿಗೆ ಈ ಕಲಿಯುಗದಲ್ಲಿ ಪ್ರಾಯಶ್ಲಿತ್ತಕಾರಕವಾದ ಬೇಕಿ 
ಯಾವುದನ್ನೂ ಕಾಣೆನು. ks 

೯೧. ಅವಿಮುಕ್ತವನ್ನು ಪ್ರವೇಶಮಾಡಿದ ಮನುಷ್ಯನ ಹಿಂದಿನ ಸಾನಿರಾರು 
ಜನ್ಮಗಳಲ್ಲಿ ಮಾಡಿದ ಪಾಸಸಂಚಯವೂ ಕೂಡ ತತ್ಕುಣದಲ್ಲಿಯೇ ಸಮೂಲ 
ವಾಗಿ ನಾಶವನ್ನು ಹೊಂದುವುದು. 

"೨. ಸಾವಿರಾರು ಜನ್ಮಗಳಲ್ಲಿ ಯೋಗಿಯು ಏಕಾಗ್ರವಾದ ಯೋಗಾ 


4೧೪ ಶ್ರೀ ಸ್ಕಾಂದಮಹಾಪುರಾಣಂ 


ತಿರ್ಯಗ್ಯೋನಿಗತಾಃ ಸತ್ತಾ ಯೇಣವಿಮುಕ್ತಕೃತಾಲಯಾಃ ! 


ಕಾಲೇನ ನಿಧನಂ ಪ್ರಾಪ್ತಾಸ್ತೇಪಿ ಯಾಂತಿ ಪರಾಂ ಗತಿಂ "vas 
ಅವಿಮುಕ್ತಂ ನ ಸೇವಂತೇ ಯೇ ಮೂಢಾಸ್ತಮಸಾವೃತಾಃ । 
ವಿಣ್ಮೂತ್ರರೇತಸಾಂ ಮಧ್ಯೇ ತೇ ವಸಂತಿ ಪುನಃ ಪುನಃ ॥ ೯೪ ॥ 
ಅವಿಮುಕ್ತಂ ಸಮಾಸಾದ್ಯ ಯೋ ಲಿಂಗಂ ಸ್ಥಾಸಯೇತ್ಸುಧೀಃ । 
ಕಲ್ಪಕೋಟಶತೈರ್ವಾಸಿ ನಾಸ್ತಿ ತಸ್ಕ ಪುನರ್ಭನಃ 8 ೯೫ ॥ 
ಗ್ರಹನಕ್ಚತ್ರತಾರಾಣಾಂ ಕಾಲೇನ ಪತನಂ ಧ್ರುವಂ | 

ಅವಿಮುಕ್ತೇ ಮೃತಾನಾಂ ತು ಪತನಂ ನೈನ ವಿದ್ಯತೇ 8 ೯೬॥ 


ಬ್ರಹ್ಮಹತ್ಯಾಂ ನರಃ ಕೃತ್ವಾ ಪಶ್ಚಾತ್ಸಂಯತಮಾನಸಃ । 
ಪ್ರಾಣಾಂಸ್ತ್ಯಜತಿ ಯತ್ಕಾಶ್ಯಾಂ ಸ ಮುಕ್ತೋ ನಾತ್ರ ಸಂಶಯಃ ॥೯೭॥ 
ಸ್ತ್ರಿಯಃ ಪತಿವ್ರತಾ ಯಾಶ್ಚ ಮಮ ಭಕ್ತಿ ಸಮಾಹಿತಾಃ । 

ಅನಿಮುಕ್ತೇ ಮೃುತಾ ನಿಪ್ರಾ ಯಾಂತಿ ತಾಃ ಪರಮಂ ಗತಿಂ Ss 
ಭ್ಯಾಸದಿಂದ ಯಾವ ಪುನರಾವೃತ್ತಿರಹಿತವಾದ ಮೋಕ್ಸವನ್ನು ಸಾಧಿಸುವನೊ, 
ಅದನ್ನು ಪ್ರತಿಯೊಬ್ಬನೂ ಕಾಶಿಯಲ್ಲಿ ಪ್ರಾಪ್ತವಾದ ಮರಣದಿಂದಲೇ ಸುಲಭ 
ವಾಗಿ ಪಡೆಯುವನು. 

೯೩. ಅವಿಮುಕ್ತಕ್ಸೇತ್ರದಲ್ಲಿ ನಿವಾಸವನ್ನು ಮಾಡಿಕೊಂಡು ಕಾಲಾನ- 
ಕ್ರಮದಲ್ಲಿ ದೇಹವನ್ನು ತ್ಯಜಿಸುವ ತಿರ್ಯಗ್ಹಂತುಗಳೂ ಸಹ ಉತ್ತಮಗತಿಯನ್ನು 
ಪಡೆಯುವುದರಲ್ಲಿ ಸಂಶಯವಿಲ್ಲ. 

೯೪. ಯಾವ ಮೂಢರು ತಮೋಗುಣಾನಿಷ್ಟರಾಗಿ ಅವಿಮುಕ್ತಕ್ಸೇತ್ರವನ್ನು 
ಸೇವಿಸುವುದಿಲ್ಲವೊ, ಅವರು ಮರಳಿ ಮರಳಿ ಮೂತ್ರಾಮೇಧ್ಯರೇತಸ್ಸುಗಳ ಮಧ್ಯ 
ದಲ್ಲಿ ಕ್ರಿಮಿಗಳಾಗಿ ಜನಿಸುತ್ತಿರುವರು. 

೯೫. ಯಾವ ಬುದ್ಧಿವಂತನು ಅವಿಮುಕ್ತಕ್ಟೇತ್ರವನ್ನು ಸೇರಿ ಅಲ್ಲಿ ಒಂದು 
ಶಿನಲಿಂಗಪ್ರತಿಸ್ಕೆಯನ್ನು ಮಾಡುವನೊ, ಅವನಿಗೆ ನೂರುಕಲ್ಪಕೋಟಗಳಾದರೂ 
ಪುನರ್ಜನ್ಮವು ಸಂಭವಿಸುವುದಿಲ್ಲ. 

೯೬. ಕಾಲಾನಂತರದಲ್ಲಿ ಗ್ರಹಗಳೂ, ನಕ್ಬತ್ರಗಳೂ, ತಾರೆಗಳೂ ಭೂಮಿಗೆ 
ಬೀಳುವುವೆಂಬುದು ನಿಶ್ಚಯವು. ಆದರೆ ಅನಿಮುಕ್ತದಲ್ಲಿ ಮೃತರಾದವರಿಗೆ 
ಪತನವೆಂದಿಗೂ ಕಾಣುವುದಿಲ್ಲ. 

೯೭, ಯಾವ ಮನುಷ್ಯನೇ ಆದರೂ ಬ್ರಹ್ಮಹತ್ಯೆಯನ್ನು ಮಾಡಿಯೂ 
ಬಳಿಕ ಸಶ್ಚಾತ್ತಾಪಯುಕ್ತನಾಗಿ ಕಾಶಿಯನ್ನು ಸೇರಿ ಅಲ್ಲಿ ಪ್ರಾಣವನ್ನು ತ್ಯಜಿಸಲು 
ಮುಕ್ತನೇ ಆಗುವುದರಲ್ಲಿ ಸಂಜೀಹವಿಲ್ಲ. " » 

೯೮. ಎಲ್ಫೈ ಬ್ರಾಹ್ಮಣರಿರಾ! ಪತಿವ್ರತೆಯರಾದ ಯಾವ ಸ್ತ್ರೀಯರು 


ಚತು ಸಷ್ಠಿತಮೊ "$ಧ್ಯಾಯಃ ೧೫ 


ಅತ್ರೋತ್ಕ್ರಮಣಕಾಲೇಃಹಂ ಸ್ಹಯಮೇನ ದ್ವಿಜೋತ್ತಮಾಃ । 


ವಿಶಾಮಿ ತಾರಕಂ ಬ್ರಹ್ಮ ದೇಹೀ ಸ್ಯಾದ್ಕೇನ ತನ್ಮಯಃ een 
ಮನ್ಮನಾ ಮಮ ಭಕ್ತಶ್ಚ ಮಯಿ ಸರ್ವಾರ್ಪಿತಕ್ರಿಯಃ । 
ಯಥಾ ಮೋಕ್ಸೃನಿಂಹಾಪ್ಲ್ನೋತಿ ನ ತಥಾನ್ಯತ್ರ ಕುತ್ರಚಿತ್‌ ॥ ೧೦೦ ॥ 


ಮರಣಂ ನಿಶ್ಚಿತಂ ಜ್ಞಾತ್ವಾ ಗತಿಂ ಚಾಸುಖರೂಪಿಣಂ । 

ಚಲಮಾಗಂತುಕಂ ಸರ್ವಂ ತತಃ ಕಾಶೀಂ ಸಮಾಶ್ರಯೇತ್‌ ॥ ೧೦೧॥ 
ಕಾಶೀ ಸಮಾಶ್ರಿತಾ ಯೈಸ್ತು ಮನೋವಾಕ್ಕಾಯಕರ್ಮಭಿಃ | 

ತಾನತ್ರ ನಿರ್ಮಲಧಿಯೋ ನಿರ್ವಾಣಶ್ರೀಃ ಸಮಾಶ್ರಯೇತ್‌ ॥ ೧೦೨ ॥ 
ಕಾಶೀಸ್ಥಿ ತೈಕಮಪಿ ಯಃ ಪ್ರೀಣಯೇನ್ನ್ಯಾಯಜೈರ್ಥನೈಃ । 

ತೇನ ತ್ರೈಲೋಕ್ಕಮಖಲಂ ಪ್ರೀಣಿತಂ ತು ಮಯಾ ಸಹ ॥ ೧೦೩ ॥ 
ಯಃ ಪ್ರೀಣಯತಿ ಪುಣ್ಯಾತ್ಮಾ ನಿರ್ವಾಣನಗರೀನರಂ । 

ಪುಮರ್ಥೇನ ಸ್ಥಿ ತೋ ನಿತ್ಯಂ ಬ್ರಾಹ್ಮಣಾಃ ಪ್ರೀಣಯಾವಿಂ ತಂ ॥ ೧೦೪ ॥ 
ನನ್ನಲ್ಲಿಯೇ ಭಕ್ತಿಯನ್ನು ಮಾಡುವವರಾಗಿ ಅವಿಮುಕ್ತದಲ್ಲಿ ಪ್ರಾಣಗಳನ್ನು 
ಬಿಡುವಕೊ, ಅವರೂ ಸಹ ಪರಮಪದವನ್ನು ಪಡೆಯುವುದು ರಟವು. 

೯೯. ದ್ವಿಜೋತ್ತಮರಿರಾ! ಪ್ರಾಣೋತ್ಕ್ರಮಣಕಾಲದಲ್ಲಿ ನಾನೇ ಇಲ್ಲಿ 
ಜೀವನಿಗೆ ತಾರಕಬ್ರಹ್ಮದ ಉಪದೇಶವನ್ನು ಕರ್ಣದಲ್ಲಿ ಮಾಡುತ್ತೇನೆ. ಅದರಿಂದ 
ಜೀವನು ಬ್ರಹ್ಮಸ್ವರೂಪನೇ ಆಗುವನು. 

೧೦೦. ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ, ನನ್ನ ಭಕ್ತನಾಗಿ, ಸರ್ವಕಾರ್ಯ 
ಗಳನ್ನೂ ನನ್ನಲ್ಲಿಯೇ ಸಮರ್ಪಿಸುವ ಭಕ್ತನು ಈ ಕ್ಷೇತ್ರದಲ್ಲಿ ಮೋಕ್ಸವನ್ನು 
ಪಡೆಯುವಷ್ಟು ಸುಲಭವಾಗಿ ಮತ್ತೆಲ್ಲಿಯೂ ಪಡೆಯಲಾರನು. 

೧೦೧. ಇಂದಾಗಲಿ ಕಾಲಾಂತರದಲ್ಲಿಯಾಗಲಿ ಮರಣವು ನಿಶ್ಚಯನೆಂದು 
ತಿಳಿದು, ಸಂಸಾರದಲ್ಲಿ ಹುಟ್ಟಿ ಸಾಯುತ್ತಿರುವುದು ಧುಃಖಪ್ರದವಾದುದೆಂಬು 
ದನ್ನು ಮನಗಂಡು, ಐಹಿಕಭೋಗಭಾಗ್ಯಗಳೆಲ್ಲವೂ ಚಂಚಲಗಳೂ ಆಗಂತುಕ 
ಗಳೂ ಆಗಿರುವುದನ್ನು ನಿಶ್ಚಯಿಸಿ ಪ್ರಾಜ್ಞನಾದವನು ಕಾಶಿಯನ್ನಾಶ್ರಯಿಸಬೇಕು. 

೧೦೨. ಯಾರು ಈ ಕಾಶಿಯನ್ನೇ ಮನಸ್ಸು, ಮಾತು, ದೇಹ, ಕರ್ಮ 
ಗಳಿಂದ ಆಶ್ರಯಿಸಿರುವಕೊ, ಅಂತಹ ನಿರ್ಮಲಜ್ಞಾನಸಂಪನ್ನರಾದವಗನ್ನು 
ಮೋಕ್ಬಲಕ್ಷ್ಮಿಯು ತಾನಾಗಿಯೇ ಬಂದು ವರಿಸುತ್ತಾಳೆ. 

೧೦೩. ಯಾವನು ನ್ಯಾಯೋಪಾರ್ಜಿತವಾದ ಧನದಿಂದ ಕಾಶೀನಿವಾಸಿ 
ಯಾದ ಒಬ್ಬನನ್ನು ಸಂತೋಷಗೊಳಿಸುವನೊ, ಅಷ್ಟರಿಂದಲೇ ಅವನು ತೈಲೋಕ್ಯ 
ವನ್ನೇ ಅಲ್ಲದೆ ನನ್ನನ್ನೂ ತೃಪ್ತಿಗೊಳಿಸಿದನೆಂದು ತಿಳಿಯಬೇಕು. 

೧೦೪, ಬ್ರಾಹ್ಮಣೋತ್ತಮರಿರಾ! ಯಾವ ಪುಣ್ಯಪುರುಷನು ನಿರ್ವಾಣ 


4ಡಿ ಶ್ರೀ ಸ್ಮಾಂದಮೆಹಾವುರಾಕಾಂ 


ದಿನೋದಾಸೋಪಿ ರಾಜರ್ಷಿಃ ಕಾಶೀಂ ಧರ್ಮೇಣ ಪಾಲಯನ್‌ । 
ಸದೇಹೋ ಮತ್ಸದಂ ಪ್ರಾಪ್ತೋ ಯತೋ ನ ಪುನರಾಗತಿಃ ॥ ೧೦೫ 8 
ಅತ್ರ ಯೋಗಸ್ತಥಾ ಜ್ಞಾನಂ ಮುಕ್ತಿರೇಕೇನ ಜನ್ಮನಾ । 
ಅತೋವಿಮುಕ್ತಮಾಸಾದ್ಯ ನಾನ್ಯದ್ಧ ಚ್ಛೇತ್ತಪೋವನಂ ॥ ೧೦೬ ॥ 
ನೋಕ್ಬಂ ಸುದುರ್ಲಭಂ ಜ್ಞಾತ್ವಾ ಸಂಸಾರಂ ಚಾಶಿಭೀಷಣಂ । 


ಅಶ್ಮನಾ ಚರಣೌ ಹತ್ವಾ ಕಾಲಮತ್ರ ಪ್ರತೀಕ್ಸಯೇತ್‌ ॥ ೧೦೭ ॥8 
ಅನಿಮುಕ್ತಂ ಪರಿತ್ಯಜ್ಯ ಯದಾ ಯಾಸ್ಯಂತಿ ದುರ್ಥಿಯಃ । 
ಹಸಿಷ್ಯಂತಿ ತದಾ ಭೂತಾನ್ಯನ್ಯೋನ್ಯಕರತಾಡನೈಃ ॥ ೧೦೮ ॥ 


ಪ್ರಾಪ್ಯ ವಾರಾಣಸೀಂ ಪುಣ್ಯಾಂ ಸಿದ್ಧಿಕ್ಸೇತ್ರಮನುತ್ತಮಂ ! 

ಪರಿನಿಷ್ಯಾ ಎಂತಮನ್ಯ ತ್ತ ಕಸ್ಕ ಜಂತೋರ್ಮುತಿರ್ಭವೇತ್‌ H ೧೦೯॥ 
ಮಹಾದಾನೇನ ಚಾನ್ಯತ್ರ ಯತ್ಸಲಂ ಲಭ್ಯತೇ ನರೈಃ । 

ಅನಿಮುಕ್ತೇ ತು ಕಾಕಿಣ್ಯಾಂ ದತ್ತಾಯಾಂ ತದವಾಪ್ಯತೇ ॥ ೧೧೦ ೫ 





ನಗರಿಯ ನಿವಾಸಿಯಾದವನನ್ನು ಸಂತೋಷಗೊಳಿಸಿ ಅವನ ಪುರುಷಾರ್ಥ 
ಸಾಧನೆಗೆ ಕಾರಣನಾಗುವನೊ, ಅವನನ್ನು ನಾನೇ ಸುಸ್ರೀತನನ್ನಾಗಿ ಮಾಡುವೆನು. 

೧೦೫. ರಾಜರ್ಷಿಯಾದ ದಿವೋದಾಸನೂ ಸಹ ನನ್ನ ಕಾಶೀನಗರಿಯನ್ನು 
ಧರ್ಮದಿಂದ ಪಾಲಿಸುತ್ತಿದ್ದನಾದುದರಿಂದ ಪುನರಾವೃತ್ತಿರಹಿತವಾದ ನನ್ನ 
ಕೈಲಾಸಪದವಿಯನ್ನು ಸಶರೀರನಾಗಿಯೇ ಪಡೆಯುವವನಾದನು. 

೧೦೬. ಇಲ್ಲಿ ಯೋಗವೂ, ಜ್ಞಾನವೂ, ಮೋಕ್ಸವೂ, ಒಂದೇ ಜನ್ಮದಲ್ಲಿಯೇ 
ಸಾಧಿಸಲ್ಪಡುವುವು. ಆದುದರಿಂದ ಅವಿಮುಕ್ತಕಶ್ಸೇತ್ರವನ್ನು ಸೇರಿದ ಮನುಷ್ಯನು 
ಬೇರೆ ತಪೋವನಗಳಿಗೆ ಹೋಗಬೇಕಾದುದಿಲ್ಲ. 

೧೦೭. ಮೋಕ್ಸವು ಅತ್ಯಂತ ದುರ್ಲಭವೆಂಬುದನ್ನೂ, ಸಂಸಾರವು ಅತಿ 
ಭಯಂಕರವೆಂಬುದನ್ನೂ ತಿಳಿದವನು ಇತರ ಕ್ಲೇತ್ರಗಳಿಗೆ ತಿರುಗುವ ಚಾಪ 
ವುಂಟಾಗದಂತೆ ಕಲ್ಲಿನಿಂದ ಕಾಲುಗಳನ್ನು ಜಜ್ಜಿಕೊಂಡು ದೇಹವಿಯೋಗದ 
ಕಾಲವನ್ನೇ ನಿರೀಕ್ಷಿಸಬೇಕು. 

೧೦೮. ದುರ್ಬುದ್ಧಿಗಳಾದವರು ಅವಿಮುಕ್ತಕ್ಟೇತ್ರವನ್ನು ತ್ಯಜಿಸಿ ಯಾವಾಗ 
ಇತರ ಕ್ಷೇತ್ರಗಳಿಗೆ ಹೋಗುವರೊ, ಆಗ ಭೂತಗಣಗಳೆಲ್ಲವೂ ಕರತಾಡನಗಳನ್ನು 
ಮಾಡುತ್ತ ತಮ್ಮತಮ್ಮಲ್ಲಿಯೇ ಪರಿಹಾಸ್ಯಮಾಡಿಕೊಳ್ಳುವುವು. 

೧೦೯. ಅಪ್ರತಿಮವಾದ ಸಿದ್ಧಿಕ್ಸೇತ್ರವೆನಿಸಿದ ಪುಣ್ಯತಮವಾದ ವಾರಾಣಸೀ 
ಪುರಿಯನ್ನು ಹೊಂದಿದ ಯಾವ ಪ್ರಾಣಿಗೆ ತಾನೆ ಇತರ ಸ್ಥಳಗಳಿಗೆ ಹೋಗಿ 
ನೋಡುವ ಚಾಪಲ್ಯದಿಂದ ಕೂಡಿದ ಬುದ್ಧಿ ಯುಂಟಾಗುವುದು? 

೧೧೦. ಇತರ ಕ್ಷೇತ್ರಗಳಲ್ಲಿ ಮಹಾ ದಾನಗಳನ್ನು ಕೊಡುವುದರಿಂದ 


ಚತುಷಸ್ಮಿತಮೋರಿಧ್ಯಾಯಃ ೩೧೭ 


ಏಕಂ ಸಮರ್ಜಯೇಲ್ಲಿಂಗಂ ತಪಸ್ತ್ರಪ್ಕೇತ ಚಾಪರಃ । 

ತಯೋರ್ಮಥ್ಯೇ ತು ಸ ಶ್ರೇಷ್ಠೋ ಯೋ ಲಿಂಗಂ ಪೂಜಯೇದಿಹ॥೧೧೧॥ 
ತೀರ್ಥಾಂತರೇ ಗವಾಂ ಕೋಟಂ ವಿಧಿವದ್ಯಃ ಪ್ರಯಚ್ಛತಿ | 

ಏಕಾಪಂ ಯೋ ವಸೇತ್ಯಾಶ್ಯಾಂ ಕಾಶೀವಾಸೀ ತಯೋರ್ವರಃ ॥ ೧೧೨ ॥ 
ಅನ್ಯತ್ರ ಬ್ರಾಹ್ಮಣಾನಾಂ ತು ಕೋಟಿಂ ಸಂಭೋಜ್ಯ ಯತ್ಛಲಂ | 


ವಾರಾಣಸ್ಯಾಂ ತು ಚೈಕೇನ ಭೋಜಿತೇನ ತದಾಸ್ಯತೇ ॥ ೧೧೩ ॥ 
ಸನ್ನಿಹತ್ಯಾಂ ಕುರುಕ್ಸೇತ್ರೇ ರಾಹುಗ್ರಸ್ತೇ ದಿವಾಕರೇ । 
ತುಲಾಪುರುಷದಾನೇನ ಕಾಶೀಭಿಕ್ಟಾ ಸಮಾ ಭವೇತ್‌ ॥ ೧೧೪ ॥ 
ಮಮೇಹ ಪರಮಂ ಜ್ಯೋತಿರಾಷಾತಾಲಾದ್ವ್ಯವಸ್ಥಿತಂ। 

ಅತೀತ್ಯ ಸಪ್ತಲೋಕಾದೀನನಂತಂ ಲಿಂಗರೂಪಧೃಕ್‌ ॥ ೧೧೫ ॥ 
ಪೃಥಿವ್ಯಂತೇಪಿ ಯೇ ಲಿಂಗಮವಿಮುಕ್ತಂ ಸ್ಮರಂತಿ ಮೇ! 

ಕಲುಷೈಸ್ತೇ ನಿಮುಚ್ಯಂತೇ ಮಹರ್ಭಿರಿತಿ ನಿಶ್ಚಿತಂ ॥ ೧೧೬ ॥ 


ಮಾನವರು ಯಾವ ಸತ್ಸಲವನ್ನು ಹೊಂದುವರೊ, ಅದನ್ನು ಈ ಕ್ಲೇತ್ರದಲ್ಲಿ 
ಒಂದು ಕವಡೆಯಷ್ಟನ್ನು ಮಾತ್ರ ದಾನಮಾಡುವುದರಿಂದಲೇ ಪಡೆಯಬಹುದು. 

೧೧೧. ಲಿಂಗಾರ್ಚನೆಯನ್ನು ಮಾಡುವವನೊಬ್ಬನನ್ನೂ ತಪಸ್ಸನ್ನು 
ಆಚರಿಸುವವನೊಬ್ಬನನ್ನೂ ತೆಗೆದುಕೊಂಡರೆ ಅವರಿಬ್ಬರಲ್ಲಿ ಯಾವನು ಕಾಶಿಯಲ್ಲಿ 
ಲಿಂಗವನ್ನರ್ಚಿಸುವನೊ, ಅವನೇ ಶ್ರೇಷ್ಠನೆನಿಸುವನು. 

೧೧೨. ತೀರ್ಥಾಂತರಗಳಲ್ಲಿ ವಿಧಿಯನ್ನನುಸರಿಸಿ ಯಾವನು ಒಂದು ಕೋಟ 
ಗೋವುಗಳನ್ನು ದಾನಮಾಡುವನೊ, ಯಾವನು ಕಾಶಿಯಲ್ಲಿ ಒಂದು ದಿವಸದ 
ಮಟ್ಟಿಗೆ ವಾಸಮಾಡುವನೊ, ಅವರಲ್ಲಿ ಕಾಶೀನಿವಾಸಿಯೇ ಉತ್ತಮನು. 

೧೧೩. ಬೇಕೆ ಸ್ಥಳಗಳಲ್ಲಿ ಕೋಟ ಬ್ರಾಹ್ಮಣರಿಗೆ ಸಂತರ್ಸಣೆಯನ್ನು 
ಮಾಡಿಸಲು ಯಾವ ಫಲವುಂಟೊ, ಅದನ್ನೇ ವಾರಾಣಸೀಕ್ಲೇತ್ರದಲ್ಲಿ ಒಬ್ಬನಿಗೆ 
ಭೋಜನಮಾಡಿಸುವುದರಿಂದಲೇ ಪಡೆಯಬಹುದು. 

೧೧೪. ಕುರುಕ್ಷೇತ್ರದಲ್ಲಿ ಸೂರ್ಯನು ರಾಹುಗ್ರಸ್ತನಾಗಿರಲು ಅಲ್ಲಿ 
ಪುರುಷತುಲಾಭಾರದಾನದಿಂದ ಯಾವ ಫಲವುಂಟೊ, ಅದು ಕಾಶಿಯಲ್ಲಿ ಒಬ್ಬನಿಗೆ 
ಭಿಕ್ಸೆಯನ್ನು ನೀಡುವುದರಿಂದಲೇ ಲಭಿಸುವುದು. 

೧೧೫. ಅಲ್ಲಿ ಏಳು ಅಥೋಲೋಕಗಳನ್ನೂ ಅತಿಕ್ರಮಿಸಿದುದಾಗಿ, ಅನಂತವೂ, 
ಲಿಂಗಸ್ವರೂಪವನ್ನು ಧರಿಸಿದುದೂ ಆದ ನನ್ನ ಪರಂಜ್ಯೋತಿಯೇ ಪಾತಾಲ 
ರೋಕದವರೆಗೂ ವ್ಯಾಪಿಸಿ ನೆಲಸಿರುವುದು. | 

೧೧೬. ಭೂಮಿಯ ಅಂತ್ಯಪ್ರದೇಶಗಳಲ್ಲಿದ್ದ ರೂ ಯಾರು ಅನಿಮುಕ್ತೇಶ್ವರ 


ಸಿ೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಅಸ್ಮಿಸ್ಕೇತ್ರೇ ತು ಯೇನಾಹಂ ದೃಷ್ಟಃ ಸ್ಪೃಷ್ಟಃ ಸಮರ್ಜಿತಃ । 
ಸಂಪ್ರಾಪ್ಯ ತಾರಕಂ ಜ್ಞಾನಂನ ಸ ಭೂಯೋ ಭಿಜಾಯತೇ 1 ೧೧೭॥ 
ಯೋ ಮಾಮಿಹ ಸಮಭ್ಯರ್ಚ್ಯಮ್ರಿ ಯತೇಃನ್ಯತ್ರ ಕುತ್ರಚಿತ್‌ | 
ಜನ್ಮಾಂತರೇಪಿ ಮಾಂ ಪ್ರಾಪ್ಕ ಸ `ಿಮುಕ್ತೊ ಕ ಭವಿಷ್ಯತಿ ॥ ೧೧೮ ॥ 
ಇತ್ಯುಕ್ತ್ವಾ ಕ್ಲೇತ್ರಮಾಹಾತ್ಮ 8ನ ಜಾನಾನುಗ್ರ ತೋ ಹರಃ । 
ಪಶ್ಯತಾಮೇವ ತೇಷಾಂ ತು ತಕ್ರೆನಾಂತರರ್ಷಿಕೋಭವತ್‌ noorn 
ತೇಂಸಿ ಸಾಕ್ಸಾದ್ವಿರೂಪಾಕ್ಟೃಂ ಪ್ರತ್ಯಕ್ಷೀಕೃತ್ಯ ವಾಡವಾಃ । 
ಪ್ರಹೃಷ್ಟಮನಸೋತ್ಯಂತಂ ಪ್ರಯಯುಃ ಸ್ವಂ ಸ್ಪಮಾಶ್ರಯಂ ॥ ೧೨೦ ॥ 
ತಂಭೋರ್ವಾಕ್ಯಂ ವಿನಿಶ್ಚಿತ್ಯ ಸರ್ವಜ್ಞಸ್ಯ ಕೃಪಾನಿಧೇಃ । 

ತ್ಯಕ್ತ್ವಾ ಕಾರ್ಯಾಂತರಂ ವಿಪ್ರಾ ಲಿಂಗಾನ್ಯೇವ ಸಮರ್ಚಿಷುಃ ॥ ೧೨೧ ॥ 


-ನಾಮಕವಾದ ನನ್ನ ಈ ಲಿಂಗವನ್ನು ಸ್ಮರಿಸುವರೊ, ಆವರು ಮಹಾ ಪಾತಕ 
ಗಳಿಂದಲೂ ಬಿಡುಗಡೆಯನ್ನು ಹೊಂದುವರೆಂಬುದು ನಿಶ್ಚಯವು. 

೧೧೭. ಈ ಕ್ಷೇತ್ರದಲ್ಲಿ ನನ್ನನ್ನು ಯಾವನು ನೋಡುವನೊ, ಸ್ಪರ್ಶಿಸು 
ವನೊ, ಪೂಜಿಸುವನೊ, ಅವನು ಭವತಾರಕವಾದ ಜ್ಞಾನವನ್ನು ಪಡೆದು ಪುನಃ 
ಭೂಲೋಕದಲ್ಲಿ ಜನಿಸುವುದಿಲ್ಲ. 

೧೧೮. ಯಾವ ಮಾನವನು ನನ್ನನ್ನು ಇಲ್ಲಿ ಪೂಜೆಮಾಡಿ ಕಾರಣಾಂತರ 
'ಗಳಿಂದ ಇತರ ಸ ಳಗಳಲ್ಲಿ ಎಲ್ಲಿಯಾದರೂ ಮರಣವನ್ನು ಹೊಂದುವನೊ, 
ಅವನು ಮತ್ತೊ ೦ದು ಜನ್ಮದಲ್ಲಿಯಾದರೂ ನನ್ನನ್ನು ಹೊಂದಿ ಮೋಕ್ಸವನ್ನು 
ಪಡೆಯುವನು.” 

೧೧೯. ಇಂತೆಂದು ಆ ಬ್ರಾಹ್ಮಣರೆದುರಿನಲ್ಲಿ ಕ್ಷೇತ್ರದ ಮಾಹಾತ್ಮ್ಯವನ್ನು 
ನಿರೂಪಿಸಿ ಪರಮೇಶ್ವ ರನು ಆಜ ನೋಡುತಿ ತ್ರಿದ್ದಂತೆಯೇ ಅಲ್ಲಿಯೇ ಅಂತರ್ಧಾನ 
ವನ್ನು ಹೊಸುರ ಕಾದರು. 

೧೨೦. ಆ ಬ್ರಾಹ್ಮಣೋತ್ತಮರೂ ಸಹ ವಿರೂಪಾಕ್ಸನನ್ನು ಸ್ಥೂಲಕೇಶ್ರ' 
ಗಳಿಂದಲೇ ಪ ಪ್ರತ್ಯಕ್ಷ ಪ” ಕಂಡುದರಿಂದ ಅತ್ಯಂತ ಹರ್ಷದಿಂದ ಕೂಡಿದ ಮನ 
-ಸ್ಸುಳ್ಳವರಾಗಿ ತಮ್ಮ ತಮ್ಮ ಆಶ್ರಮಗಳನ್ನು ಕುರಿತು ತೆರಳಿದರು. 

೧೨೧. ಸರ್ವಜ್ಞ ಜ್ಞ್ಞನೂ ಕೃಪಾಸಮುದ್ರನೂ ಆದ ಮಹೇಶ್ನ ಶರನ ಮಾತು 
ಗಳನ್ನೇ ಪ್ರಮಾಣವಾಗಿ ಸ್ವೀಕರಿಸಿ ಆ ಬ್ರಾಹ್ಮಣಕೆಬ್ಲರೂ ತಮ್ಮ ಇತರ ಕಾರ್ಯ 
ಗಳನ್ನೆಲ್ಲ ತೃಚಿಸಿ ಲಿಂಗಾರ್ಚನೆಯಲ್ಲಿಯೇ ನಿರತರಾಗಿದ್ದರು. 


ಚತು ಸಹ್ಮಿಕನೋ8ಧ್ಯಾಯಃ ೩೧೯ 


ಸ್ಕಂದ ಉವಾಚ; 
ಪಠಿತ್ವಾ ಸಾಕಯಿತ್ವಾ ಚ ರಹಸ್ಯಾಖ್ಯಾನಮುತ್ತಮಂ | 
ಶ್ರದ್ಧಾಳುಃ ಪಾತಕೈರ್ಮುಕ್ತಃ ಶಿನಲೋಕೇ ಮಹೀಯತೇ ₹॥ ೧೨೨ ೬ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ರ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಧೇ ""ಕ್ಷೇತ್ರರಹಸ್ಕಕಥನಂ'' 
ನಾಮ ಚತುಃಷಸಹ್ಮಿತನೋಂಧ್ಯಾಯಃ 


೧೨೨. ಸೃಂದನು ಹೇಳುತ್ತಾನೆ: ರಹಸ್ಯವಾದ ಕ್ಷೇತ್ರಮಾಹಾತ್ಮ್ಯದ. 
ಈ ಆಖ್ಯಾನವನ್ನು ಶ್ರದ್ಧಾಳುವಾದ ಭಕ್ತನು ಪಠಿಸಿದರೂ ಇತರರಿಂದ ಹೇಳಿಸಿ 
ದರೂ ಪಾತಕಗಳೆಲ್ಲವನ್ನೂ ಕಳೆದುಕೊಂಡು ಶಿವಲೋಕದಲ್ಲಿ ಪೂಜ್ಯನಾಗುವನು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಯಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
4 ಕ್ರೇತ್ರರಹಸ್ಕಕಥನ'?ವೆಂಬ 
ಆರುವತ್ತನಾಲ್ಕನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ 1 
ಅಥ ಪಂಚಷಸ್ಮಿತಮೋಧ್ಯಾಯಃ 
ಪರಾ ಶರೇತ್ವರಾದಿ ಲಿಂಗಸಂಭವವರ್ಣನಂ 
ಸ್ಕಂದ ಉವಾಚ :.... 

ಜ್ಯೇಷ್ಮೇಶ್ವರಸ್ಯ ಸರಿತೋ ಯಾನಿ ಲಿಂಗಾನಿ ಕುಂಭಜ | 
ತಾನಿ ಪಂಚಸಹಸ್ರಾಣಿ ಮುನೀನಾಂ ಸಿದ್ಧಿದಾನ್ಯಲಂ Hon 
ಪರಾಶರೇಶ್ಚರಂ ಲಿಂಗಂ ಜ್ಯೇಷ್ಲೇಶಾದುತ್ತಕೇ ಮಹತ್‌ । 
ತಸ್ಯ ದರ್ಶನಮಾತ್ರೇಣ ನಿರ್ಮಲಂ ಜ್ಞಾ ನಮಾಪ್ಯತೇ 1 ೨॥ 
ತತ್ರೈವ ಸಿದ್ದಿ ದಂ ಲಿಂಗಂ ಮಾಂಡವ್ಯೇಶ್ಚ ರಸಂಜ್ಞಿ ತೆಂ | 
ನ ತಸ್ಯ ದರ್ಶೆನಾಜ್ಞಾತು ದುರ್ಬುದ್ಧಿಂ ಪ್ರಾಪ್ಲುಯಾ ನರಃ ॥ಷ॥ 
ಲಿಂಗಂ ಚೆ ಶಂಕರೇಶಾಖ್ಯುಂ ತತ್ಸೈವ ಇುಭದಂ ಸದಾ | 
ಭ್ಯಗುನಾರಾಯಜಸ್ತತ್ರ ಭಕ್ತಾನ ನಾಂ ಸರ್ವಸಿದ್ಧಿದಃ nen 
ಜಾಬಾಲೀಶ್ವರಸಂಜ್ಞಂ € ಚೆ ಲಿಂಗಂ ತತ್ರಾತಿಸಿದ್ಧಿ ದಂ। 
ತಸ್ಯ ಸಂದರ್ಶನಾಜ್ಞಾತು ನ ಜಂತುರ್ದುರ್ಗತಿಂ ವ್ರಜೇತ್‌ ॥೫॥ 


ಕನ್ನಡದ ಅನುವಾದ 
ಪರಾಶರೇಶ್ವರಾದಿ ಲಿಂಗಗಳ ಆವಿರ್ಭಾವವರ್ಣನ 

೧. ಸ್ಫಂದನು ಹೇಳುತ್ತಾನೆ :--ಕುಂಭಸಂಭವಮುನಿಯೆ ! ಜ್ಯೇಷ್ಮೇಶ್ವರನ 
ಸುತ್ತಲೂ ಇರುವ ಲಿಂಗಗಳು ಐದುಸಾವಿರ ಸಂಖ್ಯೆಯುಳ್ಳವುಗಳೆಂದು ಹೇಳಲ್ಪ 
ಡುವುವು. ಅವುಗಳು ಸೇವಿಸುವ ಮುನಿಗಳಿಗೆ ಕಾರ್ಯಸಿದ್ಧಿಗಳನ್ನುಂಟು 
ಮಾಡುವುವು. 

೨. ಜ್ಯೇಸ್ಕೇಶ್ವರನಿಗೆ ಉತ್ತರದಲ್ಲಿ ಮಹಾಮಹಿಮೋಪೇತವಾದ ಪರಾಶ 
ಸೇಶ್ವರವೆಂಬ ಲಿಂಗವೊಂದಿರುವುದು. ಅದನ್ನು ದರ್ಶನಮಾಡುನ ಮಾತ್ರ 
ದಿಂದಲೇ ನಿರ್ಮಲವಾದ ಜ್ಞಾ ನವುಂಟಾಗುವುದು. 

೩. ಅಲ್ಲಿಯೇ ಮಾಂಡವೇಶ್ವರನಾಮಕವಾದ ಮತ್ತೊಂದು ಲಿಂಗವು ಸಿದ್ಧಿ 
ಪ್ರದವಾಗಿರುವುದು. ಅದರ ರ್ಶನ ಮನುಷ ಕತಿಗೆಂದಿಗೂ ದುರ್ಬುದ್ಧಿ 
ಯುಂಟಾಗುವುದಿಲ್ಲವು. 

೪. ಅದರ ಸಮೀಪದಲ್ಲಿಯೇ ನಿತ್ಕ ಕೈವೂ ಮಂಗಳದಾಯಕವೂ ಆದ ಶಂಕರೇ 
ಶ್ವರವೆಂಬ ಲಿಂಗವಿರುವುದು. ಅಲ್ಲಿ ಭೃಗುನಾರಾಯಣಸ್ವಾಮಿಯು ಭಕ್ತರಿಗೆ 
ಸಕಲ ಸಿದ್ಧಿಗಳನ್ನೂ ದಯೆಸೈಯುತ್ತಿರುವನು. 

೫. ಬಳಿಕ ಅಷ್ಟಸಿದ್ಧಿ ಗಳನ್ನು ಕೈಗೂಡಿಸುವ ಜಾಬಾಲೀಶ್ವರನಾಮಕವಾದ 
ಲಿಂಗವೊಂದಿರುವುದು. ಅದರ ಸಂದರ್ಶನದಿಂದ ` ಮನುಷ್ಯನು ಎಂದಿಗೂ 
ಮರ್ಗತಿಯನ್ನು ಪಡೆಯುವುದಿಲ್ಲವು. 


ಪಂಚಷಹ್ಮಿತಮೋನಧ್ಯಾಯಃ ೨೦ 


ಸುಮಂತುಮುನಿನಾ ಶ್ರೇಷ್ಮಸ್ತತ್ರಾದಿತ್ಯಃ ಪ್ರತಿಷ್ಠಿತಃ । 


ತಸ್ಯ ಸಂದರ್ಶನಾದೇವ ಕುಷ್ಮವ್ಯಾಧಿಃ ಪ್ರಶಾನ್ಯುತಿ nn 
ಭೈರನೀಭೀಷಣಾನಾಮ ತತ್ರ ಭೀಷಣರೂಪಿಣೇ । 

ಶ್ಪೇತ್ರಸ್ಯ ಭೀಷಣಂ ಸರ್ವಂ ನಾಶಯೇದ್ಭಾವತೋರ್ಚಿತಾ ॥೭॥ 
ತತ್ರೋಪಜಂಘನೇರ್ಲಿಂಗಂ ಕರ್ಮಬಂಧನಿನೋಕ್ಬ್ಚಣಂ 1 

ನೃಭಿಃ ಸಂಸೇನಿತಂ ಭಕ್ತ್ಯಾ ಷಣ್ಮಾಸಾತ್ಸಿದ್ಧಿದಂ ಪರಂ He 
ಭಾರದ್ವಾಜೇಶ್ವರಂ ಲಿಂಗಂ ಲಿಂಗಂ ಮಾದ್ರೀಶ್ವರಂ ವರಂ | 

ಏಕತ್ರ ಸಂಸ್ಥಿತೇ ದ್ವೇ ತು ದ್ರಷ್ಟನ್ಯೇ ಸುಕೃತಾತ್ಮನಾ I 
ಅರುಣಸ್ಥಾಪಿತಂ ಲಿಂಗಂ ತತ್ರೈನ ಕಲಶೋದ್ಭನ । 

ತಸ್ಯ ಲಿಂಗಸ್ಯ ಸೇವಾತಃ ಸರ್ವಮೃದ್ಧಿಮನಾಪ್ನ್ನಯಾತ್‌ ॥ ೧೦॥ 
ಲಿಂಗಂ ವಾಜಸನೇಯಾಖ್ಯಂ ತತ್ರಾಸ್ತ್ಯತಿಮುನೋಹರಂ । 

ತಸ್ಯ ಸಂದರ್ಶನಾತ್ಪುಂಸಾಂ ವಾಜಪೇಯಫಲಂ ಲಭೇತ್‌ ॥ ೧೧॥ 


೬. ಸುಮಂತುವೆಂಬ ಮಹಾಮುನಿಯು ಅದರ ಬಳಿಯಲ್ಲಿಯೇ ಉತ್ತಮ 
ವಾದ ಆದಿತ್ಯ ವಿಗ್ರಹವನ್ನು ಪ್ರತಿಷ್ಠಿಸಿರುವನು. ಅದನ್ನು ನೋಡಿದ ಮಾತ್ರ 
ದಿಂದಲೇ ಮನುಜನ ಕುಷ್ಕವ್ಯಾಧಿಯು ನಾಶವನ್ನು ಹೊಂದುವುದು. 

೭. ಅಲ್ಲಿಯೇ ಭಯಂಕರರೂಪವುಳ್ಳ ಭೀಷಣೆಯೆಂಬ ಹೆಸರಿನ ಮಹಾ 
ಕಾಳಿಯಿರುವಳು. ಭಕ್ತಿಯಿಂದ ಪೂಜಿಸಲು ಆಕೆಯು ಕ್ಷೇತ್ರದ ಸಕಲಭಯ 
ಗಳನ್ನೂ ನಾಶಗೊಳಿಸುವಳು. 

೮. ಉಪಜಂಘನಿಯ ಲಿಂಗವು ಕರ್ಮಬಂಧಗಳಿಂದ ಬಿಡುಗಡೆಮಾಡು 
ವುದು. ಅದನ್ನು ಆರುತಿಂಗಳ ಪರ್ಯಂತರ ಮನುಷ್ಯರು 'ಭಕ್ತಿಯಿಂದ ಸೇವಿ 
ಸಲು ದುರ್ಲಭಗಳಾದ ಸಿದ್ಧಿಗಳೂ ಸುಲಭಸಾಧ್ಯಗಳಾಗುವುವು. 

೯, ಭಾರದ್ವಾಜೇಶ್ವರಲಿಂಗವೂ ಉತ್ತಮವಾದ ಮಾದ್ರೀಶ್ವರಲಿಂಗವೂ 
ಎರಡೂ ಒಂದೆಡೆಯಲ್ಲಿಯೇ ಇರುವುವು. ಅವುಗಳೆರಡನ್ನೂ ಪುಣ್ಮಾತ್ಮನಾದವನು 
ಅವಶ್ಯಕವಾಗಿಯೂ ನೋಡಲೇಬೇಕು. 

೧೦. ಅಯ್ಯಾ ಕಲಶೋದ್ಬವನೆ! ಅಲ್ಲಿಯೇ ಅರುಣನು ಸ್ಥಾಪಿಸಿದ ಲಿಂಗ 
ವೊಂದಿರುವುದು. ಆ ಲಿಂಗವನ್ನು ಸೇವಿಸುವುದರಿಂದ ಮಾನವನು ಸಕಲೈಶ್ವರ್ಯ 
ಸಮೃದ್ಧಿಯನ್ನೂ ಪಡೆಯುವನು. 

೧೧. ಅಲ್ಲಿಯೇ ಅತ್ಯಂತ ಮನೋಹರವಾದ ವಾಜಸನೇಯೇಶ್ವರನೆಂಬ 
ಲಿಂಗವಿರುವುದು. ಅದನ್ನು ನೋಡುವುದರಿಂದ ಮನುಷ್ಯರಿಗೆ ವಾಜಪೇಯ 
ಯಜ್ಞವನ್ನು ಮಾಡಿದ ಫಲವು ಲಭಿಸುವುದು. 

12 


ಎ೨೨ ಶ್ರೀ ಸ್ಯಾಂವಮಹಾಪುರಾಣಂ 


ಕಣ್ಣೇಶ್ವರಂ ಶುಭಂ ಲಿಂಗಂ ಲಿಂಗಂ ಕಾತ್ಯಾಯನೇಶ್ವರಂ | 
ವಾಮದೇವೇಶ್ವರಂ ಅಿಂಗಮೌತಫ್ಯೇಶ್ವರಮೇವ ಚ 1 ೧೨ ೫% 
ಹಾರೀತೇಶ್ವರಸಂಜ್ಞ ೦ ಚ ಲಿಂಗಂ ವೈ ಗಾಲನೇಶ್ವರಂ । 

ಕುಂಭೇರ್ಲಿಂಗಂ ಮಹಾಪುಣ್ಯಂ ತಥಾ ವೈ ಕೌಸುಮೇಶ್ವರಂ ॥ ೧೩ 8 
ಅಗ್ನಿವರ್ಣೇಶ್ವರಂ ಚೈನ ನೈಧ್ರುನೇಶ್ಚರಮೇವ ಚ । 


ವತ್ಸೇಶ್ವರಂ ಮಹಾಲಿಂಗಂ ಪರ್ಣಾದೇಶ್ವರಮೇನ ಚ ॥ ೧೪ ॥ 
ಸಕ್ತುಪ್ರಸ್ಥೇಶ್ವರಂ ಲಿಂಗಂ ಕಣಾದೇಶಂ ತಥೈವ ಚ । 

ಅನ್ಯತ್ತತ್ರ ಮಹಾಲಿಂಗಂ ಮಾಂಡೂಕಾಯ ನಿರೂಪಿತಂ ॥ ೧೫ ॥ 
ಬಾಭ್ರನೇಯೇಶ್ವರಂ ಲಿಂಗಂ ಶಿಲಾನೃತ್ತೀಶ್ವರಂ ತಥಾ । 
ಚ್ಯವನೇಶ್ವರಲಿಂಗಂ ಚ ಶಾಲಂಕಾಯನಕೇಶ್ವರಂ ॥ ೧೬ ॥. 
ಕಲಿಂದಮೇಶ್ವರಂ ಲಿಂಗಂ ಲಿಂಗಮಕ್ರೋಧನೇಶ್ವರಂ । 

ಲಿಂಗಂ ಕಪೋತವೃತ್ತೀಶಂ ಕಂಕೇಶಂ ಕುಂತಲೇಶ್ವರಂ ॥ ೧೭ ॥ 
ಕಂಠೇಶ್ವರಂ ಕಹೋಲೇಶಂ ಲಿಂಗಂ ತುಂಬುರುಪೂಜಿತಂ । 

ಮತಂಗೇಶಂ ಮರುತ್ತೇಶಂ ಮಾಗಭೇಯೇಶ್ವರಂ ತಥಾ ॥ ೧೮ ॥ 
'ಜಾತೂಕರ್ಣೇಶ್ವರಂ ಲಿಂಗಂ ಜಂಬುಕೇಶ್ವರಮೇವ ಚ । 

ಜಾರುಧೀಶಂ ಜಲೇಶಂ ಚ ಜಾಲ್ಮೇಶಂ ಜಾಲಕೇಶ್ವರಂ nore 
ಏವಮಾದೀನಿ ಲಿಂಗಾನಿ ಅಯುತಾರ್ಧಾನಿ ಕುಂಭಜ । 

ಸ್ಮರಣಾದ್ದ ರ್ಕನಾತ್ಸೃರ್ಶಾದರ್ಚನಾನ್ನಮನಾತ್ಸುುತೇಃ ॥೨೦॥ 


ಹ ರ ಲ ರಾನಾ ರಾನಾ ಖಸಸ್ಮಾಕ್ಣಾ ಇ ಇ ಜು 


೧೨-೧೯. ಆ ಪ್ರದೇಶದಲ್ಲಿಯೇ ಕಣ್ಣೇಶ್ವರನೆಂಬ ಪನಿತ್ರಲಿಂಗವೂ, ಕಾ 
ಯನೇಶ್ವರ, ವಾಮದೇವೇಶ್ವರ, ಔತಥ್ಯೇಶ್ವರ, ಹಾರೀತೇಶ್ವರ, ಗಾಲವೇಶ್ವರ, 
ಮಹಾಪುಣ್ಯಪ್ರ ದನಾದ ಕುಂಭೀಶ್ವರ, ಕೌಸುಮೇಶ್ವರ, ಅಗ್ನಿವರ್ಣೇಶ್ವರ, ಸೈಧೃ 
ವೇಶ್ವರ, ಮತ್ಸೇಶ್ವರನೆಂಬ ಮಹಾಲಿಂಗವೂ, ಪರ್ಣಾದೇಶ್ವರ, ಸಕ್ತು ಪ್ರಸ್ಫೇಶ್ವರ, 
ಕಣಾದೇಶ್ವರ, ಮಾಂಡೂಕಾಯನಿಯೆಂಬ ಮಹರ್ಷಿಯಿಂದ ಪ್ರತಿಷ್ಠಿತನಾದ 
ಆತನ ಹೆಸರಿನದೇ ಆದ" ಮಹಾಲಿಂಗವೂ, ಬಾಭ್ರವೇಯೇಶ್ವರ, ಶಿಲಾವೃತ್ತೀಶ್ವಗ, 
ಚ್ಯವನೇಶ್ವರ, ಶಾಲಂಕಾಯನಕೇಶ್ವರ, ಕಲಿಂದಮೇಶ್ವರ, ಅಕ್ರೋಧನೇಶ್ವರ, 
ಕಪೋತವೃತ್ತೀಶ್ವರ, ಕಂಠೇಶ್ವರ, ಕುಂತಲೇಶ್ವರ, ಕಂಠೇಶ್ವಗ, ಕಹೋಲೇಶ್ವರ, 
ತುಂಬುರರು ಪೂಜಿಸಿದ ತುಂಬುರೇಶ್ವರ, ಮತಂಗೇಶ್ವರ, ಮರುತ್ತೇಶ್ವರ, 
ಮಗಥೇಯೇಶ್ವರ, ಜಾತು ಕರ್ಣೇಶ್ವರ, ಜಂಬುಕೇಶ್ವರ, ಜಾರುಧೀಶ್ವರ, ಜಲೇಶ್ವರೆ, 
'ಜಾಲ್ಮೇಶ್ವರ, ಜಾಲಕೇಶ್ವರ ಮುಂತಾದ ಲಿಂಗಗಳೂ ಇರುವುವು. 

೨೦-೨೧. ಎಲೈ ಅಗಸ್ತ್ಯನೆ ! ಇವೇ ಮೊದಲಾದ ಐದುಸಾವಿರ 'ಲಿಂಗಗಳು. 


ಪಂಚಷಸ್ಮಿತಮೋ9ಧ್ಯಾಯಃ ತತ 


ನ ಜಾತು ಜಾಯತೇ ಜಂತೋಃ ಕಲುಷಸ್ಯ ಸಮುದ್ಭವಃ | 


ಏತೇಷಾಂ ಶುಭಲಿಂಗಾನಾಂ ಜ್ಯೇಷ್ಮಸ್ಥಾನೇ$ತಿಸಾವನೇ ॥೨೧॥ 
ಸ್ಕಂದ ಉವಾಚ:- 

ಏಕದಾ ತತ್ರ ಯದ್ವೃತ್ತಂ ಜ್ಯೇಷ್ಮಸ್ಥಾನೇ ಮಹಾಮುನೇ । 

ತದಹಂ ತೇ ಪ್ರನಕ್ಟ್ರ್ಯಾಮಿ ಶೃಣುಷ್ಟಾಘನಿನಾಶನಂ ॥ ೨೨ ॥ 

ಸ್ಹೈರಂ ವಿಹರತಸ್ತತ್ರ ಜ್ಯೇಸ್ಮಸ್ಥಾನೇ ಮಹೇಶಿತುಃ । 

ಹೌತುಕೇನೈವ ಚಿಕ್ರೀಡಾ ಶಿವಾ ಕಂದುಕಲೀಲಯಾ 8 ೨೩ ॥ 

ಉದಂಚನ್ನ ತ0ಚದಂಗಾನಾಂ ಲಾಘವಾನ್ಪರಿತನ್ವಿತೀ। 

ನಿಶ್ಚಾಸನೋದಮುದಿತಭ್ರಮರಾಕುಲಿತೇಕ್ಚ್ಹಣಾ 8 ೨೪॥ 

ಛ )ಶ್ಯದೃಮ್ಮಿ ಲ್ಲಸನ್ಮಾಲ್ಯಸ್ಥ ಪುಟೀಕೃತಭೂಮಿಕಾ | 

ಸ್ವಿದ್ಯತ್ಯಪೋಲಪತ್ರಾಲೀಸ್ರವದಂಬುಕಣೋಜ್ಜಲಾ ॥ ೨೫ ॥ 

ಸ್ಫುಟಿಜ್ಜೆ €ಲಾಂಶುಕಪಥನಿರ್ಯದಂಗಪ್ರಭಾವೃತಾ । 

ಉಲ್ಲಸತ್ಯಂದುಕಾಸ್ಟಾಲಾತಿಶೋಣಿತಕರಾಂಬುಜಾ 8 ೨೬॥ 


ಅಲ್ಲಿ ಪ್ರತಿಷ್ಠಿತಗಳಾಗಿರುವುವು. ಅತಿ ಪವಿತ್ರವಾದ ಜ್ಯೇಷ್ಕ ಸ್ಥಾನದಲ್ಲಿರುವ 
ಈ ಪವಿತ್ರಲಿಂಗಗಳ ಸ್ಮರಣದಿಂದಲೂ, ದರ್ಶನದಿಂದಲೂ, ಸ್ಪರ್ಶದಿಂದಲೂ, 
ಪೂಜೆಯಿಂದಲೂ, ನಮಸ್ಕಾರದಿಂದಲೂ, ಸ್ತೋತ್ರದಿಂದಲೂ, ಮನುಷ್ಯನಿಗೆ 
ಎಂದಿಗೂ ಪಾಪದ ಲೇಪವುಂಟಾಗಂವುದಿಲ್ಲವು. 

೨೨. ಸೃಂದನು ಹೇಳುತ್ತಾನೆ:--ಮಹಾಮುನಿಯೆ! ಆ ಜ್ಯೇಷ್ಮಸ್ಥಾನ 
ದಲ್ಲಿ ಹಿಂದೆ ನಡೆದ ಒಂದಾನೊಂದು ವಿಚಾರವನ್ನು ನಿನಗೆ ಹೇಳುವೆನು. ಪಾಪ 
ವಿನಾಶಕವಾದ ಆ ವೃತ್ತಾಂತವನ್ನು ಕೇಳುವವನಾಗು. 

೨೩. ಜ್ಯೇಷ್ಠ ಸ್ಥಾನದಲ್ಲಿ ಸ್ವೇಚ್ಛೆಯಾಗಿ ವಿಹರಿಸುತ್ತಿದ್ದ ಮಹೇಶ್ವರನೊಡಕೆ 
ಪಾರ್ವತೀದೇವಿಯು ಒಮ್ಮೆ ಕೌತುಕಕ್ಕಾಗಿ ಜೆಂಡಿನಾಟವನ್ನು ಲೀಲೆಯಿಂದಾಡು 
ಕ್ರಿದ್ದಳು. 

೨೪. ಆಕೆಯು ಮೇಲಕ್ಕೂ ಕೆಳಕ್ಕೂ ಆಡುತ್ತಿರುವ ಅವಯವಗಳ ಲಾಘ 
ವನ್ನು ತೋರಿಸಿಕೊಳ್ಳುತ್ತ ತನ್ನ ನಿಟ್ಟುಸಿರಿನ ಸುಗಂಧದಿಂದ ಸಂತೋಷಗೊಂಡ 
ಮುತ್ತಿದ ಭ್ರಮರಗಳಿಂದ ಪೀಡಿತಗಳಾದ ನೇತ್ರಗಳುಳ್ಳವಳಾಗಿದ್ದಳು. 

೨೫. ಮುಡಿಯಿಂದ ಜಾರಿಬಿದ್ದ ಹೂವಿನ ಮಾಲೆಗಳಿಂದ ಸುತ್ತಲೂ 
ಭೂಮಿಯನ್ನು ಆಚ್ಛಾದಿಸುವವಳಾಗಿ ಕಿರುಬೆವಂನಿಂದ ಕೂಡಿದ ಕಪೋಲಗಳೆಂಬ 
ಪತ್ರಗಳಿಂದ ಸ್ರವಿಸುತ್ತಿರುವ ಫೀರ್ವನಿಗಳಿಂದ ಕಂಗೊಳಿಸುತ್ತಿದ್ದಳು. 

೨೬. ಚಲಿಸುತ್ತಿರುವ ಸೆರಗುಕುಪ್ಪಸಗಳ ಸೂಕ್ಸ್ಮ್ಮವಸ್ತ್ರಗಳ ರಂಧ್ರ 
ಗಳಿಂದ ಹೊರಸೂಸುತ್ತಿರುವ ದೇಹಕಾಂತಿಯಿಂದಾವೃತಳಾಗಿದ್ದಳು. ಮೇಲು 


239೪ ತ್ರೀ ಸ್ಥಾಂಡಮ ಹಾಪುರಾಣಂ 


ಕಂದುಕಾನುಗಸದ್ದ ಎಸ್ಬಿನರ್ತಿತಭ್ರೂಲತಾಂಚಲಾ | 


ಮೃಡಾನೀ ಕಿಲ ಖೇಲಂತೀ ದದೃಶೇ ಜಗದಂಬಿಕಾ ॥ ೨೭॥ 
ಅಂತರಿಕ್ಸಚರಾಭ್ಯಾಂ ಚ ದಿತಿಜಾಭ್ಯಾಂ ನುನೋಹರಾ | 

ಕಬಾಕಿ ಕ್ಸಿತಾಭ್ಯಾಮಿವ ವೈ ಸಮುಪಸ್ಥಿ ಬತಮೃತ್ಯುನಾ i ೨೮ ॥ 
ವಿದಲೋಚ್ಛಲಸಂಜ್ಞಾ ಭ್ಯಾಂ ದೃಷ್ತಾಭ್ಯಾಂ ವರತೋ ವಿಧೇಃ । 
ತೃಣೀಕೃತತ್ರಿಜಗತೀ ಸ್ರಿಯಸಾಭ್ಯಾ 0 ಸ್ವದೋರ್ಬಲಾತ್‌ ॥೨೯॥ 


ದೇವೀಂ ಪರಿಜಿಹೀರ್ಷೂ ತೌ ನಿಷಮೇಷುಪ್ರ ಪೀಡಿತೌ । 
ದಿವೋಂನತೇರತುಃ ಕ್ಸಿಪ್ರಂ ಮಾಯಾಂ ಸ್ವೀಕೃತ್ಯ ಶಾಂಬರೀಂ ॥೩೦॥ 
ಧೃತ್ವಾ ಪಸಾರಷದೀಂ ಮೂರ್ತಿಮಾಯಾತಾವಂಬಿಕಾಂತಿಕಂ । 


ತಾನತ್ಯ ತಂ ಸುಡುವೃ ೯ತ್ತಾವತಿಚಂಚಲನಾನಸೌ non 
ಸರ್ವಜ್ಞೆ ನ ಪರಿಜ್ಞಾ ತಾ ಚಾಂಚಲ್ಯಾ ಲ್ಲೊ ೇಚನೋದ್ಭ ವಾತ್‌ । 
ಕಟಾಕ್ಸಿ ತಾಥ ದೇನೇನ ದುರ್ಗಾ ದುರ್ಗಾರಿಘಾತಿನೀ ॥ ೩೨॥ 


ಮೇಲಕ್ಕೆ ಪುಟವಾಡುತ್ತಿರುವ ಚೆಂಡನ್ನು ಹೊಡೆಯುವುದರಿಂದ ಬಹಳ ಕೆಂಪಾದ 
ಅಂಗೈಗಳಿಂದೊಪ್ಪುತ್ತಿದ್ದಳು. 

೨೭. ಚೆಂಡಿನ ಹಾರಾಟಿವನ್ನೇ ಅನುಸರಿಸುತ್ತಿರುವ ದೃಷ್ಠಿ ಯಿಂದ ಕುಣಿ 
ದಾಡುತ್ತಿರುವ ಹುಬ್ಬುಗಳ ಕೊನೆಗಳುಳ್ಳವಳಾಗಿ ರೋಕಮಾತಿಯಾದ ಪಾರ್ವ 
ತಿಯು 'ಕೆಂದುಕಲೀಲಾನ ಸ್ತ ಗ್ರ ಮಾನಸಳಾಗಿ ಕಾಣುತ್ತಿದ್ದಳು. 

೨೮. ಇಂತು eu ತ್ತಿದ್ದ ಆ ಮನೋಹಕೆಯ್ಯು, ಮರಣಕ್ಕೆ ಸಿದ್ಧತೆ 
ಯನ್ನು ಪಡೆದಿದ್ದ ತೆ ತೋರುತ್ತಿ ದವರೂ, ಆಕಾಶದಲ್ಲಿ ಸಂಚರಿಸುತ್ತಿ ದ್ದ ವರೂ 
ಆದ ಇಬ್ಬರು ರಾಕ್ಸಸ ಸರನ್ನು ಕಟಾಕ್ಸಿ ಸಿದಂತೆ ನಟಿಸಿದಳು. 

೨೯. ವಿದಲ ಮ ತು" ಉತ್ಪಲ ನಾಮಕರಾದ ಅವರಿಬ್ಬರೂ ಬ್ರಹ್ಮದೇವನ 
ವರವನ್ನು ಪಡೆದು ಗರ್ನಿತರಾ?' ತಮ್ಮ ಬಾಹುಬಲದಿಂದ ಮೂರುಲೋಕಗ 
ಳನ್ನು ಹುಲ್ಲಿಗೆಣೆಯಾಗಿ ಕಾಣುವವರಾಗಿದ್ದರು. 

೩೦. ಪಾರ್ವತಿಯನ್ನು ನೋಡಿದ ಮಾತ್ರದಿಂಡಲೇ ಅವರು ಕಾಮಪೀಡಿತ 
ರಾಗಿ ಆಕೆಯನ್ನು ಅಪಹರಿಸಲೆಳಸಿ ಶಂಬರಾಸುರನ ಮಾಯೆಯನ್ನು ಸ್ವೀಕರಿಸಿ 
ವೇಗವಾಗಿ ಅಂತರಿಕ್ಸದಿಂದ ಕೆಳಗಿಳಿದರು. 

೩೧. ದುರಾಚಾರಿಗಳೂ ಚಂಚಲಮನಸ ರೂ ಆದ ಅವರಿಬ್ಬರೂ ಪಾರ್ಷದ 
ಗಣಗಳ ವೇಷಗಳನ್ನು ತಾಳಿ ಪಾರ್ವತಿಗೆ ಅತ್ಯಂತ ಸಮೀಪದಲ್ಲಿ ಸುಳಿದಾಡ 
ತೊಡಗಿದರು. 

೩೨. ಸರ್ವಜ್ಞ ನಾದ ಮಹಾದೇವನಿಗೆ ಮಾತ್ರ, ಅವರಿಬ್ಬರೂ ತಕ್ಸಣ 
ದಲ್ಲಿಯೇ ಜ್ಞಾತರಾದರು. ಆತನು ಕಣ್ಣುಗಳ ಚಂಚಲದ ಷ್ಟಿ ಯೂದ ಪುರ್ಜೇ 
ಯರಾದ ಶತ್ರುಗಳನ್ನು ನಾಶಮಾಡುವ ದುರ್ಗೆಯನ್ನು ಒ ಶ್ಲಿಸಿದನು. . 


ಪಂಚಸಷ್ಮಿತಮೋರಧ್ಯಾಯಃ ೩೨೫ 


ವಿಜ್ಞಾ ಯ ನೇತ್ರಸಂಜ್ಞಾಂ ತು ಸರ್ನಜ್ಞಾ ರ್ಧಶರೀರಿಣೀ 1 


ತೇನೈನ ಕಂದುಕೇನಾಥೆ ಯುಗಪನ್ನಿಜಘಾನ ತೌ 1 ೩೩॥ 
ಮಹಾಬಲೌ ಮಹಾದೇವ್ಯಾ ಕಂದುಕೇನ ಸಮಾಹತೌ | 

ಪರಿಭ್ರಮ್ಯ ಸರಿಭ್ರಮ್ಯ ತೌ ದುಸ್ಟೌ ವಿನಿಪೇತತುಃ 1 Av 
ವೃಂತಾದಿವ ಫಲೇ ಸಕ್ಳೇ ತಾಲಾದನಿಲಲೋಲಿತೇ | 

ದಂಭೋಲಿನಾ ಪರಿಹತೇ ಶೃಂಗೇ ಇವ ಮಹಾಗಿರೇಃ ॥ ೩೫ ॥ 
ಶೌ ನಿಪಾತ್ಯ ಮಹಾದೈತ್ಯಾವಕಾರ್ಯಕರಣೋದ್ಯತೌ । 

ತತಃ ಪರಿಣತಿಂ ಯಾತೋ ಲಿಂಗರೂಪೇಣ ಕಂದುಕಃ ॥ ೩೬॥ 
ಕಂದುಕೇಶ್ವರಸಂಜ್ಞಂ ಚ ತಲ್ಲಿಂಗಮಭವತ್ತದಾ । 

ಜ್ಯೇಸ್ಕೇಶ್ಚರಸಮಿನಾಸೇ ತು ಸರ್ವದುಷ್ಟನಿವಾರಣಂ 14 
ಕಂದುಕೇಶಸಮುತೃತ್ತಿಂ ಯಃ ಶ್ರೋಷ್ಯತಿ ಮುದಾನ್ವಿತಃ । 

ಪೂಜಯಿಷ್ಯತಿ ಯೋ ಭಕ್ತಸ್ತಸ್ಯ ದುಃಖಭಯಂ ಕುತಃ ॥ ೩೮೬ 
ಕಂದುಕೇಶ್ವರಭಕ್ತಾನಾಂ ಮಾನವಾನಾಂ ನಿರೇನಸಾಂ | 

ಯೋಗಕ್ಸೇಮಂ ಸದಾ ಕುರ್ಯಾದ್ಭವಾನೀ ಭಯನಾಶಿನೀ ॥೩೯॥ 





೩೩. ಆತನ ದೇಹಾರ್ಧವೆನಿಸಿದ ಆಕೆಯು ಕಣ್ಣುಗಳ ಸನ್ನೆಯನ್ನು ತಿಳಿ 
ದವಳಾಗಿ ತನ್ನ ಕೈಯಲ್ಲಿದ್ದ ಜೆಂಡಿನಿಂದಲೇ ಅವರಿಬ್ಬರನ್ನೂ ಹೊಡೆದಳು. 

೩೪. ಇಂತು ಮಹಾದೇವಿಯ ಲೀಲಾಕಂದುಕದಿಂದ ಹೊಡೆಯಲ್ಪಟ್ಟು 
ಮಹಾಬಲಶಾಲಿಗಳಾದರೂ ಅವರು ದಿಗ್ಭ್ಯಾಂತರಾಗಿ ಸುತ್ತಿ ಸುತ್ತಿ ನೆಲಕ್ಕೆ 
ಬಿದ್ದರು. 

೩೫. ವಾಯುವಿನಿಂದ ಅಲುಗಾಡಿಸಲ್ಪಟ್ಟ ತಾಳೆಯ ಮರದಲ್ಲಿ ತೊಟ್ಟ 
ನಿಂದುದುರುವ ಹಣ್ಣಿನಂತೆಯೂ, ಇಂದ್ರನ ವಜ್ರಾಯುಧದಿಂದ ರಿಕ್ಕಗಳನ್ನು 
ಕಳೆದುಕೊಂಡು ನೆಲಕ್ಕುರುಳಿದ ಎರಡು `ನರ್ವತಗಳಂತೆಯೂ ಅವರು ಭೂಮಿ 
ಯಲ್ಲಿ ಉರುಳಿದರು. 

೩೬. ನೀಚಕಾರ್ಯದಲ್ಲಿ ತೊಡಗಿದ್ದ ಅವರಿಬ್ಬರನ್ನೂ ನೆಲಕ್ಕೆ ಕೆಡವಿ ಆ 
ಕಂದುಕವು ಲಿಂಗವಾಗಿ ಅಲ್ಲಿಯೇ ನೆಲಸಿತು. 

೩೭. ಅದು ಜ್ಯೇಸ್ಕೇಶ್ವರನ ಸಮೀಪದಲ್ಲಿ ಸಕಲದುಷ್ಟರ ಬಾಧೆಗಳನ್ನೂ 
ನಿವಾರಿಸುವುದಾಗಿ ಕಂದುಕೇಶ್ವ ರವೆಂಬ ಹೆಸರಿರಿಂದ ಪ ಪ್ರಸಿದ್ಧಿಯನ್ನು ಪಡೆಯಿತು. 

೩೮. ಯಾವನು ಸಂತೋಷದಿಂದ ಈ ಕಂದುಕೇಶ್ವ ರದ ಉತ್ಪತ್ತಿ ತ್ರಿ ಕಥೆಯನ್ನು 
ಕೇಳುವನೊ, ಯಾವನು ಆ ಲಿಂಗವನ್ನು ಭಕ್ತಿ ಯಿಂದ” ಪೂಜಿಸುವನೊ, ಅವರಿಗೆ 
ದುಃಖದ ಭಯವೆಲ್ಲಿಯದು? 

೩೯, ಕಂದುಕೇಶ್ವರನ ಭಕ್ತರೂ ಪಾತಕರಹಿತರೂ ಆದ ಸಕಲ ಮಾನವರ 


ಕತಿ ಶ್ರೀ ಸ್ಮಾಂದಮ ಹಾಪುರಾಣಂ 


ಮೃಡಾನೀ ತಸ್ಯ ಲಿಂಗಸ್ಯ ಪೂಜಾಂ ಕುರ್ಯಾತ್ಸದೈನ ಹಿ | 


ತತ್ರೈನ ದೇವ್ಯಾಃ ಸಾನ್ನಿಧ್ಯಂ ಪಾರ್ವತ್ಯಾ ಭಕ್ತಸಿದ್ಧಿದಂ ..॥8೪೦॥ 
ಕಂದುಕೇಶಂ ಮಹಾಲಿಂಗಂ ಕಾಶ್ಯಾಂ ಯೈರ್ನ ಸಮರ್ಚಿತಂ । 

ಕಥಂ ತೇಷಾಂ ಭವಾನೀಶೌ ಸ್ಯಾತಾಂ ಸರ್ವೆಪ್ಸಿತಪ್ರದೌ ॥೪೧॥ 
ದ್ರಷ್ಟವ್ಯಂ ಚ ಪ್ರಯತ್ನೇನ ತಲ್ಲಿಂಗಂ ಕಂದುಕೇಶ್ವರಂ । 
ಸರ್ವೋಪಸರ್ಗಸಂಘಾತವಿಘಾತಕರಣಂ ಪರಂ ॥ ೪೨ ॥ 


ಕಂದುಕೇಶ್ವರನಾಮಾಪಿ ಶೃತ್ವಾ ವೃಜಿನಸಂತತಿಃ । 

ಕ್ಸಿಪ್ರಂ ಕೃಯಮವಾಪ್ನೋತಿ ತಮಃ ಪ್ರಾಪ್ಯೋಷ್ಠಗುಂ ತಥಾ ೧೪೩ 
ಸ್ಕಂದ ಉವಾಚ: 

ಸಂಶೃಣುಷ್ಟ ಮಹಾಭಾಗ ಜ್ಯೇಷ್ಟೇಶ್ವರಸವಿಖಾಪತಃ । 

ಯದ್ವೃತ್ತಾಂತಮಭೂದ್ವಿಪ್ರ ಪರಮಾಶ್ಚ ರ್ಯಕುದ್ಳು ಎನಂ ॥ ೪೪ 1 

ದಂಡಖಾತೇ ಮಹಾತೀರ್ಥೇ ದೇವರ್ಷಿಪಿತೃತೃಸ್ತಿದೇ 1 

ತಪ್ಯಮಾನೇಷು ವಿಪ್ರೇಷು ನಿಷ್ಕಾಮಂ ಪರಮಂ ತಪಃ ॥ ೪೫ ॥ 

ಯೋಗಕ್ಷೇಮವನ್ನು ಭಯಥಿವಾರಕಳಾದ ಭವಾನಿಯೇ ನಿತ್ಯವೂ ನೋಡಿಕೊಳ್ಳು 

ಕಿರುವಳು. 

೪೦. ಆಕೆಯೂ ಆ ದೇವನ ಪೂಜೆಯನ್ನು ನಿತ್ಯವೂ ಮಾಡುತ್ತಿರುವಳು. 
ಅಲ್ಲಿಯೇ ಭಕ್ತರಿಗೆ ಸಕಲಾಭೀಷ್ಟಗಳನ್ನೂ ಕೊಡುವ ಪಾರ್ವತೀದೇವಿಯ 
ಸಾನ್ಸಿಧ್ಯವಿಶೇಷವೂ ಇರುವುದು. 

೪೧. ಯಾರು ಕಾಶೀಕ್ಷೇತ್ರವನ್ನು ಸೇರಿ ಕಂದುಕೇಶ್ವರಮಹಾಲಿಂಗವನ್ನು 
ಅರ್ಚನೆಮಾಡುವುದಿಲ್ಲವೊ, ಅವರಿಗೆ ಭವಾನೀಶಂಕರರು ಹೇಗೆ ಸರ್ವಾಭೀಷ್ಟ 
ಪ್ರದರಾಗುವರು? 

೪೨. ಆದುದರಿಂದ ಸಮಸ್ತ ವಿಫ್ಲಸಮೂಹಗಳ ನಾಶಕ್ಕೆ ಸುಲಭೋ 
ಪಾಯವಾದ ಸರ್ವೋತ್ತಮವಾದ ಆ ಕಂದುಕೇಶ್ವರಲಿಂಗವನ್ನು ಪ್ರತಿಮಾನವನೂ 
ಅವಶ್ಯಕವಾಗಿ ನೋಡಲೇಬೇಕು. 

ಳ್ಳಿ ಕಂದುಕೇಶ್ವರನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಪಾಪಸಮೂಹ 
ಗಳೆಲ್ಲವೂ ಸೂರ್ಯನನ್ನು ಕಂಡ ಅಂಧಕಾರದಂತೆ ಕ್ಲಿಪ್ರದಲ್ಲಿಯೇ ನಾಶವನ್ನು 
ಹೊಂದುವುವು. 

೪೪. ಸ್ಫೃಂದನು ಹೇಳುತ್ತಾನೆ:-ಓ ಮಹಾಭಾಗ! ವಿಪ್ರೋತ್ತಮನೆ! 
ಪೂರ್ವದಲ್ಲಿ ಜ್ಯೇಸ್ಕೇಶ್ವರನ ಸಮಾಸದಲ್ಲಿ ನಿಜವಾಗಿಯೂ ಮಾಹಾಶ್ಚರ್ಯ 
ಸಮಸ್ರಿತನೆನಿಸಿದ ವೃತ್ತಾಂತವು ನಡೆದುದನ್ನು ವಿವರಿಸುವೆನು, ಕೇಳು. 

೪೫. ಒಂದಾನೊಂದು ಕಾಲದಲ್ಲಿ ದೇವತೆಗಳಿಗೂ, ಪಿತೃಗಳಿಗೂ, ಮಹರ್ಷಿ 


ಪಂಚಸಸ್ಮಿತಮೋ$ಧ್ಯಾಯಃ ೩೨೭ 


ದೈತ್ಯೋ ದುಂದುಭಿನಿರ್ಹ್ಟಾದೋ ದುಷ್ಟಃ ಪ್ರಹ್ಲಾದಮಾತುಲಃ । 
ದೇವಾಃ ಕಥಂ ಸುಜೇಯಾಃ ಸ್ಕುರಿತ್ಯುಪಾಯಮಚಿಂತಯತ್‌ ॥ ೪೬॥ 
ಕಿಂಬಲಾಶ್ಚ ಕಿಮಾಹಾರಾಃ ಕಿಮಾಧಾರಾ ಹಿ ದೇನತಾಃ । 


ವಿಚಾರ್ಯ ಬಹುಶೋ ದೈತ್ಯಸ್ತತ್ತ್ವಂ ವಿಜ್ಞಾಯ ನಿಶ್ಚಿತಂ ॥ ೪೭॥ 
ಅವಶ್ಯಮಗ್ರಜನ್ಮಾನೋ ಹೇತವೋತ್ರ ವಿಚಾರತಃ । 

ಬ್ರಾಹ್ಮಣಾನ್ಹ ಂತುಮಸಕೃತೃತವಾನುದ್ಯಮಂ ತತಃ ॥ ೪೮ ॥ 
ಯತಃ ಕ್ರತುಭುಜೋ ದೇವಾಃ ಕ್ರತವೋ ನೇದಸಂಭವಾಃ । 

ತೇ ನೇದಾಃ ಜ್ರಾಹ್ಮಣಾಧೀನಾಸ್ತತೋ ದೇನಬಲಂ ದ್ವಿಜಾಃ HVE 
ನಿಶ್ಚಿತಂ ಬ್ರಾ ಹ್ಮಣಾಧಾರಾಃ ಸರ್ವೇ ದೇವಾಃ ಸವಾಸವಾಃ | 

ಗೀರ್ನಾಣಾ ಬ್ರಾಹ್ಮಣಬಲಾ ನಾತ್ರ ಕಾರ್ಯಾ ವಿಚಾರಣಾ ॥ ೫೦॥ 
ಬ್ರಾಹ್ಮಣಾ ಯದಿ ನಷ್ಟಾಃ ಸ್ಕುರ್ವೇದಾ ನಷ್ಟಾಸ್ತತಃ ಸ್ವಯಂ | 
ಆಮ್ನಾಯೇಷು ಪ್ರಣಷ್ಟೇಷು ವಿನಷ್ಟಾಃ ಶತತಂತವಃ ॥೫೧॥ 


ಗಳಿಗೂ ತೃಪ್ತಿಕರವಾದ ದಂಡಖಾತವೆಂಬ ಮಹಾ ತೀರ್ಥದಲ್ಲಿ ಬ್ರಾಹ್ಮಣೋ 
ತ್ರಮರು ಫಲಾಭಿಸಂಧಿರಹಿತರಾಗಿ ಉತ್ತಮವಾದ ತಪಸ್ಸನ್ನು ಮಾಡುತ್ತಿದ್ದರು. 

೪೬. ಆಗ ಪ್ರಹ್ಲಾದನಿಗೆ ಸೋದರಮಾವನಾದ ಮಂದುಭಿನಿರ್ಹ್ರಾದನೆಂಬ 
ದುರಾಚಾರಿಯಾದ ರೈತ್ಯನು ದೇವತೆಗಳನ್ನು ಸುಲಭವಾಗಿ ಹೇಗೆ ಜಯಿಸಬಹು 
ದೆಂಬ ಉಪಾಯವನ್ನು ಕುರಿತು ಚಿಂತಿಸುತ್ತಿದ್ದನು. 

೪೭. ಅವರು ಯಾನ ಬಲವನ್ನಾಶ್ರಯಿಸಿರುವರು? ಯಾವ ಆಹಾರವನ್ನು 
ಸ್ವೀಕರಿಸುತ್ತಿರುವರು? ಯಾವ ಆಧಾರವುಳ್ಳವರಾಗಿರುವರು? ಇವುಗಳನ್ನೆಲ್ಲ 
ಆ ದೈತ್ಯನು ಬಹು ಪ್ರಕಾರವಾಗಿ ವಿಚಾರಮಾಡಿ ನಿಶ್ಚಿತವಾದ ತತ್ತ್ವಾರ್ಥವನ್ನು 
ತಿಳಿದುಕೊಂಡನು. 

೪೮. ವಿಚಾರವನ್ನು ಮಾಡಿ ಖಂಡಿತವಾಗಿಯೂ ಬ್ರಾಹ್ಮಣರೇ ದೇವತೆಗಳ 
ಉತ್ಕರ್ಷಕ್ಕೆ ಕಾರಣರೆಂಬುದನ್ನು ನಿಶ್ಚಯಿಸಿ ಅವರನ್ನು ನಿರ್ಮೂಲಗೊಳಿಸಲು 
ಅನೇಕಸಲ ಪ್ರಯತ್ನವನ್ನು ಮಾಡಿದನು. 

೪೯-೫೦. "" ದೇವತೆಗಳು ಯಜ್ಞ, ಭಾಗಗಳನ್ನು ಭೋಜನಮಾಡುವವರು. 
ಯಜ್ಞ ಗಳು ವೇದೋದಿತಗಳಾಗಿರುವುವು. ಆ ವೇದಗಳಾದರಕೊ ಬ್ರಾಹ್ಮಣರ ಅಧೀನ 
ಗಳಾಗಿರುವುವು. ಆದುದರಿಂದ ಬ್ರಾಹ್ಮಣರೇ ದೇವತೆಗಳ ಬಲಕ್ಕೆ ಮೂಲಭೂತ 
ರಾಗಿರುವರು. ಸಕಲ ವೇದಗಳೂ ಬ್ರಾಹ್ಮಣರನ್ನವಲಂಬಿಸಿರುವುದು ಥಿಶ್ಚಯವು. 
ಮಹೇಂದ್ರನೇ ಮುಂತಾದ ದೇವತೆಗಳೂ ಬ್ರಾಹ್ಮಣರ ಬಲವನ್ನಾಶ್ರಯಿಸಿರುವ 
ಕೆಂಬ ವಿಷಯದಲ್ಲಿ ವಿಚಾರ್ಯವಾದ ಅಂಶವೇನೂ ಇರುವುದಿಲ್ಲ. 

೫೧. ಬ್ರಾಹ್ಮಣರು ಪ್ರಣಷ್ಟರಾಗಲು ದೇವತೆಗಳು ತಮಗೆ ತಾವೇ ನಾಶ 


ಫಿತಿಲ ಶ್ರೀಸ್ನಾ ಿಂದೆಮಹಾಪುರಾಣಂ 


ಯಜೆ ಜ್ಞೇಷು ನಾಶಂ ಗಚ್ಛ ತ್ಸುಹೃ ತಾಹಾರಾಸ್ತ್ರತಃ ಸುರಾಃ । 


ನಿರ್ಬಲಾಃ ಸುಖಜೇಯಾಃ ಸ್ಫರ್ಜಿತೇಷು ತ್ರಿ ತಿ 'ದಶೇಷ ಥ ॥ ೫೨ ॥ 
ಅಹನೇವ ಭನಿಷ್ಕಾಮಿ ಮಾನ್ಯಸ್ತ್ರಿ ಜಗತೀಪಕಿಃ I 

ಆಹರಿಷ್ಕಾಮಿ ದೇವಾನಾನಮುಕ್ಸಯಾಃ ಸರ್ವಸಂಪದಃ ॥೫೩॥ 
ಸಿರ್ನೇಕ್ಸ್ಯಾನಿಂ ಸುಖಾನ್ಯೇವೆ ರಾಜ್ಯೇ ನಿಪತಕಂಟಕೇ । 

ಇತಿ ಶಿಶ್ಚಿ ತ್ಯ "ದುರ್ಬುದ್ಧಿ $ ಪುನಶ್ತಿ ಂತಿತವಾನ್ನು: ನೇ ॥ ೫೪ ॥ 
ವ್ಹಿಜಾಃ ಕ ಸಂತಿ ಭೂಯಾಂಸೋ ಬ್ರಹ್ಮ | ತೇಜೋತಿಬ್ಬಂಹಿತಾಃ | 
ತೈತ್ಯಧ್ಯಯನಸಂಪನ್ನಾಸ್ತ ಪೋಬಲಸಮನ್ನಿತಾಃ ॥ ೫೫ ॥ 
ಭೂಯಸಾಂ ಬ್ರಾಹ್ಮ ಮೈಣಾನಾಂ ತು ಸ್ಥಾ ನಂ ವಾರಾಣಸೀ ಭನೇತ್‌ । 
ತಾನಾದಾವುಪಸೂಹೃತ್ಯ ಯಾಮಿ ತೀರ್ಥಾಂತರಂ ತತಃ ॥ ೫೬॥ 
ಯತ್ರ ಯತ್ರ ಹಿ ತೀರ್ಥೇಷು ಯತ್ರ ಯತ್ರಾಶ್ರಮೇಷು ಚ। 

ಸಂತಿ ಸರ್ವೇಗೆ ಜನ್ಮಾ ನಸ್ತೇ ಮಯಾದ್ಯಾಃ ಸಮಂತತಃ ॥ ೫೭॥ 


ನನ್ನು ಹೊಂದುವರು. ವೇದಗಳು ನಷ್ಟಗಳಾಗಲು ಯಜ್ಞ ಯಾಗಾದಿಗಳೂ 
ವಿನಾಶನನ್ನೈದುವುವು. 

೫೨-೫೩. ಯಜ್ಞಗಳು ನಾಶವನ್ನು ಹೊಂದಲು ಆದರಿಂದ ದೇವತೆಗಳು 
ಆಹಾರನಿಲ್ಲದವರಾಗುವರು. ಬಳಿಕ ಬಲಹೀನರಾದ ಅವರನ್ನು ಸುಲಭವಾಗಿಯೇ 
ಜಯಿಸಬಹುದು. ಇಂತು ದೇವತೆಗಳೆಲ್ಲರೂ ಸರಾಜಿತರಾಗಲು ನಾನೇ ಪೂಜಾ 
ರ್ಹನೂ, ಮೂರುಲೋಕಗಳಿಗೊಡೆಯನೂ ಆಗಿ ದೇವತೆಗಳಿಗಿರುವ ಕಾಮಧೇನು 
ಕಲ್ಪವೃಕ್ಚಗಳೇ ಮುಂತಾದ ಅಕ್ಷ ಕ್ಲಯೈೆಶಶ್ಚರ್ಯಗಳೆಲ್ಲವನ್ನೂ ಕಸಿದುಕೊಳ್ಳು ವೆನು, 

೫೪. ಈ ರೀತಿಯಾಗಿ ನಿಷ್ಕ ೦ಟಕವಾದ ತ್ರಿಲೋಕಾತ್ಮಕವಾದ ನನ್ನ ರಾಜ್ಯ 
ದಲ್ಲಿ ಸುಖಗಳನ್ನೇ ಟರ ರುವೆನು. ಪ್ದ ಎಲ್ಫೆ ಆಗಸ್ತ್ಯನೆ! ಇಂತೆದು 
ಆ "ದುಷ್ಬಾತ್ಮನು. ನಿಶ್ಚಯವನ್ನು ಮಾಡಿಕೊಂಡು ಮತ್ತೆಯೂ ಚಿಂತಿಸಿದನು. 

೫೫. "" ಬಹುಸಂಖ್ಯಾಕರೂ, ಬ್ರಹ್ಮತೇಜಸ್ಸಿನಿಂದ ಮಹಿಮಾನ್ವಿತರೂ, 
-ವೇದಾಧ್ಯಯನಸಂಪನ್ನರೂ ತಪಸ್ಸಿನ ಬಲದಿಂದೊಡಗೂಡಿದವರೂ ಆದ 
ಬ್ರಾಹ್ಮಣರು ಎಲ್ಲಿರುವರು? 

೫೬. ಇಷ್ಟು ಅಸಂಖ್ಯಾಕರಾದ ಬ್ರಾಹ್ಮಣರಿಗೆ ಪ್ರಾಯಶಃ ವಾರಾಣಸೀ 
ಕ್ಸೇತ್ರವೊಂದೇ ವಾಸಸ್ಥಾನವಾಗಿರಬಹುದು. ಅಲ್ಲಿರುವನರನ್ನೆ ಲ್ಲ ಮೊದಲು 
ನಾಶಗೊಳಿಸಿ ಬಳಿಕ ತೀರ್ಥಾಂತರಗಳಿಗೆ ಹೋಗುವೆರ್ನು 

೫೭. ಭೂಮಂಡಲದ ಸಮಸ್ತ ತೀರ್ಥಗಳಲ್ಲಿಯೂ ನಿಖಿಲಾಶ್ರಮಗಳಲ್ಲಿಯೂ 
ಇರುವ ಸಕಲ ಬ್ರಾಹ್ಮಣರೂ ನಿಶ್ಶೇಷವಾಗಿ ನನಗೆ ಭಕ್ತ ರಾಗಬೇಕು.”” 


ಪಂಚಸಷ್ಮಿತಮೋ5ಧ್ಯಾಯ8 ೩೨೯ 


ಇತಿ ದುಂದುಭಿನಿರ್ಹ್ರಾದೋ ಮತಿಂ ಕೃತ್ವಾ ಕುಲೋಚಿತಾಂ | 

ಪ್ರಾಪ್ಯಾಪಿ ಕಾಶೀಂ ದುರ್ವ್ವೃತ್ತೋ ಮಾಯಾವೀ ನ್ಯವಧೀದ್ದ್ವಿಜಾನ್‌॥೫೮॥ 
ಸಮಿತ್ಯುಶಾನ್ಸಮಾದಾತುಂ ಯತ್ರ ಯಾಂತಿ ದ್ವಿಜೋತ್ತಮಾಃ । 

ಅರಣ್ಯೇ ತತ್ರ ತಾನ್ಸರ್ವಾನ್ಸ ಭಕ್ಟೆಯತಿ ದುರ್ಮತಿಃ un 
ಯಥಾ ಕೋಪಿ ನ ವೇತೇವ ತಥಾ ಚೃನ್ನೋಭವತ್ತುನಃ 12 

ವನೇ ನನೇಚರೋ ಭೂತ್ವಾ ಯಾದೋರೂಸೀ ಜಲಾಶಯೇ ॥ ೬೦॥ 
ಅದೃಶ್ಯರೂಪೀ ಮಾಯಾನೀ ದೇವಾನಾಮಸ್ಯ ಗೋಚರಃ । 

ದಿನಾ ಧ್ಯಾನಪರಸ್ತಿಷ್ಕೇನ್ಮುನಿವನ್ಮುನಿಮಧ್ಯಗಃ | ೬೧ 
ಪ್ರನೇಶಮುಟಿಜಾನಾಂ ಚ ನಿರ್ಗಮಂ ಚ ವಿಲೋಕಯನ್‌ । 
ಯಾಮಿನ್ಯಾಂ ವ್ಯಾಫ್ರರೂಪೇಣ ಬ್ರಾಹ್ಮಣಾನ್ಸಕ್ಸುಯೇದ್ಭ ಹೂನ್‌ ॥ ೬೨ ॥ 
ನಿಶ್ಶಬ್ಹಮೇವ ನಯತಿ ನ ತೃಜೇದನಿ ಕೀಕಸಂ। 

ಇತ್ತಂ ನಿಪಾತಿತಾ ನಿಪ್ರಾಸ್ತೇನ ದುಸ್ಟೇನ ಭೂರಿಶಃ ॥ ೬೩ ॥ 





೫೮. ಇಂತೆಂದು ಸ್ವತಃ ದುಷ್ಟ ಚರಿತ್ರನೂ, ಮಾಯಾವಿಯೂ ಆದ 
ಆ ದುಂದುಭಿನಿರ್ಹ್ರಾದ ದೈತ್ಯನು ತನ್ನ ಕುಲಕ್ಕೆ ಅನೂರೂಪವಾದ ನಿಶ್ಚಯವನ್ನೇ 
ಮಾಡಿಕೊಂಡು ಕಾಶಿಯನ್ನು ಹೊಂದಿಯೂ ಅಲ್ಲಿನ ಬ್ರಾಹ್ಮಣರನ್ನೈಲ್ಲ ಸಂಹರಿಸ 
ತೊಡಗಿದನು. 

೫೯. ಆ ಬ್ರಾಹ್ಮಣೋತ್ತಮರು ಸಮಿತ್ತು ದರ್ಭೆಗಳನ್ನು ತರಲು ಯಾವ 
ಯಾವ ಅರಣ್ಣವನ್ನು ಪ್ರವೇಶಿಸುತ್ತಿದ್ದರೊ, ಅಲ್ಲಿಯೇ ಅವರೆಲ್ಲರನ್ನೂ ದುರ್ಬುದಿ 
ಯಾದ ಸತ ಭಕ್ಷಿಸುತ್ತಿದ್ದನು.. ii % 

೬೦. ಪುನಃ ಯಾರಿಗೂ ತಿಳಿಯಲಾಗದಂತೆ ಕಾಡಿನಲ್ಲಿ ಬೇಡನಾಗಿಯೂ, 
ನೀರಿನಲ್ಲಿ ಜಲಚರವಾಗಿಯೂ ತನ್ನ ರೂಪವನ್ನು ಮರೆಸಿಕೊಳ್ಳುತ್ತಿದ್ದನು. 

೬೧. ಮಾಯಾಬಲದ ಸಹಾಯದಿಂದ ಕಾಲವನ್ನನುಸರಿಸಿಅದೃಶ್ಯನಾಗಿದ್ದು 
ದೇವತೆಗಳಿಗೂ ಅಗೋಚರನಾಗಿದ್ದನು. ಕೇಲವು ವೇಳೆ ಹಗಲಿನಲ್ಲಿ ಮುನಿಗಳ 
ಮಧ್ಯದಲ್ಲಿಯೇ ಧ್ಯಾನಾಸಕ್ತನಾಗಿ ಕುಳಿತಿರುವಂತೆ ನಟಸುತ್ತಿದ್ದನು. 

೬.೨. ಅವರು ಆಶ್ರಮಮಠಾದಿಗಳನ್ನು ಪ್ರವೇಶಿಸುವುದನ್ನೂ ಹೊರಗೆ. ಬರು 
ವುದನ್ಸೂ ತಿಳಿದು ಸಮಯವನ್ನು ಕಾಯುತ್ತ ರಾತ್ರಿಗಳಲ್ಲಿ ವ್ಯಾಘ್ರರೂಪನಾಗಿ 
ಅನೇಕ ಬ್ರಾಹ್ಮಣರನ್ನು ಭಕ್ಷಿಸಿದನು. 

೬೩. ಶಬ್ದಮಾಡದೆಯೇ ಅವರನ್ನು ಸೆಳೆದೊಯ್ಯುವನು. ಮೂಳೆಗಳನ್ನೂ 
ಉಳಿಸುವುದಿಲ್ಲ. ಈ ವಿಧದಿಂದ ಆ ದುಷ್ಟನು ಅಸಂಖ್ಯಾಕರಾದ ಬ್ರಾಹ್ಮಣರನ್ನು 


ಸಂಹಾರಮಾಡಿದನು. 
F 


೩೩೦ ಶ್ರೀ ಸ್ಕಾಂದಮ ಹಾಪುರಾಣಂ 


ಏಕದಾ ಶಿನರಾತ್ರೌ ತು ಭಕ್ತಸ್ತ್ವೇಕೋ ನಿಜೋಟಜೇ । 

ಸಪರ್ಯಾಂ ದೇವದೇವಸ್ಯ ಕೃತ್ವಾ ಧ್ಯಾನಸ್ಥಿತೋಭವತ್‌ 8೬೪॥ 
ಸಚ ಮಂದುಭಿನಿರ್ಹಾದೋ ದೈತ್ಯೇಂದ್ರೋ ಬಲದರ್ಪಿತಃ ! 
ವ್ಯಾಫ್ರುರೂಪಂ ಸಮಾಸ್ಕಾಯ ತಮಾಧಾತುಂ ಮತಿಂ ದಧೇ 1 ೬೫ ॥ 
ತಂ ಭಕ್ತೆಂಘ್ಯಾನಮಾಸನ್ನಂ ದೃಢಚಿತ್ತಂ ಶಿನೇಕ್ಸಣೇ । 


ಕೃ ತ್ವಾಸ್ತ್ರಮಂತ್ರನಿನ್ಯಾಸಂ ತಂ ಕ್ರಾಂತುಮಶಕನ್ನ ಸಃ ॥೬೬॥ 
ಅಥ ಸರ್ವಗತಃ ಶಂಭುಜ್ಞಾ ೯ತ್ವಾ ತಸ್ಯಾಶಯಂ ಹರಃ । 

ಡೈಚ್ಯಸ್ಯ ದುಷ್ಟರೂಪಸ್ಯ ವಧಾಯ ವಿದಢೇ ಧಿಯಂ H&L 
ಯಾನದಾಡಿತ್ಸತಿ ನ್ಯಾಫ್ರುಸ್ತಾವದಾವಿರಭೂದ್ಭರಃ । 

ಜಗದ್ರಕ್ಸಾಮಣಿಸ್ಟ್ರ ಕೋ ಭಕ್ತರಕ್ಟಣದಕ್ಟ್ಮಧೀಃ ೬೮ ॥ 
ರುದ್ರಮಾಯ್ಕ್ಮಾಂತಮಾಲೋಕ್ಕ್ಯ ತದ್ಭಕ್ತಾರ್ಚಿತಲಿಂಗತಃ । 
ದೈತ್ಯಸ್ತೇನೈನರೂಪೇಣ ವವೃಢೇ ಭೂಧರೋಪಮಃ 1೬೯॥ 


೬೪. ಒಮ್ಮೆ ಒಬ್ಬಾ ನೊಬ್ಬ ಶಿವಭಕ್ತನು ತನ್ನ ಆಶ್ರಮದಲ್ಲಿ ಒಂದು 
ಶಿವರಾತ್ರಿಯ ದಿನ ಮಹಾದೇವನ ಪೂಜೆಯನ್ನು ಮುಗಿಸಿಕೊಂಡು ಆತನ ಸನ್ನಿಧಿ 
ಯಲ್ಲಿ ಧ್ಯಾನಾಸಕ್ತನಾಗಿ ಕುಳಿತಿದ್ದನು. 

೬೫. ರಾಕ್ಟಸೇಂದ್ರನಾದ ಆ ದುಂದುಭಿನಿರ್ಹಾದನು ಬಲಪರಾಕ್ರಮದಿಂದ 
ಗರ್ವಗೊಂಡವನಾಗಿ ವ್ಯಾಘ್ರಾಕಾರವನ್ನು ಸ್ವೀಕರಿಸಿ ಆತನನ್ನು ಸೆಳೆದುಕೊಂಡು 
ಹೋಗಲು ನಿಶ್ಚಯವನ್ನು ಮಾಡಿಕೊಂಡನು. 

೬೬. ಆದರೆ ಧ್ಯಾನಾಸಕ್ತನೂ, "ಪರಮೇಶ್ವರನನ್ನು ನೋಡುವುದರಲ್ಲಿಯೇ 
ದೃಢಮನಸ್ಸುಳ್ಳವನೂ, ಆಗಿ ಅಸ್ತ್ರರೂಪಗಳಾದ ಮಂತ್ರಗಳಿಂದ ಅಂಗನ್ಯಾಸ 
ಕರನ್ಯಾಸಾದಿಗಳನ್ನು ಮಾಡಿ ಕುಳಿತಿದ್ದ ಆ ಭಕ್ತನನ್ನು ಆಕ್ರಮಿಸಲು ರಾಕ್ಚಸನು 
ಶಕ್ತನಾಗಲಿಲ್ಲ. 

೬೭-೬೮. ಆಗ ಸರ್ವಾಂತರ್ಯಾಮಿಯಾದ ಮಹೇಶ್ವರನು ಅವನ ದುರಾ 
ಶಯವನ್ನು ಕಂಡು ಕ್ರೂರರೂಪವನ್ನು ಧರಿಸಿದ ಆ' ರಾಶ್ಚಸನನ್ನು ಸಂಹರಿಸ 
ಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡನು. ಆ ವ್ಯಾಘ್ರವು ಬಂದು ಭಕ್ತನನ್ನು 
ಸೆಳೆಯುವ ಪ್ರಯತ್ನವನ್ನು ಮಾಡುತ್ತಿರುವಂತೆಯೇ ಲೋಕರಕ್ಸಾಮಣಿಯೂ, 
ತ್ರಿಲೋಚನನೂ, ಭಕ್ತರನ್ನು ಕಾಪಾಡುವುದರಲ್ಲಿಯೇ ನಿರತವಾದ ಬುದ್ಧಿ ಯುಳ್ಳ 
ವನೂ ಆದ ಹರನು ಅಲ್ಲಿ ಪ್ರತ್ಯಕ್ಸನಾದನು. 

೬೯. ಭಕ್ತನು ಪೂಜಿಸಿದ ಲಿಂಗದಿಂದ ಮಹಾರುದ್ರನು ಹೊರಗೆ ಬಂದು 
ದನ್ನು ಕಂಡವನಾಗಿ ಆ ರಾಕ್ಟುಸನು ತನ್ನ ವ್ಯಾಘ್ರಕೊಪದಿಂದಲೇ ಪರ್ವತಾಕಾರ 
ವಾಗಿ ಶರೀರವನ್ನು ಭಳ ನರು: 


ಪಂಚಷಷ್ಮಿತನೋಕಿಧ್ಯಾಯಃ ೩೩೧ 


ಸಾವಜ್ಞ ಮಹ ಸರ್ವಜ್ಞ ಎ ಯಾವತ್ಪಶ್ಯತಿ ದಾನವಃ । 
ತಾವದಾಯಾಂತಮಾದಾಯ ಕಕ್ಟಾಯಂತ್ರೇ ನೃಪೀಡಯತ್‌ ॥೭೦॥ 
ಪಂಚಾಸ್ಸಸ್ತ್ವಥ ಪಂಚಾಸ್ಯಂ ಮುಷ್ಟ್ಯಾ ಮೂರ್ಧನ್ಯತಾಡಯತ್‌ । 


ಸಚ ತೇನೈವ ರೂಪೇಣ ಕಕ್ಸಾನಿಷ್ಸೇಷಣೇನ ಚ ॥೭೧॥ 
ಅತ್ಯಾರ್ತಮರಟದ್ವಾಘ್ರೋ ರೋದಸೀ ಪರಿಪೂರಯನ್‌ । 

ತೇಸ ನಾದೇನ ಸಹಸಾ ಸಂಪ್ರವೇಪಿತಮಾನಸಾಃ ॥೭೨॥ 
ತಪೋಧನಾಃ ಸಮಾಜಗ್ಮುರ್ನಿಶ್ಮಿಶಬ್ದಾನುಸಾರತಃ । 

ತತ್ರೇಶ್ವರಂ ಸಮಾಲೋಕ್ಕ ಕಕ್ಕೆಕೃತನೈಗೇಶ್ವರಂ 1 ೭೩॥ 
ತುಷ್ಟುವುಃ ಪ್ರಣತಾಃ ಸರ್ವೇ ಶರ್ವಂ ಜಯಜಯಾಕ್ಸರೈಃ । 

ಪರಿತ್ರಾತಾ ಜಗತ್ತಾತಃ ಪ್ರತ್ಯೂಹಾದ್ದಾರುಣಾದಿತಃ ॥ ೩೪ ॥ 
ಅನುಗ್ರಹಂ ಕುರುಷ್ಟೇಶ ತಿಷ್ಕಾತ್ರೈನ ಜಗದ್ಗುರೋ । 

ಅನೇನೈವ ಹಿ ರೂಪೇಣ ವ್ಯಾಫ್ರೇಶ ಇತಿ ನಾಮತಃ ॥೭೫॥ 
ಕುರು ರಕ್ಸ್ಟಾಂ ಮಹಾದೇವ ಜ್ಯೇಷ್ಮಸ್ಥಾನಸ್ಯ ಸರ್ವದಾ । 
ಅನ್ಕೇಭ್ಯೋಪ್ಯುಪಸರ್ಗೇಭ್ಯೋ ರಕ್ಷ ನಸ್ತೀರ್ಥವಾಸಿನಃ ॥ ೭೬॥ 


೭೦. ಆ ದಾನವನು ಸರ್ವಜ್ಞನಾದ ಮಹೇಶ್ವರನನ್ನು ಉದಾಸೀನಭಾವ 
ದಿಂದ ನೋಡುತ್ತಿರಲು ಆತನು ಕ್ಟಣಮಾತ್ರದಲ್ಲಿಯೇ ಹತ್ತಿರಕ್ಕೆ ಬರುತ್ತಿರುವ 
ಆ ಹುಲಿಯನ್ನು ಸೆಳೆದು ಕಂಕುಳಿನ ಸಂದಿಯಲ್ಲಿ ಸೇರಿಸಿ ಪೀಡಿಸಿದನು. 

೭೧-೭೩. ಪಂಚಮುಖನಾದ ರುದ್ರನು ಆ ವ್ಯಾಘ್ರವನ್ನು ಮುಷ್ಟಿಯಿಂದ 
ತಲೆಗೆ ಹೊಡೆದನು. ಆ ರಾಕ್ಸಸನು ಆ ರೂಪದಿಂದಲೇ ಮುಷ್ಟಿಪ್ರಹಾರದಿಂದಲೂ, 
ಕಂಕುಳಿನ ಒತ್ತಡದಿಂದಲೂ ಸಂಕಟಿಗೊಂಡು ತನ್ನ ಧ್ವನಿಯಿಂದ ಭೂಮ್ಯಾಕಾಶ 
ಗಳನ್ನು ಪ್ರತಿಧ್ವನಿಗೊಳಿಸುತ್ತ ಅತ್ಯಂತವಾದ ಆರ್ತನಾದವನ್ನು ಮಾಡಿದನು. 
ಆ ಭಯಂಕರ ಶಬ್ದದಿಂದ ಕಂಪಿತಮನಸ್ಯರಾಗಿ ತಪಸ್ವಿಗಳೆಲ್ಲರೂ ಸಂಭ್ರಮ 
ಗೊಂಡು ರಾತ್ರಿಯಾದುದರಿಂದ ಧ್ವನಿಯನ್ನೇ ಅನುಸರಿಸಿ ಅಲ್ಲಿ ಬಂದು ಸೇರಿದರು. 
ಕಂಕುಳಲ್ಲಿ ಮಹಾವ್ಯಾಘ್ರವನ್ನು ಪೀಡಿಸುತ್ತಿದ್ದ ಮಹೇಶ್ವರನನ್ನು ಕಂಡರು. 

೭೪. ಎಲ್ಲರೂ ಸಾಷ್ಟಾಂಗಪ್ರಣಾಮಗಳನ್ನು ಮಾಡಿ ಈಶ್ವರನನ್ನು ಜಯ 
ಜಯಕಾರಗಳಿಂದ ಬಹುವಿಧವಾಗಿ ಸ್ತೋತ್ರಮಾಡಿದರು. 6 ಲೋಕರಕ್ಷಕನೆ! 
ದಾರುಣವಾದ ಈ ಮೃತ್ಯುವಿನಿಂದ ನಮ್ಮನ್ನು ಸಂರಕ್ಷಿಸಿರುವೆ. 

೭೫. ಲೋಕೇಶ್ಚರನೆ! ಜಗದ್ಗುರುವೆ! ನಮ್ಮಲ್ಲಿ ಅನುಗ್ರಹವನ್ನು ಮಾಡು. 
ಇಲ್ಲಿಯೇ ಈ ರೂಪದಿಂದಲೇ ವ್ಯಾಫ್ರೇಶ್ವರನೆಂಬ ಹೆಸರುಳ್ಳವನಾಗಿ ನೆಲಸು 
ವವನಾಗು. 

೭೬. ಮಹಾದೇವನೆ! ಈ ಜ್ಯೇಷ್ಠ ಸ್ಕಾನವನ್ನು ಸರ್ವಕಾಲದಲ್ಲಿಯೂ 


44೨ ಶ್ರೀ ಸ್ಕಾಂದಮ ಹಾಪುರಾಣಂ 


ಜತಿ ಶೃತ್ವಾ ನಚಸ್ತ್ರೇಷಾಂ ದೇನಶ್ಚಂದ್ರನಿಭೂಷ್ಠಣಃ । 


ತಭೇತ್ಯುಕ್ತಾ ತೆ ಪುನಃ ಪ್ರಾಹ, ಶೃಜುಧ ೈಂ ದ್ವಿಜಪುಂಗನಾಃ naan 
ಯೋ ಮಾಮನೇನ ರೂಪೇಣ ದ್ರಕ್ಸ್ಯ್ಯತಿ ಶ್ರದ್ಧಯಾತ್ರ ವೈ ಃ 
ತಸ್ಕೋಪಸ ೯ಸಂಘಾತಂ ಘಾತಯಿಷ್ಯಾಮ್ಯಸಂಶಯಂ 1 ೭೮ ॥ 


ಏತಲ್ಲಿಂಗಂ ಸಮಭ್ಯರ್ಚ್ಯ ಯೋ ಯಾತಿ ಪಥಿ ಮಾನವಃ । 
ಚೋರವ್ಯಾಘ್ರಾಧಿಸಂಭೂತಂ ಭಯಂ ತಸ್ಯ ಕುತೋ ಭವೇತ್‌ ॥೭೯॥ 
ಮಚ್ಚರಿತ್ರಮಿದಂ ಶೃತ್ವಾ ಸ್ಮೃತ್ವಾ ಲಿಂಗನ್ನಿದಂ ಹೃದಿ । 

ಸಂಗ್ರಾಮೇ ಪ್ರವಿಶನ್ಮರ್ತ್ಯೋ ಜಯಮಾಪ್ಟೋತಿ ನಾನ್ಯಥಾ ॥ ೮೦॥ 
ಇತ್ಯುಕ್ತ್ವಾ ದೇವದೇನೇಶಸ್ತಸ್ಮಿನ್ಲಿಂಗೇ ಲಯಂ ಯಯೌ | 
ಸನಿಸ್ಮಯಾಸ್ತತೋ ವಿಸ್ರಾಃ ಪ್ರಾತರ್ಯಾತಾ ಯಥಾಗತಂ ॥ ೮೧॥ 
ಸ್ಕಂದ ಉವ : 

ತದಾ ಪ್ರಭೃತಿ ಕುಂಭೋತ್ಕಲಿಂಗಂ ವ್ಯಾಫ್ರೇಶ್ವರಾಭಿಧಂ । 
ಜ್ಯೇಸ್ಮೇಶಾದುತ್ತರೇ ಭಾಗೇ ದೃಷ್ಟಂ ಸ್ಪೃಷ್ಟಂ ಭಯಾಪಹಂ ॥ ೮೨ ॥ 


ರಕ್ಸಣೆಮಾಡುತ್ತಿರು. ತೀರ್ಥವಾಸಿಗಳಾವ ನಮ್ಮನ್ನು ಇತರ ಕಷ್ಟಗಳಿಂದಲೂ 
ಸಂರಕ್ಸಿಸುತ್ತಿರುವವನಾಗು.”' 

೭೭. ಡೇವದೇನನಾದ ಚಂದ್ರಶೇಖರನು ಆ ಬ್ರಾಹ್ಮಣರಾಡಿದ ಮಾತು 
ಗಳನ್ನು ಕೇಳಿ ಹಾಗೆಯೇ ಆಗಲೆಂದು ಅಂಗೀಕರಿಸಿ ಪುನಃ ಅವರನ್ನು ಕುರಿತು 
ಇಂತೆಂದನು. "«"ಎಲ್ಫೆ ಬ್ರಾಹ್ಮಣೋತ್ತಮರಿರಾ! ಕೇಳಿರಿ. 

೭೮. ಯಾವನು ಶ್ರದ್ಧಾಭಕ್ತಿಗಳಿಂದ ಈ ರೂಸದಿಂದಿರುನ ನನ್ನನ್ನು 
ನೋಡುವನೊ, ಅವನ ಸಕಲ ವಿಘ್ನ ಸಮೂಹಗಳನ್ನೂ ನಾನು ನಾಶಗೊಳಿಸು 
ವೆನು. ಇದರಲ್ಲಿ ಸಂದೇಹಪಡಬೇಡಿರಿ. 

೭೯. ಈ ಲಿಂಗದ ಪೂಜೆಯನ್ನು ಮಾಡಿಕೊಂಡು ಯಾವ ಮನುಷ್ಯನು 
ಕಾರ್ಯಾರ್ಥಿಯಾಗಿ ಹೊರಡುವನೊ, ಅವನಿಗೆ ದಾರಿಯಲ್ಲಿ ಜೋರರಿಂದಾಗಲಿ, 
ವ್ಯಾಘ್ರಾದಿ ಹಿಂಸ್ರ ಜಂತುಗಳಿಂದಾಗಲಿ ಭಯವು ಹೇಗೆ ಸಂಭವಿಸುವುದು? 

೮೦. ಯಾವ ಮನುಷ್ಯನು ನನ್ನ ಈ ಚರಿತ್ರೆಯನ್ನು ಕೇಳಿ ವ್ಯಾಫ್ರೇಶ್ವರ 
ಲಿಂಗವನ್ನು ಹೃದಯದಲ್ಲಿ ಧ್ಯಾನಿಸುತ್ತಲೇ ಯುದ್ಧರಂಗವನ್ನು ಪ್ರವೇಶಿಸುವನೊ, 
ಅವನುಮಾತ್ರ ಜಯವನ್ನು ಸಡೆಯುವನಲ್ಲದೆ ಬೇರೆಯವರು ಪಡೆಯಲಾರರು.” 

೮೧. ಇಂತೆಂದು ಹೇಳಿ ಜೀವದೇವೇಶ್ವರನು ಆಲಿಂಗದಲ್ಲಿಯೇ ಅಂತರ್ಲೀನ 
ನಾದನು. ಅದನ್ನು ಕಂಡು ವಿಸ್ಮಯಗೊಂಡ ಆ ಬ್ರಾಹ್ಮಣೋತ್ತಮರೆಲ್ಲರೂ 
ಪ್ರಾತಃಕಾಲವಾಗಲು ತನ್ಮು ತಮ್ಮ ಆಶ್ರಮಗಳಿಗೆ ತೆರಳಿದರು. 

೮೨. ಸೃಂದನು ಹೇಳುತ್ತಾನೆ: ಕುಂಭೋದ್ಭವನಾದ ಅಗಸ್ತ್ಯನೆ! 


ಪಂಚಸಸ್ಮಿತಮೋಳಧ್ಯಾಯ॥ ತಿಕ 


ವ್ಯಾಫ್ರೇಶ್ವರಸ್ಯ ಯೇ ಭಕ್ತಾಸ್ತೇಭ್ಯೋ ಬಿಭ್ಯತಿ ಕಿಂಕರಾಃ । 


ಯಾಮ್ಯಾ ಅಪಿ ಮಹಾಕ್ರೂರಾ ಜಯಜೀವೇತಿ ನಾದಿನಃ 1 ೮೩॥ 
ಪರಾಶರೇಶ್ವರಾದೀನಾಂ ಲಿಂಗಾನಾನಿಹ ಸಂಭನಂ | 
ಶೃತ್ವಾ ನಕೋ ನ ಲಿಪ್ಯೇತ ಮಹಾಸಾತಕಕರ್ದನೈಃ ॥ ೪೪॥ 


ಕಂದುಕೇಶಸಮುತ್ಪತ್ತಿಂ ವ್ಯಾಫ್ರೇಶಾವಿರ್ಭವಂ ತಥಾ । 
ಸಮಾಕರ್ಣ್ಯ ನರೋ ಜಾತು ನೋಪಸರ್ಗೈೆಃ ಪ್ರಡೂಯತೇ ॥ ೮೫ ॥, 
ಉಟಜೇಶ್ವರಲಿಂಗಂ ತು ವ್ಯಾಫ್ರೇಶಾತ್ಪಶ್ಚಿನೇ ಸ್ಥಿತಂ | 
ಭಕ್ತರಕ್ಸಾರ್ಥಮುದ್ಭೂತಂ ಸ್ಯಾತ್ಸಮಭ್ಯರ್ಚ್ಯ ನಿರ್ಭಯಃ ॥ ೪೬ I 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಧೇ " ಪರಾಶಕೇಶ್ವರಾದಿ ಲಿಂಗಸಂಭವ 
ವರ್ಣನಂ?' ನಾಮ ಪಂಚಷಸ್ಮಿತಮೋಂ$ಧ್ಯಾಯಃ 


ಅಂದು ಮೊದಲುಗೊಂಡು ಜ್ಯೇಷ್ಕೇಶ್ವರನಿಗೆ ಉತ್ತರದಿಕ್ಕಿನಲ್ಲಿ ವ್ಯಾಫ್ರೇಶ್ವರನೆಂಬ 
ಹೆಸರಿನಿಂದ ಆ ಲಿಂಗವು ಕಂಗೊಳಿಸುತ್ತಿರುವುದು. ಅದನ್ನು ನೋಡಿದವರಿಗೂ, 
ಮುಟ್ಟದವರಿಗೂ ಭಯಗಳನ್ನು ನಿವಾರಣೆಮಾಡುತ್ತಿರುವುದು. 

೮೩. ವ್ಯಾಫ್ರೇಶ್ವರನಿಗೆ ಯಾರು ಭಕ್ತರಾಗಿರುವರೊ, ಅವರನ್ನು ಕಂಡು 
ಯಮಧರ್ಮರಾಜನ ಭಟರೂ ಸಹ ಭಯಪಡುವರು,. ಮಹಾಕ್ರೂರಸ್ವಭಾನ 
ದವರೂ ಅವರನ್ನು ಜಯಕಾರಗಳಿಂದ ಶ್ಲಾಫಿಸುತ್ತಿರುವರು. 

೮೪. ಈ ಅಧ್ಯಾಯದಲ್ಲಿ ಹೇಳಿರುವ ಸರಾಶರೇಶ್ವರನೇ ಮುಂತಾದ ಲಿಂಗ 
ಗಳ ಉತ್ಪತ್ತಿಯನ್ನು ಭಕ್ತಿಯಿಂದ ಕೇಳಿದ ಮಾನವನು ಮಹಾಪಾತಕಗಳೆಂಬ 
ಕೆಸರಿನ ಲೇಷವನ್ನೂ ಹೊಂದುವುದಿಲ್ಲ. 

೮೫. ಕಂದುಕೇಶ್ವರನ ಉತ್ಪತ್ತಿಯನ್ನೂ, ವ್ಯಾಫ್ರೇಶ್ವರನು ಆವಿರ್ಭವಿಸಿದ 
ಕಾರಣವನ್ನೂ ಕೇಳಿದ ಮನುಜನು ಎಂದಿಗೂ ಕಾರ್ಯಗಳಲ್ಲಿ ವಿಘ್ನಗಳಿಂದ 
ಮನಃಕಲ್ಮಸವನ್ನು ಹೊಂದುವುದಿಲ್ಲ. 

೮೬. ಈ ವ್ಯಾಫ್ರೇಶ್ವರನಿಗೆ ಪಶ್ಚಿಮದಲ್ಲಿ ಉಟಜೇಶ್ವರವೆಂಬ ಲಿಂಗವು 
ನೆಲಸಿರುವುದು. ಅದು ಭಕ್ತರನ್ನು ರಕ್ಸಿಸುವುದಕ್ಕಾಗಿಯೇ ಉದ್ಭವಿಸಿರುವುದು 
ಅದನ್ನು ಪೂಜಿಸಿದವನು ಭಯರಹಿತನಾಗುವನು. 








ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದನುಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
"6 ಫರಾಶರೇಶ್ವರಾದಿ ಲಿಂಗಗಳ ಅನಿರ್ಭಾವವರ್ಣನ''ನೆಂಬ 
ಅರುನತ್ತೈ ದನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 


ಅಥ ಸಟ್ಟಸ್ಕಿತಮೋಧ್ಯಾಯಃ 


ತೈಲೇಶಾದಿಲಿಂಗನಿರ್ಣಯವರ್ಣನಂ 
ಸ್ಕಂದ ಉವಾಚ: 
ಜ್ಯೇಸ್ಕೇಶ್ಚರಸ್ಯ ಪರಿತೋ ಲಿಂಗಾನ್ಯನ್ಯಾನಿ ಯಾನಿ ತು। 
ತಾನಿ ತೇ ಕಥಯಿಷ್ಕಾಮಿ ಶೃಣು ವಾತಾಪಿಶಾಪನ noe 
ಜ್ಯೇಷ್ಕೇಶಾದ್ದ ಕ್ಸಿಣೇ ಭಾಗೇ ಲಿಂಗಮಪ್ಸರಸಾಂ ಶುಭಂ ! 
ತತ್ರೈನಾಪ್ಸರಸಃ ಕೂಪಃ ಸೌಭಾಗ್ಯೋದಕಸಂಜ್ಞ ಕಃ nse 


ತತ್ಕೂಪಜಲಸುಸ್ನಾತೋ ನಿಲೋಕ್ಕಾಪ್ಸರಸೇಶ್ವರಂ । 

ನ ವ್‌ರ್ಭಾಗ್ಯಮನಾಪ್ಟೋತಿ ನಾರೀ ವಾ ಪುರುಷೋಥ ವಾ Han 
ತತ್ರೈವ ಕುಕ್ಕುಟೀಶಾಖ್ಯಂ ಲಿಂಗಂ ವಾಸೀಸಮಿನಾಪಗಂ | 

ತಸ್ಯ ಪೂಜನತಃ ಪುಂಸಾಂ ಕುಟುಂಬಂ ಪರಿವರ್ಧತೇ 1೪॥ 
ಪಿತಾನುಹೇಶ್ವರಂ ಲಿಂಗಂ ಜ್ಯೇಸ್ಮವಾಪೀತಟೇ ಶುಭಂ । 

ತತ್ರ ಶ್ರಾದ್ಧ 9 ನರಃ ಕೃತ್ವಾ ಪಿತ್ಳುಣಾಂ ಮುದಮರ್ಪಯೇತ್‌ ೫ 


— 





ಕನ್ನಡದ ಅನುವಾದ 

ತೈಲೇಶಾದಿ ಅಂಗನಿರ್ಣಯವರ್ಣನ 
೧. ಸ್ಫಂದನು ಹೇಳುತ್ತಾನೆ :--ವಾತಾಪಿಯನ್ನು ನಿಗ್ರಹಿಸಿದ ಅಗಸ್ಕುನೆ! 
(ಷ್ಕೇಶ್ವರನನ್ನು ಸುತ್ತುವರೆದು ಯಾವ ಇತರ ಲಿಂಗಗಳಿರುವುವೊ, ಅವುಗಳನ್ನು 

ನಿನಗೆ ವಿಸ್ತರಿಸಿ ಹೇಳುವೆನು, ಕೇಳುವವನಾಗು. 

' ೨. ಜ್ಯೇಷ್ಕೇಶ್ವರನಿಗೆ ದಕ್ಸಿಣದಿಕ್ಕಿನಲ್ಲಿ ಮಂಗಳಕರವಾದ ಅಪ್ಸರಸೆಯರ 
ಲಿಂಗವಿರುವುದೂ ಅಲ್ಲಿಯೇ, ಅಲ್ಲಿಯೇ ಸೌಭಾಗ್ಯೋದಕವೆಂಬ ಹೆಸರಿನಿಂದ 

ಪ್ರಸಿದ್ಧವಾಗಿರುವ ಅಪ್ಸರೆಯರ ಕೂಪವೂ ಇರುವುದು. 

೩. ಆ ಕೂಪದ ನೀರಿನಲ್ಲಿ ಚೆನ್ನಾಗಿ ಸ್ನಾನವನ್ನು, ಮಾಡಿ ಅಪ್ವರಸೇಶ್ವರ 
ಲಿಂಗದ ದರ್ಶನವನ್ನು ಮಾಡಿದ ಸ್ತ್ರೀಯೇ ಆಗಲಿ, ಪುರುಷನೇ ಆಗಲಿ ಎಂದಿಗೂ 
ದರಿದ್ರತೆಯನ್ನು ಹೊಂದುವುದಿಲ್ಲ. 

೪. ಆ ಕೂಪದ ಸಮಿಾಪದಲ್ಲಿಯೇ ಕುಕ್ಕುಟೀಶ್ವರನೆಂಬ ಹೆಸರಿನ ಲಿಂಗ 
ವಿರುವುದು. ಅದನ್ನು ಪೂಜಿಸಿದ ಮನುಷ್ಯರ ಶುಟುಂಬವು ಅಸಂಖ್ಯಾತವಾಗಿ 
ವೃದ್ಧಿ ಯನ್ನು ಹೊಂದುವುದು. 

೫. ಜ್ಯೇಷ್ಮನಾಪಿಯ ದಡದಮೇಲೆಯೇ ಶುಭಕರವಾದ ಪಿತಾಮಹೇಶ್ವರ 
“ಬಿಂಗವಿರುವುದು. ಅಲ್ಲಿ ಶ್ರಾದ್ಧ ಕರ್ಮವನ್ನು ನೆರವೇರಿಸಿದ ಮಾನವನು ಪಿತೃ 
ಗಳಿಗೆ ಸಂತೋಷವನ್ನುಂಟುಮಾಡುವನು. 


ಷಟ್ಟಷ್ಮಿತಮೋ$ಧ್ಯಾಯಃ ೩೩೫ 


ಪಿತಾಮುಹೇಶಾನ್ಸೈರ್ಜುತ್ಯೇ ಪೂಜನೀಯಂ ಪ್ರಯತ್ನತಃ 1 


ಗದಾಧರೇಶ್ವರಂ ಲಿಂಗಂ ಪಿತ್ಯೂಣಾಂ ಪರಿತೃಪ್ತಿದಂ Hk 
ದಿಶಿ ಪುಣ್ಯಜನಾಖ್ಯಾಯಾಂ ಲಿಂಗಾಜ್ನೆ ಕ್ಲೀಷೆ ಆತ ರಾನ್ಮುನೇ | 

ವಾಸುಕೀಕ್ವ ರಸಂಜ್ಞ, ಚ ಲಿಂಗಮಜ್ಯೆ ೯೦ ಸಮಂತತಃ “an 
ತತ್ರ ವಾಸುಕಿಕುಂಡೇ ಚಸ್ನಾ ನದಾನಾದಿಕಕ್ರಿ ಯಾಃ । 

ಸರ್ಪಭೀತಿಹರಾಃ ಪುಂಸಾಂ "ದಾಸುಕೀಶಪ ಶ್ರಥಾವತಃ uu 
ಯಃ ಸ್ನಾತೋ ನಾಗಪಂಚಮ್ಯಾಂ ಕುಂಡೇ ವಾಸುಕಿಸಂಜ್ಞೆ ತೇ। 

ನ ತಸ್ಯ ನಿಷಸಂಸರ್ಗೋ ಭವೇತ್ಸರ್ಪಸಮುದ್ಧವಃ nv 
ಕರ್ತವ್ಯಾ ನಾಗಪಂಚಮ್ಯಾಂ ಯಾತ್ರಾ ವರ್ಷಾಸು ತತ್ರ ವೈ I 

ನಾಗಾಃ ಪ್ರಸನ್ನಾ ಜಾಯಂತೇ ಕುಲೇ ತಸ್ಯಾಪಿ ಸರ್ವದಾ u ೧೦ 
ತತ್ಕುಂಡಾತ್ಪಶ್ಲಿಮೇ ಭಾಗೇ ಲಿಂಗಂ ವೈ ತಕ್ಸಕೇಶ್ವರಂ । 

ಪೂಜನೀಯಂ ಪ್ರಯತ್ನೇನ ಭಕ್ತಾನಾಂ ಸರ್ವಸಿದ್ಧಿದಂ ॥ ೧೧॥ 


೬. ಪಿತಾಮಹೇಶ್ವರನಿಗೆ ನೈರ್ಯತ್ಯದಿಕ್ಕಿನಲ್ಲಿ ಗದಾಧರೇಶ್ವರನೆಂಬ ಉತ್ತಮ 
ಲಿಂಗವೊಂದಿರುವುದು. ಪಿತೃಗಳಿಗೆ ಅಕ್ಟಯತೃಪ್ಲಿದಾಯಕವಾದ ಅದನ್ನು 
ಪ್ರತಿಯೊಬ್ಬ ಮನುಷ್ಯನೂ ಅತ್ಯವಶ್ಯಕವಾಗಿಯೂ ಪೂಜಿಸಬೇಕು. 

೭. ಮಹಾಮುನಿಯೆ! ಆ ಜ್ಯೇಷ್ಕೇಶ್ವರ ನೈರ್ಬುತ್ಯದಿಕ್ಕಿನಲ್ಲಿರುವ 
ವಾಸುಕೀಶ್ವರನೆಂಬ ಲಿಂಗವು ಸರ್ವಪ್ರಕಾರದಿಂದಲೂ ಅರ್ಚಿಸಲ್ಪಡಬೇಕಾದು 
ದಾಗಿರುವುದು. 

೮. ಅಲ್ಲಿರುವ ವಾಸುಕೀಕುಂಡದಲ್ಲಿ ಸ್ನಾನದಾನಗಳೇ ಮುಂತಾದ 
ಸತ್ಯಾರ್ಯಗಳನ್ನು ಮಾಡಲು ವಾಸುಕೀಶ್ವರನ ಮಹಿಮೆಯಿಂದ ಮನುಷ್ಯರಿಗೆ 
ಸಮಸ್ತ ಭಯಗಳೂ ನಿವಾರಿತಗಳಾಗುವುವು. 

೯. ಯಾವ ನರನು ನಾಗರಪಂಚಮಿಯಲ್ಲಿ ವಾಸುಕೀನಾಮಕವಾದ 
ಈ ಕುಂಡದಲ್ಲಿ ಸ್ನಾನವನ್ನು ಮಾಡುವನೊ, ಅವನಿಗೆ ಸರ್ಪದಂಶನದಿಂದುಟಾಗುವ 
ವಿಷದ ಭಯನವೆಂದಿಗೂ ಉಂಟಾಗುವುದಿಲ್ಲ. 

೧೦. ವರ್ಷರ್ತುವಿನಲ್ಲಿ ನಾಗಸಂಚಮಿಯದಿನ ಅಲ್ಲಿಗೆ ಮಹಾಯಾತ್ರಿ 
ಯನ್ನು ಮಾಡಿದ ಮಾನವನ ಕುಲದಲ್ಲಿ ಹುಟ್ಟ ಸಿ ದವಕೆಲ್ಲರಿಗೂ ಸರ್ವಕಾಲದಲ್ಲಿಯೂ 
ನಾಗರು ಪ್ರಸನ್ನರಾಗಿರುವರು. 

೧೧. ಆ ನಾಗಕುಂಡಕ್ಕೆ ಪಶ್ಚಿಮಭಾಗದಲ್ಲಿ ತಕ್ಪಕೇಶ್ವರನೆಂಬ ಲಿಂಗವಿರು 
ವುದು. ಅದನ್ನು ಪ್ರಯತ್ನದಿಂದ ಪೂಜಿಸಬೇಕು. ಭಕ್ತರಿಗೆ ಆ ಲಿಂಗವು ಸಕಲ 
ಸಿದ್ಧಿಗಳನ್ನೂ ಕೈಗೂಡಿಸುವುದು. 


44ಸಿ ಶ್ರೀ ಸ್ಕಾಂದಮಹಾಪುರಾಣಂ 


ಮುನೇ ತಸ್ಯೋತ್ತರೇ ಭಾಗೇ ಕುಂಡಂ ತಕ್ಸಕಸಂಚ್ಞಿತಂ । 


ಕೃತೋದಕಕ್ರಿಯಾಸ್ತತ್ರ ನ ಸರ್ಸೈೆರಭಿಭೂಯತೇ ॥ ೧೨ ॥ 
ತತ್ಯುಂಡಾದುತ್ತರೇ ಭಾಗೇ ಕ್ರೇತ್ರಕ್ಸೇಮಕರಃ ಸದಾ । 

ಭಕ್ತಾನಾಂ ಸಾಧ್ವಸಧ್ವಂಸೀ ಕಪಾಲೀನಾಮ ಭೈರನಃ ॥ ೧೩ ॥ 
ಭೈರವಸ್ಯ ಮಹಾಕ್ಟೇತ್ರಂ ತದ್ವೈ ಸಾಧಕಸಿದ್ಧಿದಂ | 

ತತ್ರ ಸಂಸಾಧಿತಾ ನಿದ್ಯಾಃ ಷಣ್ಮಾಸಾತ್ಸಿದ್ಧಿಮಾಪ್ನ್ನಯುಃ ॥ ೧೪ ॥ 
ತತ್ರ ಚಂಡೀ ಮಹಾಮುಂಡಾ ಭಕ್ತವಿಘ್ನೋಪಶಾಂತಿದಾ । 
ಬಲಿಪೂಜೋಪಹಾರಾದ್ಯೈಃ ಪೂಜ್ಯಾ ಸ್ವಾಭೀಷ್ಟಸಿದ್ಧಯೇ ॥ ೧೫ ॥ 


ತಸ್ಯಾ ಯಾತ್ರಾಂ ತು ಯಃ ಕುರ್ಯಾನ್ಮ ಹಾಷ್ಟಮ್ಯಾಂ ನರೋತ್ತಮಃ । 
ಯಶಸ್ವೀ ಪುತ್ರಪೌತ್ರಾಢ್ಕೋ ಲಕ್ಸ್ಮೀವಾಂಶ್ಚಾನಿ ಜಾಯತೇ ॥ ೧೬॥ 
ಮಹಾಮುಂಡಾಪ್ರತೀಚ್ಶ್ಯಾಂ ತು ಚತುಸ್ಸಾಗರವಾಪಿಕಾ । 

ತಸ್ಯಾಂ ಸ್ನಾತೋ ಭನೇತ್ಸ್ನಾತಃ ಸಾಗರೇಸು ಚತುರ್ಷ್ವಪಿ ॥ ೧೭ ॥ 





೧೨. ಆ ಲಿಂಗದ ಉತ್ತರದಲ್ಲಿಯೇ ತಕ್ಸಕಕುಂಡವಿರುವುದು. ಎಲೈ 
ಅಗಸ್ಕುನೆ! ಆ ಕುಂಡದಲ್ಲಿ ಸ್ನಾನಸಂಧ್ಯಾದಿಗಳನ್ನು ಮಾಡಿದವನು ಸರ್ಪಗಳ 
ಭಾಧೆಗೊಳಗಾಗುವುದಿಲ್ಲ. 

೧೩. ತಕ್ಕ ಕುಂಡಕ್ಕೆ ಉತ್ತರಭಾಗದಲ್ಲಿ ಕಪಾಲೀಶ್ವರನೆಂಬ ಭೈರವನು 
ನೆಲಸಿರುವನು. ಆತನು ಕ್ಲೇತ ಕೈ ನಿತ್ಯವೂ ಕ್ಟೇಮವನ್ನು ಟುಮಾಡುತ್ತಿ ರುವ 

ನಲ್ಲದೆ ಭಕ್ತರ ಸಂಕಟಗಳೆಲ್ಲವನ್ನೂ ನಾಶಮಾಡುತ್ತಿರುವನು. 

೧೪. ಭೈರವನಿಗೆ ಪ್ರಿಯವಾದ ಆ ಮಹಾಕ್ಸೇತ್ರವು ಸಾಧಕರಿಗೆ ಕ್ಲಿ ಕ್ಸಿಪ್ರ 
ದಲ್ಲಿಯೇ ಸಿದ್ಧಿಯನ್ನು ಕೊಡುವುದು. ಅಲ್ಲಿ ಸರದ ಸಕಲವಿದ್ಯ ಗಳೂ 
ಆರು ತಿಂಗಳುಗಳಲ್ಲಿಯೇ ಸಂಪೂರ್ಣವಾಗಿ ಕರಗತಗಳಾಗುವುವು. 

೧೫. ಅಲ್ಲಿಯೇ ಮಹಾಮುಂಡೆಯೆಂಬ ಹೆಸರಿನಿಂದ ಚಂಡೀಶ್ವರಿಯು 
ನೆಲಸಿರುವಳು. ಆಕೆಯೂ ಭಕ್ತರಿಗೊದಗುವ ವಿಘ್ನಗಳನ್ನು ಶಮನಮಾಡುವಳು. 
ಆದುದರಿಂದ ತಮ್ಮ ಅಭೀಷ್ಟಗಳನ್ನು ಪಡೆಯಲಿಚ್ಛೆ ಯುಳ್ಳವರು ಬಲಿದಾನ 
ಗಳಿಂದಲೂ, ಪೂಜೆಯಿಂದಲೂ, ನೈವೇದ್ಯಗಳಿಂದಲೂ ಆಕೆಯನ್ನು ಸಂತೋಷ 
ಗೊಳಿಸಬೇಕು. 

೧೬. ನವರಾತ್ರಿಯ ದುರ್ಗಾಷ್ಟಮಿಯ ದಿನದಲ್ಲಿ ಯಾವ ಮಾನವ 
ಶ್ರೇಷ್ಠನು ` "ಕೆಯ ಮಂದಿರಕ್ಕೆ ಯಾತೆ ತ್ರೆಯನ್ನು ಮಾಡುವನೊ, ಆತನು 
ಯಶಸ್ಸೆ ಸ್ಪಂಪನ್ನನೂ, ಪುತ್ರಪೌತ್ರಾದಿ ಕುಟುಂಬಸಹಿತನೂ, ಐಶ್ವರ್ಯವಂತನೂ 
ಆಗುವನು. 

೧೭, ಮಹಾಮುಂಡಾದೇವಿಗೆ ಪಶ್ಚಿಮದಲ್ಲಿ ಚತುಸ್ಸಾಗರಕೂಪನಿರುವುದು. 


ಷಟ್ಪಷ್ಮಿತಮೋ9ಧ್ಯಾಯಃ ತಪ 


ಮಹಾಪ್ರಸಿದ್ಧಂ ತತ್ಸ್ಯಾನಂ ಚತುಸ್ಸಾಗರಸಂಜ್ಞಿ ತಂ | 


ಚತ್ವಾರಿ ತತ್ರ ಲಿಂಗಾನಿ ಸಾಗರೈಃ ಸ್ಥಾಪಿತಾನಿ ಚ ॥ ೧೮॥ 
ತಸ್ಯಾ ವಾಷ್ಯಾಶ್ಚತುರ್ದಿಕ್ಸು ಪೂಜಿತಾನಿ ದಹಂತ್ಯಘಂ । 

ತದುತ್ತರೇ ಮಹಾಲಿಂಗಂ ವೃಷಭೇಶ್ವರಸಂಚ್ಞಿತಂ nor 
ಹರಸ್ಕ ವೃಷಭೇಣೈವ ಸ್ಥಾಪಿತಂ ತತ್ಸಭಕ್ತಿತಃ । | 

ತಸ್ಯ ದರ್ಶನತಃ ಪುಂಸಾಂ ಷಣ್ಮಾಸಾನ್ಮುಕ್ತಿರುದ್ಧವೇತ್‌ ॥೨೦ ೫ 
ವೃಷೇಶ್ವರಾದುದೀಚ್ಯಾಂ ತು ಗಂಧರ್ವೆೇಶ್ವರಸಂಜ್ಮೆ ತಂ । 

ಗಂಧರ್ವಕುಂಡಂ ತತ್ರಾಚ್ಯಾಂ ತತ್ರ ಸ್ನಾತ್ವಾ ನರೋತ್ತಮಃ ॥ ೨೧॥ 
ಗಂಧರ್ನೇಶ್ವರಮಭ್ಯರ್ಚ್ಯ ದತ್ತ್ವಾ ದಾನಾನಿ ಶಕ್ತಿತಃ । 

ಸಂತರ್ಪ್ಯ ಪಿತೃದೇವಾಂಶ್ಹ ಗಂಧರ್ನೈಃ ಸಹ ನೋದತೇ ॥ ೨೨ ॥ 
ಕರ್ಕೊೋಟಿನಾಮಾ ನಾಗೋತಸ್ತಿ ಗಂಧರ್ವೇಶ್ವರಪೂರ್ವತಃ । 

ತತ್ರ ಕರ್ಕೊೋಟವಾಸೀ ಚ ಲಿಂಗಂ ಕರ್ಕೊೋಟಕೇಶ್ವರಂ ॥ ೨೩॥ 


ಅದರಲ್ಲಿ ಸ್ಪಾನವನ್ನು ಮಾಡಿದವನಿಗೆ ನಾಲ್ಕು ಸಮುದ್ರಗಳಲ್ಲಿಯೂ ಸ್ನಾನಗಳನ್ನು 
ಮಾಡಿದ ಫಲವು ಲಭಿಸುವುದು. 

೧೮-೧೯. ಚತುಸ್ಸಾಗರ ನಾಮಕವಾದ ಆ ಪ್ರದೇಶವು ಅತ್ಯಂತ ಪ್ರಸಿದ್ಧಿ 
ಯನ್ನು ಪಡೆದಿರುವುದು. ಸಮುದ್ರಾಧೀಶ್ವರರಿಂದ ಅಲ್ಲಿ ನಾಲ್ಕು ಲಿಂಗಗಳು 
ಸ್ಥಾನಿಸಲ್ಪಟ್ಟರುವುವು. ಅವುಗಳು ಆ ತೀರ್ಥದ ನಾಲ್ಕು ದಿಕ್ಕುಗಳಲ್ಲಿಯೂ 
ನೆಲಸಿರುವುವು. ಪೂಜಿಸಿದನನ ಪಾಪವನ್ನು ಸುಡುವುವು. ಆ ಕುಂಡದ ಉತ್ತರ 
ದಿಕ್ಕಿಗೆ ವೃಷಭೇಶ್ವರನೆಂಬ ಮಹಾಲಿಂಗವೊಂದು ಪ್ರತಿಷ್ಕಿತವಾಗಿರುವುದು. 

೨೦. ಸರಮೇಶ್ನರನ ವಾಹನವಾದ ವೃಷಭನೇ ತನ್ನ ಭಕ್ತಿಯನ್ನು 
ಸೂಚಿಸುವುದಕ್ಕಾಗಿ ಅದನ್ನು ಅಲ್ಲಿ ಸ್ಥಾಪಿಸಿದನು. ಅದರ ದರ್ಶನವನ್ನು 
ಮಾಡಲು ಮನುಷ್ಯರಿಗೆ ಆರು ತಿಂಗಳೊಳಗಾಗಿಯೇ ಮೋಕ್ಸವು ಲಭಿಸುವುದು. 

೨೧-೨೨. ವೃಷಭೇಶ್ವರನಿಗೆ ಉತ್ತರದಿಕ್ಕಿನಲ್ಲಿ ಗಂಧರ್ವೇಶ್ವರ ಸಂಜ್ಞಕ 
ವಾದ ಲಿಂಗವಿರುವುದು. ಅದರ ಪೂರ್ವದಲ್ಲಿಯೇ ಗಂಧರ್ವಕುಂಡವೂ 
ಇರುವುದು. ಅದರಲ್ಲಿ ಮನುಷ್ಯಶ್ರೇಷ್ಠನು ಸ್ನಾನವನ್ನು ಮಾಡಿಕೊಂಡು, 
ಗಂಧರ್ವೇಶ್ವರನ ಪೂಜೆಯನ್ನು ನೆರವೇರಿಸಿ, ತನ್ನ ಶಕ್ತಿಗನುಸಾರನಾಗಿ ದಾನಗಳ 
ನಿತ್ತು, ಪಿತೃದೇವತೆಗಳನ್ನೂ ತಿಲತರ್ಪಣಾದಿಗಳಿಂದ ಸಂತೋಷಗೊಳಿಸಲು 
ಆತನು ಗಂಧರ್ವಲೋಕಕ್ಕೆ ಹೋಗಿ ಅವರೊಡನೆ ಸುಖಪಡುವನು. 

೨೩. ಗಂಧರ್ಮೇಶ್ವರನಿಗೆ ಪೂರ್ವದಿಕ್ಕಿನಲ್ಲಿ ಕರ್ಕೋಟಕನೆಂಬ ನಾಗನು 
ಪ್ರತಿಷ್ಠಿ ತನಾಗಿರುವನು. ಆತನ ಬಳಿಯಲ್ಲಿಯೇ ಕರ್ಕೋಟವಾಹಿಯೂ 
ಕರ್ಕೋಟಕೇಶ್ವರನೆಂಬ ಲಿಂಗವೂ ಇರುವುವು. 


ತತ ಶ್ರೀ ಸ್ಥಾಂದಮಹಾಪುರಾಣಂ 


ತಸ್ಯಾಂ ನಾಸ್ಕ್ಯಾಂ ನರಃ ಸ್ನಾತ್ವಾ ಕರ್ಕೋಟೀೇಶಂ ಸಮರ್ಚ್ಯ ಚ। 
ಕರ್ಕೋಟನಾಗಮಾರಾಧ್ಯ ನಾಗಲೋಕೇ ನುಹೀಯತೇ ॥ ೨೪॥ 
ಕರ್ಕೋಟನಾಗೋ ಯೈರ್ದ್ಶಷ್ಟಸ್ತದ್ವಾಪ್ಯಾಂ ನಿಹಿತೋದಕ್ಕೆಃ । 


ಪ್ರಮತೇ ನ ನಿಷಂ ತೇಷಾಂ ಜೀಹೇ ಸ್ಥಾ ನರಜಂಗಮಂ ॥ ೨೫॥ 
ಕರ್ಕೋಟೇಶಾತ್ರ ತೀಚ್ಯಾಂ ತು ಧುಂಧುನಾರೀಶ್ವ ರಾಭಿಧಂ । 
ತಲ್ಲಿಂಗಾಭ್ಯರ್ಚನಾತ್ಸುಂಸಾಂ ನ ಭವೇದ್ವೈರಿಜಂ ಭಯಂ ॥ ೨೬ ॥ 
ಪುರೂರವೇಶ್ವರಂ ಲಿಂಗಂ ತದುದೀಚ್ಯಾಂ ವ್ಯ ವಸ್ಥಿ ತಂ | 

ದ್ರಷ್ಟನ್ಯಂ ತತ್ರಯತ್ನೇನ ಚತುರ್ವರ್ಗ ಫಲಪ್ರದ ॥ ೨೭ ॥ 
ದಿಗ್ಗಜೇನಾರ್ಜೆತಂ ಲಿಂಗಂ ಸುಪ್ರತೀಕೇನ ತತ್ಪುರಃ । 

ಸುಪ್ರತೀಕೇಶ್ವರಂ ನಾಮ್ನಾ ಯಶೋಬಲನಿವರ್ಧನಂ ॥ ೨೮ ॥ 


ಸರಶ್ಚ ಸುಪ್ರತೀಕಾಖ್ಯಾ ತತ್ಸುರೋ ಭಾಸತೇ ಮಹತ್‌ । 
ತತ್ರ ಸ್ನಾತ್ವಾ ಚ ತಲ್ಲಿಂಗಂ ದ್ನ ಬಸ್ತಾ, ಆ ದಿಕ್ಬತಿತಾಂ ಲಭೇತ್‌ ॥೨೯॥ 





೨೪. ಆ ವಾಫಿಯಲ್ಲಿ ಸ್ನಾನವನ್ನು ಮಾಡಿ, ಕರ್ಕೋಟಕೇಶ್ವರನನ್ನು 
ಪೂಜಿಸಿ, ಕರ್ಕೋಟನಾಗವನ್ನು ಆರಾಧಿಸಿದ ಮಾನವನು ನಾಗಲೋಕದಲ್ಲಿ 
ಮಹಾಪೂಜೆಯನ್ನು ಸಡೆಯುವನು. 

೨೫. ಕರ್ಕೋಟವಾಪಿಯಲ್ಲಿ ಸ್ನಾನಾದಿ ವಿಧಿಗಳನ್ನು ತೀರಿಸಿಕೊಂಡು 
ಕರ್ಕೋಟಕ ನಾಗನನ್ನು ಯಾರು ನೋಡುವರೊ, ಅವರ ದೇಹದಲ್ಲಿ ಸ್ಥಾವರಗಳ 
ವಿಷವು ಎಂದಿಗೂ ವ್ಯಾಪಿಸುವುದಿಲ್ಲ. 

೨೬. ಕರ್ಕೋಟಕೇಶ್ವರನಿಗೆ ಪಶ್ಚಿಮದಲ್ಲಿ ಧುಂಧುಮಾರೀಶ್ವರನೆಂಬ 
ಹೆಸರುಳ್ಳ ಲಿಂಗವೊಂದಿರುವುದು. ಆ ಲಿಂಗವನ್ನು ಪೂಜಿಸುವುದರಿಂದ ಮನುಷ್ಯರಿ 
ಗೆಂದಿಗೂ ಶತ್ರುಗಳಿಂದ ಭಯವು ಸಂಭವಿಸುವುದಿಲ್ಲ. 

೨೭. ಅದಕ್ಕೆ ಉತ್ತರದಲ್ಲಿ ಪುರೂರನೇಶ್ವರವೆಂಬ ಲಿಂಗವಿರುವುದು. 
ಅದನ್ನು ಪ್ರತಿಯೊಬ್ಬ ಮಾನವನೂ ಅವಶ್ಯಕವಾಗಿ ದರ್ಶನಮಾಡಬೇಕು. 
ಆ ಲಿಂಗವು ಧರ್ಮ, ಅರ್ಥ, ಕಾಮ, ಮೋಕ್ಸಗಳೆಂಬ' ನಾಲ್ಕು ಪುರುಷಾರ್ಥ 
ಗಳನ್ನೂ ಕೈಗೂಡಿಸುವುದು. 

೨೮. ದರ ಮುಂಭಾಗದಲ್ಲಿಯೇ ಸುಪ್ರತೀಕವೆಂಬ ಈಶಾನ್ಯ ದಿಗ್ಗಜವು 
ಪೂರ್ವದಲ್ಲಿ ಪೂಜಿಸಿದ ಲಿಂಗವಿರುವುದು. ಸುನ ಸ್ರತೀಕೇಶ್ವರನೆಂಬ ಹೆಸರುಳ್ಳ 
ಆ ಲಿಂಗವು ಅರ್ಚಕರ ಯಶಸ್ಸನ್ನೂ ಬಲವನ್ನೂ ಅಭಿವೃದ್ಧಿ ಗೊಳಿಸುವುದು. 

೨೯. ಆ ಲಿಂಗದ ಸಮ್ಮುಖದಲ್ಲಿಯೇ ಸುಪ್ರತೀಕವೆಂಬ ವಿಶಾಲನಾದ 
ಸರೋವರವೂ ಕಂಗೊಳಿಸುತ್ತಿರುವುದು. ಅದರಲ್ಲಿ ಸ್ನಾನೆವೆನ್ನು ಮಾಡಿ ಆ ಲಿಂಗ 
ವನ್ನು ನೋಡಲು ದಿಕ್ಬಾಲಕನದವಿಯು ಲಭಿಸುವುದು. 


ಸಟ್ಟಷ್ಠಿತಮೋ9ಧ್ಯಾಯಃ ರೀ 


ತತ್ರಾಸ್ತ್ಯೇಕಾ ಮಹಾಗೌರೀ ನಾಮ್ನಾ ನಿಜಯಭೈರನೀ । 


ರಕ್ಬಾರ್ಥಮುತ್ತರದ್ದಾರಿ ಸ್ಥಿತಾ ಪೂಜ್ಯೇಷ್ಟಸಿದ್ಧಯೇ 1೩೦% 
ವರಣಾಯಾಸ್ತಟೀ ರಮ್ಯೇ ಗಣೌ ಹುಂಡನಮುಂಡನೌ । 
ಶ್ಲೇತ್ರರಕ್ಷಾಂ ವಿಧತ್ತಸ್ತೌ ನಿಘ್ನಸ್ತಂಭನಕಾರಕೌ !೩೧॥ 


ತೌ ದ್ರಷ್ಟವ್ಯೌ ಪ್ರಯತ್ನೇನ ಕ್ಷೇತ್ರನಿರ್ನಿಫ್ನಹೇತವೇ । 

ಹುಂಡನೇಶಂ ಮುಂಡನೇಶಂ ತತ್ರ ದೃಷ್ಟ್ವಾ ಸುಖೀ ಭವೇತ್‌ ॥ ೩೨॥ 
ಸ್ಕಂದ ಉವಾಚ :-- 

ಇಲ್ವಲಾರೇ ಕಥಾಮೇಕಾಂ ಶೃಣುಷ್ಟಾನಹಿತೋ ಭವ । 

ವರಣಾಯಾಸ್ತಟೀ ರಮ್ಯೇ ಯದ್ವೃತ್ತಂ ಪೂರ್ವಮುತ್ತಮಂ ॥೩೩॥ 

ಏಕದಾದ್ರೀಂದ್ರಮಾಲೋಕ್ಯ ಮೇನಾ ಸಂಹೃಷ್ಟಮಾನಸಂ | 


ಉಮಾಂ ಸಂಸ್ಕೃೃತ್ಯ ನಿಃಶ್ಚಸ್ಯ ಪ್ರೋವಾಚೇತಿ ಪತಿವ್ರತಾ nave 
ಮೇನೋವಾಚ:- 
ಆರ್ಯಪುತ್ರ ನ ಜಾನಾಮಿ ಪ್ರವೃತ್ತಿಮಸಿ ಕಾಂಚನ । 


ವಿವಾಹಸಮಯಾದೂರ್ಧ್ಯಂ ತಸ್ಯಾ ಗೌರ್ಯಾ ಗಿರೀಶರ Nan 


೩೦. ಅಲ್ಲಿ ವಿಜಯಭೈರವಿಯೆಂಬ ಹೆಸರಿನಿಂದ ಒಬ್ಬ ಮಹಾ ಗೌರಿಯು 
ಸ್ಥಾಪಿತಳಾಗಿರುವಳು. ಕೇತ್ರದ ರಕ್ಷಣೆಗೋಸ್ಟರವಾಗಿ ಆಕೆಯು ದ್ವಾರದಲ್ಲಿ 
ನೆಲಸಿರುವಳು. ಅಭೀಷ್ಟಸಿದ್ಧಿ ಗಳನ್ನು ಬಯಸುವವರು ಆಕೆಯನ್ನು ಪೂಜಿಸಬೇಕು. 

೩೧. ವರಣಾನದಿಯ ದಡದ ರಮ್ಯಪ್ರದೇಶದಲ್ಲಿ ಹುಂಡನ, ಮುಂಡನಕಿಂಬ 
ಗಣನಾಯಕರಿರುವರು. ಅವರಿಬ್ಬರೂ ಕ್ಷೇತ್ರದ ಸಂರಕ್ಷಣೆಯನ್ನು ಮಾಡುತ್ತ 
ಭಕ್ತರ ವಿಘ್ನಗಳನ್ನು ನಿಶ್ಚೇಷ್ಟಗೊಳಿಸುತ್ತಿರುವರು. 

೩೨. ಕ್ಲೇತ್ರಸೇವೆಯು ನಿರ್ವಿಘ್ನವಾಗಿ ನಡೆಯಬೇಕಾದರೆ ಅವರಿಬ್ಬ 
ರನ್ನೂ ಅತ್ಯವಶ್ಯಕವಾಗಿ ನೋಡಬೇಕು. ಆ ಹುಂಡನೇಶ್ವರ, ಮುಂಡನೇಶ್ವರ 
ರನ್ನು ನೋಡಿದ ಮನುಷ್ಯನು ಸುಖವಾಗಿ ಕ್ಲೇತ್ರಯಾತ್ರೆಯನ್ನು ಮಾಡುವನು. 

೩೩. ಸೃಂದನು ಹೇಳುತ್ತಾನೆ:--ಇಲ್ವಲವೈರಿಯಾದ ಅಗಸ್ಕನೆ! ಪೂರ್ವ 
ದಲ್ಲಿ ವರಣಾನದಿಯ ತೀರಪ್ಪ ದೇಶದಲ್ಲಿ ನಡೆದ ಉತ್ತಮ ವೃತ್ತಾಂತವೊಂದನ್ನು 
ಹೇಳುವೆನು. ಏಕಾಗ್ರಮನಸೃನಾಗಿ ಕೇಳುವವನಾಗು. 

೩೪. ಒಮ್ಮೆ ಮೇನಾದೇನಿಯು ಮಗಳಾದ ಪಾರ್ವತಿಯನ್ನು ಸ್ಮರಿಸಿ 
ಕೊಂಡು ಫಿಟ್ಟುಸಿರನ್ನು ಬಿಡುತ್ತ ಸಂತುಷ ಕಮನಸ್ಥನಾಗಿ ಕುಳಿತಿದ್ದ ಪತಿಯಾದ 
ಹಿಮವಂತರಾಜನನ್ನು ಕುರಿತು ಇಂತೆಂದಳು. 

೩೫. ಮೇನಾದೇವಿಯು ಹೇಳುತ್ತಾಳೆ;-_ಉತ್ತಮಕುಲಪ್ರಸೂತನಾದ 
ಪರ್ವತರಾಜನೆ! ಮದುನೆಯಾದ ದಿನದ ಮೊದಲುಗೊಂಡು ನಮ್ಮ ಪ್ರಿಯಪುತ್ರಿ 


೩೪೦ ಶ್ರೀ ಸ್ಥಾಂದಮಹಾಪುರಾಣಂ 


ಸ ವೃಷೇಂದ್ರಗತಿರ್ದೇನೋ ಭಸ್ಮೋರಗನಿಭೂಷಣಃ । . 
ಮಹಾಸಿತೃನನಾವಾಸೋ ದಿಗ್ವಾಸಾಃ ಕ್ವಾಸ್ತಿ ಸಂಪ್ರತಿ 1 ೩೬ ॥ 


ಅಷ್ಟೌ ಯಾ ಮಾತರೋ ದೃಷ್ಟ್ವಾ ಬ್ರಾಹ್ಮೀಪ್ರಭೃತಯಃ ಪ್ರಿಯ । 
ಸ್ವಸ್ಟರೂಪಾಸ್ತಾ ಮನ್ಯೇ ಹಂ ಬಾಲಿಕಾಃ ಕಷ್ಟಹೇತವಃ ॥೩೭॥ 
ತಸ್ಥೆ ಸ್ಯ ನಕೊೋ ಪ್ರನ್ಯೊಸ್ಕ್ಯದ್ವಿತೀಯಸ್ಯ ಶೂಲಿನಃ । 
ತದುದಂತಪ್ರವೃತ್ತ್ಯೈ ಚ ಕ್ರಿಯತಾಮುದ್ಯನೋ ವಿಭೋ ॥೩೮॥ 
ತಸ್ಯಾಃ ಪ್ರಿಯಾಯಾ ವಾಕ್ಕೇನ ತದಪತ್ಯಪ್ರಿಯೋ ಗಿರಿಃ । 

ಉನಾಚ ನಚನಂ ಸಾಸ್ಪಮುಮಾವಾತ್ಸಲ್ಯಸನ್ನಗೀಃ ॥೩೯॥ 


ಗಿರಿರಾಜ ಉವಾಚ :-- 
ಅಹಮೇವ ಗನಿಷ್ಯಾನಿ ತಸ್ಯ ಮೇನೇ ಗವೇಷಣೇ । 
ನಿತರಾಂ ಬಾಧತೇ ಪ್ರೇನು ತದದೃಷ್ಟ್ಯಗ್ನಿ ದೂಹಿತಂ ॥೪೦॥ 
ಯಾದ ಗೌರಿಯು ಹೇಗೆ ಬಾಳುತ್ತಿರುವಳೆಂಬ ವಿಷಯದಲ್ಲಿ ಸ್ವಲ್ಪವೂ ತಿಳಿಯ 
ಲಾರದವಳಾಗಿರುವೆನು. 

೩೬, ವೃಷಭೇಶ್ವರವಾಹನನೂ, ದೇವಜೇವನೂ, ಭಸ್ಕೋದ್ಧೂಳಿತ 
ಗಾತ್ರನೂ, ಸರ್ಪಭೂಷಣನೂ, ಸ್ಮಶಾನನಿವಾಸಿಯೂ, ದಿಗಂಬರನೂ ಆದ 
ಶಿವನು ಈಗ ಎಲ್ಲಿ ವಾಸಿಸುತ್ತಿರುವನು? 

೩೭. ಪ್ರಿಯನೆ! ಬ್ರಾಹ್ಮಿಯೇ ಮೊದಲಾದ ಅಷ್ಟ ಮಾತೃಕೆಯರನ್ನು ಶಿವನ 
ಪರಿವಾರದಲ್ಲಿ ನಾವು ನೋಡಿದೆವಲ್ಲನೆ.  ಅವಕೇ ಸುಖಸ್ವರೂಪಿಡಿಯರೆಂದು 
ನಾನು ತಿಳಿದಿರುವೆನು. ಇತರ ಬಾಲಿಕೆಯರೆಸ್ಲರೂ (ತಂದೆತಾಯಿಗಳಿಗೆ) ಕಷ್ಟ 
ಹೇತುಗಳೇ ಆಗಿರುವರು.* 

೩೮. ಏಕನೂ, ಅದ್ವಿತೀಯನೂ, ಶೂಲಾಯುಧಪಾಣಿಯೂ ಆದ ಪರಮ 
ಶಿವನಿಗೆ ಅನ್ಯನೊಬ್ಬನೂ ಇಲ್ಲ. ಸ್ವಾಮಿಯೆ! ಆದುದರಿಂದ ಆತನ ಆಚಾರ 
ವ್ಯವಹಾರಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡು. 

೩೯. ಪ್ರಿಯಪತ್ನಿಯ ವಾಕ್ಯದಿಂದ ಜೋದಿತನಾಗಿ ಸಹಜವಾಗಿಯೇ 
ಮಕ್ಕಳಲ್ಲಿ ವಾತ್ಸಲ್ಯವುಳ್ಳ ಹಿಮವದ್ರಾಜನು ಉಮೆಯಲ್ಲಿನ ಪ್ರೇಮದಿಂದ ಗದ್ಗ 
ದಿತವಾದ ಧ್ವನಿಯಿಂದ ಮಾತನಾಡತೊಡಗಿದನು. 


೫ ಶ್ಲೋಕಕ್ಕೆ "" ನಾಥನೆ! ನಾನು ನೋಡಿದ ಬ್ರಾಹ್ಮಿಯೇ ಮುಂತಾದ ಅಸ್ಪಮಾತ್ಮಕೆಯರು 
ಸುಂದರಸ್ವರೂಪರೂ ಯೌ ವನವತಿಯರೂ ಆಗಿರುವುದರಿಂದ ನನ್ನ ಮಗಳಿಗೆ ಕ್ಲೇಶದಾಯಕರಾಗುವ 
ರೆಂದು ತಿಳಿಯುತ್ತೇನೆ ಎಂಬ:ದಾಗಿಯೂ ಅರ್ಥವನ್ನು ಹೇಳಬಹುದು. (ಈಶ್ವರನು ಸುಂದರಿಯ 
ರಾದ ಅನರಲ್ಲಿ ಅನುರಕ್ತನಾಗಿ ನನ್ನ ಮಗಳನ್ನು ಉನಾಸೀನಭಾನನಿಂದ ಕಾಣಬಹುದೆಂದು ಭಾವವು. 

18 ಎಕಕೆಂಬುದರಿಂದ ವಿಜಾತೀಯ ಭೇದರಹಿತನೂ, ಆದಿ ತೀಯನೆಂಬುದರಿಂದ ಸ್ನಗತಬೇಧ 
ಶೂಸೃನೂ, ಅಸ್ಕರಹಿತನೆಂಬುದರಿಂದ ಸಜಾತೀಯ ಭೇದವರ್ಜಿತನೌ ಆದ ಪರನೇಶ್ವರಣಕ್ಷೆಸ ನೇನಾ 
ವೇನಿಯು ಫಿಂದಾರೂಪದಿಂದ ಸ್ತುತಿಸಿದಳೆಂದು ತಿಳಿಯಬೇಕು. 


ಷಟ್ಪಷ್ಠಿತನೋ$ಧ್ಯಾಯಃ ೩೪೧. 


ಯದಾ ಪ್ರಭೃತಿ ಸಾ ಗೌರೀ ನಿರ್ಗತಾ ಮಮ ಸದ್ಮತಃ । 


ಮನ್ಯೇ ಮೇನೇ ತದಾರಲ್ಯ ಸದ್ಮಸದ್ಮಾ ನಿನಿರ್ಯಯೌ ॥೪೧॥ 
ತದಾಲಾಸಾಮೃತಧಯೌ ಸ ಮೇ ಶಬ್ದಗ್ರಹೌ ಪ್ರಿ ಯೇ ॥ 
ಪ್ರಾಣೇಶ್ವರಿ ತದಾರಭ್ಯ ಸ್ಯಾತಾಂ ಶಬ್ದಾ ಂತರಗ್ರಹೌ ॥ ೪೨ ॥ 


ಜೈ 'ಧಾತೆ ೈಕೀ ಯಶೋಹ್ನಃ "ಸ್ಯಾ ದೂ _ರೀಭೂತಾ ದ ಶೋರ್ಮುಮ | 

ಆತೋ ಜೈವಾತೃಕೀ ಜೊ ತ್ನ್ನ ತತೋಹ್ನೊ ಆತಿ ದುನೋತಿ ಮಾಂ ॥ 

ಇತ್ಯುಕ್ತಾದಾಯ ರತ್ನಾನಿ ವಾಸಾಂಸಿ ನಿವಿಧಾನಿ ಚ। 

ಧರಾಧರೇಂದ್ರೋ ನಿರ್ಯಾತಃ ಶುಭಲಗ್ಗಬಲೋದಯೇ ॥ ೪೪ ॥ 
ಅಗಸ್ತ್ಯ ಉವಾಚ :- 

ಕಾನಿ ಕಾನಿ ಚ ರತ್ನಾನಿ ಕಿಯಂತ್ಯಪಿ ಚ ಷಣ್ಮುಖ । 

ಯಾನ್ಯಾದಾಯ ಪ್ರತಸ್ಥೇ ಚ ತಾನಿ ಮೇ ಬ್ರೂಹಿ ಸೃಚ್ಛತಃ ॥ ೪೫ ॥ 
ಸ್ವೃಂದ ಉವಾಚ:- 

ತುಲಾ ಮುಕ್ತಾಫಲಾನಾಂ ತು ಕೋಟಿದ್ದಯಸರೀವಿಂತಃ । 

ತಥಾ ವಾರಿತರಾಣಾಂ ಚ ಹೀರಕಾಣಾಂ ತುಲಾಶತಂ ॥ ೪೬ ॥, 


ಅನ್ರೇಸಣೆಮಾಡಿಕೊಂಡು ಹೋಗುವೆನು. ಮಗಳನ್ನು ನೋಡಲಿಲ್ಲವೆಂಬ ತಾಪ, 
ದಿಂದ ಕೂಡಿದ ಪ್ರೀತಿಯು ನನ್ನನ್ನು ನಿರಂತರವೂ ಪೀಡಿಸುತ್ತಿರುವುದು. 

೪೧. ಯಾನ ದಿನ ಆ ಗೌರಿಯು ನನ್ನ ಮನೆಯನ್ನು ಬಿಟ್ಟುಹೋದಳೊ, 
ಆಂದು ಮೊದಲುಗೊಂಡು ನನ್ನ ಮನೆಯ ಲಕ್ಷ್ಮಿಯೇ ಜಟ್ಟುಹೋಗಿರುವಂತೆ. 
ನನಗೆ ತೋರುತ್ತಿರುವುದು. 

೪೨. ಪ್ರಿಯೆ, ಪ್ರಾಣನಾಯಕಿಯೆ! ಅವಳ ಮಧುರಾಲಾಸಗಳನ್ನು 
ಪಾನಮಾಡುತ್ತಿದ್ದ ನನ್ನ ಕೆವಿಗಳೆರಡೂ ಅಂದಿನಿಂದ ಇತರ ಶಬ್ದಗಳನ್ನು ಕೇಳಲು 
ಕುತೂಹಲವುಳ್ಳವುಗಳಾಗಿಲ್ಲ. 

೪೩. ಪ್ರಾಣಕ್ಕೆ ಸಮಾನಳಾಗಿದ್ದ ಉಮೆಯು ಯಾನ ದಿನದಿಂದ ನನ್ನ 
ಕಣ್ಣುಗಳಿಗೆ AI: ಅಂದಿನಿಂದ ವಿರಹಿತನಾದ ನನಗೆ ಚಂದ್ರನ 
ಬೆಳದಿಂಗಳೂ ಸಹ ಸಂಕಟನನ್ನುಂಟುಮಾಡುತ್ತಿರುವುದು 

೪೪. ಇಂತೆಂದು ಅನೇಕನಿಧಗಳಾದ ರತ್ನಗಳನ್ನೂ ವಸ್ತ ಸ್ತ್ರಗಳನ್ನೂ ತೆಗೆದು 
ಕೊಂಡು ಪರ್ವತರಾಜನು ಶುಭಲಗ್ಗದ ಬಲವು ಹೆಚ್ಚು ತ್ರಿ wl ಸಮಯವಲ್ಲಿ 
ಆರಮನೆಯನ್ನು ಬಿಟ್ಟು ಹೊರಟನು. 

೪೫. ಅಗಸ್ತೃ ನು" ಪ್ರಶ್ನೆಮಾಡುತ್ತಾನೆ:--ಓ ಷಡಾನನೆ! ಆತನು ಯಾವ 
ಯಾವ ರತ್ನ ಗಳನ್ನು ಎಷ್ಟು ಸಂಖ್ಯೆಯಿಂದ ತೆಗೆದುಕೊಂಡು ಹೊರಟನೆಂಬ 
ವಿಷಯವನ್ನು ನನಗೆ ಹೇಳು" 

೪೬-೫೦. ಸೃಂದನು ಹೇಳುತ್ತಾನೆ: ಎರಡುಕೋಟ ಸಂಖ್ಯೆಯ. 


೩೪೨ ಶ್ರೀ ಸ್ಥಾಂದಮಹಾಪುರಾಣಂ 


ನವಲಕ್ಸಾಧಿಕಂ ವಿಪ್ರ ಷಡಸ್ರಾಣಾಂ ಸುತೇಜಸಾಂ ! 


ಲಕ್ಷದ್ದಯಂ ನಿದೂರಾಣಾಂ ತುಲಾನಿಮಲವರ್ಚಸಾಂ 8 ೪೭ ॥ 
ಕೋಟಯಃ ಪದ್ಮರಾಗಾಣಾಂ ಪಂಚಾವೈಹಿ ತುಲಾ ಮುನೇ । 
ಪುಷ್ಪರಾಗತುಲಾಲಕ್ಸಂ ಗುಣಿತಂ ನನಸಂಖ್ಯಯಾ ॥ ೪೮ ॥ 


ತಥಾ ಗೋನೇದರತ್ನಾನಾಂ ತುಲಾ ಲಕ್ಬಮಿತಾ ಮುನೇ। 
ಇಂದ್ರನೀಲಮಣೀನಾಂ ಚ ತುಲಾ ಕೋಟ್ಯರ್ಥಸಂಮಿತಾಃ ॥೪೯॥ 
ಗರುಡೋದ್ಲಾರರತ್ನಾನಾಂ ತುಲಾಃ ಪ್ರಯುತಸಂಮಿತಾಃ । 
ಶುದ್ಧನಿದ್ರುಮರತ್ನಾನಾಂ ತುಲಾಶ್ಚ ನವಕೋಟಯಃ 8೫೦॥ 
ಅಷ್ಟಾಂಗಾಭರಣಾನಾಂ ಚ ಸಂಖ್ಯಾ ಕರ್ತುಂನ ಶಕ್ಯತೇ | 

ವಾಸಸಾಂ ಚ ವಿಚಿತ್ರಾಣಾಂ ಕೋಮಲಾನಾಂ ತಥಾ ಮುನೇ ॥೫೧॥ 
ಚಾಮರಾಣಿ ಚ ಭೂಯಾಂಸಿ ದ್ರ ವ್ಯಾಣ್ಯಾಮೋದಯಂತಿ ಚ। 


ಸುವರ್ಣದಾಸದಾಸ್ಯಾದೀೈಸಂಪ್ಯಾ ತಾ ವೈ ಮುನೇ ೫ ೫೨ ॥ 
ಸರ್ವಾಣ್ಯಪಿ ಸಮಾದಾಯ ಪ್ರತಸ್ಥೇ ಭೂಧರೇಶ್ವರಃ । 
ಆಗತ್ಯ ವರಣಾತೀರಂ ದೂರಾತ್ಕಾಶೀಮನಲೋಕಯತ್‌ ೫ ೫೩ ॥ 


su ಪ್ರಮಾಣದ ಉತ್ತಮಗಳಾದ ಆಣಿಮುತ್ತುಗಳನ್ನೂ, ಸಮುದ ದಲ್ಲಿ 

ವಿಸಿ ಅತಿ ಸ್ವಚ್ಛಗಳಾದ ಹೀರವಜ್ರಗಳ ನೂರು -ತುಲಗಳನ್ನೂ, ಆರು 
ಗಡ ಹೊಳೆಯುತ್ತಿರುವ ವಜ್ರಗಳ ಒಂಭತ್ತು ಲಕ್ಸ ತುಲಗಳಿಗೆ ಹೆಚ್ಚಿದ 
ಭಾರವನ್ನೂ, ಶುಭ್ರವಾದ ಕಾಂತಿಯುಳ್ಳ ಎರಡು ಲಕ್ಕ ತುಲಗಳ ನೈಡೂರ್ಯ 
ಮಣಿಗಳನ್ನೂ, ಐದುಕೋಹ ತುಲಗಳ ಪದ್ಮರಾಗಗಳನ್ನೂ, ಒಂಬತ್ತುಲಕ್ಚ 
ಸಂಖ್ಯೆಯ ತುಲಗಳಷ್ಟು ಪುಷ್ಪರಾಗಗಳನ್ನೂ, ಒಂದುಲಕ್ಸ ತುಲಗಳ ಗೋಮೇ 
ಧಿಕರತ್ನಗಳನ್ನೂ, ಐವತ್ತುಲಕ್ಷತುಲಗಳ ಇಂದ್ರನೀಲಮಣಿಗಳನ್ನೂ, ಹತ್ತು 
ಲಕ್ಷ್ಮ ತುಲಗಳ ಮರಕತಗಳನ್ನೂ, ಒಂಬತ್ತುಕೋಟ ತುಲಗಳ ಪರಿಶುದ್ಧ ಗಳಾದ 
ಕೆಂಪುಗಳನ್ನೂ ಸೇರಿಸಿಕೊಂಡು ಹೊರಟನು. 

೫೧. ಮಹಾಮುನಿಯೆ! ಆತನು ತೆಗೆದುಕೊಂಡ ದೇಹದ ಅಷ್ಟಾಂಗಗಳ 
ಅಲಂಕಾರಗಳನ್ನಾಗಲಿ, ವಿಚಿತ್ರಗಳೂ ಸೂಕ್ಷ್ಮಗಳೂ ಆದ ವಸ್ತ್ರ ಸ್ರಗಳೆನ್ನಾ ಗಲಿ 
ಎಣಿಸಲು ಸಾಧ್ಯವಿಲ್ಲವಾಯಿತು. 

೫೨, ಅಸಂಖ್ಯಾಕಗಳಾದ ಚಾಮರಗಳನ್ನೂ, ಅನೇಕ ಸುಗಂಧದ್ರ 
ಗಳನ್ನೂ, ಲೆಕ್ಕವಿಲ್ಲದಷ್ಟು ಚಿನ್ನವನ್ನೂ, ದಾಸದಾಸಿಯರನ್ನೂ ಆ ಹಿಮವಂತನು 
ತೆಗೆದುಕೊಂಡು ಗೌರಿಯನ್ನು 'ನೋಡಲು ಹೊರಟನು. 

೫೩. ಪರ್ವತರಾಜನಾದ ಆತನು ಸಕಲ ಸಾಮಗ್ರಿಗಳನ್ನೂ ತೆಗೆದುಕೊಂಡು 


*  * ಎಂಟು ಗುಲಗಂಜಿಗಳ ತೂಕಕ್ಕೆ ಮಾಸವೆಂದೂ, ಅರುವತ್ತು ನಾಲ್ಕು ಮಾಸಗಳ ತೂಕಕ್ಕೆ 
ಒಂದು ಪಲನೆಂದೂ ಹೆಸರು. ಇಂತಥ ಬರು ಸೂರ ಪಲಗಳಾಗಲು ಒಂದು ತುಲನೆನಿಸುವುದು. 


ಷಟ್ಟಿಷ್ಠಿತಮೊ "$ಧ್ಯಾಯಃ ೩೪4 


ಅನೇಕರತ್ನನಿಚಯೈಃ ಖಚಿತಾಃ ಖಿಲಭೂನಿಂಕಾಂ । 


ನಾನಾಪ್ರಾಸಾದಮಾಣಿಕೃಜ್ಯೋತಿಶೃತತಶಾಂಬರಾಂ ॥ ೫೪ ॥ 
ಸೌಧಾಗ್ರವಿನಿಧಸ್ವ್ಪರ್ಣಕಲಶೋಜ್ಜ್ಛಲದಿಜ್ಮುಖಾಂ । 
ಜಯಂತೀವೈಜಯಂತೀನಾಂ ನಿಕರೈ ಸ್ರ ದಿವಸ್ಮಲೀಂ 1 ೫೫ ॥ 
ಮಹಾಸಿದ್ಧ ಹಸ್ಟಕಸ್ಥಾಸಿ ಕ್ಲಿ ಕ್ರೀಡಾಭನಳೆಮದ್ಳು ತಂ। 

ಜಿತಕಲ್ಪ ದ್ರು ಮನಾಂ ವಸ್ಯೇಃ ಸರ್ವಫಲಾವಸ್ಸೆಃ ॥ ೫೬॥ 
ಇತಿ ಕಾಶೀಸಮೃದ್ಧಿಂ ಸ ನಿಲೋಕಾ `ಭೂದ್ವಿಲಜ್ಜಿತಃ । 

ಉವಾಚ ಚ ಮನಸ್ಯೇವ ಭೂಧರೇಂದ್ರ ಇದಂ ವಚಃ ॥೫೭॥ 
ಪ್ರಾಸಾದೇಷು ಪ್ರಶೋಲೀಷು ಪ್ರಾಕಾರೇಷು ಗೃಹೇಷು ಚ । 
ಗೋಪುರೇಷು ನಿಚಿತ್ರೇಷು ಕಸಾಟೇಷು ತಟೇಷ್ಟಸಿ ॥ ೫೮ ॥ 
ಮಣಿಮಾಣಿಕ್ಯರತ್ನಾನಾಮುಚ್ಛಲಚ್ಚಾ ರುರೋಜಿಷಾಂ । 
ಜ್ಯೋತಿರ್ಜಾಲೈರ್ಜಟಲಿತಂ ಯಥೇದನುನಲೋಕ್ಕತೇ ॥೫೯॥ 


ಹೊರಟು ವರಣಾನದಿಯ ತೀರವನ್ನು ಸೇರಿ ದೂರದಿಂದಲೇ ಕಾಶೀಕ್ಷೇತ್ರದ 
ದರ್ಶನವನ್ನು ಮಾಡಿದನು. 

೫೪. ಆ ನಗರಿಯಾದರೊ ಅನೇಕ ರತ್ನಸಮೂಹಗಳಿಂದಲಂಕೃತವಾದ 
ಭೂಮಿಯುಳ್ಳದ್ದಾಗಿ, ಅಸಂಖ್ಯಾಕಗಳಾದ ಪ್ರಾಸಾದಗಳಲ್ಲಿ ಜೆಳಗುತ್ತಿರುವ 
ಮಾಣಿಕ್ಯಗಳ ಕಾಂತಿಯಿಂದ ಆಕಾಶವನ್ನೂ ಬೆಳಗುತ್ತಿದ್ದಿತು. 

೫೫. ಉಪ್ಪರಿಗೆಗಳ ಮೇಲೆ ಅನೇಕನಿಧಗಳಾದ ಚಿನ್ನದ ಕಲಶಗಳು ದಿಕ್ಕು 
ಗಳನ್ನೂ ಪ್ರಕಾಶಗೊಳಿಸುತ್ತಿದ್ದುವು. ಜಯಂತಿ, ವೈಜಯಂತಿಗಳೆಂಬ ಧ್ವಜ 
ಪತಾಕೆಗಳಿಂದ ಸ್ವರ್ಗಲೋಕವನ್ನೇ ಮುಟ್ಟುತ್ತಿರುವಂತೆ ಆ ಪಟ್ಟಣವು ಕಾಣು 
ತ್ತಿದ್ದಿತು. 

೫೬. ಅಣಿಮಾದ್ಯಷ್ಟಮಹಾಸಿದ್ದಿ ಗಳಿಗೂ ಆ ನಗರಿಯು ಕ್ರೀಡಾಭವನವೆನ್ನು 
ವಂತೆ ಅದ್ಭುತವಾಗಿ ಸಮಸ, ಫಲಗಳನ್ನೂ ಸರ್ವಕಾಲಗಳಲ್ಲಿಯೂ ಕ್ಳೊಡುತ್ತಿರುವ 
ಉದ್ಯಾನವನಗಳಿಂದ ಕಲ್ಪವೃಕ್ಸುಗಳ ವನವನ್ನೂ ಧಿಕೃರಿಸುತ್ತಿದ್ದಿತು. 

೫೭. ಇಂತಹ ಅಖಂಡವೈಭನದಿಂದೊಡಗೂಡಿದ ಕಾಶೀಕ್ಸೆ (ತ್ರದ ಸರ್ವ 
ಸಮೃದ್ಧಿಯನ್ನು ನೋಡಿ ಆ ಹಿಮವಂತನು ಬಹಳವಾಗಿ ನಾಚಿಕೆಗೊಂಡು, 
ತನ್ನಲ್ಲಿಯೇ ಇಂತೆಂದುಕೊಂಡನು. 

೫೮-೫೯. ಮಹಡಿಗಳಲ್ಲಿಯೂ, ಬೀದಿಗಳಲ್ಲಿಯೂ, ಪ್ರಾಂಗಣಗ 
ಳಲ್ಲಿಯೂ, ಮನೆಗಳಲ್ಲಿಯೂ, ಗೋಪುರಗಳಲ್ಲಿಯೂ, ವಿಚಿತ್ರಗಳಾದ ಬಾಗಿಲು 
ವಾಡಗಳಲ್ಲಿಯೂ, ಜಗುಲಿಗಳಲ್ಲಿಯೂ ಉಜ್ಜ್ವಲಿಸುತ್ತಿರುವ ಮನೋಹರವಾದ 


೩೪೪ ಶ್ರೀ ಸ್ಮಾಂದಮಹಾಪುರಾಣಂ 


ದ್ಯಾನಾಭೂನ್ಯೋರಂತರಾಲಂ ತಥೇತಿ ಸಮನೈನ್ಯೂಹಂ । 


ಈದೃಕ್ಸಂಪತ್ತಿಸಂಭಾರಃ ಕುಬೇರಸ್ಯಾಪಿ ನೋ ಗೃಹೇ ॥೬೦॥ 

ಅಸಿ ನೈಕುಂಠಭುವನೇ ನೇತರಸ್ಯೇಹ ಕಾ ಕಥಾ । 

ಇತಿ ಯಾನದ್ದಿರೀಂದ್ರೋಸೌ ಸಂಭಾವಯತಿ ಚೇತಸಿ ॥೬೧॥ 

ತಾನತ್ಕಾರ್ಪಟಕಃ ಕಶ್ಚಿತ್ತಲ್ಲೋಚನಪಥಂ ಗತಃ । 

ಆಹೂಯ ಬಹುಮಾನಂ ತಮಪೃಚ್ಛಚ್ಚಾ ಚಲೇಶ್ವರಃ ॥೬೨॥ 
ಹಿಮವಾನುವಾಚ :- 

ಹಂಹೋ ಕಾರ್ಸ್ಪಟಕಶ್ರೇಷ್ಮ ಅಧ್ಯಾಸ್ತೈತದಿಹಾಸನಂ । 

ಸ್ವಪುರೋಡಂತಮಾಖ್ಯಾಹಿ ಕಿಮುಪೂರ್ವಮಿಹಾಧ್ಯಗ ॥ ೬೩ ॥ 

ಕೋಂತ್ರ ಸಂಪ್ರತ್ಯಧಿಸ್ಮಾತಾ ಕಿಮಧಿಸ್ಟಾತೃಚೇಷ್ಟಿತಂ | 

ಯದಿ ಜಾನಾಸಿ ತತ್ಸರ್ವಮಿಹಾಚಕ್ಸ್ಚೃ ಮಮಾಗ್ರತಃ ॥೬೪॥ 

ಸೋಪಿ ಕಾರ್ಪಟಕಸ್ತಸ್ಯ ಗಿರಿರಾಜಸ್ಯ ಭಾಷಿತಂ । 

ಸಮಾಕರ್ಣ್ಳ್ಯ ಸಮಾಚಷ್ಟುಂ ಮುನೇ ಸಮುಪಚಕ್ರಮೇ 1೬೫ ॥ 


ಕಾಂತಿಗಳನ್ನು ಬೀರುತ್ತಿರುವ ಮಣಿಗಳ, ಮಾಣಿಕ್ಯಗಳ ಮತ್ತು ರತ್ನಗಳ 
ಜ್ಯೋತಿರ್ಜಾಲಗಳಿಂದ ಈ ನಗರವೆಲ್ಲವೂ ತುಂಬಿದಂತೆ ತೋರುತ್ತಿರುವುದು. 

೬೦. ಭೂಮ್ಯಾಕಾಶಗಳನ್ನೂ ಅಂತರಿಕ್ಸುವನ್ನೂ ತುಂಬಿರುವ ಇಂತಹ 
ಅಪ್ಟೈಶ್ವರ್ಯಗಳ ಸಮೃದ್ಧಿಯು ಇಲ್ಲಿರುವಂತೆ ಕುಬೇರನ ಮನೆಯಲ್ಲಿಯೂ 
ಇರಲಾರದೆಂದು ತಿಳಿಯುತ್ತೇನೆ. 

೬೧-೬೨. ವೈಕುಂಠಲೋಕದಲ್ಲಿಯೂ ಇರಲಾರದೆಂದಮೇಲೆ ಬೇರೆಯವರ 
ಸ್ಥಾನಗಳನ್ನು ಕುರಿತು ಹೇಳಲೇಕೆ?'' ಇಂತೆಂದು ಗಿರಿರಾಜನು ಮನಸ್ಸಿನಲ್ಲಿಯೇ 
ಯೋಚನೆ ಮಾಡುತ್ತಿರಲು ಒಬ್ಬಾನೊಬ್ಬ ಕಾಷಾಯವಸ್ತ್ರಧಾರಿಯಾದ ಶೂದ್ರನು 
ಆತನ ದೃಷ್ಟಿಗೆ ಗೋಚರನಾದನು. ಆ ಪರ್ವತೇಶ್ವರನು ಆತನನ್ನು ಬಹುಮಾನ 
ಪುರಸ್ಸರವಾಗಿ ಬರಮಾಡಿಕೊಂಡು ಪ್ರಶ್ನೆ ಮಾಡತೊಡಗಿದನು. 

೬೩, ಹಿಮವಂತನು ಕೇಳುತ್ತಾನೆ:--ಎಲ್ಫೈ 'ಕಾರ್ಪಟಿಕೋತ್ತಮನೆ! 
ಇಲ್ಲಿರುವ ಈ ಆಸನದಲ್ಲಿ ಕುಳಿತುಕೊ. ಪಾಂಥನೆ! ಈ ನಗರದ ವೃತ್ತಾಂತವನ್ನು 
ನನಗೆ ತಿಳಿಯಹೇಳು. ಇಲ್ಲಿ ಅಪೂರ್ವವಾದ ವಿಷಯವು ಯಾವುದಿರುವುದು? 

೬೪. ಈ ನಗರಕ್ಕೆ ಈಗ ಅಧಿಸತಿಯಾಗಿರುವನನು ಯಾರು? ಆತನು 
ಹೇಗೆ ವ್ಯವಹರಿಸುತ್ತಿರುವನು? ಈ ವಿಷಯಗಳು ನಿನಗೆ ತಿಳಿದಿದ್ದರೆ ನನ್ನ್ನ 
ಸಮ್ಮುಖದಲ್ಲಿ ಎಲ್ಲವನ್ನೂ ನಿವರಿಸು.”' 

೬೫. ಅಗಸ್ತ್ಯುಮುನಿಯೆ! ಆ ಕಾರ್ಪಟಕನೂ ಗಿರಿರಾಜನಾಡಿದ ಮಾತು 
ಗಳೆಲ್ಲವನ್ನೂ ಕೇಳಿ ಆ ನಗರವೃತ್ತಾಂತವನ್ನು ಹೇಳಲು ಪಕ್ರಮಿಸಿದನು. 


ಸಟ್ಟಷ್ಠಿತಮೋರಧ್ಯಾಯಃ ೩೪೫ 


ಕಾರ್ಪಟಕ ಉವಾಚ: 
ಆಚಕ್ಸೇ ಶೃಣು ರಾಜೇಂದ್ರ ಯತ್ಪ ಎಷ್ಟೋಸಸ್ಮಿ ತ್ವಯಾಖಿಲಂ | 


ಅಹಾನಿ ಪಂಚಸಾಣ್ಯೇನ ವ್ಯತಿಕ್ರಾಂತಾನಿ ಮಾನವ ॥ ೬೬॥ 
ಸಮಾಯಾತೇ ಜಗನ್ನಾಫೇ ಪರ್ವತೇಂದ್ರಸುತಾಪತೌ । 
ಸುಂದರಾನ್ಮಂದರಾದದ್ರೇರ್ದಿವೋದಾಸೇ ಗತೇ ದಿನಿ ॥ ೬೭ ॥ 
ಯೋ ನೈ ಜಗದಧಿಸ್ಮಾತಾ ಸೋಧಿಷ್ಮಾತಾತ್ರ ಸರ್ವಗಃ । 
ಸರ್ವದೃಕ್ಸರ್ವಗಃ ಶರ್ವಃ ಕಥಂ ನ ಜ್ಞಾಯತೇ ವಿಭೋ ॥ ೬೮॥ 
ಮನ್ಯೇ ದೃಷತ್ಸರೂಪೋಸಸಿ ದೃಷದೋಿ ಕಠೋರಧೀಃ । 

ಯತೋ ನಿಶ್ವೇಶ್ವರಂ ಕಾಶ್ಯಾಂ ನ ನೇತ್ಸಿ ಗಿರಿಜಾಪತಿಂ ॥೬೯॥ 
ಸ್ವಭಾವಕಠಿನಾತ್ಮಾಪಿ ಸ ವರಂ ಹಿಮವಾನ್ಸಿರಿಃ । 
ಪ್ರಾಣಾಧಿಕಸುತಾದಾನಾದ್ಯೊಧಿನೋದ್ವಿಶ್ವನಾಯಕಂ ॥೭೦॥ 
ಬಿಭೃತ್ಸಹಜಕಾಶಿನ್ಯಂ ಜಾತೋ ಗೌರೀಗುರುರ್ಗುರುಃ | 

ಶಂಭುಂ ಪ್ರಪೂಜ್ಯ ಸುತಯಾ ಸ್ರಜಾ ನಿಶ್ಚಗುರೋರಪಿ ॥೭೧॥ 


ಸಾತಾರಾ ದಾದಾ — — ESS 


೬೬. ಕಾರ್ಪಟಕನು ಹೇಳುತ್ತಾನೆ: ರಾಜೇಂದ್ರನೆ! ನೀನು ಕೇಳಿದ ಪ್ರಶ್ನೆ 
ಗಳಿಗೆಲ್ಲ ಸಮಂಜಸಗಳಾದ ಉತ್ತರಗಳನ್ನು ಹೇಳುವೆನು ಕೇಳು. ಈಗ ಐದಾರು 
ದಿವಸಗಳ ಹಿಂದೆ ನಡೆದ ಒಂದು ಅದ್ಭುತವನ್ನು ವಿವರಿಸುವೆನು. 

೬೭. ಹಿಂದೆ ಈ ನಗರವನ್ನಾಳುತ್ತಿದ್ದ ದಿವೋದಾಸಮಹಾರಾಜನು ಸ್ವರ್ಗಕ್ಕೆ 
ಹೊರಟುಹೋಗಲು ಪರ್ವತರಾಜಪುತ್ರಿಯ ಸಮೇತನಾಗಿ ರೋಕೇಶ್ವರನಾದ 
ಮಹೇಶ್ವರನು. ಸರ್ವತೋರಮ್ಯವಾದ ಮಂದರಾಚಲದಿಂದ ಇಲ್ಲಿಗೆ ಬಂದನು. 

೬೮. ಯಾವನು ಸಮಸ್ತಬ್ರಹ್ಮಾಂಡಕ್ಕೂ ಅಧಿಷ್ಕಾತೃವಾಗಿರುವನೊ, 
ಆ ಸರ್ವವ್ಯಾಪಿಯಾದ ಶರ್ವನೇ ಈ ನಗರಿಗೂ ಅಧಿದೇವತೆಯಾಗಿರುವನು. 
ಮಹಾರಾಜನೆ! ಸರ್ವಸಾಕ್ಸಿಯೂ ಸರ್ವಫಲದಾಯಕನೂ ಆಗಿರುವ ಆತನನ್ನು 
ನೀನು ಹೇಗೆ ತಿಳಿಯಲಾರದಿರುವೆ? 

೬೯. ನೀನು ನಿಜನಾಗಿಯೂ ಪಾಷಾಣಸ್ವರೂಸನೆಂದೇ ತಿಳಿಯುವೆನು. 
ಅಥವಾ ಕಾಶಿಯಲ್ಲಿ ನೆಲಸಿರುವ ಉಮಾರಮಣನಾದ ವಿಶ್ವೇಶ್ವರನನ್ನು ತಿಳಿಯ 
ದಿರುವ ನೀನು ಕಲ್ಲಿಗಿಂತಲೂ ಕಠಿನವಾದ ಹೃದಯವುಳ್ಳವನಾಗಿರುವೆ. 

೭೦. ಸ್ವಭಾವದಿಂದ ಕಠಿನಹೃದಯವುಳ್ಳ ನನಾದ ಪರ್ಷತರಾಜನಾದ 
ಹಿಮವಂತನೂ ಸಹ ಬ್ರಹ್ಮಾಂಡಕ್ಕೆ ಒಡೆಯನಾದ ಈಶ್ವರನನ್ನು ವರನನ್ನಾಗಿ 
ಸ್ವೀಕರಿಸಿ ಪ್ರಾಣಗಳಿಗಿಂತಲೂ ಪ್ರಿಯತಮೆಯಾದ ಮಗಳನ್ನು ಕೊಟ್ಟು 
ಸಂತೋಷಗೊಳಿಸಲಿಲ್ಲವೆ. 

೭೧. ಬ್ರಹ್ಮನಿಗೂ ಪೂಜ್ಯಳಾದ ತನ್ನ ಮಗಳನ್ನೊಪ್ಪಿಸಿ ಮಹೇಶ್ವರನನ್ನು 


ಷಿ೪ತಿ ಶ್ರೀ ಸ್ಕಾಂದಮಹಾಪುರಾಣಂ 


ಚೇಷ್ಟಿತಂ ತಸ್ಯ ಕೋ ನೇದ ನೇದನೇಷೃಸ್ಯ ಚೇಶಿತುಃ । 

ಮನಾಗಿತಿ ಚ ಜಾನೇಹಂ ತಜ್ಜೆ ಆಷ್ಟಿತಮಿದಂ ಜಗತ್‌ 1 ೭೨೪ 
ಅಧಿಷ್ಕಾತಾ ಮಯಾ ಖ್ಯಾತಸ್ತಥಾಧಿಷ್ಮಾತೃಚೇಷ್ಟಿತಂ । 

ಅಪೂರ್ವಂ ಯತ್ತ್ಪಯಾ ಪೃಷ್ಟಂ ತದಾಖ್ಯಾಸ್ಯೇ ಚ ತಚ್ಛೃಣು ॥ ೭೩॥ 
ಶುಭೇ ಜ್ಯೇಷ್ಮೇಶ್ವರಸ್ಥಾ ನೇ ಸಾಂಪ್ರತು ಸ ಉಮಾಪತಿಃ । 

ಕಾಶೀಂ ಪ್ರಾಪ್ಯ ಮುಡಾ ತಿಸ್ಕೇದ್ಗಿರಿರಾಜಾಂಗಜಾಸಖಃ ॥ ೭೪ ॥ 

ಸ್ಕಂದ ಉವಾಚ: 

ಯದಾ ಯದಾ ಸ ಗಿರಿಜಾಮೃದುನಾಮಾಕ್ಬರಾಮೃತಂ । 

ಅನಿಷ್ಕರೋತಿ ಪಥಿಕೋಂದ್ರೀಂದ್ರೋ ಹೃಷ್ಯೇತ್ತದಾ ತಡಾ ॥ ೭೫ ॥ 
ಉಮಾನಾಮಾಮೃತಂ ಪೀತಂ ಯೇನೇಹ ಜಗತೀತಲೇ । 


ನ ಜಾತು ಜನನೀಸ್ತನ್ಯಂ ಸ ಪಿಜೇತ್ಯುಂಭಸಂಭವ ॥೭೬॥ 
ಉಮೇತಿ ದ್ವ್ಯಕ್ಸ್ಫರಂ ಮಂತ್ರಂ ಯೋಹರ್ನಿಶಮನುಸ್ಮರೇತ್‌ । 
ನ ಸ್ಮರೇಚ್ಚಿತ್ರಗುಪ್ತಸ್ತಂ ಕೃತಸಾಪಮಸಿ ದ್ವಿಜ ॥ ೭೭8 





ಪೂಜಿಸಿದುದರಿಂದಲೇ ಸಹಜವಾಗಿ ಕಠಿನಸ್ವಭಾವದನನಾದ ಗೌರೀಪಿತನೂ 
ಲೋಕದಲ್ಲಿ ಮಾನ್ಯತೆಯನ್ನು ಪಡೆದಿರುವನು. 

೭೨. ವೇದಾಂತವೇದ್ಯನೂ ಸರ್ವೇಶ್ವರನೂ ಆದ ಆತನ ಚೇಷ್ಟಿತಗಳನ್ನು 
ತಿಳಿಯಲು ಯಾವನು ತಾನೆ ಸಮರ್ಥನ:? ಹಾಗಾದರೂ ಈ ಸಕಲ 
ಬ್ರಹ್ಮಾಂಡವೂ ಆತನ ಲೀಲೆಯೆಂದೇ ನಾನು ತಿಳಿದಿರುವೆನು. 

೭೩. ಇಂತು ಈ ಕ್ಷೇತ್ರದ ಅಧಿಷ್ಕಾತೃನನ್ನೂ ಆತನ ಚೇಷ್ಟಿ ತವನ್ನೂ 
ನಿನಗೆ ವಿವರಿಸಿರುವೆನು. ಇನ್ನು ನೀನು ಇಲ್ಲಿ ನಡೆದಿರುವ ಅಪೂರ್ವವಿಚಾರೆ 
ವೇನೆಂದು ಮಾಡಿದ ಪ್ರಶ್ನೆಗೆ ಉತ್ತರವನ್ನು ಹೇಳುವೆನು, ಕೇಳು. 

೭೪. ಪರಮಪವಿತ್ರವಾದ ಜ್ಯೇಷ್ಮಸ್ಥಾನದಲ್ಲಿ ಮಹಾದೇವನು ಈಗ 
ಗಿರೀಂದ್ರತನುಜೆಯೆನಿಸಿದ ಗೌರಿಯೊಡಗೂಡಿದವನಾಗಿ ಕಾಶೀಕ್ಷೇತ್ರವನ್ನು ಸೇರಿ 
ಸಂತೋಷದಿಂದ ವಾಸಮಾಡುತ್ತಲಿರುವನು. 

೭೫. ಸ್ಕಂದನು ಹೇಳುತ್ತಾನೆ:-ಯಾನ ಯಾನ ವೇಳೆಗಳಲ್ಲಿ ಯಾತ್ರಿ 
ಕನು ಗಿರಿಜೆಯ ಮನೋಹರವಾದ ಹೆಸರಿನ ಅಕ್ಬರಗಳನ್ನುಚ್ಚರಿಸುತ್ತಿದ್ದಕೊ, 
ಆಗಲೆಲ್ಲ ಹಿಮವಂತನು ತನ್ನ ಸಂತೋಷವನ್ನು ವ್ಯಕ್ತಗೊಳಿಸುತ್ತಿದ್ದನು. 

೭೬. ಯಾವನಿಂದ ಉಮೆಯ ನಾಮವೆಂಬ ಅಮೃತವು ಸೇವಿಸಲ್ಪಟ್ಟರು 
ವುದೊ, ಅವನು ಈ ಭೂಲೋಕದಲ್ಲಿ ತಾಯಿಯ ಸ್ತನ್ಯವನ್ನು ಪುನಃ ಎಂದಿಗೂ 
ಪಾನಮಾಡುವುದಿಲ್ಲ. 

೭೭. ಬ್ರಾಹ್ಮಣೋತ್ತಮನೆ! ಉಮೆಯೆಂಬ ಎರಡಕ್ಟರಗಳಿಂದ ಕೂಡಿದ 


ಸಟ್ಟಷ್ಮಿತನೋ8ಧ್ಯಾಯಃ ೩೪೭ 


ಪುನಃ ಶುಶ್ರಾವ ಹಿಮವಾನ್ಹೃಷ್ಟಃ ಕಾರ್ಪಟಕೋದಿತಂ । 

ಕಾರ್ಪಟಕ ಉವಾಚ :- 
ಕಾಜಸ್ವಿಶ್ವೇಶ್ವರಾರ್ಥೇ ಯಃ ಪ್ರಾಸಾದೋ ನಿಶ್ವಕರ್ಮಣಾ ॥ ೭೮॥ 
ನಿರ್ಮಾಯತೇ ಸುನಿರ್ಮಾಣೋ ಜನ್ಮಿನಿರ್ನಾಣದಾಯಿನಃ । 


ತದಪೂರ್ವಂ ನ ಕರ್ಣಾಭ್ಯಾಮಸ್ಯಾಕರ್ಣಿತವಾನಹಂ 1೭೯॥ 
ಯತ್ರಾತಿನಿತತ್ರತೇಜೋಭಿಃ ಶಲಾಕಾಭಿಃ ಸಮಂತತಃ । 
ಮಣಿಮಾಣಿಕ್ಯರತ್ನಾನಾಂ ಪ್ರಾಸಾದೇ ಭಿತ್ತಯಃ ಕೃತಾಃ un ೮೦ ॥ 
ಯತ್ರ ಸಂತಿ ಶತಂ ಸ್ತಂಭಾ ಭಾಸ್ವಂತೋ ದ್ವಾದಶೋತ್ತರಾಃ । 

ಏಕೈಕಂ ಭುವನಂ ಧರ್ತುಮಷ್ಟಾಷ್ಟಾನಿತಿ ಕಲ್ಪಿತಾಃ TN 
ಚತುರ್ದಶಸು ಯಾ ಶೋಭಾ ವಿಷ್ಠಪೇಷು ಸಮಂತತಃ । 

ತಸ್ಮಿನ್ನಿಮಾನೇ ಸಾಸ್ತೀಹ ಶತಕೋಟಗುಣೋತ್ತರಾ ॥ ೪೨ ॥ 
ಚಂದ್ರಕಾಂತಮಣೀನಾಂ ಚ ಸ್ತಂಭಾಧಾರಶಿಲಾಶ್ಚ ಯಾಃ । 
ಚಿತ್ರರತ್ನಮಯೈಃ ಸ್ತಂಭೈಃ ಸ್ತಂಭಿತಾಸ್ತೃತ್ರ್ರಭಾಭರಾಃ ॥ ೮೩ ॥ 


ಮಂತ್ರವನ್ನು ಯಾವನು ನಿರಂತರವೂ ಸ್ಮರಿಸುತ್ತಿರುವನೊ, ಅವನು ಪಾತಕ 
ಗಳನ್ನು ಮಾಡಿದ್ದರೂ ಚಿತ್ರಗುಪ್ತನು ಅವನನ್ನು ಸ್ಮರಿಸುವುದಿಲ್ಲ. 

೭೮-೭೯. ಸಂತೋಷಗೊಂಡ ಹಿಮವಂತನು ಪುನಃ ಆ ಕಾರ್ಪಟಕನು 
ಹೇಳುವುದನ್ನು ಕೇಳಲುಪಕ್ರಮಿಸಿದನು. ಕಾರ್ಪಓಕನು ಹೇಳುತ್ತಾನೆ: 
ಮಹಾರಾಜನೆ! ಪ್ರಾಣಿಮಾತ್ರಕ್ಕೂ ಮೋಕ್ಸವನ್ನು ಅನುಗ್ರಹಿಸುವ ವಿಶ್ವೇಶ್ವರ 
ನಿಗಾಗಿ ಸರಮಶೋಭನವಾದ ಯಾವ ಪ್ರಾಸಾದವು ವಿಶ್ವಕರ್ಮನಿಂದ ರಚಿಸಲ್ಪ 
ಟ್ವರುವುದೊ, ಅದು ಈ ಕ್ಸೇತ್ರದ ಮತ್ತೊಂದು ವಿಶೇಷವಾಗಿರುವುದು. 
ಅಂತಹುದಿರುವುದಾಗಿ ನಾನು ಇಂದಿನವರೆಗೂ ಕಿವಿಗಳಿಂದಲೂ ಕೇಳಲಿಲ್ಲ. 

ಆ೦. ಆ ಪ್ರಾಸಾದದ ಗೋಡೆಗಳು ಮಣಿ, ಮಾಣಿಕ್ಯ, ರತ್ನಗಳಿಂದ 
ಖಚಿತಗಳಾಗಿ ಸೂರ್ಯನ ಕಿರಣಗಳನ್ನೂ ಧಿಕ್ಕರಿಸುತ್ತಿರುವ ಶಲಾಕೆಗಳಿಂದ 
ಸುತ್ತಲೂ ಅಲಂಕರಿಸಲ್ಪಟ್ಟರುವುವು. 

೮೧. ಮಂದಿರದಲ್ಲಿ ಪ್ರಕಾಶಮಾನಗಳಾದ ಒಂದನೂರ ಹನ್ನೆರಡು ಸ್ತಂಭ 
ಗಳಿರುವುವು. ಬ್ರಹ್ಮಾಂಡದ ಒಂದೊಂದು ಲೋಕವನ್ನು ಎತ್ತಿಹಿಡಿದಿಗಲು 
ಎಂಟಿಂಟು ಸ್ತಂಭಗಳ ಗಂಪುಗಳನ್ನು ನಿರ್ಮಿಸಿದಂತೆ ತೋರುತ್ತಿರುವುದು. 

೮೨. ಹದಿನಾಲ್ಕು ಲೋಕಗಳ ವೈಭವವನ್ನು ಸಂಪೂರ್ಣವಾಗಿ ಒಟ್ಟು 
ಗೂಡಿಸಿ ನೂರುಕೋಟಿ ಗುಣಿತವನ್ನಾಗಿ ಮಾಡಿದುದಕ್ಕಿಂತಲೂ ಮಿಗಿಲಾಗಿ 
ಆ ವಿಮಾನಮಂಟಪವು ಶೋಭಿಸುತ್ತಿರುವುದು. 

೮೩. ಸ್ತಂಭಗಳಿಗೆ ಮಾಡಿರುವ ಚಂದ್ರಕಾಂತಶಿಲೆಯ ಅಡಿಗಲ್ಲುಗಳು 


೩೪೮ ಶ್ರೀ ಸ್ಕಾಂದಮ ಹಾಪುರಾಣಂ 


ಪವ್ಮರಾಗೇಂದ್ರನೀಲಾನಾಂ ಶಾಲೀನಾಃ ಶಾಲಭಂಜಿಕಾಃ । 


ನೀರಾಜಯಂತ್ಯಹೋರಾತ್ರಂ ಯತ್ರ ರತ್ನಪ್ರದೀಪಕ್ಕಃ ॥ ೮೪ ॥ 
ಸ್ಫುರತ್ಸ ಎಟಿಕನಿರ್ಮಾಣಶ್ಲ ಕ್ಲಸದ್ಮಶಿಲಾತಲೇ | 
ಅನೇಕರತ್ನರೂಪಾಣಿ ವಿಚಿತ್ರಾಣಿ ಸಮಂತತಃ ॥ ೮೫ ॥ 
ಆರಕ್ತನೀತಮಂಜಿಷ್ಠನೀಲಕಿರ್ಮಾರವರ್ಣಕೈಃ । 
ವಿನ್ಯಸ್ತಾನೀನ ಭಾಸಂತೇ ಚಿತ್ರೇ ಚಿತ್ರಕೃತಾ ಯತಃ ॥ ೮೬ ॥ 


ದೃಕ್ಸಿಚ್ಛಿಲಾ ನಿರೋಕ್ಯಂತೇ ಮಾಣಿಕ್ಯಸ್ತಂಭರಾಜಯಃ । 
ಯತೋನಿಮುಕ್ತೇ ಸ್ವಕ್ಟೇತ್ರೇ ನೋಕ್ಸಲಕ್ಷ್ಮ್ಯಂಕುರಾ ಇವ ॥ ೮೭ ॥ 
ರತ್ನಾಕರೇಭ್ಯಃ ಸರ್ನೇಭ್ಯೋ ಗಣಾ ರತ್ನೋಚ್ಚಯಾನ್ಬಹೂನ್‌ । 
ರಾಶೀಂಶ್ಚಕ್ರುಃ ಸಮಾನೀಯ ಯತ್ರಾದ್ರಿಶಿಖರೋಪಮಾನ್‌ ॥ ೪೪ ॥ 
ಯತ್ರ ಪಾತಾಲತಲತೋ ನಾಗಾನಾಂ ಕೋಶವೇಶ್ಮತಃ । 


ಗಣೈರ್ಮಣಿಗಣಾಃ ಸರ್ವೇ ಸಮಾಹೃತ್ಯ ಗಿರೀಕೃತಾಃ 1೮೯॥ 





ಆ ಸ್ತಂಭಗಳಲ್ಲಿ ಕೆತ್ತಿದ ನವರತ್ನಗಳ ಕಾಂತಿಯಿಂದಾವೃತಗಳಾಗಿ ಅವುಗಳಂತೆಯೇ 
ಮಿಶ್ರಕಾಂತಿಯಿಂದೊಪ್ಪುತ್ತಿರುವುವು. 

೮೪. ಪದ್ಮರಾಗ, ಇಂದ್ರನೀಲ ಮಣಿಗಳಿಂದ ಮಾಡಿದ ಪುತ್ಥಳಿಗಳು ಕೀಲ 
ಕಾಂತಿಯಿಂದೊಪ್ಪುತ್ತ ತಮ್ಮ ಕೈಗಳಲ್ಲಿನ ರತ್ನದೀಪಗಳಿಂದ ಅಹೋರಾತ್ರ 
ಗಳಲ್ಲಿಯೂ ವಿಶ್ವೇಶ್ವರನಿಗೆ ನೀರಾಜನಗಳನ್ನು ಬೆಳಗುತ್ತಿರುವುವು. 

೮೫-೮೬, ಹೊಳೆಯುತ್ತಿರುವ ಸ್ಪಟಕಗಳಿಂದ ನಿರ್ಮಿತವಾದ ಸುಂದರ 
ವಾದ ಪದ್ಮಶಿಲೆಗಳ ಭೂಮಿಯಲ್ಲಿ ಆ ಪುತ್ಥಳಿಗಳು ಅನೇಕ ರತ್ನಗಳಿಂದ ವಿಚಿತ್ರ 
ರೂಪಸಹಿತಗಳಾಗಿ ನಿರ್ಮಿಸಲ್ಪಟ್ಟು, ಚಿತ್ರಕಾರನಿಂದ ಭೂಮಿಯಲ್ಲಿ ಕೆಂಪು, 
ಹಳದಿ, ಹಸುರು, ನೀಲಿ, ಮಿಶ್ರವರ್ಣಗಳಿಂದ ಬರೆಯಲ್ಪಟ್ಟಂತೆ ಎಲ್ಲೆಡೆ 
ಗಳಲ್ಲಿಯೂ ಪ್ರತಿಬಿಂಬಿಸುತ್ತಿರುವುವು. 

೮೭, ವಿಶ್ವೇಶ್ವರನಿಗೆ ಸ್ವಂತಕ್ಟೇತ್ರನಾದ ಅನಿಮುಕ್ತದಲ್ಲಿ ಮೋಕ್ಸಲಕ್ಷ್ಮಿಯ 
ಅಂಕುರಗಳಂತೆ ಮಾಣಿಕ್ಯಸ್ತಂಭಗಳ ಸಾಲುಗಳು ಪ್ರಕಾಶಿಸುತ್ತ ನೋಡುವವರ 
ಕಣ್ಮನಗಳನ್ನು ಸೆಳೆದು ನಿಲ್ಲಿಸುತ್ತಿರುವಂತೆ ಕಾಣುತ್ತಿರುವುವು. 

೮೮. ಅಲ್ಲಿ ಸಪ್ತಸಮುದ್ರಗಳಿಂದಲೂ ರುದ್ರಗಣಗಳು ಅಸಂಖ್ಯಾಕಗಳಾದ 
ರತ್ನಸಮೂಹಗಳನ್ನು ` ತೆಗೆದುಕೊಂಡು ಪರ್ವತಶಿಖರಗಳಂತೆ ಕಾಣುತ್ತಿರುವ 
ರಾಶಿಗಳನ್ನು ನಿರ್ಮಿಸಿರುವರು. 

೮೯, ಪಾತಾಲಲೋಕದ ಅಧೋಭಾಗದಲ್ಲಿರುವ ನಾಗರ ಕೋಶಗೃಹ 
ಗಳಿಂದಲೂ ಸಹ ಗಣಾಧಿಸರು ಅವುಗಳಲ್ಲಿದ್ದ ಮಣಿಗಣಗಳನ್ನೆ ಲ ಕಸಿದು ಕೂಂಡು 
ಬಂದು ಪರ್ವತಗಳಂತೆ ರಾಶಿಯೊಡಿ ರುವರು. 


ಸಬ್ಬಿಷ್ಠಿತಮೋ5ಧ್ಯಾಯಃ ೩೪೯ 


ಶಿನಭಕ್ತಃ ಸ್ವಯಂ ಯತ್ರ ಪೌಲಸ್ತ್ಯಃ ಸ್ಪದ್ರಿ ಕೂಟತಃ । 


ಕೋಟಹಾಟಕಕೂಟಾನಿ ಆನಯಾಮಾಸ ರಾಕ್ಷಸಃ ॥೯೦॥ 

ಪ್ರಾಸಾದನಿರ್ಮಿತಿಂ ಶೃತ್ವಾ ಭಕ್ತಾ ದ್ವೀಸಾಂತರಸ್ಥಿ ತಾಃ । 

ಮಾಣಿಕ್ಯಾನಿ ಸಮಾಜಹು ್ರುರ್ಯುಥಾಸಂಖ್ಯಾ ನ್ಯ ಹೋ ನೃಪ ॥೯೧॥ 
ಚಿಂತಾಮಣಿಃ ಸ್ವಯಂ ಯತ್ರ ಕರ್ಮಣೇ ನಿಶೆ [ಕರ್ಮಣೇ | 

ನಿಶಾ ತ್ರಣಯೇಷಹೋರಾತ್ರ 0 ವಿಚಿತ್ರಾ ಂಶ್ರಿ ) ಂತಿತಾನ್ಮ ಣೇನ್‌ ॥೯೨॥ 

ನಾನಾವರ್ಣಪಶಾಕಾಶ್ವ ಯತ್ತ ಕಲ್ಲ: ಮದೀರುರ್ಹ ! 

ಅನಲ್ಪಾಃ ಕಲ್ಪಯಂತ್ಯೆ ಗೆ ನಿತ್ಯ ೦ ಭಕ್ತ ಸಮನ್ವಿತಾಃ ॥೯೩॥ 

ಅಬ ಯೋ ಯತ್ರ ಸತತಂ ದಧಿಕ್ಷಿ ೇಕೇಕ್ಸು ಸರ್ಪಿಷಾಂ | 

ಸಂಚಾನೃತಾನಾಂ ಕಲಶೈಃ ಸ್ನಾಸಯಂತಿ ಡಿನೇ ದಿನೇ ॥ ೯೪ ॥ 

ಯತ್ರ ಕಾನುದುಘಾ ನಿತ್ಯಂ ಸ್ನಷಯೇನ್ಮಧುಧಾರಯಾ । 

ಸ್ಪದುಗ್ಗಯಾ ಸ್ವಯಂ ಭಕ್ತ್ಯಾ ವಿಶ್ವೇಶಂ ಲಿಂಗರೂಪಿಣಂ ॥ ೯೫ ॥ 


೯೦. ಶಿವಭಕ್ತಾಗ್ರಣಿಯಾದ ರಾವಣನೂ ತನ್ನ ರಾಕ್ಚಸರ ಮೂಲಕವಾಗಿ 
ಶೋಭನಾಚಲದ ತಪ್ಪಲುಗಳಿಂದ ಅಸಂಖ್ಯಾಕಗಳಾದ ಚಿನ್ನದ ರಾಶಿಗಳನ್ನು ತರಿಸಿ 
ವಿಶ್ವೇಶ್ವರನಿಗರ್ನಿಸಿರುವನು. 

೯೧. ಎಲ್ಫ ಮಹಾರಾಜನೆ! ಈ ಪ್ರಾಸಾದವು ನಿರ್ಮಾಣವಾಗುತ್ತಿರುವ 
ವೃತ್ತಾಂತವನ್ನು ಕೇಳಿ ದ್ವೀಪಾಂತರಗಳಲ್ಲಿರುವ ಭಕ್ತರೂ ತಮ್ಮ ಶಕ್ತ್ರನುಸಾರ 
ವಾಗಿ ನವರತ್ನಗಳನ್ನು ತೆಗೆದುಕೊಂಡು ಬಂದರು. 

೯೨. ಈ ನಿರ್ಮಾಣಕಾರ್ಯವನ್ನು ಕೈಗೊಂಡ ವಿಶ್ವಕರ್ಮನಿಗೆ ಚಿಂತಾ 
ಮಣಿಯು ತಾನೇ ಅಹೋರಾತ್ರಗಳಲ್ಲಿಯೂ ಇಲ್ಲಿ ನೆಲಸಿ ಆತನಿಗೆ ಬೇಕಾದ 
ವಿಚಿತ್ರಮಣಿಗಳನ್ನೆಲ್ಲ ಚಿಂತಿಸುತ್ತಿದ್ದಂತೆಯೇ ಒದಗಿಸುತ್ತಿದ್ದಿತು. 

೯೩. ಆ ಸಮಯದಲ್ಲಿ ಶಿವಭಕ್ತಿಯು ಕ್ತಗಳಾದ ಕಲ್ಪವೃಕ್ಷಗಳು ನಿತ್ಯವೂ 
ಲೆಕ್ಕವಿಲ್ಲದಷ್ಟು ವಿಚಿತ್ರವರ್ಣಯುಕ್ತಗಳಾದ ಪತಾಕೆಗಳನ್ನು ಅಲಂಕಾರಕ್ಕಾಗಿ 
ಒದಗಿಸುತ್ತಿದ್ದುವು. 

೯೪. ಪ್ರತಿದಿನದಲ್ಲಿಯೂ ಅಲ್ಲಿ ಮೊಸರು, ಹಾಲು, ಕಬ್ಬಿನರಸ್ಕ ತುಪ್ಪಗಳ 
ಸಮುದ್ರಗಳು ಪಂಚಾಮೃತಗಳ ಕಳಶಗಳನ್ನು ಹಿಡಿದುಕೊಂಡು ವಿಶ್ವೇಶ್ವರನಿಗೆ 
ಅಭಿಷೇಕಗಳನ್ನು ಮಾಡಿಸುತ್ತಿದ್ದುವು. 

೯೫. ಅಲ್ಲಿ ಲಿಂಗರೂಪವನ್ನು ಧರಿಸಿರುವ ವಿಶ್ವೇಶ್ವರನಿಗೆ ಕಾಮಥೇನುವು 
ತನ್ನಿಂದ ಕರೆದ ಜೇನುತುಪ್ಪದ ಧಾರೆಯಿಂದಲೇ ತಾನೇ ಭಕ್ತಿಯಿಂದ ನಿತ್ಯವೂ 
ಸ್ನಾನಮಾಡಿಸುತ್ತಿದ್ದಿತು. 


೫೦ ಶಿ 


ಶ್ರೀ ಸ್ಕಾಂದಮಹಾಪುರಾಣಂ 


ಗಂಧಸಾರರಸೈರ್ಯಂ ಚ ಸೇವತೇ ಮಲಯಾಚಲಃ । 


ಕರ್ಪೂರರಂಭಾಕರ್ಪೂರಪೂಕೈರ್ಭಕ್ಕ್ಯಾ ನಿಷೇವತೇ ॥1೯೬॥ 
ಬರ್ಸ ಇವನಲ್ಲಿ ಯತ್ರಾಸ್ತಿ ಪ್ರತ್ಯಹಂ ಶಂಕರಾಲಯೇ । 

ಕಥಂತ ಓಂ ತಮುಮಾಕಾಂತಂ ನ ವೇತ್ಸಿ ಕಶಿನಾಶಯ ॥೯೭॥ 
ಇತಿ ತಸ್ಯ ಸಮೃ ದ್ವಿಂತಾಂ ದೃಷ್ಟ್ವಾ ಜಾಮಾತುರದ್ರಿ ರಾಟ್‌ । 

ತ್ರಪಯಾ ಸರಿಭೂತೋಭೂನ್ಮಿ ತರಾಂ ಕುಂಭಸಂಭನ ೫೯೮ 


ತ್ಮೆ 4 ಕಾರ್ಪಟಕಾಯಾಥ ಸ ದತ್ತಾ ಸಾರಿತೋಸಿಕಂ | 
ಪುನಶ್ಚಿಂತಾಪರೋ ಜಾತೋಡ್ರಿರಾಬ್‌ ಕಾರ್ಪಟಕೇ ಗತೇ ॥೯೯॥ 
ಉವಾಚೇತಿ ಮನಸ್ಯೇವ ನಿಸ್ಮಯೋತ್ಸುಲ್ಲಲೋಚನಃ | 

ಅಹೋ ಭದ್ರಮಿದಂ ಜಾತಂ ಯತ್ತ್ವಯಾಶ್ರಾನಿ ಶರ್ಮಭಾಕ್‌ ॥ ೧೦೦ ॥ 
ಯಾವತ್ಸಂಪತ್ತಿಸಂಭಾರಃ ಶ್ರೂಯತೇ ದೃಶ್ಯತೇಂತ್ರವೈ ! 

ಜಾಮಾತುರತ್ರ ಸದನೇ ಲೀಲಾಸ್ಟ್ರಿಜಗತೀಪತೇಃ ॥ ೧೦೧8 


೯೬. ಮಲಯಪರ್ವತದಿಂದ ಬೀಸುವ ವಾಯುವು ಭಕ್ಕಿಭರಿತನಾಗಿ 
ವಿಶ್ವೇಶ್ವರನನ್ನು ಚಂದನರಸಗಳಿಂದಲೂ, ಕರ್ಪೂರಕದಳೀವೃಕ್ಸಗಳ ಕರ್ಪೂರದ 
ಸುವಾಸನೆಗಳಿಂದಲೂ ಸೇವಿಸುತ್ತಿದ್ದಿತು. 

೯೭. ಇವೇ ಮೊದಲಾದ ಅನೇಕ ಅಪೂರ್ವ ವಿಷಯಗಳು ಇಂದಿಗೂ 
ವಿಶ್ವೇಶ್ವರನ ಮಂದಿರದಲ್ಲಿ ಕಂಗೊಳಿಸುತ್ತಿರುವುವು. ಎಲೆ ಕಠಿನಹೃದಯನೆ! 
ಇಂತಹ ವೈಭವಸಮಸನ್ವಿತನಾದ ಪಾರ್ವತೀರಮಣನನ್ನು ನೀನು ಇದುವರೆಗೂ 
ತಿಳಿಯದಿರಲು ಕಾರಣವೇನು? 

೯೮. ಎಲೈ ಕುಂಭೋದ್ಭವನೆ! ಆ ಕಾರ್ಪಟಕನಿಂದ ತನ್ನ ಅಳಿಯನ 
ಐಶ್ವರ್ಯದ ಈ ಸಮೃದ್ಧಿಯನ್ನು ಕೇಳಿ ನೋಡಿ ಪರ್ವತರಾಜನು ಅಳತೆಯಿಲ್ಲದ 
ನಾಚಿಕೆಯಿಂದೊಡಗೂಡಿದವನಾದನು. 

೯೯. ಆ ಕಾರ್ಸಟಕನಿಗೆ ಯಥೋಚಿತವಾದ ಪಾರಿತೋಷಕವನ್ನು ಕೊಡಲು 
ಆತನು ಅದನ್ನು ತೆಗೆದುಕೊಂಡು ಹೊರಟುಹೋದನು. ಬಳಿಕ ಹಿಮವದ್ರಾಜನು 
ಪುನಃ ಚಿಂತಾಕ್ರಾಂತನಾದನು. 

೧೦೦. ಮತ್ತು ವಿಸ್ಮಯದಿಂದ ಅರಳಿದ ಕಣ್ಣುಗಳುಳ್ಳನನಾಗಿ ತನ್ನ ಮನ 
ದಲ್ಲಿಯೇ ಯೋಚಿಸಿದನು. “ ಆಶ್ಚರ್ಯ! ನಾನು ಮೊದಲೇ ಸೌಖ್ಯಪ್ರದವಾದ 
ಈ ವಾರ್ತೆಯನ್ನು ಕೇಳಿದುದು ಒಳ್ಳೆಯದೇ ಆಯಿತು. 

೧೦೧. ಇಲ್ಲಿ ನನ್ನ ಅಳಿಯನ ಮನೆಯಲ್ಲಿ ಎಷ್ಟು ದಿವ್ಯ ಸಂಚಯವನ್ನು 
ಕೇಳಿರುವೆಕೊ, ಮತ್ತು ನೋಡುತ್ತಿರುವೆನೊ, ಅದೆಲ್ಲವೂ ಮೂರುಲೋಕಗಳಿಗೆ 
ಒಡೆಯನಾದ ಆತನ ಲೀಲಾಮಾತ್ರವೇ ಆಗಿರುವುದು. 


ಸಟ್ಟಷ್ಕಿತನೋ9ಧ್ಯಾಯಃ ೩೫೧ 


ತತಃ ಪ್ರಾಭೃತಕಸ್ತುಚ್ಛೋ ನಿತರಾಂ ಪ್ರತಿಭಾತಿ ಮೇ। 

ಕನ್ಯಾರ್ಥಂ ಯೋ ಮಯಾನೀತೋ ಜಾಮಾತುಃ ಪರಿತೋಷಕೃತ್‌ ॥ 
ಅಹಂ ಮನ್ಯೇ ತಥೈವಾಸೌ ಯಥಾದರ್ಶಿ ಮಯಾ ಪುರಾ । 
ವೃದ್ಧೋಕ್ಸಮಾತ್ರಸಂಪತ್ತಿಃ ಸರ್ವಕರ್ಮಪರಾಜ್ಮುಖಃ ॥ ೧೦೩೫ 
ನೈನಂ ಕೋಪಿ ವಿಜಾನೀಯಾನ್ನಾನ್ವಯೋಸ್ಯ ಕದಾಚನ । 

ನಾಮಾಪಿ ಯಸ್ಯ ನೈಕಂ ಚ ಕಿಂ ದೇಶೋ ಯಸ್ಯ ನೋಹ್ಯತೇ ॥ ೧೦೪ ॥ 
ಕಿಂವೃತ್ತಶ್ಚ ಕಿಮಾಚಾರೋ ನಾಮಮಾತ್ರೇಣ ಚೇಶ್ಚರಃ । 


ಐಶ್ವರ್ಯಸೂಚಕಂ ವಸ್ತು ಯಸ್ಯ ಕಿಂಚಿನ್ನ ಲಕ್ಷ್ಮ್ಯತೇ 1 ೧೦೫ ॥ 
ಸೋಸೌ ನಿರ್ವಾಣಸಂಪತ್ತಿಂ ರಂಕಾಯಾಸಿ ದದಾತ್ಯಹೋ | 
ಸುಮುಖಃ ಸರ್ವಕರ್ಮಾಣಿ ಫಲನಂತಿ ಕರೋತಿ ಸಃ ॥ ೧೦೬ ॥ 


ವೇದನೇದ್ಕೋ ಹಿ ಸರ್ವಜ್ಞೊ € ಯತ್ಸಂತಾನೋಃಖಿಲಂ ಜಗತ್‌ । 
ಯಂನ ಕೋಪಿ ಹಿ ವೇದಾದೌ ವೇದವೇದ್ಯಃ ಸ ಏಷ ವೈ ॥೧೦೭॥ 

೧೦.೨. ಅಳಿಯನನ್ನು ಸಂತೋಷಗೋಳಿಸಲು ನಾನು ಮಗಳಿಗಾಗಿ ತಂದಿ 
ರುವ ಈ ಉಡುಗೊರೆಯೆಲ್ಲವೂ ಖಂಡಿತವಾಗಿಯೂ ಅತ್ಯಂತ ತುಚ್ಛವಾದುದೆಂದು 
ಈಗ ನನಗೆ ತೋರುತ್ತಿರುವುದು. 

೧೦೩. ಪರಮಶಿವನಾದರೆ ಪೂರ್ವದಲ್ಲಿ ನಾನು ನೋಡಿದಂತೆಯೇ ಇಂದಿಗೂ 
ಇರುವನೆಂದು ತಿಳಿಯುವೆನು. ಅವನ ಐಶ್ವರ್ಯವೆಲ್ಲವೂ ಒಂದು ಮುದಿಯೆತ್ತೇ 
ಆಗಿರುವುದು. ಅವನು ಸಕಲ ವೈದಿಕಕರ್ಮಗಳನ್ನೂ ತ್ಯಜಿಸಿರುವನು. 

೧೦೪. ಈತನನ್ನು ಬಲ್ಲವನು ಯಾವನೂ ಇಲ್ಲವು. ಈತನಿಗೆ ವಂಶವೇ 
ಇಲ್ಲವು. ಅವನಿಗೆ ಹೆಸರೂ ಒಂದೇ ಇರುವುದಿಲ್ಲ. ಈತನು ಯಾವ ದೇಶದವ 
ನೆಂಬುದನ್ನೂ ಊಹಿಸಲಸದಳವಾಗಿರುವುದು. 

೧೦೫. ಈತನಿಗೆ ಜೀವನೋಪಾಯವು ಯಾವುದು? ಈತನ ಆಚಾರ 
ವೆಂತಹುದು? ಹೆಸರಿಗೆ ಮಾತ್ರ ಈಶ್ವರನೆಂದು ಪ್ರಸಿದ್ಧನಾಗಿರುವನು. ಆತನಲ್ಲಿ 
ಐಶ್ವರ್ಯಸೂಚಕವಾದ ವಸ್ತುವೊಂದೂ ಕಾಣಿಸುವುದಿಲ್ಲ. / 

೧೦೬. ಅಂತಹ ಶಿವನು ಎಂತಹ ದರಿದ್ರನಿಗೂ ಕ್ಸ ಪಶ್ರೆರ್ಯವನ್ನು 
ಕೊಡುವುದು ಆಶ್ಚರ್ಯವು. ಅವನು ಸುಮುಖನಾದಕೆ'! ಸಕಲ ಕರ್ಮಗಳೂ 
ಫಲದಾಯಕಗಳಾಗುವಂತೆ ಅನುಗ್ರಹಿಸುವನು. 

೧೦೭. ಆತನು ವೇದೈಕವೇದ್ದನು. ಸರ್ವಜ್ಞ ನು. ಈ ಬ್ರಹ್ಮಾಂಡವೆಲ್ಲವೂ 
ಆತನ ಪ್ರಜಾರೂಪವಾಗಿ ಹೊರಕ್ಕೆ ಬಂದಿರುವುದು. ಸೃಷ್ಟಿಗೆ ಮೊದಲಿನಲ್ಲಿದ್ದ 
ಈತನನ್ನು ಯಾವನೂ ತಿಳಿಯದಿರುವುದರಿಂದ ಇವನ ವಿಷಯದಲ್ಲಿ ವೇದಗಳು. 
ಮಾತ್ರ ಪ್ರಮಾಣಗಳಾಗಿರುವುವು. 





4೫೨ ಶ್ರೀ ಸ್ಮಾಂದಮ ಹಾಪುರಾಣಂ 


ಯೋಂನಭಿಜ್ಞಃ ಸದಾ ಜ್ಞಾತಃ ಸ ಸರ್ನಜ್ಜ್ಹೋಯಮೇನ ಹಿ । 
ಯಸ್ಕೈಕಮನಿ ನೋ ನಾಮ ಪುಂಸಾ ಜ್ಞೇಯಂ ನ ಕೇನಚಿತ್‌ ॥ ೧೦೮ ॥ 
ಸರ್ವೇಷಾಂ ಸರ್ವನಾಮಾನಿ ಯಸ್ಯ ನಾಮಾನಿ ನಿಶ್ಚಿತಂ 1 

ಸೋಃಸೌ ಹಿ ಸರ್ವದೇಶೀಯಃ ಸರ್ವೇಭ್ಯಃ ಸರ್ವಸಿದ್ಧಿ ದಃ 1 ೧೦೯॥ 
ಯಸ್ಯ ದೇಶೋ ನ ವಿದಿತೋ ಯಸ್ತು ವೃತ್ತಿಪರಾಜ್ಮುಖಃ | 


ಆಚಾರಹೀನಮಿನ ಯಂ ಪುರಾಃಪಶ್ಯಂ ಕಕೋರಧೀಃ ॥ ೧೧೦ ॥ 
ಶೃತಿಸ್ಮೃತೀ ಯತಃ ಸರ್ನಮಾಚಾರಂ ವಿತ್ತ ಏನ ಹಿ! 

ನಾಮುಮಾತ್ರೇಣ ನಿಯತಂ ಯನಮುಜ್ಜ್ಞಾ ಸಿಷಮಿಾಶ್ಚರಂ ॥ ೧೧೧॥ 
ಸಾಕ್ಸಾದೀಶ್ಚರ ಏವೈಷ ಸೊನ್ಯೇಷ್ಟೆ ಇಶತರ್ಯಸೂಚಕಃ । 

ಅಪಿ ಸರ್ವಗುಣಾಧಾರೋ ಗುಣಾತೀತಃ ಪರಾಪರಃ ॥ ೧೧೨ ॥ 
ಅರ್ವಾಚೀನ ಇಹಾಪ್ಯೇಷ ಪರಾಚೀನಃ ಪರಾತ್ಸರಃ । 
ಭೂಧರಾಣಾಮಹಂ ನಾಥೋ ವಿಶ್ವನಾಥ ಉಮಾಪತಿಃ ॥ ೧೧೩ ॥ 


೧೦೮. ಅನಭಿಜ್ಞನಾದರೂ ಯಾವಾಗಲೂ ಆತ್ಮರೂಪದಿಂದ ಜ್ಞಾತನಾದ 
ಈತನೇ ಸರ್ವಜ್ಞ ನೆನಿಸುವನು. ಯಾವ ಮಾನವನೂ ಈತನ ಒಂದು ನಾಮದ 
ಗೂಢಾರ್ಥಗಳನ್ನೂ ಸಮಗ್ರವಾಗಿ ತಿಳಿಯಲಾರನು. 

೧೦೯-೧೧೦. ಸಕಲ ಜಂತುಗಳ ಸಮಸ್ತ ನಾಮಗಳೂ ಈತನ ನಾಮಗಳೇ 
ಎಂಬುದು ನಿಶ್ಚಯವು. (ಸರ್ವವೂ ಶಿವಮಯವೇ ಆಗಿರುವುದರಿಂದ ಸಕಲ 
ಪದಾರ್ಥಗಳ ನಾಮಗಳೂ ಈತನ ನಾಮಗಳೇ ಆಗಿರುವುವು.) ಅಂತಹ ಮಹಿಮೆ 
ಯುಳ್ಳ, ಈತನು ಸರ್ವವ್ಯಾಪಕನಾಗಿ ಸಕಲರಿಗೂ ಸಮಸ್ತೇಷ್ಟಾರ್ಥಗಳನ್ನೂ 
ಕೈಗೂಡಿಸುತ್ತಿರುವನು. ಯಾವನ ವಾಸಸ್ಥಳವು ತಿಳಿಯಲಾರದಾಗಿರುವುಷೊ, 
ಯಾವನು ಜೀವನೋಪಾಯವೃತ್ತಿಯಿಂದ ಪರಾಜ್ಮುಖನಾಗಿರುವನೊ, ಅಂತಹ 
ವನನ್ನು ನಾನು ಕಠಿನಚಿತ್ತನಾಗಿ ಮೊದಲು ಆಚಾರಹೀನನೆಂದು ಸಿಕೃಷ್ಟಭಾವ 
ದಿಂದ ನೋಡುತ್ತಿದ್ದನು. * 

೧೧೧. ಯಾವನಿಂದಲೇ ನೇದಶಾಸ್ತ್ರಗಳೂ ಸಹ ಆಚಾರವ್ಯವಹಾರಗಳನ್ನು 
ತಿಳಿಯುತ್ತಿರುವುವೊ, ಆಂತಹ ಮಹಾಮಹಿಮನನ್ನು ಕೇವಲ ಹೆಸರಿಗೆ ಮಾತ್ರ 
ಈಶ್ವರನೆಂದು ತಿಳಿದು ಉದಾಸೀನನಾಗಿದ್ದೆನು. 

೧೧೨. ಈತನೇ ನಿಜವಾಗಿಯೂ ಪ್ರತ್ಯಕ್ಸನಾದ, ಈಶ್ವರನು. ಆದುದರಿಂದಲೇ 
ಇತರರಲ್ಲಿಯೂ ಐಶ್ವರ್ಯವನ್ನು ಅನುಗ್ರಹಿಸುತ್ತಿರುವನು. ಸಕಲ ಗುಣಗಳಿಗೂ 
ಆಧಾರನಾಗಿದ್ದರೂ ಗುಣಾತೀತನಾಗಿರುವನು. ಬ್ರಹ್ಮಾಂಡದಲ್ಲಿ ಕಾರ್ಯ 
ಕಾರಣ ಸ್ವರೂಪನಾಗಿ ವಿಹರಿಸುತ್ತಿರುವನು. 

೧೧೩. ಇಲ್ಲಿಗೆ ಈತನು ಹೊಸಬನಾದರೂ ಸೃಷ್ಟಿಗಿಂತಲೂ ಪೂರ್ವದಲ್ಲಿದ್ದ 


ಷಟ್ಪಷ್ಮಿಕವೋಿಧ್ಯಾಯಃ ಇ 
ಅಹಂ ಪ್ರಮಿತಸಂಪತ್ತಿರಪ್ರಮೇಯಧನೋ ಹ್ಯಸ್‌ । 


ತುಚ್ಚ ಪ್ರಾಭ ೈತಕಸ್ತ್ರಸ್ಕಾ ನ್ನೋದಾನೀಮಸ್ಯ ದರ್ಶನಂ ಕ ೧೧೪ ॥ 
ಈರಿ ಫ್‌ ky ವ್ಯಾವೃತ್ಯಾಗತ್ಯ ಕರ್ಹಿಚಿತ್‌ । 
ಸಂಪ್ರಧಾರ್ಯೀತಿ ಮನಸಿ ಸಾಯಂ ಸ ಚ ಗಿರೀಶ್ವರಃ nh ೧೧೫ ॥ 


ಆಹೂಯ ಸರ್ವಾನನುಗಾನ್ಸಾರ್ವತೀಯಾನ್ಮಹಾಬಲಾನ್‌ I 
ಆದಿಷ್ಟವಾನಿದಂ ವಾಕ್ಯಂ ಸರ್ಮೇ ಯೂಯಂ ಬಲಾಧಿಕಾಃ ॥ ೧೧೬॥ 
ಕುರ್ವಂತ್ರೇಕಂ ಮನುಾದೇಶಂ ಯಾನನ್ನೋದ್ಯತಿ ಭಾನುಮಾನ್‌ 1 
ತಾವಚ್ಛಿವಾಲಯಂ ಚೈಕಂ ವಿದಧತ್ವತ್ರ ಸತ್ವರಂ 1 ೧೧೭ ೫ 
ಯಸ್ಮಿನೃತೇ ಕೃತಾರ್ಥಂ ಸ್ಯಾಮಿಹಲೋಕೇ ಪರತ್ರ ಚ । 

ಸಮಾಗತ್ಯೇಹ ಕಾಶ್ಯಾಂ ಯಃ ಕುರ್ಯಾದೇಕಂ ಶಿನಾಲಯಂ ॥ ೧೧೮ 4 
ತೇನ ತ್ರೈಲೋಕ್ಕಮಖಿಲಂ ಸಾಲಯಂ ಕೃತಮೇವಹಿ । 

ತೇನ ದತ್ತಾನಿ ದಾನಾನಿ ಮಹಾಂತಿ ವಿಧಿಪೂರ್ವಕಂ ॥ ೧೧೯॥ 


ವನು. ಜಗತ್ಕಾರಣವಾದ ಅವ್ಯಕ್ತಕ್ಕೂ ಅತೀತವಾದ ಬ್ರಹ್ಮನಸ್ತುವು. ನಾನು 
ಪರ್ವತಗಳಿಗೆ ಮಾತ್ರ ಒಡೆಯನಾಗಿರುವೆನು. ಪಾರ್ವತೀಪತಿಯಾದರೊ ಸಕಲ 
ಬ್ರಹ್ಮಾಂಡಕ್ಟೂ ಅಧಿಸತಿಯಾಗಿರುವನು. 

೧೧೪. ನನ್ನ ಐಶ್ವರ್ಯಕ್ಕೆ ಪರಿಮಿತಿಯುಂಟು. ಆತನ ಸಂಪತ್ತಿಗಾದರೊ 
ಮಿತಿಯೇ ಇಲ್ಲದಾಗಿರುವುದು. ಅವನಿಗೆ ದಾಸರಾದವರಲ್ಲಿ ನಾನು ಕೇವಲ 
ನೀಚನಾಗಿರುವೆನು. ಆದುದರಿಂದ ಈಗ ಆತನ ದರ್ಶನವನ್ನು ಮಾಡುವುದು 
ನನಗೆ ಸರಿಯಲ್ಲ. 

೧೧೫-೧೧೬. ಈಗ ಹಿಂದಕ್ಕೆ ಹೋಗಿ ಬೇರೊಂದು ಸಲ ಇಲ್ಲಿಗೈ ತಂದು 
ಆತನನ್ನು ಸಂದರ್ಶಿಸುವೆನು.?' ಇಂತೆಂದು ಮನಸ್ಸಿನಲ್ಲಿಯೇ ನಿಶ್ಚಯವನ್ನು 
ಮಾಡಿಕೊಂಡು ಆ ಪರ್ವತರಾಜನು ಸಾಯಂಕಾಲದಲ್ಲಿ ಪರ್ವತನಿವಾಸಿಗಳೂ, 
ಮಹಾ ಬಲಶಾಲಿಗಳೂ ಆದ ತನ್ನ ಅನುಚರರನ್ನೈಲ್ಲ ಕರೆದು ಅವರಿಗೆ ಹೀಗೆ ಹೇಳಿ 
ದನು. “ಅಯ್ಯಾ! ನೀವುಗಳೆಲ್ಲರೂ ಅತ್ಯಂತ ಬಲಸಂಪನ್ನರಾಗಿರುವಿರಿ. 

೧೧೭-೧೧೮. ಇಂದು ನನ್ನ ಒಂದು ಅಪ್ಪಣೆಯನ್ನು ಪಾಲಿಸಿರಿ. ಸೂರ್ಯನು 
ಉದಯಿಸುವುದಕೊಳಗಾಗಿಯೇ ಉತ್ತಮವಾದ ಒಂದು ಶಿವಾಲಯವನ್ನು ಶೀಘ್ರ 
ವಾಗಿ ಇಲ್ಲಿ ನಿರ್ಮಾಣಮಾಡಿರಿ. ಅದನ್ನು ಮಾಡುವುದರಿಂದ ನಾವು ಈ ಲೋಕ 
ದಲ್ಲಿಯೂ ಪರಲೋಕದಲ್ಲಿಯೂ ಕ್ಷ ೃತಕೃತ್ಯರಾಗುವೆವು. ಯಾವನು ಈ ಕಾಶೀ 
ಕ್ಷೇತ್ರಕ್ಕೆ ಬಂದು ಒಂದಾದರೂ ಶಿವಾಲಯವನ್ನು ರಚಿಸುವನೊ, ಅವನು 
ಮೂರುಲೋಕಗಳಿಗೂ ಆಶ್ರಯವನ್ನು ಮಾಡಿಸಿಕೊಟ್ಟ ್ಚಿಂತಾಗುವುದಿನ್ಲವೆ? 

೧೧೯. ಅವನು ಪರ್ವಕಾಲದಲ್ಲಿ ಉತ್ತಮಶಾತ್ರನಿಗೆ ತೀರ್ಥಕ್ಟೇತ್ರದಲ್ಲಿ 

13 


೩೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಸುವರ್ಣಾನಿ ಸುಪಾತ್ರಾಯ ಸುತೀರ್ಥೆೇ ತಶ್ರದ್ಧಯಾಧಿಕಂ । 


ಯೇನ ಸ್ವನಿತ್ತಮಾನೇನ ಧರ್ಮೊಸಾರ್ಜಿತನಿತ್ತತಃ ॥ ೧೨೦ ॥ 
ಕೃತಂ ಶಂಭೋರ್ಮಹಾಸದ್ಮ ತಂ ಪದ್ಮಾ ನತ್ಯಜೇತ್ವ ಎಜೆತ್‌ । 
ತಸಾಂಸಿ ತೇನ ತಪ್ತಾನಿ ಶೀರ್ಣ ಪರ್ಣಾಶನಾನ್ಯಪಿ ॥ ೧೨೧ 8 


ವಾರಾಣಸೀಂ ಸಮಾಸಾದ್ಯ ಯೇನಾಕಾರಿ ಶಿವಾಲಯಃ । 

ಅಶೇಷಾಃ ಸುನಿಶೇಷಾಢ್ಯಾ ಇಷ್ಟಾಸ್ತೇನ ಮಹಾಮಖಾಃ । 
ಆನಂದಕಾನನೇ ಯೇನ ದೇವದೇವಾಲಯಃ ಕೃತಃ ॥ ೧೨೨ ॥ 
ಇತಿ ತಸ್ಯ ಸಮಾದೇಶಂ ಸಮಾಕಣಾ ್ಯ್ಯ೯ನುಗಾಸ್ತ ತಃ । 
ಚಕ್ರುರ್ದೇನಾಲಯಂ ಶ್ರೆ (ಸ್ಮ 0 ಯಾವದು ಸ್ಟಾ ನ ಯಾವಿನೀ ॥೧೨೩॥ 
ಉನಚ್ಛೈಲೇಶ್ವ ರಂ ಲಿಂಗಂ ಶೈ ಲೇಶೇನ ಪ್ರ ತಿಹ್ಕಿತಂ । 
ಚಂದ್ರಕಾಂತಮಣೇಶ್ವ ಉಚತ್ಕಾಂತಿಶ್ಹೇತಿತಮಂಡ ಪಂ ॥ ೧೨೪ ॥ 
ಅಲೇಖಯತ್ರಶಸ್ತಿಂ ಚ ಪ್ರಶಸ್ತಾಕ್ಟರಮಾಲಿನೀಂ । 

ವ್ಯಾಚಕ್ಸಾಣಾಂ ನಿಜಾಂ ಸರ್ವಗೋಹ್ಯೇಜ್ಯೋಪ್ಯಧಿಕೋನ್ನತಿಂ॥ ೧೨೫ ॥ 





ಶ್ರದ್ಧಾನ್ವಿತನಾಗಿ ಮಹಾದ್‌ನಗಳನ್ನೆಲ್ಲ ವಿಧಿಪೂರ್ವಕವಾಗಿ ಮಾಡಿದ. ಪುಣ್ಯವನ್ನು 
ಪಡೆಯುವನು. 

:.. ೧೨೦. ಯಾವ ಮನುಷ್ಯನು ಧರ್ಮದಿಂದ ಹಣವನ್ನು ಸಂಪಾದಿಸಿ ತನ್ನ 
ವಿತ ತ್ಮವನ್ನನುಸರಿಸಿ ಪರಮೇಶ್ವರನಿಗೆ ಒಂದು ಮಹಾಡೇವಾಲಯವನ್ನು ಕಟ್ಟಿಸು 
ವನೊ, ಏವನನ್ನು ಲಕ್ಷಿ ೫ ಯು ಎಂದಿಗೂ ಎಡೆಬಿಡುವುದಿಲ್ಲ. 

೧೨೧, ಯಾವನು ವಾರಾಣಸೀಕ್ಷೇತ್ರವನ್ನು ಸೇರಿ ಅಲ್ಲಿ ಒಂದು ಶಿವಾಲಯ. 
ವೆನ್ನು ಕಟ್ಟಿಸುವನೊ, ಅವನು ತರಗೆಲೆಗಳನ್ನೇ ತಿನ್ನುತ್ತ ಸಕಲ ತಪಸ್ಸುಗಳನ್ನೂ 
ಮಾಡಿದವನೆಂದು ತಿಳಿಯಬೇಕು. 

೧೨೨. ಈ ಆನಂದಕಾನನದಲ್ಲಿ ಯಾವನು ಡೇವಡೇವನಿಗೆ ಆಲಯವನ್ನು 
ನಿರ್ಮಿಸುವನೊ, ಅವನಿಂದ ಅತ್ಯಂತ ನಿಶೇಷಗಳ್ಳಿಕದೂಡಗಸಡಿದ ಮಹಾಯಜ್ಞ 
ಗಳೆಲ್ಲವೂ ನೆರವೇರಿಸಲ್ಪಟ್ಟಂತಾಗುವುವು.'' 

೧೨೩. ಇಂತೆಂದ ಅತನ ಕಟ್ಟ ಪ್ಪಣೆಯನ್ನು ತಲೆಯಲ್ಲಿ ಹೊತ್ತು ಅನುಚರ 
ಕೆಲ್ಲಕೊ ರಾತ್ರಿಯು ಕಳೆಯುವುದಕೊಳಗಾಗಿಯೇ ಸರ್ವಶ್ರೇಷ್ಠವಾದ ಒಂದು 
ಜೀವಸ್ಥಾ ನವನ್ನು ಸಿದ್ಧ ಗೊಳಿಸಿದರು. 

೧೨೪-೧೨೫. ಆಗಲೇ ಪರ್ವತೇಶ್ವರನು ಚಂದ್ರಕಾಂತಶಿಲೆಯಿಂದ ನಿರ್ಮಿತ 
ವಾದ ಶೈಲೇಶ್ವ ರವೆಂಬ ಲಿಂಗವನ್ನು ಅಲ್ಲಿ ಪ್ರತಿಸ್ಮಿಸಿದನು. ಆ ಲಿಂಗವು ತನ್ನ 
ಕಾಂತಿಯಿಂದ ಜೀವಾಲಯನವೆಲ್ಲನನ್ನೂ ಬಿಳಿಯಬಣ್ಣ ದಿಂಡಿ ಕಾಂತಿಮಯವನ್ನಾಗಿ 
ಮಾಡಿತು. ಬಳಿಕ ಆ ನರ್ವತರಾಜನು ಸಮಸ್ತ ಪರ್ವತಗಳಲ್ಲಿಯೂ ಅಶ್ಯೌನ್ನತ್ಯ 





ಸಟ್ಪಿಷ್ಠಿಕಮೋ5ಧ್ಯಾಯ। is 


ತತೋ ರುಣೋದಯೇ ಜಾತೇ ಸ್ನಾತ್ವಾ ಪಂಚನದೇ ಪ್ರದೇ । 


ತೈ ಲರಾಜಃ ಕಾಲರಾಜಂ ನಮಸೃತ್ಯ ಸಮರ್ಚ್ಯ ಚ ॥ ೧೨೬ ॥ 
ತತ್ರ ರಾಶೀನ್ಸಮುತ್ನ ಶ್ಸ್ಫಜ್ಯ ಪರಿತಸ್ತ ಎರಿತೋ ಯಯೌ । 
ಪಾರ್ನತೀಯ್ಯೆ ರನುಗತಃ ಸರ್ನೈರಟಿ ನಿಜಾಲಯಂ 1 ೧೨೭ ॥ 


ತತಃ ಪ್ರಾತಃ ಸಮಾಲೋಕ್ಕ ಗಣೌ ಹುಂಡನಮುಂಡನೌ । 
ಹೃಷ್ಟೌ ದೇವಾಲಯಂ ರನ್ಯುಂ ವರಣಾಯಾಸ್ತಟೇ ಶುಭೇ ॥ ೧೨೮ ॥ 
ಅದೃಷ್ಟ ಪೂರ್ವಂ ದೇವಾಯ ನಿನೇದಯಿತುಮಾಗತೌ । 


ತೌತು ದೃಷ್ಟ್ವಾ ಮಹಾದೇನಮುಮಾದರ್ಪಿತದರ್ಪಣಂ ॥ ೧೨೯ ॥ 
ಪ್ರಣಮ್ಯ 'ನಂಡನದ್ಭೂ ಮೌ ಕೃತಾಂಜಲಿಪುಟೌ ಗಣೌ । 

ಕ ನ ತಾಭ್ಯನುಜ್ಞೌ ಭೂಳೆ ಥೀಪಾದ್ಧಿ ಜ್ಞಪ್ತಿ ಪ್ಲಿಮಥ ಚಕ್ರತುಃ ॥ ೧೩೦ ॥ 
ದೇವದೇವ ನ ನೀವ ಕೇನಚಿದ್ದೃಢಳಕ್ತಿನಾ 1 | 

ಅತೀವ ರಮ್ಯಃ ಪ್ರಾಸಾದೋ ನಿರ್ಮಿತೋ ವರಣಾತಹೇ 1 ೧೩೧ ॥ 


ಕಾಡಾ ಎ 


ವನ್ನು ಪಡೆದ ತನ್ನ ವೈಭವನನ್ನು ತಿಳಿಸುವಂತಹ ಪ್ರಶಸ್ತಿಪತ್ರವನ್ನು ಸುಲಕ್ಷಣ 
ಗಳಾದ ಅಕ್ಬರಗಳ "ಜೋಡಣೆಯಿಂದ ಕೆತ್ತಿಸಿದನು. 

೧೨೬-೧೨೭. ಆ ಕಾಲಕ್ಕೆ ಅರುಣೋದಯವುಂಟಾಗಲು, ಹಿಮವಂತನು 
ಪಂಚನದತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಯಮನಿಗೂ ನಿಯಾಮಕ 
ನಾದ ಮಹೇಶ್ವರನಿಗೆ ನಮಸ್ಕಾಗವನ್ನೂ, ಪೂಜೆಯನ್ನೂ ವಿಧಿಪ್ರಕಾರವಾಗಿ 
ಸಮರ್ಪಿಸಿ, ಅಲ್ಲಿಯೇ ತನ್ನ ಧನರಾಶಿಯನ್ಸೆಲ್ಲ ವಿಸರ್ಜಿಸಿ ವೇಗದಿಂದ ಪರ್ವತ 
ವಾಸಿಗಳಾದ ಅನುಚರರು ಸುತ್ತಲೂ ಬಳಸಿಬರುತ್ತಿರಲು ಅನಕಿೆಲ್ಲರೊಡನೆ ತನ್ನ 
ಅರಮನೆಯನ್ನು ಕುರಿತು ಹಿಂದಿರುಗಿದನು. 

೧೨೮. ಬಳಿಕ ಪ್ರಾತಃಕಾಲವಾಗಲು ಹುಂಡನ, ಮುಂಡನರೆಂಬ ಗಣ 
ನಾಯಕರು ವರಣಾನದಿಯ ದಡದ ಪರಿಶುದ್ಧ ವಾದ ಪ್ರದೇಶದಲ್ಲಿ ನಿರ್ಮಿತ 
ವಾಗಿದ್ದ ಆ ದೇವಾಲಯವನ್ನು ನೋಡಿ ಅತಿಸಂತುಷ್ಟ ರಾದರು. 

೧೨೯, ಹಿಂದೆ ನೋಡದ ಅಪೂರ್ವವಾದ H ವಿಷಯವನ್ನು ವಿಜ್ಞಾಪಿಸಿ 
ಕೊಳ್ಳಲು ಅವರು ಶಿವನಿದ್ದಲ್ಲಿಗೆ ಬಂದರು. ಅವರಿಬ್ಬರೂ ಬರುವ ವೇಳೆಗೆ 
ಪಾರ್ವತಿಯು ವರಮೇಶ್ವರನಿಗೆ ಕೈಗನ್ನಡಿಯನ್ನು ಇದಿರಾಗಿ ಹಿಡಿದು ನಿಂತದ್ದಳು. 

೧೩೦. ಆ ಗಣಾಧಿಸತಿಗಳಿಬ್ಬರೂ ಭೂಮಿಯಲ್ಲಿ ದಂಡನಮಸ್ಕಾರವನ್ನು 
`ಮಾಡಿದವರಾಗಿ ಅಂಜಲಿಬಂಧಯುಕ್ತರಾಗಿರಲು ಮಹಾದೇವನು ಹುಬ್ಬುಗಳ 
ಸನ್ನೆಯಿಂದಲೇ ಅನರಿಗೆ ಅಪ್ಪಣೆಯಿತ್ತನು. ಆಗ ಅವರು ಇಂತೆಂದು ವಿಜ್ಞಾಪನೆ 
ಮಾಡಿದರು. 

೧. "ಡೇವಾಧಿದೇವ! ಯಾರೋ ಒಬ್ಬನು ನಿಶ್ಚಲವಾದ ಭಕ್ತಿಯುಳ್ಳವ 


4k ಶ್ರೀಸಾ ಿಂದನುಹಾಪುರಾಣಂ 


ಆಸಾಯಂ ನೈಕ್ಸಿ ಚಾವಾಭ್ಯಾಂ ದೃಷ್ಟೋದ್ಯೈನ ಪ್ರಗೇ ವಿಭೋ । 


ಗಣೋದಿತನಿತೀಶಾನ್ನೋ ನಿಶಮ್ಯಾಹ ಗಿರೀಂದ್ರ ಹಾ ॥ ೧೩೨ ೫ 

ವಿಜ್ಞಾತಸರ್ವವೃತ್ತಾಂತಃ ಸರ್ವಜ್ಞೊ ದಂ ಸೃನಭಿಷ್ದ ವತ್‌ । 

ಅಚರೇಂದಾ ್ರಾಂಗೆಜೇ ಯಾವಸ ಸ್ತೃತ್ಛಾಸಾದನಿಲೋ9ನೇ ॥ ೧೩೩೬ 
ಇತ್ಯುಕ್ತೆ pe ಸ ಗಿರಿಜೋ ನಿರಗಾತ್ಸಗಣೋ ಮುನೇ । 

ಮಹಾಸ್ಲಂದನಮಾರುಹ್ಯ ಪ್ರಾಸಾದಂ ದ್ರಷ್ಟುಮುತ್ಸು ಕಃ ॥ ೧೩೪ ॥ 

ಅಥಾಲುಲೋಕೇ ಗಿರಿಶಃ ಪ್ರಾಸಾದಂ ವರಣಾತಟೀ । 

ಅತೀನರಮ್ಯರಚನಂ ಯಾವಿ:ನೀಮಾತ್ರನಿರ್ಮಿತಂ ॥ ೧೩೫ ॥ 

ಸ್ಕಂದನಾದನರುಹ್ಯಾಥ ಗರ್ಭಾಗಾರಮವೀವಿಶತ್‌ । 

ದದರ್ಶ ಚ ಮಹಾಲಿಂಗಂ ಚೆಂದ್ರಕಾಂತಶಿಲಾಮಯಂ 1 ೧೩೬ ೬ 

ದೇದೀಸ್ಯಮಾನಂ ಮಹಸಾ ನೋಕ್ಸಲಕ್ಸ್ಮ್ಮ 4೦ಕುರಾಕೃತಿ । 

ವೃಸ್ಟಿಪ್ರಸಾದಜನನಂ ಪುನರ್ಜನನಶಾತನಂ ॥ ೧೩೭ % 


'ನಾಗಿ ಅತ್ಯಂತ ಗಮ್ಯವಾದ ದೇವಾಲಯವೊಂದನ್ನು ವರಣಾನದಿಯ ತೀರದಲ್ಲಿ 
ನಿರ್ಮಿಸಿರುವನು ಆತನು ಯಾರೆಂಬುದನ್ನು ತಿಳಿಯೆ ವು. 

೧೩.೨, ಸ್ವಾಮಿಯೇ! ನಿನ್ನೆಯ ಸಾಯಂಕಾಲದವಕೆಗೂ ಇಲ್ಲದಿದ್ದ 
ಶಿವಾಲಯವು ಇಂದುಮಾತ್ರ ನಮಗೆ ಗೋಚಗವಾಗುತ್ತಿರುವುದು.'' ಇಂತೆಂದ 
ಗಣನಾಯಕರ ವಿಜ್ಞಾಪನೆಯನ್ನು ಕೇಳಿ ಮಹೇಶ್ವರನು ಪಾರ್ವತಿಯನ್ನು ಕುರಿತು 
ಹೇಳತೊಡಗಿದನು. 

೧೩೩. ಸರ್ವಜ್ಞನಾದುದರಿಂದ ಸಮಸ್ತೃವೃತ್ತಾಂತವನ್ನೂ ತಿಳಿದವನಾದರೂ 
ಏನೂ ತಿಳಿಯದವನಂತೆಯೇ ನಟಸುತ್ತ, ""ಎಲೌ ಪರ್ವತರಾಜಪುತ್ರಿಯೇ! 
ಆ ದೇವಾಗಾರವನ್ನು ನೋಡಲು ಹೊರಡೋಣ”? ಎಂದು ಹೇಳಿದನು. 

೧೩೪. ಅಗಸ್ತ್ಯಮುನಿಯೆ ! ಇಂತೆಂದು ಮಹೇಶ್ವರನು ಗಿರಿಜೆಯೊಡನೆ: 
ಉತ್ತಮವಾದ ರಥವೊಂದನ್ನೇರಿ ಆ ಪ್ರಾಸಾದವನ್ನು ನೋಡಬೇಕೆಂಬ ಕುತೂಹಲ 
ವನ್ನು ವ್ಯಕ್ತಗೊಳಿಸುತ್ತ ಹೊರಟನು. 

೧೩೫. ಆಗ ವರಣಾನದಿಯ ದಡದಲ್ಲಿ ಒಂದು ರಾತ್ರಿಯೊಳಗಾಗಿ ನಿರ್ಮಿತ 
ವಾಗಿ ಅತ್ಯಂತ ಮನೋಹರವಾದ ಕಟ್ಟಡವಾಗಿ ಒಪ್ಪು ತ್ತಿರುವ ಆ ದೇವಾಲಯ 
ವನ್ನು ಆ ಸರಮಶಿವನು ನೋಡುವವನಾದನು. 

೧೩೬. ಬಳಿಕ ತನ್ನ ರಥದಿಂದ ಇಳಿದು ಗರ್ಭಗೃಹವನ್ನು ಪ್ರವೇಶಮಾಡಿದ 
ಕ್ಷಣದಲ್ಲಿಯೇ ಚಂದ್ರಕಾಂತಶಿಲೆಯಿಂದ ಮಾಡಲ್ಪ ಸೆ ದ್ದ ಸರ್ವೋತ್ತ ಮವಾದ 
ಲಿಂಗವನ್ನು ಕಂಡನು. 

೧೩೭. ಆ ಮಹಾಲಿಂಗವು ಕಾಂತಿಯಿಂದ ಪ್ರಜ್ವಲಿಸುತ್ತಿರುವುದೂ, ಮೋಕ್ಚ್ಚ 





ಸಟ್ಟಷಿ ಒತಮೋಭ್ಯಾಯಃ 484 
ಕೇನೇದಂ ಸ್ಥಾಸಿತಂ ಲಿಂಗಂ ಯಾವಣ್ಮೆ ಜ್ಞಾಸತೀತ್ವರಃ । 


ತಾವದ ದರ್ಶ ಪ್ರರತಃ ಪ್ರಶಸ್ತಿಂ ಕೃ ತಸೂಚಿಳಾಂ ॥ ೧೩೮ ॥ 
ವಾಚಯಿತ್ಕೇನ ಚ ಮನಾಜ್ನ ನಸ್ಯೇವ ಮನೋಜಪೃತ್‌ । 

ಉವಾಚ ದೇನೀಂ ದಿಷ್ಟ್ಯೇತಿ ಪ್ರೇಕ್ಸಸ್ಟಾತ್ಮಸಿತುಃ ಕ ತಿಂ ॥ ೧೩೯೩ 
ಉಮಾ ಶ್ರ ೈತ್ವೇತಿ ಸಂಹ್ಮಷ್ಟಾ ಕದಂಬಿಕುಸುಮತ್ತಿ ಈ | 
ಆನಂದಾಂಕುರಲಕ್ಷ್ಮೀವದಂಗೇಷು ಪರಿಬಿಭ್ರ ತಿ ॥ ೧೪೦ # 
ತತೋ ವ್ಯಜಿಜ್ಞಪದ್ದೀವಂ ದೇವೀ ಪಾದೌ ಸ್ರ ಣಮ್ಯ ಚ । 

ಅಸ್ಮಿ ಲ್ಲಿಂಗವರೇ ನಾಥ ತ್ವಯಾ ಸ್ಥೆ ಕ್ಲೀಯಮುಹರ್ಕಿಕಂ ॥ ೧೪೧॥ 
ಅಸ್ಯ ಲಿಂಗಸ್ಯ ಯೇ ಭಕ್ತಾ $ ಶೈಲೇಶಸ್ಯ ಮಹೇಶಿತುಃ । 

ತೇಭ್ಯಸ್ತ್ಯಂ 'ಮಹತೀಮೃ ದ್ವಿಂ ದಾಸ್ಯಸೀಹ ಪರತ್ರ ಚ ॥ ೧೪೨ ॥ 





ಲಕ್ಷ್ಮಿಯ ಸಿದ್ಧಿಗೆ ಅಂಕುರಪ್ರಾಯವೂ, ನೋಡುವವರ ಕಣ್ಮನಗಳಿಗೆ ಪ್ರಸನ್ನತೆ 
ಯನ್ನುಂಟುಮಾಡುವುದೂ, ಜನನಮರಣರೂಪವಾದ ಸಂಸಾರವನ್ನು ನಾಶಗೊಳಿ 
ಸುವುದೂ ಆಗಿದ್ದಿತು. 

೧೩೮. ಈ ಲಿಂಗವು ಯಾರಿಂದ ಸ್ಥಾನಿಸಲ್ಪಟ್ಟಿತೆಂದು ಮಹೇಶ್ವರನು 
ತನ್ನಲ್ಲಿಯೇ ಚಿಂತಿಸುತ್ತಿರುವಂತೆಯೇ ನಿರ್ನಿಸಿದವರ ಹೆಸರನ್ನು ಸೂಚಿಸುವ 
ತೆರನಲ್ಲಿ ದೇವಾಲಯದ ಮುಂಭಾಗದಲ್ಲಿ ಕೆತ್ತಲ್ಪ ಟ್ಟದ್ದ ಪ್ರ ಶ್ತ ಪತ್ರವನ್ನು 
ನೋಡಿದನು. 

೧೩೯. ಮೊದಲು ತಾನು ಮನಸ್ಸಿನಲ್ಲಿಯೇ ಓದಿಕೊಂಡವನಂತೆ ನಟಿಸುತ್ತ 
ಆ ಮನ್ಮಥವೈರಿಯು ದೇವಿಯನ್ನು ಕುರಿತು, "" ದಿಟವಾಗಿಯೂ ಇದು ನಿನ್ನ 
ತಂದೆಯಿಂದ ನಿರ್ಮಿತವಾದುದು ; ಇದನ್ನು ನೋಡು” ಎಂಬುದಾಗಿ ಹೇಳಿದನು. 

೧೪೦. ಅದನ್ನು ಕೇಳಿ ಗೌರಿದೇವಿಯು ಆನಂದದಿಂದೆದ್ದ ಮೆ ನವಿರಿನ ಭಾಗ್ಯ 
ವುಳ್ಳ ವಳಾಗಿ ಅಂಗಾಂಗಗಳಲ್ಲಿಯೂ ಕದಂಬಪುಷ್ಟ ಗಳ ಕೆಪುಳಾಯೆಯನ್ನು 
ತಾಂನಸಣರಕು. 

೧೪೧. ಆಗ ದೇವಿಯು ನಾಥನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ 
ಆತನನ್ನು ಕುರಿತು, "“ ಪ್ರಿಯನೆ! ಇನ್ನುಮೇಲೆ ಈ ಉತ್ತಮಲಿಂಗದಲ್ಲಿ ನೀನು 
ಅಹೋರಾತ್ರಗಳಲ್ಲಿಯೂ ನೆಲಸಿರಬೇಕು'' ಎಂದು ಬಿನ್ನವಿಸಿಕೊಂಡಳು. 

೧೪೨.  ಶೈಲೇಶ್ವರನಾಮಕವಾದ ಈ ಮಾಹೇಶ್ವರಲಿಂಗಕ್ಕೆ ಯಾರು ಭಕ್ತ 
ರಾಗಿರುವರೊ, ಅವರಿಗೆ ಇಹದಲ್ಲಿಯೂ ಪರದಲ್ಲಿಯೂ `ಿನರಿಮಿತಗಳಾದ ಭೋಗ 
ಗಳನ್ನು ಕರುಣಿಸುತ್ತಿರು.'' 


ane ಶ್ರೀ ಸ್ಕಾಂಡಮಹಾಪುರಾಣಂ 


ತಥೇತಿ ದೇವ ಉಕ್ತ್ವಾ ತಾಂ ಪಾರ್ವತೀಂ ಪುನರಬ್ರವೀತ್‌ । 


ವರಣಾಯಾಂ ಕೃತಸ್ಥಾಸೈಃ ಶೈಲೇಶೌ ಯೈಃ ಸಮರ್ಚಿತಃ ॥ ೧೪೩ ॥ 

ಸಿತ್ಳೂನ್ಸಂತರ್ಪ್ಯ ಚ ಮುದಾ ದತ್ವಾ ದಾನಾನಿ ಶಕ್ತಿತಃ । 

ನ ತೇಷಾಂ ಪುನರಾವೃತ್ತಿರತ್ರ ಸಂಸಾರ್ಕವರ್ತ್ಮನಿ ॥ ೧೪೪ ॥ 

ಶೈಲೇಶ್ವರೇ ಮಹಾಲಿಂಗೇ ನಿತ್ಯಂ ಸ್ಥಾಸ್ಕಾಮ್ಯಹಂ ಶುಭೇ । 

ಪ್ರದಾಸ್ಯಾಮಿ ಸರಾಂ ಮುಕ್ತಿ ಮೇತಲ್ಲಿಂಗಾರ್ಚಕೇ ಜನೇ ॥ ೧೪೫ ॥ 

ಶೈಲೇಶ್ವರಂ ಯೇ ದ್ರಕ್ಸ್ಮಂತಿ ವರಣಾಯಾಃ ಸುರೋಥಸಿ । 

ತೇಷಾಂ ಕಾಶ್ಯಾಂ ನಿವಸತಾಂ ದುಃಖಂ ನಾಭಿಭವಿಷ್ಯತಿ ॥ ೧೪೬ ॥ 

ಉನಮಯಾಪಿ ವರೋ ದತ್ತಸ್ತತ್ರ ಲಿಂಗೇ ಘಟೋದ್ಭನ । 

ಶೈಲೇಶ್ವರಸ್ಯ ಯೇ ಭಕ್ತಾಸ್ತೇ ಮೇ ಪುತ್ರಾ ನ ಸಂಶಯಃ ॥ ೧೪೭ ॥ 
ಸ್ಕಂದ ಉವಾಚ: 

ಇತಿ ಶೈಲೇಶ್ವರಂ ಲಿಂಗಂ ಕಥಿತಂ ತೇ ಮಹಾಮುನೇ । 

ಇದಾನೀಂ ಕಥಯಿಷ್ಯಾಮಿ ರತ್ನೇಶ್ವರಸಮುದ್ಭವಂ ॥ ೧೪೮ ॥ 


೧೪೩-೧೪೪. ಹಾಗೆಯೇ ಆಗಲೆಂದು ಮಹೇಶ್ವರನು ಅಂಗೀಕರಿಸಿದರು. 
ಆತನು ಪುನಃ ಪಾರ್ವತಿಯನ್ನು ಕುರಿತು ಹೇಳತೊಡಗಿದನು. "" ವರಣಾನದಿಯಲ್ಲಿ 
ಸ್ನಾನವನ್ನು ಮಾಡಿಕೊಂಡು ಶೈಲೇಶ್ವರನ ಪೂಜೆಯನ್ನು ನೆರವೇರಿಸಿ ಸಂತೋಷ 
ದಿಂದ ನನ್ನ ಸನ್ನಿಧಿಯಲ್ಲಿ ಪಿತೃಗಳಿಗೆ ತರ್ಪಣಾದಿಗಳನ್ನಿತ್ತು ಯಾರು ತಮ್ಮ 
ತಮ್ಮ ಶಕ್ತಿಗನುಸಾರವಾಗಿ ದಾನಗಳನ್ನು ಕೊಡುವರೊ, ಅವರಿಗೆ ಭೂಲೋಕದಲ್ಲಿ 
ಪುನಃ ಸಂಸಾರದೆಕೆಯಲ್ಲಿ ಜನಿಸುವುದಿರುವುದಿಲ್ಲ. 

೧೪೫. ಓ ಸರ್ವಮಂಗಳೆಯೆ ! ನಾನು ಶೈಲೇಶ್ವರನಾಮಕವಾದ ಈಮಹಾ 
ಲಿಂಗದಲ್ಲಿ ನಿತ್ಯವೂ ನೆಲಸಿರುವವನಾಗಿ ಇದನ್ನು ಪೂಜಿಸುತ್ತಿರುವ ಜನರಿಗೆಲ್ಲ 
ಪುನರಾವೃತ್ತಿರಹಿತವಾದ ಮೋಕ್ಸಪದವಿಯನ್ನು ಕೊಡುವೆನು. 

೧೪೬. ವರಣಾನದಿಯ ತೀರದಲ್ಲಿರುವ ಶೈಲರೇಶ್ವರನನ್ನು ಯಾರು ನೋಡು 
ವಕೊ, ಯಾರು ಈ ಕಾಶೀಕ್ಸೇತ್ರದಲ್ಲಿ ವಾಸಮಾಡುತ್ತಿರುವರೊ, ಅವರಿಗೆಂದಿಗೂ 
ದುಃಖವುಂಟಾಗಲಾರದು.'' 

೧೪೭. ಘಟಜನ್ಮನಾದ ಅಗಸ್ಕನೆ! ಪಾರ್ವತಿಯೂ ಸಹ ಆ ಲಿಂಗದ 
ವಿಷಯವಾಗಿ ಒಂದು ನರವನ್ನಿತ್ತು, ""ಯಾರು ಶೈಲೇಶ್ವರನಿಗೆ ಭಕ್ತರಾಗಿರುವಕೊ, 
ಅವರು ನನಗೆ ಪುತ್ರಸಮಾನರೆಂಬುದರಲ್ಲಿ ಸಂದೇಹವಿಲ್ಲ” ಎಂದು ಹೇಳಿದಳು. - 

೧೪೮. ಸೃಂದನು ಹೇಳುತ್ತಾನೆ:--ಮಹಾಮುನಿಯೆ:! ಇಂತು ನಿನಗೆ 
ಶೈಲೇಶ್ವರಮಹಾಲಿಂಗದ ವಿಷಯವನ್ನು ತಿಳಿಸಿರುವೆನು." ಇನ್ನು ರತ್ನೇಶ್ವರನು 
ಉದ್ಭವಿಸಿದ ಪ್ರಕಾರವನ್ನು ವಿಸ್ತರಿಸುವೆನು. 


ಸಟ್ಟಹ್ಠಿತನೋ9ಧ್ಯಾಯಃ ೩೫೪ 


ಶೃತ್ವಾ ಶೈಲೇಶನಾಹಾತ್ಮ 4° ಶ್ರದ್ಧಯಾ ಪರಯಾ ನರಃ । 
ಸಾಸಕಂಚುಕಮುತ್ಸ ಜ್ಯ ಶಿನಲೋಕನಮುನಾಪ್ಲ್ನುಯಾತ್‌ ॥ ೧೪೯॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಥೆೇ 4" ಫೈಲೇಶಾದಿಲಿಂಗನಿರ್ಣಯವರ್ಣನಂ 
ನಾಮ ಷಟ್ಪಷ್ಮಿತನೋ;ಧ್ಯಾಯಃ 


ಮಾನವನು ಪಾಸರಾಶಿಯೆಂಬ ಕವಚವನ್ನು ಕಿತ್ತು ಬಿಸಟು ಶಿವಲೋಕವನ್ನು 
ಸೇರಿ ಸುಖಿಸುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮ ಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
66 ಶೈಲೇಶಾದಿಲಿಂಗನಿರ್ಣಯವರ್ಣನ*'ವೆಂಬ 
ಅರುನತ್ತೈ ದನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಸಪ್ತಷಸ್ಕಿತಮೋಧ್ಯಾಯಃ 
ರತ್ಸೇಶ್ವರಪ್ರಶಂಸನವರ್ಣನಂ 
ಅಗಸ್ತ್ಯ ಉವಾಚ: 
ರತ್ನೇತ್ವರಸಮುತೃತ್ತಿಂ ಕಥಯಸ್ವ ಸಡಾನನ । 





ರತ್ನಭೂತಂ ಮಹಾಲಿಂಗಂ ಯತ್ಕಾಶ್ಯಾಂ ಪರಿನರ್ಣ್ಯತೇ "ON 
ಕೋಸ್ಯ ಲಿಂಗಸ್ಯ ಮಹಿಮಾ ಕೇನೈತಚ್ಚ ಪ್ರತಿಷ್ಠಿತಂ । 
ಏತಂ ವಿಸ್ತರತೋ ಬ್ರೂಹಿ ಗೌರೀಹೃದಯನಂದನ 13೨8 
ಸ್ಕಂದ ಉವಾಚ: 
ರತ್ನೇಶ್ವರಸ್ಯ ಮಾಹಾತ್ಮ್ಯಂ ಕಥಯಿಷ್ಯಾಮಿ ತೇ ಮುನೇ! 
ಯಥಾ ಚ ತಸ್ಯ ಲಿಂಗಸ್ಯ ಪ್ರಾದುರ್ಭಾವೋಭವದ್ಭುನಿ 1a 
ಶೃತಂ ನಾಮಾಪಿ ಲಿಂಗಸ್ಯ ಯಸ್ಯ ಜನ್ಮತ್ರಯಾರ್ಜ್ಚಿತಂ । 
ವೃಜಿನಂ ನಾಶಯೇತ್ತಸ್ಯ ಪ್ರಾದುರ್ಭಾವಂ ಬ್ರುವೇ ಮುನೇ HV 
ಶೈಲರಾಜೇನ ರತ್ನಾನಿ ಯಾನಿ ಪುಂಜೀಕೃತಾನ್ಯಹೋ । 
ಉತ್ತರೇ ಕಾಲರಾಜಸ್ಯ ತಾನಿ ಯಸ್ಯ ಗಿರೇರ್ವೃಷಾತ್‌ nse 
ಕನ್ನಡದ ಅನುವಾದ 
ಕತ್ಸೇಶ್ವರಪ್ರಶಂಸನವರ್ಣನ 


೧. ಅಗಸ್ತೃನು ಪ್ರಶ್ನೆಮಾಡುತ್ತಾನೆ:-ಓ ಷಡಾನನ! ಕಾತಿಯಲ್ಲಿರುವ 
ಲಿಂಗಗಳಲ್ಲಿಲ್ಲ ರತ್ನಪ್ರಾಯವೆಂದು ಬಹುವಿಧವಾಗಿ ವರ್ಣಿಸಲ್ಪಡುತ್ತಿರುವ 
ಗತ್ನೇಶ್ವರವೆಂಬ ಮಹಾಲಿಂಗದ ಉತ್ಪತ್ತಿಯ ವಿಚಾರವನ್ನು ತಿಳಿಸು. 

೨. ಈ ಲಿಂಗದ ಮಹಿಮೆಯೆಂತಹುದು? ಇದು ಯಾವ ಮಹಾತ್ಮನಿಂದ 
ಪ್ರತಿಷ್ಠಿಸಲ್ಪಟ್ಟಿತು? ಪಾರ್ವತೀಹೃದಯಾನಂದರೂಪನೆ! ಇದೆಲ್ಲವನ್ನೂ ವಿಸ್ತಾರ 
ವಾಗಿ ನನಗೆ ನಿರೂಪಿಸುವ ಅನುಗ್ರಹವನ್ನು ಮಾಡು. 

೩. ಸೃಂದನು ಹೇಳುತ್ತಾಕೆ:--ಎಲೈ ಮುರಿವರ್ಯನೆ! ರತ್ನೇಶ್ವರಲಿಂಗದ 
ಮಾಹಾತ್ಮ ಸಿನನ್ನೂ ಆ ಲಿಂಗವು ಭೂಲೋಕದಲ್ಲಿ ಬಂದು ನೆಲಸುವುದಕ್ಕೆ ಕಾರಣ 
ನನ್ನೂ ನಿನಗೆ ಹೇಳುವೆನು. 

೪. ಮಹರ್ಷಿಯೆ! ಯಾವ ಲಿಂಗದ ಹೆಸರನ್ನು ಕೇಳುವುದರಿಂದಲೇ 
ಮೂರು ಜನ್ಮಗಳಲ್ಲಿ ಗಳಿಸಿದ ಸಮಸ್ತ ದುರಿತಗಳೂ ನಿರ್ಮೂಲವಾಗಿ ನಾಶ 
ವಾಗುವುವೊ, ಆ ಲಿಂಗದ ಪ್ರಾದುರ್ಭಾವವನ್ನು ವಿವರಿಸುವೆನು. 

೫-೬. ಹಿಂದೆ ಹೇಳಿದಂತೆ ಪರ್ವತರಾಜನು ಕಾಲಭೈರವನಿಗೆ ಉತ್ತರದಲ್ಲಿ 
ತಾನ" ತಂದಿದ್ದ ಸಕಲ ರತ್ನಗಳನ್ನೂ ರಾಶಿಯಾಗಿ ಒಡ್ಡಿದ್ದನಷ್ಟೆ. ಪುಣ್ಯಾತ್ಮ 


ಸಪ್ತಷಹ್ಮಿತಮೋ9ಧ್ಯಾಯ।॥ ೩೩೬೩ 


ಸರ್ವರತ್ನಮಯಂ ಲಿಂಗಂ ಜಾತಂ ತತ್ಸುಕೃತಾತ್ಮನಃ | 


ಕಕ್ರಚಾಪಸಮಚ್ಛಾಯಂ ಸರ್ವರತ್ನದ್ಯುತಿಪ್ರದಂ Han 
ಕಲ್ಲಿಂಗದರ್ಶನಾದೇವ ಜ್ಞಾನರತ್ನಮವಾಪ್ಯತೇ I 

ಶೈಲೇಶ್ವರಂ ಸಮಾಗತ್ಯ ಶಿವೌ ತತ್ರ ಸಮಾಗತೌ ೫೭ 
ಯತ್ರ ರತ್ನಮಯಂ ಲಿಂಗಮಾವಿರ್ಭೂತಂ ಸ್ವಯಂ ಮುನೇ । 

ತಸ್ಯ ಸ್ಪುರತ್ರಭಾಜಾಲೈಸ್ತತಮುಂಬರಮಂಡಲಂ ned 
ತತ್ರ ದೃಷ್ಟ್ಯಾ ಶುಭಂ ಲಿಂಗಂ ಸರ್ವರತ್ನಸಮುದ್ಭವಂ । 
ಭವಾನ್ಯದೃಷ್ಟಪೂರ್ವಾಹಿ ಪರಿಪಪ್ರಚ್ಛ ಶಂಕರಂ ॥೯೪॥ 
ದೇವದೇವ ಜಗನ್ನಾಥ ಸರ್ವಭಕ್ತಾಭಯಪ್ರದ | 

ಕುತಸ್ತ್ಯಮೇತಲ್ಲಿಂಗಂ ಹಿ ಸಪ್ತಸಾತಾಲಮೂಲವತ್‌ ॥ ೧೦॥ 
ಜ್ವಾಲಾಜಟಲಿತಾಕಾಶಂ ಪ್ರಭಾಭಾಸಿತದಿಜ್ಮುಖಂ 4 

ಕಿಮಾಖ್ಯಂ ಕಿಂ ಸ್ವರೂಪಂ ಚ ಕಂ ಪ್ರಭಾನಂ ಭವಾಂತಕ 1೧೧ 





ನಾದ ಆತನ ಸುಕೃತವಿಶೇಷದಿಂದ ಆ ರತ್ನರಾಶಿಯೆಲ್ಲವೂ ಸರ್ವರತ್ನಮಯವಾದ 
ಒಂದು ಲಿಂಗವಾಗಿ ಪರಿಣಮಿಸಿತು. ಬಗೆಬಗೆಯ ರತ್ನಗಳ ಕಾಂತಿಗಳಿಂದ 
ಕೂಡಿದ ಆ ಲಿಂಗವು ನೋಡುವವರಿಗೆ ಕಾಮನಬಿಲ್ಲಿಗೆ ಸಮಾನವಾದ ಬಣ್ಣ 
ಗಳಿಂದೊಪ್ಪುತ್ತಿದ್ದಿತು. 

೭-೮. ದರ್ಶನಮಾಡುವುದರಿಂದಲೇ ಆ ಲಿಂಗವು ಮನುಷ್ಯನಿಗೆ ಆತ್ಮಜ್ಞಾ ನ 
ವೆಂಬ ರತ್ನವನ್ನೊದಗಿಸುವುದು. ಪಾರ್ವತೀಪರಮೇಶ್ವರರು ಆ ಶೈಲೇಶ್ವರಲಿಂಗದ 
ದರ್ಶನವನ್ನು ಮಾಡಿಕೊಂಡು ರತ್ನರಾಶಿಯು ತಾನಾಗಿಯೇ ಲಿಂಗರೂಪವನ್ನು 
ಧರಿಸಿ ನೆಲಸಿದ್ದ ಪ್ರದೇಶಕ್ಕೆ ಬಿಜಮಾಡಿದರು. ಎಲ್ಲೆ ಮುನಿಯೆ!. ಆ ರತ್ನ 
ಲಿಂಗದ ತೇಜಸ್ಸಿನ ಕಾಂತಿಯಿಂದ ಆಕಾಶಮಂಡಲನೆಲ್ಲವೂ ವ್ಯಾಪ್ತವಾಗಿದ್ದಿತು. 

೯. ಸರ್ವರತ್ನಗಳಿಂದಲೂ ಮಾಡಲ್ಪಟ್ಟು ಹಿಂದೆಂದೂ ನೋಡದಿದ್ದ ಆ ಲಿಂಗ 
ವನ್ನು ಕಂಡು ಭವಾನಿಯು ವಿಸ್ಮಯಗೊಂಡು ಶಂಕರನನ್ನು ಕುರಿತು ಕೇಳ 
ತೊಡಗಿದಳು. 

೧೦. ದೇವಾಧಿದೇವನೆ ಲೋಕೇಶ್ವರನೆ! ಭಕ್ತರಿಗೆ ಅಭಯವನ್ನು ಕೊಟ್ಟು 
ಕಾಪಾಡುವವನೆ! ಏಳು ಪಾತಾಳಗಳ ಆಧೋಭಾಗದಿಂದ ಮೂಡಿ ಬಂದಿರುವಂತೆ 
ತೋರುತ್ತಿರುವ ಈ ಲಿಂಗವು ಎಲ್ಲಿಂದ ಪ್ರಾಪ್ತವಾಯಿತು? 

೧೧. ಈ ಲಿಂಗವು ಜ್ವಾಲೆಗಳಿಂದ ಆಕಾಶವನ್ನು ಆಚ್ಛಾದಿಸಿರುವುದು. 
ಕಾಂತಿಯಿಂದ ದಶದಿಕ್ಕುಗಳ ಮುಖಗಳನ್ನೂ ಬೆಳಗಿಸುತ್ತಿರುವುದು. ಎಲೈ ಸಂಸಾರ 
ಮೋಚಕನೆ! ಈ ಲಿಂಗದ ಹೆಸರೇನು? ಇದರ ಸ್ವರೂಪವೇನು? ಇದರ ಮಹತ್ತ್ವ 
ವೆಂತಹುದು? 

೫ 


೩೬೨ ಶ್ರೀ ಸ್ಕಾಂದಮಹಾಪುರಾಣಂ 


ಯಸ್ಯ ಸಂವೀಕ್ಸಣಾದೇವ ಮನೋ ಮೆತೀವ ಹೃಷ್ಟವತ್‌ । 


ಇಹೈವ ರಮತೇ ನಾಫೆ ಕಫಯ್ಕೆತತ್ರಸಾದತಃ ॥ ೧೨ ॥ 
ದೇವದೇವ ಉವಾಚ :- 

ಶೃಣ್ನಪರ್ಣೇ ಸಮಾಖ್ಯಾಹ್ಟೇ ಯತ್ತ್ವಯಾಃಪೃಚ್ಛೆ ಪಾರ್ವತಿ । 

ಸ್ವರೂಪಮೇತಲ್ಲಿಂಗಸ್ಯ ಸರ್ವತೇಜೋನಿಧೇಃ ಪರಂ ॥ ೧೩ ॥ 

ತನ ಪಿತ್ರಾ ಹಿಮನತಾ ಗಿರಿರಾಜೇನ ಭಾಮಿನಿ । 

ತ್ವಾಮುದ್ದಿಶ್ಯ ಮಹಾರತ್ನಸಂಭಾರೋಂತ್ರಾಪ್ಯನಾಯಿ ಹಿ ॥ ೧೪ ॥ 

ಅತ್ರ ತಾನಿ ಚ ರತ್ನಾನಿ ರಾಶೀಕೃತ್ಯ ಹಿಮಾದ್ರಿಣಾ । 

ಸುಕೃತೋಸಾರ್ಜಿತಾನ್ಯೇವ ಯಯೌ ಸ್ವಸದನಂ ಪುನಃ ॥ ೧೫ ॥ 

ತನಾರ್ಥಂ ನಾ ಮಮಾರ್ಥಂ ವಾ ಶ್ರದ್ಧಯಾ ಯತ್ಸಮರ್ನ್ಯತೇ। 

ಕಾಶ್ಯಾಂ ತಸ್ಯ ಪರೀಪಾಕೋ ಭನೇದೀದೃಗ್ಹಿಧೋ:ನಘೇ ॥ ೧೬ ॥ 


ಲಿಂಗಂ ರತ್ನೇಶ್ವರಾಖ್ಯಂ ನೈ ನುತ್ಸ್ವರೂಪಂಹಿ ಕೇವಲಂ | 
ಅಸ್ಯ ಪ್ರಭಾವೋ ಹಿ ಮಹಾನ್ಹಾರಾಣಸ್ಯಾಮುಮೇ ಧ್ರುವಂ ॥೧೭॥ 





೧೨. ನಾಥನೆ! ಇದನ್ನು ನೋಡಿದ ಮಾತ್ರದಿಂದಲೇ ನನ್ನ ಮನಸ್ಸು 
ಬಹಳ ಹರ್ಷದಿಂದ ಕೂಡಿದುದಾಗಿ ಅಲ್ಲಿಯೇ ಓಲಾಡುತ್ತಿರುವುದು. ನನ್ನಲ್ಲಿ 
`ದಯೆಯಿಟ್ಟು ಇದರ ವಿಷಯವೆಬ್ಲವನ್ನೂ ತಿಳಿಸುವವನಾಗು. 

೧೩. ಮಹಾದೇವನು ಹೇಳುತ್ತಾನೆ: ಎಲ್‌ ಪಾರ್ವತಿಯೆ! ನೀನು 
ಕೇಳಿದ ಪ್ರಶ್ನೆಗೆ ಉತ್ತರನನ್ನು ಹೇಳುವೆನು, ಕೇಳು. ಸಕಲ ತೇಜಸ್ಸುಗಳ 
ನಿಧಿಗೂ' ಪರಾತ್ಸರನಾಗಿರುವುದೇ ಈ ಲಿಂಗದ ಸ್ವರೂಪವಾಗಿರುವುದು. 

ಪ್ರಿಯಳೆ! ಪರ್ವತರಾಜನೂ, ನಿನ್ನ ತಂದೆಯೂ ಆದ ಹಿಮವಂತನು 
ನಿನಗೆ ಕೊಡುವುದಕ್ಕಾಗಿ ಇಲ್ಲಿಗೆ ಮಹಾ ರತ್ನಗಳ ರಾಶಿಯೊಂದನ್ನು ತೆಗೆದು 
ಕೊಂಡು ಬಂದನು. 

೧೫. ಆತನು ತನ್ನ ಪುಣ್ಯಬಲದಿಂದ ಆರ್ಜಿಸಿದ ಆ ರತ್ನಗಳನ್ಸೆ ಲ್ಲ ಇಲ್ಲಿ 
ರಾಶಿಯಾಗಿ ಒಡ್ಡಿ ತನ್ನ ಖೀ ನೆಗೆ ಹಿಂದಿರುಗಿದನು. 

೧೬. ಪಾಸರಹಿತಳೆ | ನಿನಗಾಗಲಿ ನನಗಾಗಲಿ ಕಾಶಿಯಲ್ಲಿ ಶ್ರದ್ಧೆಯಿಂದ 
ಯಾವುದನ್ನು ಭಕ್ತರು ಸಮರ್ಪಿಸುವರೊ, ಅದೆಲ್ಲವೂ ಈ ವಿಧವಾದ 'ಕೂಸವನ್ನೇ 
ಹೊಂದುವುದು. 

೧೭. ರತ್ತೇಶ್ವರವೆಂಬ ಹೆಸರುಳ್ಳ ಈ ಲಿಂಗವು ಕೇವಲ ನನ್ನ ಸ್ಪರೂಪವೇ 
ಆಗಿರುವುದು. ನಾ ಉಮೆಯೆ! ವಾರಾಣಸಿಯಲ್ಲಿ ಇದರ ಪ್ರಭಾವವು 
ನಿಜವಾಗಿಯೂ ಅಪರಿಮಿತವಾಗುವುದು. 


ಸಪ್ತಷಹ್ಮಿಕವೋಂಧ್ಯಾಯಃ ೩೬4. 


ಸರ್ವೇಷಾಮಿಹ ಲಿಂಗಾನಾಂ ರತ್ನಭೂತನಿದಂ ಪರಂ । 


ಅತೋ ರತ್ನೇಶ್ವರಂ ನಾಮ ಪರಂ ನಿರ್ವಾಣರತ್ನದಂ nos 
ಅನೇನೈನ ಸುವರ್ಣೇನ ಪಿತ್ರಾ ರಾಶೀಕೃತೇನ ಚ । 

ಪ್ರಾಸಾದಮಸ್ಯ ಲಿಂಗಸ್ಯ ವಿಧಾಪಯ ಮಹೇಶ್ವರಿ ॥೧೯॥ 
ಲಿಂಗಂ ಪ್ರಾಸಾದಕರಣಾತ್ಬಂಡಸ್ಫುಟತಸಂಸ್ಕೃತೇಃ | ಬ 
ಲಿಂಗಸ್ಥಾಪನಜಂ ಪುಣ್ಯಂ ಹೇಲಯೈವೇಹ ಲಭ್ಯತೇ ॥೨೦॥ 


ತಥೇತಿ ಭಗನತ್ಕೋಕ್ತಾ ಗಣಾಃ ಪ್ರಾಸಾದನಿರ್ಮಿತೌ । 
ಸೋಮನಂದಿಪ್ರಭೃತಯೋಸಸಂಖ್ಯಾ ವ್ಯಾಸಾರಿತಾ ಮುನೇ ॥೨೧॥ 
ಗಣೈಶ್ಚ ಕಾಂಚನಮಯೋ ನಾನಾಕೌತುಳಚಿತ್ರಿತಃ । 

ನಿರ್ಮಮೇ ಯಾನುಮಾತ್ರೇಣ ಸ್ರಾಸಾದೋ ಮೇರುಶೃಂಗವತ್‌ ॥ ೨೨ ॥ 
ದೇನೀ ಪ್ರಹೃಷ್ಟನದನಾ ದೃಷ್ಟ್ವಾ ಪ್ರಾಸಾದನಿರ್ಮಿತಿಂ । 

ಗಣೇಭ್ಯೋ ವ್ಯತರದ್ಭೂರಿ ಸಮ್ಮಾನಂ ಪಾರಿತೋಷಿಕಂ ॥ ೨೩ ॥ 





೧೮. ಇಲ್ಲಿರುವ ಸಮಸ್ತ ಲಿಂಗಗಳಲ್ಲಿಯೂ ಇದು ರತ್ನಭೂತವಾಗಿರು 
ವುದು. ಸರ್ವೋತ್ತ ಮವಾಗಿರುವುದು. ಆದುದರಿಂದಲೇ ಇದು ರತ್ನೇಶ್ವರವೆಂಬ 
ಅನ್ವರ್ಥನಾಮವನ್ನು ಪಡೆದು ಸೇವಿಸಿದವರಿಗೆ ಮೋಕ್ಸರತ್ನವನ್ನು ಕೃಗೂಡಿಸು 
ತ್ರಿ ತ್ತಿರುವುದು. 

೧೯. ಮಹೇಶ್ವರಿಯೆ! ನಿನ್ನ ತಂದೆಯು ಇಲ್ಲಿ ರಾಶಿಯಾಗಿ ಸುರಿದು 
ಹೋಗಿರತಕ್ಕ ಚಿನ್ನದಿಂದಲೇ ಈ ಲಿಂಗಕ್ಕೆ ಒಂದು ಪ್ರಾಸಾದವನ್ನು ನಿರ್ಮಿಸು. 

೨೦. ಶಿವಲಿಂಗಕ್ಕೆ ಹೊಸದಾಗಿ ಪ್ರಾಸಾದವನ್ನು ಕಟ್ಟಿಸುವುದರಿಂದಲೂ, 
ಬಿರುಕುಬಿಟ್ಟು ಶಿಥಿಲವಾಗಿರುವ ಶಿವಾಲಯವನ್ನು ಸರಿಪಡಿಸುವುದರಿಂದಲೂ, 
ಹೊಸ ಲಿಂಗವನ್ನು ಸ್ಥಾಪಿಸಿದ ಪುಣ್ಯವು ಅನಾಯಾಸವಾಗಿಯೇ ಲಭಿಸುವುದು. 

೨೧. ಲೋಕಮಾತೆಯ ಹಾಗೆಯೇ ಆಗಲೆಂದು ಹೇಳಿ ಪ್ರಾಸಾದವನ್ನು 
ನಿರ್ಮಾಣಮಾಡುವುದಕ್ಕಾಗಿ ಸೋಮನಂದಿಯೇ ಮೊದಲಾದ ಅಸಂಖ್ಯಾಕರಾದ 
ಗಣಗಳನ್ನು ನಿಯೋಜಿಸಿದಳು. 

೨೨, ಆ ಗಣಗಳಾದರೊ, ಒಂದು ರುಾವಡೊಳಗಾಗಿಯೇ ಮೇರು 
ಪರ್ವತದ ಕೋಡುಗಲ್ಲಿನಂತೆ ಉನ್ನತವಾದ ಪ್ರಾಸಾದವನ್ನು ಅನೇಕಾಶ್ಚ ರ್ಯ 
ಗಳಿಂದೊಡಗೂಡಿರುನಂತೆ ಚಿನ್ನದಿಂದಲೇ ಕಟ್ಟ ಮುಗಿಸಿದರು. 

೨೩. ಪಾ ್ರ್ರಾಸಾದನಿರ್ಮಾಣವು ಇಷ್ಟು ಬೇಗ ಮುಗಿದುದನ್ನು ಕಂ` 
ದೇವಿಯು ಸಂತೋಷದಿಂದ ಅರಳಿದ ಮುಖವುಳ್ಳ ವಳಾಗಿ ಆ ಗಣಗಳಗೆ 
ವಾದ ಧನಾದಿಗಳನ್ನು ಪರಿತೋಷಕವಾಗಿ ಹಂಚಿಕೊಟ್ಟ ಳು. 


ಮಳ ಶ್ರೀ ಸ್ಕಾಂದಮೆಜಾಪುರಾಣರ 


ಪುನಶ್ಚ ಜೀನೀ ಪಪ್ರಚ್ಛ ಪ್ರಜೆಸಾತಪುರಸ್ಸರಂ । 


ಮಹಿಮಾನಂ ಮಹಾಗೇವಂ ಅಿಂಗಸ್ಕಾ ಸ್ಯ ಮಹಾಮುನೇ ॥ ೨೪ ॥ 
ದೇವದೇವ ಉವಾಚ: 

ಲಿಂಗಂ ತೆ ಕನಾದಿಸಂಸಿದ್ಧ ಮೇತದ್ದೇನಿ ಶುಭಪ್ರದಂ । 

ಅನಿರ್ಭೂತಮಿದಾನೀಂ ಚ ತೃತ್ವಿ ತಃ ಪುಣ್ಯ ಗೌರವಾತ್‌ ॥ ೨೫ ॥ 

ಗುಹ್ಯಾನಾಂ ಪರಮಂ ಗುಹ್ಯಂ 0 pt ಕ್ಸೇತ್ರೇಂ ಸಂಶ್ಚಿಂತಿತಪ್ರದಂ | 

ಕಲೌ ಕಲುಸಬುದ್ಧೀನಾಂ ಹ ಯ ಪ್ರಯತ್ನತಃ ॥ ೨೬॥ 

ಯಹಾ ರತ್ನಂ ಗುಹೇ ಗುಪ್ತಂ ನ ಕೈಶ್ಚಿತ್‌ ಜ್ಞಾಯತೇ ಪರೈಃ । 

ಅವಿಮುಕ್ತೇ ತಥಾ ಲಿಂಗಂ ರತ್ನಭೂತಂ ಗೃಹೇ ಮಮ ॥೨೭॥ 

ಯಾನಿ ಬ್ರಹ್ಮಾಂಡಮಥ್ಯೇತ್ರ ಸಂತಿ ಲಿಂಗಾನಿ ಪಾರ್ವತಿ । 

ತೈರರ್ಚಿತಾನಿ ಸರ್ವಾಣಿ ರತ್ತೇಶೋ ಯೈಃ ಸಮರ್ಚಿತಃ ॥ ೨೮ 8 

ಪ್ರಮಾದೇನಾಸಿ.ಯೈರ್ಗೌರೀ ಲಿಂಗಂ ರತ್ನೇಶಮರ್ಜೆತಂ । 

ತೇ ಭವಂತ್ಯೇನ ನಿಯತಂ ಸಪ್ತದ್ವೀಪೇಶ್ವರಾ ನೃಪಾಃ ॥ ೨೯॥ 


೨೪. ಮಹಾಮುನಿಯೆ! ಪಾರ್ವತಿಯು ಮಹಾದೇವನಿಗೆ ನಮಸ್ಕಾರ 
ಪನ್ನು ಮಾಡಿ ಆ ರತ್ನೇಶ್ವರಮಹಾಲಿಂಗದ ಮಹಿಮೆಯನ್ನು ತಿಳಿಸಬೇಕೆಂದು 
ಕೇಳಿಕೊಂಡಳು. 

೨೫. ಮಹಾದೇವನು ಹೇಳುತ್ತಾನೆ:--ಎಲೌ ದೇವಿಯೆ! ಈ ಲಿಂಗವು 
ಅನಾದಿಕಾಲದಿಂದ ಇಲ್ಲಿ ನೆಲಸಿ ಶಭಸ್ರದವಾಗಿರುವುದು. ಆದರೆ ನಿನ್ನ ತಂದೆಯು 
ಮಾಡಿದ ಪುಣ್ಯ ದ ಗೌರವದ ಫಲವಾಗಿ ಇದು ಈಗ ರೂಪುಗೊಂಡಿರುವುದು. 

೨೬. ಈ ಕ್ಸೇತ್ರದಲ್ಲಿ ಈ ಲಿಂಗವು ರಹಸ್ಯಗಳಲ್ಲೆಲ್ಲ ಅತ್ಯಂತ ರಹಸ್ಯ 
ವಾದುದು. ಭಕ್ತರು ಚಿಂತಿಸಿದ ಸಕಲಾಭೀಷ ತ್ಚಗಳನ್ನೂ ಕೊಡುವುದು. ಕಲಿಯುಗ 
ದಲ್ಲಿ ಸಹಜವಾದ ಶಕಲ್ಮಸಚಿತ್ತವುಳ್ಳ ವರಾನ ಮಾನವರ ದೃಷ್ಟಿಗೆ ಬೀಳದಂತೆ 
ಇದನ್ನು ಸರ್ವಥಾ ರಕ್ಷಿಸಬೇಕು. 

೨೭. ಅಮೂಲ್ಯವಾದ ರತ್ನವು ಮನೆಯಲ್ಲಿರಲು'ಅದು ಬಚಿ ಕ್ಟಿಡಲ್ಪಟ್ಟು 
ಇತರರಿಗೆ ಹೇಗೆ ತಿಳಿಬುಲಾರದಾಗಿರುವುದೊ, ಹಾಗೆಯೇ ನನಗೆ ನಿನಾಸವಾನ 
ಅನಿಮುಕ್ತಕ್ಸೇತ್ರದಲ್ಲಿ ಈ ಲಿಂಗವು ರತ್ನಸಮಾನವಾಗಿ ಗುಪ್ತವಾಗಿರುವುದು. 

೨೮. ಎಲೌ ಪಾರ್ವತಿಯೆ! ಈ ರಕ್ಷೇಶ್ವರಲಿಂಗವನ್ನು ಯಾರು ಪೂಜಿಸಿರು 
ನಕೊ, ಅವರು ಬ್ರಹ್ಮಾಂಡಾಂತರ್ಗತಗಳಾದ ಯಾವ ಲಿಂಗಗಳಿರುವುವೊ, ಅವು 
ಗಳೆಲ್ಲವನ್ನೂ ಪುಜಿಸಿದ ಪುಣ್ಯಕ್ಕೆ ಭಾಗಿಯಾಗುವರು. 

೨೯. ಎಲೌ ಗೌರಿಯೆ! ಪ್ರ ಮಾದವಶದಿಂದಾದರೂ.ಯಾರು ಈ ರತ್ತೆ ಕ್ನೇಶ್ವರ 
ನನ್ಮು ಅರ್ಚಿಸಿರುವರೊ, ಅವರು `ಸಂಡಿತವಾಗಿಯೂ ಜನ್ಮಾಂತರದಲ್ಲಿ ಸಪ್ತದಿ ್ವೀಪ 
ರಳಿಂದ ಕೂಡಿದ ಸಮಸ್ತ ಭೂಮಂಡಲಕ್ಕೂ ಚಕ್ರ ವರ್ತಿಗಳಾಗುವರು. 





ಸೆಪ್ತಷಹ್ಠಿತಮೋರಧ್ಯಾಯಃ' ತ್‌ 


ತೈಲೋಕ್ಕೇ ಯಾನಿ ವಸ್ತೂನಿ ರತ್ನಭೂತಾನಿ ತಾನಿ ತು 

ರಶ್ನೇಶ್ವರಂ ಸಮಭ್ಯರ್ಚ್ಯ ಸಕೃತ್ರಾಪ್ನೋತಿ ಮಾನವಃ ॥೩೦॥ 
ಪೂಜಯಿಸ್ಯಂತಿ ಯೇ ಲಿಂಗಂ ರತ್ನೇಶಂ ಕಾಮವರ್ಜಿತಾಃ । 

ತೇ ಸರ್ವೇ ಮದ್ಗಣಾ ಭೂತ್ವಾ ಪ್ರಾಂತೇ ದ್ರಕ್ಸ್ಟ್ಯಂತಿ ಮಾವಿಹ ॥ ೩೧॥ 
ರುದ್ರಾಣಾಂ ಕೋಟಿಜಸ್ಯೇನ ಯತ್ಛಲಂ ಪರಿಕೀರ್ತಿತಂ । 

ತತ್ಫಲಂ ಲಭ್ಯತೇ ದೇನಿ ರತ್ತೇಶಸ್ಯ ಸಮರ್ಚನಾತ್‌ 8೩೨ 
ಲಿಂಗೇ ಚಾನಾದಿಸಂಸಿದ್ಧೇ ಯದ್ವೃತ್ತಂ ತದ್ಬ್ರನೀಮಿ ಶೇ। 

ಇತಿಹಾಸಂ ಮಹಾಶ್ಚರ್ಯಂ ಸರ್ವಪಾಪನಿಕೃಂತನಂ 8 ೩೩ 
ಪುರೇಹ ನರ್ತಕೀ ಕಾಚಿದಾಸೀನ್ನಾಟ್ಯಾರ್ಥಕೋವಿದಾ । 

ಸೈಕದಾ ಫಾಲ್ಲುನೇ ಮಾಸಿ ಶಿನರಾತ್ರಾ 45 ಕಲಾನತೀ 1 ೩೪ 
ನನರ್ತ ಜಾಗರಂ ಪ್ರಾಸ್ಯ ಜಗೌ ಗೀತಂ ಚ ಪೇಶಲಂ । 

ಸ್ವಯಂ ಚ ದಾದಯಾಮಾಸ ನಾನಾವಾದ್ಯಾನಿ ವಾದ್ಯವಿತ್‌ ॥ ೩೫॥ 

೩೦. ಈ ರತ್ನೇಶ್ವರನನ್ನು ಒಂದು .ಸಲ ಅರ್ಚನೆಮಾಡುವುದರಿಂದಲೇ 
ಮೂರು ಲೋಕಗಳಲ್ಲಿ ರತ್ನಪ್ರಾಯಗಳಾದ ಯಾವ ಯಾವ ವಸ್ತುಗಳಿರುವುವೊ, 
ಅವುಗಳೆಲ್ಲವನ್ನೂ ಮನುಷ್ಯನು ಸುಲಭವಾಗಿಯೇ ಪಡೆಯುವನು. 

೩೧. ಇಲ್ಲಿರುವ ರತ್ತೇಶ್ವರನಾಮಕನಾದ ಲಿಂಗವನ್ನು ಫಲಾಪೇಕ್ಸೆಯಿಲ್ಲಡೆ 
ಯಾರು ಪೂಜಿಸುತ್ತಿರುವರೊ, ಅವರೆನ್ಲರೂ ನನ್ನ ಗಣಗಳಾಗಿ ಯಾನಾಗಲೂ 
ನನ್ನನ್ನು ಸಮಾಪದಲ್ಲಿಯೇ ನೋಡುತ್ತಿರುವರು. 

೩೨. ದೇವಿಯೆ! ಮಹಾರುದ್ರಸೂಕ್ತವನ್ನು ಒಂದುಕೋಟ ಸಲ ಜಪಿಸು 
ವುದರಿಂದ ಯಾವ ಪುಣ್ಯವು ಲಭಿಸುವುದೆಂದು ಹೇಳಲ್ಪಟ್ಟಿರುವುಡೊ, ಅದೆಲ್ಲವೂ 
ರತ್ನೇಶ್ವರನ ಒಂದು ಪೂಜೆಯಿಂದಲೇ ಲಭಿಸುವುದು. 

೩೩. ಅನಾದಿಕಾಲದಿಂದಲೂ ನೆಲೆಗೊಳಿಸಿರುವ ಈ ಲಿಂಗದ ವಿಷಯವಾಗಿ 
ಹಿಂದೆ ನಡೆದ ವಿಚಾರವನ್ನು ನಿನಗೆ ಹೇಳುವೆನು. ಈ ಇತಿಹಾಸವು ಮಹಾಶ್ಚರ್ಯ 
ಗಳಿಂದ ಕೂಡಿದುದೂ. ಸಮಸ್ತಪಾತಕಗಳನ್ನು ಕತ್ತರಿಸಿಹಾಕುವುದೂ ಆಗಿರು 
ವುದು. 

೩೪-೩೫. ಪೂರ್ವಕಾಲದಲ್ಲಿ ಈ ಅನಿಮುಕ್ತಕ್ಟೇತ್ರದಲ್ಲಿ ನಾಟ್ಯವನ್ನು 
ಮಾಡುವುದರಲ್ಲಿ ಅತ್ಯಂತ ಕೋವಿದಳಾದ ಒಬ್ಬಾನೊಬ್ಬ ನರ್ತಕಿಯಿದ್ದಳು. 
ಕಲಾವತಿಯೆಂಬ ಆಕೆಯು ಒಮ್ಮೆ ಫಾಲ್ಗುನಮಾಸದಲ್ಲಿ ಶಿವರಾತ್ರಿಯು ಪ್ರಾಪ್ತ 
ವಾಗಲು ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡುತ್ತ ನೃತ್ಯವನ್ನು ಅರ್ಪಿಸಿದಳು. 
ಮನೋಹರವಾದ ಸಂಗೀತವನ್ನು ಹಾಡಿದಳು. ವಾದ್ಯಗಳನ್ನು ನುಡಿಸುವುದರಲ್ಲಿ 
ಕುಶಲಳಾಗಿದ್ದುದರಿಂದ ತಾನೇ ನಾನಾ ವಾದ್ಯಗಳನ್ನು ನುಡಿಸಿದಳು. 








44, ಶ್ರೀ.ಸ್ಕಾಂದಮಹಾವುರಾಜಂ 


ತೇನ ತೌರ್ಯತ್ರಿಕೇನಾಪಿ ಪ್ರೀಣಯಿತ್ಪಾಥ ಸಾ ನಟೀ । 


ರತ್ನೇಶ್ವರಂ ಮಹಾಲಿಂಗಂ ದೇಶನಿಷ್ಟಂ ಜಗಾಮ ಹ ॥ ೩೬ ॥ 
ಕಾಲಧರ್ಮವಶಂ ಯಾತಾ ತತ್ರ ಸಾ ವರನರ್ತಕೀ । 

ಸುತಾ ಗಂಧರ್ವರಾಜಸ್ಯ ನಸುಭೂತೇರ್ಬಭೂನ ಹ 1೩೭ 
ಸಂಗೀತಸ್ಯ ಸವಾದ್ಯಸ್ಯ ತಸ್ಯ ಲಾಸ್ಕಸ್ಯ ಪುಣ್ಯತಃ । 

ತತ್ರೇಶಾಗ್ರೇ ಕೃತಸ್ಯೇಹ ಜಾಗರೇ ಶಿವರಾತ್ರಿಜೇ ॥ ೩೮8 
ರಮ್ಯಾ ರತ್ನಾವಲೀ ನಾನು ರೂಪಲಾನಣ್ಶಶಾಲಿನೀ | 
ಕಲಾಕಲಾಪಕುಶಲಾ ಮಧುರಾಲಾಪವಾದಿನೀ AF 
ಪಿತುರಾನಂದಕೃನ್ನಿತ್ಯಂ ವಸುಭೂತೇರ್ಥಟೋದ್ಭನ | 
ಸರ್ವಗಂಧರ್ವಕುಶಲಾ ಗುಣರತ್ನನುಹಾಖನಿಃ ॥೪೦॥ 
ಮುನೇ ಸಖೀತ್ರಯಂ ತಸ್ಯಾಶ್ನಾರುಚಾತುರ್ಯಭಾಜನಂ | 
ಶಶಿಲೇಖಾನಂಗಲೇಖಾ ಚಿತ್ರಲೇಖೇತಿ ನಾಮತಃ ॥ ೪೧॥ 


೩೬. ಆ ನರ್ತಕಿಯು ತನ್ನ ನೃತ್ಯಗೀತಾದಿಗಳಿಂದ ಮಹಾಲಿಂಗರೂಪಿ 
ಯಾದ ಆ ರತ್ನೇಶ್ವರನನ್ನು ಸಂತೋಷಗೊಳಿಸಿ ತನಗೆ ಇಷ್ಟಬಂದ ದೇಶಕ್ಕೆ 
ಹೊರಟುಹೋದಳು. 

೩೭. ಉತ್ತಮ ನರ್ತಕಿಯಾದ ಆಕೆಯು ಅಲ್ಲಿಯೇ ಕಾಲಕ್ರಮದಲ್ಲಿ 
ಪಂಚತ್ವವನ್ನುಹೊಂದಿದಳು. ಬಳಿಕ ಆಕೆಯು ಗಂಧರ್ವರಾಜನಾದ ವಸುಭೂತಿಯ 
ಮಗಳಾಗಿ ಜನ್ಮವನ್ನು ನಡೆದಳು. 

೩೮. ಆಕೆಯು ಶಿನರಾತ್ರಿಯ ದಿನ ಜಾಗರಣೆಯನ್ನು ಮಾಡಿ ಮಹೇಶ್ವರನಿ 
ಗೋಸ್ಕರ ಸಂಗೀತವನ್ನೂ, ವಾದ್ಯವಾದನವನ್ನೂ, ನೃತ್ಯಸೇವೆಯನ್ನೂ ಒಪ್ಪಿಸಿದ 
ಪುಣ್ಯದ ಫಲವಾಗಿ ಆ ಜನ್ಮವನ್ನು ತಾಳಿದಳು. 

೩೯. ಮನೋಹರಳಾದ ಆಕೆಯು ರತ್ನಾವಳಿಯೆಂಬ ಹೆಸರಿನಿಂಡೊಪ್ಪುತ್ತ 
ರೂಪಲಾವಣ್ಯಗಳ ಗಣಿಯೆನಿಸಿ ಸಮಸ್ತ ಲಲಿತಕಲೆಗಳಲ್ಲಿಯೂ ಕುಶಲಳಾಗಿದ್ದು 
ದಲ್ಲದೆ ಮಧುರವಾದ ಸ್ವರದಿಂದ ಗಾಯನವನ್ನೂ ಮಾಡುತ್ತಿದ್ದಳು. 

೪೦. ಅಯ್ಯಾ ಘಟೋದ್ಭವನೆ! ಸಕಲ ಗಾಂಧರ್ವವಿದೈಗಳಲ್ಲಿಯೂ ಕುಶಲ 
ಳಾಗಿ ಸದ್ದುಣುಗಳೆಂಬ ರತ್ನಗಳಿಗೆ ಮಹಾ ಖನಿಯಾಗಿ ಆಕೆಯು ತಂದೆಯಾದ 
ವಸುಭೂತಿಗೆ ನಿಶ್ಯವೂ ಆನಂದವನ್ನುಂಟುಮಾಡುತ್ತಿದ್ದಳು. 

೪೧. ಮುನಿಫರ್ಯನೆ! ಅವಳಿಗೆ ಬಹಳ ಚಾತುರ್ಯವಂತರಾದ ಮೂವರು 
ಸಖಿಯರಿದ್ದರು. ಶಶಿಶೇಖಾ, ಅನಂಗಲೇಖಾ ಮತ್ತು ಚಿತ್ರಲೇಖೆಯರೆಂದು 
ಅವರ ಹೆಸರುಗಳು. 


ಸಪ್ತ ಸ್ಮಿತನೋ9ಧ್ಯಾಯ॥ ೩೬4 


ತಿಸೃಭಿಸ್ತಾಭಿರೇಕತ್ರ ವಾಗ್ದೇವೀ ಪರಿಶೀಲಿತಾ । 


ತಾಭ್ಯಃ ಸರ್ವಾಃ ಕಲಾಃ ಪ್ರಾದಾತ್ಪರಿಪ್ರೀತಾ ಸರಸ್ವತೀ ॥ ೪೨ ॥ 
ಪ್ರಾಪ್ಯ ರತ್ನಾನಲೀ ಗೌರಿಸಾ ಜನ್ಮಾಂತರವಾಸನಾಂ | 
ರತ್ನೇಶ್ಚರಸ್ಯ ಲಿಂಗಸ್ಯ ಜಗ್ರಾಹ ನಿಯತಂ ಶುಭಂ 1 ೪೩॥ 


ರತ್ನಭೂತಸ್ಯ ಲಿಂಗಸ್ಯ ಕಾಶ್ಯಾಂ ರತ್ನೇಶ್ಚರಸ್ಯ ವೈ । 
ನಿತ್ಯಂ ಸಂದರ್ಶನಂ ಪ್ರಾಪ್ಯ ನಕ್ಸ್ರ್ಯಾನ್ಯುಪಿ ನಚೋ ಮುಖೇ ॥೪೪॥ 
ಇತ್ಸಂ ನಿಯಮವತ್ಯಾಸೀತ್ಸಾ ಗಂಧರ್ವಸುತೋತ್ತಮಾ | 


ತಾಭಿಃ ಸಖೀಭಿಃ ಸಹಿತಾ ನಿತ್ಯಂ ಲಿಂಗಂ ಚ ಪಶ್ಯತಿ 1 ೪೫4 
ಏಕದಾರಾಧ್ಯ ರತ್ನೇಶಂ ಮಮೈತಲ್ಲಿಂಗಮುತ್ತಮಂ | 
ಸಮಾನರ್ಚ್ಜ ಚ ಸಾ ಬಾಲಾ ರಮ್ಯಯಾ ಗೀತಮಾಲಯಾ ॥ ೪೬॥ 


ಸಖ್ಯಃ ಪ್ರದಕ್ಸಿಣೇಕರ್ತುಂ ಲಿಂಗಂ ತಿಸ್ಪೋ:ಪ್ಯುಮೇ ಗತಾಃ । 
ತಸ್ಯಾ ಗೀತೇಸ ತುಷ್ಟೋ ಹಂ ಲಿಂಗಸ್ಫೋ ವರದೋ ಭವಂ ॥೪೭॥ 


ರಾರಾ 


೪೨. ಆ ಮೂವರು ಸಖಿಯರೊಡಗೂಡಿ ಆಕೆಯು ಒಮ್ಮೆ ಸರಸ್ವತಿಯ 
ದೃಷ್ಟಿಪಥಕ್ಕೆ ಬೀಳುವವಳಾದಳು. ಅವರ ವಿಷಯದಲ್ಲಿ ಸಂತಸಗೊಂಡ ಸಗಸ್ವತೀ 
ದೇವಿಯು ಅವರೆಲ್ಲರಿಗೂ ಸಕಲ ಕಲೆಗಳನ್ನೂ ದಯೆಗೈದಳು. 

೪೩. ಎಲೌ ಗೌರಿಯೆ! ಆ ರತ್ನಾವಳಿಯು ಪೂರ್ವಜನ್ಮದ ವಾಸನೆಯನ್ನು 
ಪಡೆದವಳಾಗಿ ರತ್ತೇಶ್ವರಲಿಂಗವನ್ನು ಪರಿಚರ್ಯೆಮಾಡವ ಪವಿತ್ರವಾದ ನಿಯಮ 
ವನ್ನು ಸ್ವೀಕರಿಸಿದಳು. 

೪೪. ಕಾಶೀಕ್ಷೇತ್ರಕ್ಕೆ ರತ್ನಭೂತವಾಗಿರುವ ರತ್ತೇಶ್ವರಲಿಂಗವನ್ನು ಪ್ರತಿ 
ನಿತ್ಯದಲ್ಲಿಯೂ ದರ್ಶನಮಾಡಿದಮೇಲೆಯೇ ನಾನು ಬಾಯಿಯಿಂದ ಮಾತ 
ನಾಡುತ್ತೇನೆ. 

೪೫. ಇಂತೆಂದು ಉತ್ತಮೆಯಾದ ಆ ಗಂಧರ್ವರಾಜಪುತ್ರಿಯು ನಿಯಮ 
ವನ್ನು ಧರಿಸಿದಳು. ನಿತ್ಯವೂ ತನ್ನ ಮೂವರು ಸಖಿಯರಿಂದೊಡಗೂಡಿ ಆ ಲಿಂಗ 
ವನ್ನು ಸಂದರ್ಶಿಸುತ್ತಲೇ ಇದ್ದಳು. 

೪೬, ಒಮ್ಮೆ ಆ ಬಾಲಿಕೆಯು ಉತ್ತಮಲಿಂಗವಾದ ರತ್ನೇಶ್ವರನನ್ನು 
ಆರಾಧನೆಮಾಡಿ ಮನೋಹರಗಳಾದ ಸಂಗೀತಮಾಲೆಯನ್ನರ್ಪಿಸಿ ನನ್ನನ್ನು 
ಸಂತೋಷಗೊಳಿಸುತ್ತಿದ್ದಳು. 

೪೭, ಎಲೌ ಉಮೆಯೆ ! ಆಕೆಯ ಮೂವರು ಸಖಿಯರೂ ಲಿಂಗಕ್ಕೆ 
ಪ್ರದಕ್ಷಿಣೆಯನ್ನು ಮಾಡಲು ಹೊರಟುಹೋದರು. ಆಕೆಯ ಗಾಯನದಿಂದ 
ಲಿಂಗಾಂತರ್ಗತನಾದ ನಾನು ಸಂತುಷ್ಟನಾಗಿ ಆಕೆಗೆ ವರಪ್ರದನಾಣಿನು. 


4೬ ಶ್ರೀ ಸ್ಕಾಂದಮಹಾಪುರಾಣಂ 


ಯಸ್ತ್ಯಯಾ ರಂಸ್ಕೃತೇ ರಾತ್ರಾನದ್ಯ ಗಂಧರ್ವಕನೈಕೇ । 


ತವನಾಮಸಮಾನಾಖ್ಯಃ ಸತೇ ಭರ್ತಾ ಭವಿಷ್ಯತಿ ॥ ೪೮ 8 
ಇತಿ ಲಿಂಗಾಂಬುಧೇರ್ಜಾತಾಂ ಪರಿಪೀಯ ವಚಸ್ಸುಧಾಂ । 
ಬಭೂವಾನಂದಸಂದೋಹಮಂಥರಾಶೀವ ಹ್ರೀಮತೀ 1೪೯8 


ಗತಾಥ ವ್ರೋನುಮಾರ್ಗೇಣ ಸಖೀಭಿಃ ಸ್ವಪಿತುರ್ಗೃಹಂ । 

ಕಫೇಯಂತೀ ನಿಜೋದಂತಂ ತಮಾಲೀನಂ ಪುರೋ ಮುದಾ ॥ ೫೦ % 
ತಾಭಿರ್ದಿಸ್ಟ್ಯೇತಿ ದಿಷ್ಟೆ ತಿ ಸಖೀಭಿಃ ಪರಿನಂದಿತಾ । 

ಅದ್ಯ ತೇ ವಾಂಛಿತಂ ಭಾನಿ ರತ್ನೇಶಸ್ಯ ಸಮರ್ಚನಾತ್‌ 1೫೧8 
ಯದ್ಯಾಯಾತಿ ಸ ತೇ ರಾತ್ರಾನದ್ಯ ಕೌಮಾರಹಾರಕಃ । 

ಚೋರೋ ಬಜಾಹುಲತಾಪಾಶೌ ಸಾಶಿತವ್ಯೋತಿಯತ್ನತಃ ॥ ೫೨ ೫ 
ಗೋಚರೀಕ್ರಿಯತೇ:ಸ್ಮಾಭಿರ್ಯಥಾ ಸ ಸುಕೃತೈಕಭೂಃ । 

ಪ್ರಾತರೇವ ತನ ಪ್ರೇಯಾನ್ರತ್ನೇಶಾದಿಸ್ಟ ಇಷ್ಟಕೃತ್‌ ॥ ೫೩ ॥ 


೪೮. ""ಎಲೌ ಗಂಧರ್ವಪುತ್ರಿಯೆ ! ಇಂದಿನ ರಾತ್ರಿಯಲ್ಲಿ ನಿನ್ನ ಹೆಸರಿಗೆ 
ಸಮಾನವಾದ ಹೆಸರುಳ್ಳ ಯಾವ ಪುರುಷನು ನಿನ್ನೊಡನೆ ರಮಿಸುವನೊ, ಅವನೇ 
ನಿನಗೆ ಪತಿಯಾಗುವನು.'' 

೪೯. ಇಂತೆಂದು ಆ ಲಿಂಗದಿಂದ ಹೊರಟ ವಚನಾಮೃತವನ್ನು ಕೇಳಿ 
ಆ ರತ್ನಾವಳಿಯು ಆನಂದದ ಅಧಿಕ್ಯವನ್ನು ಹೊಂದಿ ಸ್ತಬ್ದಳೂ ಲಜ್ಜಾನ್ವಿತಳೂ 
ಆಗಿ ಥಿಂತುಬಿಟ್ಟಳು. 

೫೦. ಬಳಿಕ ಸಂತೋಷದಿಂದ ತನ್ನ ಸಖಿಯರ ಮುಂದೆ ನಡೆದ ವೃತ್ತಾಂತ 
ವೆಲ್ಲವನ್ನೂ ವಿವರಿಸುತ್ತ ಆಕೆಯು ಅವರೊಡನೆ ಆಕಾಶಮಾರ್ಗದಿಂದಲೇ ತನ್ನ 
ತಂದೆಯ ಮನೆಯನ್ನು ಸೇರಿದಳು. 

೫೧. ಅನರೂ ಆಕೆಯನ್ನು ಬಹುವಾಗಿ ಪ್ರಶಂಸಿಸಿ ಸಂ ತೋಷಗೊಳಿಸಿದರು. 
""ಎಲೌ ನಿನ್ನ ಅದೃಷ್ಟದಿಂದರೇ ಈ ಸುಸಮಯವು ಪ್ರಾಪ್ತವಾಯಿತು. ರತ್ತೇಶ್ವರ. 
ನನ್ನು ಪೂಜಿಸಿದುದರಿಂದ ಇಂದಿಗೆ ನಿನ್ನ ಇಷ್ಟಾರ್ಥವು ಕೈಗೂಡುವುದು. 

೫೨. ನಿನ್ನ ಕೌಮಾರವನ್ನು ಹರಣಮಾಡುವ ಆ ಯುವಕನು ಇಂದು 
ರಾತ್ರಿಯಲ್ಲಿ ನಿನ್ನ ಬಳಿಗೆ ಬರುವವನಾದರೆ ಆ ನಿನ್ನ ಹೃದಯ ಜೋರನನ್ನು ನಿನ್ನ 
ನಿಡುದೋಳ್ಗಳೆಂಬ ಪಾಶಗಳಿಂದ ಸಾಹಸದಿಂದಾದರೂ ಬಂಧಿಸು. 

೫೩. ರತ್ನೇಶ್ವರನ ಆದೇಶದಂತೆ ನಿನಗೆ ಸೌಖ್ಯವನ್ನು ಕೊಡುವವನೂ, 
ಸುಕೃತಮಾತ್ರದಿಂದ ಲಭ್ಯನೂ ಆದ ಆ ನಿನ್ನ ಪ್ರಿಯತಮನು ಪ್ರಾತಃಕಾಲದಲ್ಲಿ 
ಯಾದರೂ ಮ್ಮಕಣ್ಣುಗಳಿಗೆ ಬೀಳಲು ಅದರಿಂದ ನಿನಗೇ ಅನುಕೂಲವಾಗುವುದು. 


ಸಪ್ತಸಸ್ಮಿತಮೋ9ಧ್ಯಾಯಃ ತರ 


ಯಾತಾಸ್ವಸ್ಮಾಸು ಹೃಷ್ಟಾಸು ಭವತೀ ಪುಣ್ಯಗೌರವಾತ್‌ I 


ಅಹೋ ರತ್ನೇಶ್ವರಂ ಲಿಂಗಂ ಪ್ರತ್ಯಕ್ಸೀಕೃತನತ್ಯಸಿ ॥ ೫೪ ॥ 
ಅಹೋ ಭಾಗ್ಯೋದಯಂ ನ್ಫೂಣಾಮಹೋ ಪುಣ್ಯಸಮುಚ್ಚಯಃ । 
ಏಕಸ್ಕೈನ ಭವೇತ್ವಿದ್ಧಿರ್ಯದೇಕತ್ತಾಪಿ ತಿಸ್ಮತಾಂ ॥ ೫೫ ॥ 
ಸತ್ಯಂ ವದಂತಿ ನಾಸತ್ಯಂ ದೈನಪ್ರಾಧಾನ್ಯವಾದಿನಃ । 

ದೈನನೇನ ಫಲೇದೇಕಂ ನೋದ್ಯಮೋ ನಾಪರಂ ಬಲಂ ॥ ೫೬ ॥ 
ಭವತ್ಯಾ ಅಪಿ ಚಾಸ್ಮಾಕಮೇಕ ಏವಹಿ ಚೋದ್ಯಮಃ । 

ಪರಂ ದೈವಂ ಫಲತ್ಯೇಕಂ ಯಥಾ ತನ ನ ನಃ ಪುರಃ nme 
ಲೋಕಾನಾಂ ವ್ಯವಹಾರೋಯಮಾಲಿ ಪ್ರೋಕ್ತಃ ಪ್ರಸಂಗತಃ । 

ಪರಂ ಮನೋರಥಾವಾಪ್ತಿಸ್ತವ ಯಾ ಸೈವ ನಃ ಸ್ಪುಟಂ ॥ ೫೮ ॥ 


ಇತಿ ಸಂವ್ಯಾಹರಂತೀನಾಮನಂತೋಧ್ಯಾಂತಿತುಚ್ಛವತ್‌ | 
ಕ್ಷಣಾತ್ತಾಸಾಂ ವ್ಯತಿಕ್ರಾಂತಃ ಪ್ರಾಪ್ತಾಶ್ಚ ಸ್ವಂಸ್ಕಮಾಲಯಂ ೧1 ರ೯॥ 





೫೪. ನಾವೆಲ್ಲರೂ ಸಂತೋಷದಿಂದ ಪ್ರದಕ್ಷಿಣೆಗಾಗಿ ಹೋಗಿರಲು ನೀನು 
ನಿನ್ನ ಪುಣ್ಯದ ಆಧಿಕ್ಯದಿಂದ ಲಿಂಗರೂಪಿಯಾದ ರತ್ತೇಶ್ವರನನ್ನು ಪ್ರತ್ಯಕ್ಸವಾಗಿ 
ಕಂಡುದು ಆಶ್ಚ ಕರ್ಯವೇ ಸರಿ. 

೫೫. ಮನುಷ್ಯರ ಭಾಗ್ಯೋದಯವನ್ನೂ ಪುಣ್ಯದ ಪರಿಪಾಕವನ್ನೂ ಎಷ್ಟು 
ವಿಚಿತ್ರಗಳೆಂದು ಹೇಳೋಣ! ಒಂದೇ ಸ್ಥಳದಲ್ಲಿ ಅನೇಕ ಜನರಿದ್ದರೂ ಒಬ್ಬರಿಗೆ 
ಮಾತ್ರ ಸಾಕ್ಸಾತ್ಕಾರವು ಸಿದ್ಧಿಸುವುದು. 

೫೬. ಸಕಲವೂ ದೈವವಿಲಾಸವೇ ಎಂದು ವಾದಿಸುವವರು ಯಾವಾಗಲೂ 
ನಿಜವನ್ನು ಹೇಳುವವರೇ ಹೊರತು ಅಸತ್ಯವನ್ನಾಡುವುದಿಲ್ಲ. ದೈವಿಕವಾದ 
ಅದೃಷ್ಟವೊಂದೇ ಫಲಕಾರಿಯಾಗುವುದೇ ಹೊರತು ಪುರುಷಕಾರವಾಗಲಿ ಇತರ. 
ಪರಾಕ್ರಮವಾಗಲಿ ಫಲಿಸಲಾರದು. 

೫೭. ನಿನಗೂ ನಮಗೂ ಒಂದೇ ಉದ್ಯಮವಾಗಿರುವುದಲ್ಲವೆ. ಆದರೂ 
ನಿನ್ನ ಅದೃಷ್ಟವು ಫಲೋನ್ಮುಖವಾದಂತೆ ನಮಗೆ ಮಾತ್ರ ಆಗಲಿಲ್ಲ. 

೫೮. ಎಲೌ ಸಖಿಯೆ! ಪ್ರಸಂಗವೊದಗಿದ್ದ ರಿಂದ ಲೋಕವ್ಯವಹಾರವನ್ನ 
ನುಸರಿಸಿ ಇದೆಲ್ಲವನ್ನೂ ಹೇಳಿರುವೆವು. ಆದರೆ ನಿಜವಾಗಿಯೂ ಹೇಳುವುದಾದರೆ 
ನಿನ್ನ ಮನೋರಥವು ಈಡೇರುವುದೇ ನಮಗೂ ಇಷ್ಟವಾಗಿರುವುದು.?' 

೫೯. ಈ ವಿಧವಾಗಿ ಅವರು ಮಾತನಾಡುತ್ತಿರಲು ಅಪಾರವಾದ ಮಾರ್ಗವೂ 
ಸಹ ಸ್ವಲ್ಪ ದೂರದಂತೆಯೇ ಒಂದು ಕ್ಷಣಮಾತ್ರದಲ್ಲಿ ಕಳೆದುಹೋಯಿತು. 
ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೊರಟುಹೋದರು. 


ae ಶ್ರೀ ಸ್ಕಾಂದಮಹಾಪುರಾಣಂ 


ಅಥ ಪ್ರಾತಃ ಸಮುತ್ಕಾಯ ಪುನರೇಕತ್ರ ಸಂಗತಾಃ । 


ಸಾ ಚ ಮೌನವತೀ ತಾಭಿಃ ಪರಿಭುಕ್ತೇವ ಲಕ್ಷ್ಮಿತಾ ॥೬೦॥ 

ತೂಷ್ಮೀಂ ಪ್ರಾಸ್ಯಾಥ ಕಾಶೀಂ ಸಾ ಸ್ನಾತ್ವಾ ಮುಂದಾಕಿನೀಜಲೇ । 

ಸಖೀಭಿಃ ಸಹಿತಾಃ ಪಶ್ಯಲ್ಲಿಂಗಂ ರತ್ನೇಶ್ವರಂ ಮನು ॥೬೧॥ 

ನಿರ್ವರ್ತ್ಯ ನಿಯಮಂ ಸಾಥ ಲಜ್ಜಾ ಮುಕುಲಿತೇಕ್ಚಣಾ । 

ನಿರ್ಬಂಧೇನ ವಯಸ್ಕಾಭಿಃ ಪರಿಪೃಷ್ಟಾ ಜಗಾದ ಹ ॥ ೬೨ ॥ 
ಕತ್ನಾವಲ್ಯುವಾಚ :- 

ಅಥ ರತ್ತೇಶಯಾತ್ರಾ ಯಾಃ ಪ್ರಯಾತಾಸು ಸ್ವಮಂದಿರಂ | 

ಭವತೀಷು ಸ್ಮರಂತ್ಯೇನ ತದ್ದ ್ರತ್ಲೇಶನಚೋಂಮೃ ತಂ ॥ ೬೩ ॥ 

ಸವಿಶೇಷಾಂಗಿಸುಸ್ಕಾರಾಂವಿಕೆಂ ಸಂವೇಶಮಂದಿರಂ | 

ನಿದ್ರಾದರಿದ್ರನಯನಾ ತದ್ವಿಲೋಕನಲಾಲಸಾ ॥೬೪॥ 

ಬಲಾತ್ಸೃಪ್ನದಶಾಂ ಪ್ರಾಪ್ತಾ ಭಾನಿನೋಂರ್ಥಸ್ಯ ಗೌರವಾತ್‌ । 

ಆತ್ರ ವಿಸ್ಮರಣೇ ಹೇತೂ ತತೋ ಮೇ ದ್ವೌ ಬಭೂವತುಃ ॥ ೬೫ ॥ 








೬೦. ಮಾರನೆಯ ದಿನದ ಪ್ರಾತಃಕಾಲದಲ್ಲಿ ಎದ್ದು ಎಲ್ಲರೂ ಎಂದಿನಂತೆ 
ಒಂದೆಡೆಯಲ್ಲಿ ಸೇರಿದರು. ಆ ರತ್ನಾವಳಿಯು ಮೌನವನ್ನು ಧರಿಸಿದ್ದಳಾದರೂ 
ಪುರುಷಭೋಗವನ್ನನುಭವಿಸಿದವಳಂತೆ ತೋರುತ್ತಿದ್ದಳು. 

೬೧. ಆಕೆಯು ಮೌನದಿಂದಲೇ ಕಾಶೀಕೆ ಕ್ಸೇತ್ರವನ್ನು ಸೇರಿ ಸಖಿಯರೊಡ 
ಗೂಡಿ ಗಂಗಾನದಿಯ ಜಲದಲ್ಲಿ ಸ್ಥಾ ನವನ್ನು. ಸ್ಯ ನ್ನ ರೂಪವಾದ ರತ್ರೆ ್ಲೇಶ್ವರ 
ಲಿಂಗವನ್ನು ನೋಡಿದಳು. 

೬೨. ತನ್ನ ದೈನಂದಿನನಿಯಮವನ್ನೆಲ್ಲ ಮುಗಿಸಿಕೊಂಡು ಆಕೆಯು ನಾಚಿಕೆ 
ಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಳು. ಸಖಿಯರು ರಾತ್ರಿಯಲ್ಲಿ ನಡೆದ 
ವಿಚಾರವನ್ನು ಕುರಿತು ಮತ್ತೆ ಮತ್ತೆ ನಿರ್ಬಂಧದಿಂದ ಪ್ರಶ್ನೆಮಾಡಲು ಆಕೆಯು 
ಹೇಳತೊಡಗಿದಳು. 

೬೩. ರತ್ತಾವಳಿಯು ಹೇಳುತ್ತಾಳೆ: “ನಿನ್ನೆ ರತ್ನೆಶ್ವರನ ಯಾತ್ರೆಯನ್ನು 
ಮುಗಿಸಿಕೊಂಡು 'ಫಾನೆಲ್ಲರೂ ಹಿಂದಿರುಗಲು ನೀವು ನಿಮ್ಮ ಮನೆಗಳಿಗೆ ಹೊರಟು: 
ಹೋದಿರಿ. ನಾನಾದರೊ ರತ್ನೇಶ್ವರನಾಡಿದ ಅಮ್ಭೃ ತಮಯಗಳಾದ ಆ ನುಡಿ 
ಗಳನ್ನೇ ಸ್ಮರಿಸುತ್ತ ಕುಳಿತಿದ್ದೆ ನು. 

೬೪. ವಿಶೇಷವಾದ ಆಂಗಲೇಪನವೇ ಮುಂತಾದುವುಗಳಿಂದ ಕೂಡಿ ನಾನು 
'ಮಲಗುವ ಮನೆಯನ್ನು ಸೇರಿದರೂ ಉದ್ದಿ ಸ್ಟನರನನ್ನು ನೋಡಬೇಕೆಂಬ ಕುತೂ 
ಹಲದಿಂದಿದ್ದ ನನ್ನ ಕಣ್ಣುಗಳಿಗೆ ನಿದ್ರೆ ರೇ ಬಾರದಾಯಿತು. 

೬೫. “ಆದರೂ ಬಂದೆ ನಡೆಯಲಿರುವ ಕಾರ್ಯಗೌರವದಿಂದ ನನಗೆ 


ಸಪ್ತಸಹ್ಕಿತನೋ9ಧ್ಯ್ಮಾಯ!। 8೭೧ 


ತಂದ್ರೀ ನಂದನಸಂಸ್ಸರ್ಶೌ ಮಮ ಬೋಧಾಪಹಾರಕೌ | 


ತಂದ್ರ್ಯಾ ಪರವಶಾ ಚಾಸಂ ತತಸ್ತತ್ಸ್ಪರ್ಶನೇನ ಚ ॥೬೬॥ 
ನ ಜಾನೇ ತ ;ಥ ಕಿಂವೃತ್ತಿಂ ಕಾಹಂ ಕ್ಲಾಹಂ ಸ ಚಾಥ ಕಃ । 

ತಂ ನಿರ್ಜಿಗಮಿಷುಂ ಸಖ್ಯೊ ಯಾವಡ್ಡ ರ್ತುಂ ಪ್ರ ಸಾರಿತಃ ॥೬೭॥ 
ದೋಃ ಕಂಕಣೇನ ರಿಪುಣಾ' ಕ್ವಣಿತಂ ಕಾನದುತ್ಯಟಿಂ | 

ಮಹತಾ ಸಿಂಜಿತೇನಾಹಂ ತಾ ಲ್ಸಂ ಸರಿಜೋಧಿತಾ ॥೬೮॥ 
ಸುಖಸಂತಾನಪೀಯೂಷಹ್ರದೇ ಏರಿನಿಮಜ್ಜ ನೈ. 

ಕ್ಷಣೇನ ತದ್ದಿಯೋಗಾಗ್ನಿಕೀಲಾಸು ಪತಿತಾ ಬಲಾತ್‌ ॥೬೯॥ 
ಕಿಂ ಕುಲೀಯಃ ಸ ನೋ ವೇವ್ಮಿ $೦ ದೇಶೀಯಃ ಕಿಮಾಖ್ಯ ಕಃ । 
ದುನೋತಿ ನಿತರಾಂ ಸಖ್ಯಸ್ತದ್ಧಿ ದಕ ಕ್ಲೇಷಾನಲೋ ಮಹಾನ್‌" ॥೭೦॥ 


ಅನಲ್ಬೋತ್ಕಲಿತಂ ಚೇತಃ ಪುಸಸ್ತ ಸ್ವತ್ಸಂಗಮಾಶಯಾ । 

ಪ್ರಾಣಾನಾಂ ಮೇ ಯಿಯಾಸೂನಾಮೇಕಮೇವ ಮಹೌಷಧಂ ॥ ೭೧ ॥ 
ಬಲಾತ್ಕಾರವಾದ ಸ್ವಪ್ನಾವಸ್ಥೆಯು ಸಂಭವಿಸಿತು. ಆಗ ನನಗೆ ಮೈಮಕರೆಯಲು 
ಎರಡು ಕಾರಣಗಳುಂಬಾದುವು. 

೬೬, RR ಇಟ ಎರಡನೆಯದೇ ಪ್ರಿಯನ ದೇಹಸಂಸ್ಥ ಸ್ಪರ್ಶವು. 
ಇವೆರಡೂ ನನ್ನ ಪ್ರಜ್ಞೆಯನ್ನು ತನ್ಪಿಸಿದುವು. ಆಲಸ್ಯದಿಂದ ಕೂಡಿದ್ದ ನಾನು 
ಆತನ ಸ ರ್ಶಸೌಖ್ಯದಿಂದ ಮತ್ತೂ ಪರವಶಳಾದೆನು. 

೬೭. ಆ ಸಮಯದಲ್ಲಿ ಏನು ನಡೆಯಿತೆಂಬುದನ್ನಾಗಲಿ, ನಾನು ಯಾರೆಂ 
ಬುದಾಗಲಿ, ಎಲ್ಲಿರುವೆನೆಂಬುದಾಗಲಿ, ಆತನು ಯೂರೆಂಬುದಾಗಲಿ ಯಾವು 
ಡೊಂದನ್ನೂ ತಿಳಿಯಲಾರದಿದ್ದೆನು. ಸಖಿಯರಿರಾ! ಹೊರಟು ಹೋಗುತ್ತ 
ಲಿರುವ ಆತನನ್ನು ತಡೆದು ನಿಲ್ಲಿಸಲು ನನ್ನ ಕೈಗಳನ್ನು ನೀಡಿದೆನು. 

೬೮. ಆಗ ಶತ್ತುಸಮಾನನಾದ ಈ ನನ್ನ ಕೈಗಡವು ಗಟ್ಟಿಯಾಗಿ ಶಬ್ದ 
ಮಾಡಿತು. ದೊಡ್ಡ ದಾದ ಆ ಧ್ವನಿಯ ದೆಸೆಯಿಂದ ನಾನು ಸ್ವಲ್ಪ ಎಚ್ಚ ರಗೊಳಿ 
ಸಲ್ಪಟ್ಟಿನು. 

ಎ ಸೌಖ್ಯಪರಂಪರೆಯೆಂಬ ಅಮ )ಿತಸರೋವರದಲ್ಲಿ ಓಲಾಡುತ್ತಿ ದ್ದ 
ನಾನು ನಿಮಿಷಮಾತ್ರದಲ್ಲಿಯೇ ಆತನ ವಿಯೋಗನೆಂಬ ಬೆಂಕಿಯ ಜ್ವಾ ಲೆಗಳಲ್ಲಿ 
ಬಲಾತ್ಕಾರವಾಗಿ ತಳ್ಳಲ್ಪಟ್ಟಿನು. 

೭೦. ಸಂಜ! ಆತನು ಯಾವ ಕುಲದವನು? ಯಾವ ದೇಶ 
ದವನು? ಆತನ ಹೆಸರೇನು? ಯಾವುದನ್ನೂ ನಾನರಿಯೆನು. ಆತನ ಅಗಲಿಕೆ 
ಯೆಂಬ ಮಹಾಗ್ನಿಯು ಮಾತ್ರ ನನ್ನನ್ನು ಬಹಳವಾಗಿ ಸಂಕಟಗೊಳಿಸುತ್ತಿರುವುದು. 

೭೧. ಪುನಃ ಆತನ ಸಂಗಮವನ್ನು ಹೊಂದಬೇಕೆಂಬ ನನ್ನ್ನ ಮನಸ್ಸು 





೩೭s ಶ್ರೀ ಸ್ಕಾಂದೆಮಹಾಪುರಾಣಂ 


ವಯಸ್ಕಾ ನಿಶಿ ಭುಕ್ತಸ್ಯ ತಸ್ಕೈವ ಪುನರೀಕ್ಸಣಂ 


ಭನತೀನಾಮಧೀನಂ ಚ ತತ್ಪುನರ್ದರ್ಶನಂ ಮನು ॥ ೭೨! 

ಹಾಲೀ ತಮಾಲಯಂ ವಕ್ತಿ ನ ಗೃ ಮುಗೆ ತ ಸಖೀಜನೇ 

ತದ್ದರ್ಶನೇನ ಸ್ಥಾಸ್ಯಂತಿ ಸ್ರಾ ಓತಿ "ಯಾಸ್ಯ! ಂತಿ ಚಾನೃಥಾ ॥ ೭೩ ॥ 

ಡತನ್ಯುವಸ್ಥಾ ಸಸ್ನಿಜ್ಯೇದ್ದಾ! ಧಿತುಂ ಮಾಧುನಾ ಭೃಶಂ! ಕ 

ಇತಿ ತಸ್ಕಾ ಗಿರಃ ಶೃತ್ವಾ ದೂನಾಯಾಂ ನಿತರಾಂ ಚ ಸಾ navn 

ಪ್ರನೇಷಮಾನಹೃದಯಾಃ ಪ್ರೋಚುರ್ನಿೀಕ್ಷ 3 ಪರಸ್ಪರಂ 1 ೭೫ 
ಸಖ್ಯ ಊಚುಃ :- 


ಯಸ್ಯ ಗ್ರಾಮೋ ನ ನೋ ನಾಮು ನಾನ್ವಯೋ ನಾಪಿ ಬುಧ್ಯತೇ । 

ಸ ಕಥು ಪ್ರಾಪ್ಯತೇ ಭದ್ರೇ ಕ ಉಸಾಯೋ ನಿಧೀಯತಾಂ ॥೭೬॥ 
ಇತಿ ರತ್ನಾವಲೀ ಶೃತ್ವಾ ಸ ಸಂದೇಹಾಂ ಚ ತದ್ದಿರಂ । 
ವಯಸ್ಕಾಸ್ತದನಾಸ್ತೌ ಮೇ ಯೂಯಂ ಕುಂಠಿ ಮುನೂರ್ಛ ಹ ॥೭೭॥ 
ಬಹಳವಾಗಿ ಕಳವಳಿಸುತ್ತಿರುವುದು. ದೇಹವನ್ನು ತ್ಯಜಿಸಲು ಆತುರಗೊಳ್ಳು 
ತ್ರಿರುವ ನನ್ನ ಪ್ರಾಣಗಳನ್ನು ನಿಲ್ಲಿಸಲು ಒಂದೇ ಒಂದು ಮಹೌಷಧವಿರುವುದು. 

೭೨. ಅದು ಯಾವುದೆಂದರೆ ರಾತ್ರಿಯಲ್ಲಿ ಯಾವನನ್ನು ಉಪಭೋಗಿಸಿ 
ದೆನೊ, ಆತನನ್ನು ಪುನಃ ನೋಡುವುದೇ ಆಗಿರುವುದು. ಗೆಳತಿಯರಿರಾ! ನನಗೆ 
ಆತನ ಪುನರ್ದರ್ಶನವನ್ನೊದಗಿಸುವುದು ನಿಮ್ಮ ಅಧೀನದಲ್ಲಿರುವುದು. 

೭೩. ಸ್ನೇಹಿತರಿರಾ! ಸ್ನೇಹಪರರೂ ಖುಜುಮಾರ್ಗದವರೂ ಆದ ಸಖಿಯ 
ರಲ್ಲಿ ಯಾವಳು ತಾನೆ ಕಪಟದ ಮಾತುಗಳನ್ನಾಡುವಳು? ಆತನನ್ನು ನೋಡು 
ವುದರಿಂದಲೇ ನನ್ನ ಪ್ರಾಣಗಳು ನಿಭುವುವು, ಇಲ್ಲದಿದ್ದಲ್ಲಿ ಹೊಗಟು 
ಹೋಗುವುವು. 

೭೪-೭೫. ಬಹಳವಾಗಿ ಬಾಧಿಸುತ್ತಿರುವ ಈ ತಾಪದಿಂದ ಈಗ ನನಗೆ 
ಖಂಡಿತವಾಗಿಯೂ ಮರಣಾನಸ್ಥಿ ಯು ಪ್ರಾಪ್ತವಾಗುವುದು.'' ಇಂತೆಂದು ಪರಿತ 
ಪಿಸುತ್ತಿರುವ ಆ ಸಖಿಯ ಾತುಗಳೆಸ್ಸವನ್ನೂ, ಕೇಳಿ ಆ ಮೂವರೂ ಕಂಪಿಸು 
ತ್ರಿರುವ ಹೃದಯಗಳಿಂಬ ತಮ್ಮಲ್ಲಿಯೇ ಇತು ಮಾತನಾಡಿಕೊಂಡರು. 

ಶೋ ಸಖಿಯ ಹೇಳುತ್ತಾರೆ :--ಮಂಗಳಾಂಗಿಯೆ! ಯಾವ ಪುರುಷನ 
ವಾಸಸ್ಥಳವಾಗಲಿ, ಹೆಸರಾಗಲಿ, ವಂಶವಾಗಲಿ ತಿಳಿಯದಿರುವೆವೊ, ಅವನನ್ನು 
ಪಡೆಯುವುದೆಂತು? ಇದಕ್ಕೆ ಉಪಾಯವನ್ನು ಹೇಳುವವಳಾಗು. 

೭೭. ಇಂತೆಂದು ಹ ಸಂದೇಹಪೂರ್ವಕವಾಗಿ ಆಡಿದ ಮಾತುಗಳನ್ನು 
ಕೇಳಿ ರತ್ನಾ ವಳಿಯು, "" ಎಲೌ ಸಖಿಯರಿರಾ! ನಾನು ಆತನನ್ನು ಪಡೆಯುವ 
ಉಪಾಯಬನ್ನು" ಸೂಚಿಸುವುದರಲ್ಲಿ ನಿಮ್ಮ ಬುದ್ಧಿ ಯು ಕುಂಠಿತ?” ಎನ್ನುತ್ತಿರು 
ನಂತೆಯೇ ಮೂರ್ಛಿತಳಾದಳು. 


ಸಪ್ತ ಸಸ್ಮಿತಮೋಠಿಧ್ಯಾಯಃ ತ 


ಇತ್ಯರ್ಥ್ಧೋಕ್ತೇನ ಸಾ ಬಾಲಾ ಯೂಯಂ ಕುಂಠಿತಶಕ್ತಯಃ । 

ಯದ್ವ ಕ್ತ ವ್ಯಂ ತ್ವಿತಿ ತಯಾ ಯೂಯಂ ಕುಂಠೀತಿ ಭಾಷಿತಂ 1 ೭೮1% 
ತತಸ್ತಾ ಸ್ತ ತಾಃ ಸಖ್ಯಃ ಪರಿತಾಪೋಪಹಾರಕಾನ್‌ । 

ಬಹುಶಃ ಶೇತ ಲೋಸಾಯಾನ ಕ್ಸ ಧುರ್ನೋಹಪ್ರ ಶಾಂತಯೇ urn 
ವ್ಯ ಪೈತಿ ನ ಯದಾ ಮೂರ್ಥಾ ತತ್ತ ಚ್ಛಿ ೀತೋಪಚಾರತಃ । 


ತಸ ಸ್ತದೈಕಯಾ ನೀತಂ ರತ್ನೇಶಸ್ನ ಪನೋಡಕಂ 8 ೮೦॥ 

ತದುಕ್ಸ ಣಾತ್‌ ಕ್ಲಣಾದೇನ ತನ್ಮೂರ್ಭಾ ವಿರರಾನು ಹ । 

ಸುಪೊಃ ್ರೀತ್ಸಿ ತೇವ ಸಾವಾದೀನ್ನು: ಹುಃ ಶಿವಶಿವೇತಿ ಚ ॥೮೧॥ 
ಸ್ಕ ದ ಉವಾಚ :-. 

ಶ್ರ ದ್ದಾ ವಂತಂ ಸ್ವಭಕ್ತಾ ನಾಮುಪಸರ್ಗೇ ಮಹತ್ಯಪಿ । 

ಸೋಹಾಯಾಂತರನುಸ್ಸೆ ೀನ ನಿನೇಶಚರಣೋದಕಂ 8 ೮೨ ॥ 

ಯೇ ವಾ ಧಯೋಪಿ 'ಹಃಸಾಧ್ಯಾ ಬಹಿರಂತಶ್ಶರೀರಗಾಃ । 

ಶ ಕ್ರಿದ್ದಯೀಕೋಡಕಸ್ಪ ರ್ಶಾತ್ತೇ ನಶ್ಯ ೈಂತ್ಕೇವ ನಾನ್ಯಥಾ ॥ ೮೩೫ 





೭೮. "ನಿಮ್ಮ ಬುದ್ಧಿಯು ಕುಂಠಿತವಾಯಿತು?” ಎಂದು ಹೇಳಲು 
ಹೊರಟಿ ಆಕೆಯು "ಕುಂಠಿ?' ಎಂಬ ಅರ್ಥೋಕ್ತಿಯಲ್ಲಿಯೇ ಮಾತನ್ನು 
ಮುಗಿಸಿಬಿಟ್ಟ ಳು. 

೭೯೨೮೦. ಆಗ ಆಕೆಯನ್ನು ಮೂರ್ಛೆಯಿಂದ ಎಬ್ಬಿಸುವುದಕ್ಕಾಗಿ ಸಖಿಯ 
ರೆಲ್ಲರೂ ವಿರಹತಾಸವನ್ನು ಶಮನವಾತಶುನ ಅನೆ: ಕವಿಧಗಳಾದ ಶೀತರೋಪಾಯ 
ಗಳನ್ನು ಬೇಗ ಬೇಗ ನಡೆಸಿದರು. ಅವರು ಎಷ್ಟೇ ಉಪಚರಿಸಿದರೂ ಆಕೆಯ 
ಮೂರ್ಛೆಯು ಕೊನೆಗಾಣದಿರಲು ಆ ಸಖಿಯರಲ್ಲಿ ಒಬ್ಬಳು ಹೋಗಿ ರಕ್ತೆ ಶ್ವ ರನಿಗೆ 
ಅಭಿಷೇಕವನ್ನು ಮಾಡಿದ ತೀರ್ಥೋದಕವನ್ನು ತಂದಳು. 

೮೧. ಅದನ್ನು ಪಾನಮಾಡಿಸಲು ಕ್ಚಣಕ್ಸಣಕ್ಕೂ ಆಕೆಯ ಮೂರ್ಛೆಯ` 
ಕಳೆಯತೊಡಗಿತು. ಮಲಗಿ ಎದ್ದವಳಂತೆ ಆಕೆಯು ಮತ್ತೆ ಮತ್ತೆ ಶಿವನಾವ 
ವನ್ನುಚ್ಚರಿಸುತ್ತ ಪ್ರಜ್ಞೆಯನ್ನು ಹೊಂದಿದಳು. 

೮೨. ಸ್ಫಂದನು ಹೇಳುತ್ತಾನೆ :--ಶ್ರದ್ಧಾನಂತರೂ, ಮಹೇಶ್ವರನ ಭಕ್ತರೂ 
ಆದ ಮಹಾತ್ಮರಿಗೆ ಮಹಾನಿಸತ್ತು ಗಳಲ್ಲಿಯೂ "ಅತನ ಚರಣಾಮೃ ತದ ಸಂಸೇವನೆ 
ಗಿಂತ ಬೇಕೆ ಉಪಾಯವಿರುವುದಿಲ್ಲ. 

೮೩. ಶರೀರದ ಹೊರಗಾಗಲಿ, ಒಳಗಾಗಲಿ ಸರ್ವೋಪಾಯಗಳಿಂದಲೂ 
ಚಿಕಿತ್ಸೆಗೊಳಗಾಗದ ಮಹಾವ್ಯಾಧಿಗೆಳೂ ಸಹ ಪರಮೇಶ್ವರನ ಪಾದೋದಕವನ್ನು 
ಸ ಸ್ಪರ್ಶಮಾಡುವುದರಿಂದ ನಾಶವನ್ನು ಹೊಂದುವುದಲ್ಲಡೆ ಎಂದಿಗೂ ಉಳಿಯ 
ಲಾಕ. 


೩೭೪ ಶ್ರೀ ಸ್ಯಾಂದಮಹಾಪುರಾಣಂ 


ಸೇನಿತಂ ಯೇನ ಸತತಂ ಭಗವಚ್ಚರಣೋದಕಂ । 


ತಂ ಬಾಹ್ಯಾಭ್ಯಂತರಶುಚಿಂ ನೋಪಸರ್ಪತಿ ದುರ್ಗತಿಃ ॥ ೮೪ ॥ 

ಆಧಿಭೌತಿಕತಾಪಂ ಚ ತಾಪಂ ವಾಸ್ಯಾಧಿದೈನಿಕಂ | 

ಆಧ್ಯಾತ್ಮಿಕಂ ತಥಾ ತಾಪಂ ಹರೇಚ್ಛೆ ೨ೀಚರಣೋದಕಂ ॥ ೮೫ ॥ 

ವ್ಯಪೇತ ಸಂಜ್ವರಾ ಚಾಥ ಗಂಧರ್ವತನಯಾ ಮುನೇ । 

ಉಚಿತಜ್ಜೆ ತಿ ಹೋವಾಚ ತಾಃ ಸಖೀಃ ಸ್ನಿಗ್ಧ ಧೀರಧೀಃ ॥ ೮೬ ॥ 
ರತ್ಸಾವಲ್ಯುವಾಚ:-- 


ಶಶಿಲೇಖೇಂನಂಗಲೇಖೇ ಚಿತ್ರಲೇಖೇ ಮದೀಹಿತೇ । 

ಯೂಯಂ ಕುಂಠಿತಸಾಮರ್ಥ್ಯಾ ಕುತೋ ವಸ್ತಾಃ ಕಲಾಃ ಕೃವಾ॥ ೮೭ ॥ 
ಮತ್ರಿಯಃ ಪ್ರಾಪ್ಯತೇ ಸಂಯಗುಪಾಯೋಸ್ತಿ ಮಯೇಕ್ಸಿತಃ । 
ರತ್ಲೇಶ್ವರಾನುಗ್ರ ಹತೋನುತಿಸ್ಠತ ಹಿತಂ ಹಿತಾಃ H ೮೪ ॥ 
ಶಶಿಲೇಖೇಂಭಿಲಹಿತಸ್ರಾಪಸ್ತೈ ಲೇಖಾಂಸ್ತ್ಮ್ಯಮಾಲಿಖ । 
ಸಂಲಿಖಾನಂಗಲೇಖೇ ತ್ವಂ ಯೂನಃ ಸರ್ವಾವನೀಚರಾನ್‌ ॥1೮೯॥ 


೮೪, ಯಾವನು ನಿತ್ಯದಲ್ಲಿಯೂ ಪರಮಾತ್ಮನ ಪಾಡೋದಕವನ್ನು ಸೇವಿಸು 
ತ್ರಿರುವನೊ, ಆತನು ಒಳಗೂ ಹೊರಗೂ ಶುಚಿಯಾಗಿರುವುದರಿಂದ ಆತನನ್ನು 
ಎಂದಿಗೂ ದುರ್ಗತಿಯು ಸಮಿಾಪಿಸಲಾರದು. 

೮೫. ಮಹಾದೇವನ ಪವಿತ್ರವಾದ ಚರಣೋದಕವು ಆಧಿಭೌತಿಕ, ಆಧಿ 
ಜೈವಿಕ ಆಧ್ಯಾತ್ಮಗಳೆಂಬ ಮೂರು ವಿಧಗಳಾದ ಸಂಕಟಗಳನ್ನೂ ಪರಿ 
ಹರಿಸುವುದು. 

೮೬. ಮುನಿವರ್ಯನೆ! ಇಂತು ಮೂರ್ಛೆಯು ಕಳೆದುಹೋಗಲು ಎಚ್ಚತ್ತ 
ಆ ಗಂಧರ್ವಪುತ್ರಿಯು ಕಾಲೋಚಿತಕಾರ್ಯವನ್ನು ತಿಳಿದವಳಾದುದರಿಂದ ಸ್ನೇಹ 
ದಿಂದಲೂ, ಧೈರ್ಯದಿಂದಲೂ ಕೂಡಿದ ಬುದ್ಧಿಗಳುಳ್ಳ ಸಖಿಯರನ್ನು ಕುರಿತು 
ಇಂತೆಂದಳು. 

೮೭. ರತ್ನಾವಳಿಯು ಹೇಳುತ್ತಾಳೆ:-"“ಶಶಿಲೇಖೆ! ಓ ಅನಂಗಲೇಖೆ! ಚಿತ್ರ 

ಯೆ! ನನ್ನ ಹಿತವನ್ನು ಸಾಧಿಸುವುದರಲ್ಲಿ ನೀವು ಏಕೆ ಇಷ್ಟು ಕುಂಠಿತವಾದ 
೯ವುಳ್ಳವರಾದಿರಿ ನಿಮ್ಮ ಆ ಕಲಾಕೌಶಲಗಳೆಲ್ಲವೂ ಎಲ್ಲಿಹೋದುವು? 
`೮. ನನ್ನ ಸ್ರಿಯನನ್ನು ಪಡೆಯಲು ರತ್ನೇಶ್ವರನ ಅನುಗ್ರಹದಿಂದ ನನಗೆ 
ದಿರುವ ಉತ್ತಮೋಪಾಯವೊಂದಿರುವುದು. ನನಗೆ ಹಿತಚಿಂತಕರಾದ 
ತಕಾರ್ಯವನ್ನು ಮಾಡಿರಿ. | 
ಲೌ ಶಶಿಲೇಖೆಯೆ! ನನ್ನ ಮನೋರಥಸ್ಪಾಪ್ತಿಗಾಗಿ ನೀನು 


ಸಷ್ತಸಹ್ಮಿತಮೋರಿಧ್ಯಾಯಃ ೩೭ 


ಚಿತ್ರಗೇ ಚಿತ್ರಲೇಖೇ ತ್ವಂ ಸಾತಾಲತಲಶಾಯಿನಃ । 

ಕಿಂಚಿದಾನಿರ್ಭವಚ್ಚಾ ರು ತಾರುಣ್ಯಾಲಂಕೃತೀರ್ಲಿಖ ॥೯೦॥ 

ಅಥಾಕರ್ಣ್ಯೇತಿ ತಾಃ 1 ಸಖ್ಯಾ ಸ್ವಚ್ಞಾ ತುರ್ಯಂ ಪ್ರನರ್ಣ್ಯ ಚ। 

ಲಿಲಿಖುಃ ಕ್ರಮಶಃ ಸಖ್ಯೊ! “ಯೂನೋ ಯೌವನಕೇವಧೀನ್‌ ॥೯೧॥ 

ಸಿರ್ಯತ್ಯೌಮಾರಲಕ್ಷ್ಮೀ (ಕಾನು ತೈಿಮತ್ತ್ಪಶ್ರೀಸಮಾವೃತಾನ್‌ । 
್ರಿತಸ್ಸಂಧ್ಯೇವ ಗಂಥರ್ನೀ ನೃಸಾದ್ಯಾ ಸ್ತಾನನೈಕ್ರತ ॥ ೯೪೨1 

ಸರ್ವಾನ್ಸುರನಿಕಾಯಾನ್ಸಾ ವ್ಯಲೋಕತ ಶುಭೇಕ್ಚಣಾಃ । 

ನ ಚಾಂಚಲ್ಯಂ ಜಹಾವಕ್ಟೋಸ್ತ್ರೇಷು ಸ್ಪರ್ಲೋಕವಾಸಿಸು ॥೯೩॥ 

ತತೋ ಮಧ್ಯಮಲೋಕಸ್ಥಾನ್ಮುನಿರಾಜಕುಮಾರಕಾನ್‌ । 

ವಿಲೋಕ್ಕಾಹಿ ನ ಸಾ ಪ್ರೀತಿಂ ಕ್ವಾಸ್ಯಾಸ ಪ್ರೇಮನಿರ್ಭರಾ ॥ ೯೪॥ 


ಸಮಸ್ತ ದೇವತೆಗಳ ಚಿತ್ರಗಳನ್ನೂ ಬರೆದಿಡು. ಅನಂಗಲೇಖೆಯೆ! ನೀನು 
ಭೂಲೋಕದಲ್ಲಿರುವ ಸಮಸ್ತ ಯೋಗ್ಯಯುವಕರನ್ನೂ ಚಿತ್ರಿಸು, 

೯೦. ಅನ್ವರ್ಥನಾಮವುಳ್ಳ ಚಿತ್ರಲೇಖೆಯೆ! ನೀನೂ ಪಾತಾಲಲೋಕ 
ದಲ್ಲಿ ವಾಸಮಾಡುತ್ತಿರುವವರೂ, ಮನೋಹರವಾದ ಯೌವನದಿಂದಲಂಕೃತ 
ರಾದವರೂ ಆದ ಸಕಲರನ್ನೂ ಬರೆಯುವವಳಾಗು.?? 

೯೧. ಆಗ ಆ ಸಖಿಯರು ಆಕೆಯ ಚಾತುರ್ಯದ ನುಡಿಯನ್ನು ಕೇಳಿ 
"ಬಹು ವಿಧವಾಗಿ 'ಕೊಂಡಾಡುತ್ತ ಅದರಂತೆಯೇ ಮೂರುಲೋಕಗಳಲ್ಲಿಯೂ ನೆಲಸಿ 
ಯೌವನದ ಸೀಮಾಪುರುಷರೆನಿಸಿದ ಸಕಲ ಯುವಕರ ಚಿತ್ರಗಳನ್ನೂ ಕ್ರಮವಾಗಿ 
ಖರೆದರು. 

೯೨. ಅವರೆಲ್ಲರೂ ನಿತ್ಯಯೌವನವೆಂಬ ಐಶ್ವರ್ಯದಿಂದ ಹೂಡಿದವರಾಗಿ 
ದ್ದರು. ಪೌರುಷಚಿಹ್ನೆಗಳಿಂದಲೂ ಅಲಂಕೃತರಾಗಿದ್ದರು. ಪ್ರಾತಃಕಾಲದ 
ಸಂಧ್ಯಾರಾಗದಂತೆ ಕೆಂಪೇರಿದ ಮುಖವುಳ್ಳವಳಾಗಿ ಆ ರತ್ನಾವಳಿಯು ರಾಜ 
ಕುಮಾರರೇ ಮೊದಲಾದ ಆ ಸಕಲರ ಚಿತ್ರಗಳನ್ನೂ ನೋಡುತ್ತಿದ್ದಳು. 

೯೩. ಶುಭರೋಚನೆಯಾದ ಆಕೆಯು ಸ್ವರ್ಗಲೋಕದಲ್ಲಿರುವ ಸಕಲ 
ದೇವತೆಗಳ ರೂಪಗಳನ್ನೂ ನೋಡಿದಳು. ಆದರೆ ಅವರ ಚಿತ್ರಗಳನ್ನು ನೋಡು 
ವಾಗ ತನ್ನ ನೇತ್ರಗಳ ಚಾಂಚಲ್ಯವನ್ನು ತೃಟಿಸಲಿಲ್ಲ. (ಯಾವೊಂದು ಚಿತ್ರವನ್ನೂ 
ನೆಟ್ಟದೃಷ್ಟಿ ಯಿಂದ ನೋಡಲಿಲ್ಲ.) 

೯೪೪. ಬಳಿಕ ಮರ್ತ್ಯಲೋಕದಲ್ಲಿರುವ ಮುನಿಕುಮಾರರು, ರಾಜಪುತ್ರರು 
"ಮೊದಲಾಗಿ ಸಕಲರನ್ನೂ ನೋಡಿದರೂ, ಕಾಮವಿಕಾರದಿಂದ ಕೂಡಿದವಳಾದರೂ 
ಆಕೆಯು ಯಾವ ಚಿತ್ರದಲ್ಲಿಯೂ ಪ್ರೀತಿಯನ್ನು ತೋರಿಸಲಿಲ್ಲ. 


೩೬ಸಿ ಶ್ರೀಸಾ ಿಂದಮಹಾವುರಾಣಂ 


ಅಥ ರತ್ನಾವಲೀ ಬಾಲಾ ಕರ್ಣಾಭ್ಯರ್ಣವಿಲೋಚನಾ । 


ವೃಶೌ ವ್ಯಾಪಾರಯಾಮಾಸ ಬಲಿಸದ್ಮಯುವಸ್ವಸಿ 8೯೫೪ 
ದಿತಿಜಾನ್ಹನುಚಾಸ್ವೀಕ್ಟ ಸಾ ಗಂಧರ್ವೀಕುಮಾರಕಾನ್‌ | 

ರತಿಂ ಬಬಂಧ ನ ಕ್ವಾಪಿ ತಾಸಿತಾ ಮಾನ್ಮಥೈಃ ಶರೈಃ Fen 
ಸುಧಾಕರಕರಸ್ಪ ಎಸ್ವಾಸ್ಯತಿದೂನಾಂಗಯಪಷ್ಟಿಕಾ । 

ಪಶ್ಶಂತೀ ನಾಗಯೂನಂ ಸಾ ಕಿಂಚಿದುಚ್ಛ ಎಸಿತಾಭವತ್‌ ॥8೯೭॥ 
ಭೋಗಿನಸ್ತಾಸ್ಸಿಲೋಕ್ಕಾಪಿ ಚಿತ್ರಂ ಚಿತ್ರಗತಾನಥ । 
ಮನಾಕ್ಸಂಭುಕ್ತಭೋಗೇವ ಕ್ಲಣಮಾಸೀತ್ಯುಮಾರಿಕಾ ॥ ೯೮೫ 
ಯೂನಃ ಪ್ರತ್ಯೇಕಮದ್ರಾಕ್ಸೀದಶೇಷಾಂಛೇಷವಂಶಜಾನ್‌ । 
ತಕ್ಷಕಾನ್ವಯಗಾಂಸ್ತದ್ಧದಥ ವಾಸುಕಿಗೋತ್ರಜಾನ್‌ 1೯೯೪ 


ಪುಲೀಕಾನಂತಕರ್ಕೊೋಟಭದ್ರಸಂತಾನಗಾನಪಿ । 
ದೃಷ್ಟ್ಯಾ ನಾಗಕುಮಾರಾಂಸ್ತಾನ್‌ ಶಂಖಚೂಡಮಥೈಶಕ್ಸತ ॥ ೧೦೦ 8 


೯೫. ಆಮೇಲೆ ಆಕರ್ಣಾಂತನೇತ್ರಗಳುಳ್ಳ ಆ ರತ್ನಾವಳಿಯೆಂಬ ಬಾಲಿಕೆಯ: 
ಪಾತಾಲಲೋಕಗಳಲ್ಲಿ ವಾಸಿಸುತ್ತಿರುವವರ ಚಿತ್ರಗಳ ಕಡೆಗೆ ತನ್ನ ದೃಷ್ಟಿಯನ್ನು 
ಪ್ರಸರಿಸಿದಳು. 

೯೬. ಆಕೆಯು ಮನ್ಮಥನ ಬಾಣಗಳಿಂದ ಸರಿತಪಿಸುತ್ತಿದ್ದರೂ, ಜೈ 
ರನ್ನೂ ರಾಕ್ಚಸರನ್ನೂ, ಗಂಧರ್ವಪುತ್ರರನ್ನೂ ನೋಡಿ ಯಾವ ಯುವಕನ 
ಚಿತ್ರದಲ್ಲಿಯೂ ಅಭಿಲಾಷೆಯನ್ನು ತೋರಿಸಲಿಲ್ಲ. 

೯೭. ಚಂದ್ರನ ಕಿರಣಗಳಿಂದ ಶೀತಲಗೊಳಿಸಲ್ಪಡುತ್ತಿದ್ದರೂ ಆಕೆಯ 
ಡೇಹವು ವ್ಯಥೆಗೊಳಗಾಗಿದ್ದಿ ತು. ನಾಗಯುವಕರನ್ನು ನೋಡುತ್ತಿರಲು ಸ್ವಲ್ಪ 
ವಾಗಿ ಸಂತೋಷನನ್ನು ವ್ಯಕ್ತಪಡಿಸಿದಳು. 

೯೮. ಚಿತ್ರಗತರಾದ ಅನೇಕ ನಾಗರನ್ನು ನೋಡಿದರೂ ಆಕೆಯು ಒಂದು 
ಕ್ಷಣಕಾಲ ಭೋಗವನ್ನನುಭವಿಸಿದವಳಂತೆ ತೋರುತ್ತಿದ್ದುದೆ ಆ ಕುಮಾರಿಕೆಯಲ್ಲಿ 
ವಿಚಿತ್ರವೇ ಸರಿ. 

೯೯. ಬೇರೆಜೀರೆಯಾಗಿ ಶೇಷನ ವಂಶದವರನ್ನೂ, ತಕ್ಷಕನ ಸಂತತಿಯವನ 
ರನ್ನೂ ವಾಸುಕಿಯ ಗೊತ್ರೋದ್ಭವರನ್ನೂ ಆಕೆಯು ಸಂಪೂರ್ಣವಾಗಿ ಚಿತ್ರ 
ಗಳಲ್ಲಿ ವೀಕ್ಷಿಸಿದಳು. 

೧೦೦. ಪುಲೀಕ, ಅನಂತ, ಕರ್ಕೋಟಕ, ಭದ್ರ ಮುಂತಾದ ಅನೇಕ 
ಗೋತ್ರಗಳಲ್ಲಿ ಹುಟ್ಟಿದ ನಾಗಕುಮಾರಕರನ್ನು ನೋಡುತ್ತ ಕಡೆಯಲ್ಲಿ ಶಂಖ 
ಚೂಡನೆಂಬ ನಾಗಕುಮಾರನ ಚಿತ್ರವನ್ನು ನೋಡಿದಳು. 


ಸಪ್ತ ಸಷ್ಠಿತಮೋ$ಿಧ್ಯಾಯಃ ೩೭೩ 


ತೆಂಖಚೂಡೇಕ್ಸ್ಸ ಣಾದೇವ ಪರಾಂ ಲಜ್ಞಾಂ ಬಭಾರ ಸಾ! 


ಉದಿ ನ್ನ ಪುಲಕಾಪ್ಯಾ ಸೀದಂಗಪ್ರತ್ಯಂಗಸಂಧಿಷು 8 ೧೦೧8 
ತತ ತ್ವನಾಭರತೋಜ್ಜಾ ಯಿ ತತ್ಕ್‌ಮಾರಹರೋ ವರಃ । 

ತಯಾ ವೈ ದಗ್ಗ ಖನರಯಾ ಕ್ಸಣತಶ್ಚಿತ್ರ ತಲೇಖಯಾ 1 ೧೦೨ ॥ 
ಅಥ ಚಿತ ತ್ರಪಟ. ಚಿತ್ರ ಲೇಖಾ ಚಿತ್ರ ನನಾಂಚಲಂ I 

ಪರಿಕ್ಸಿ ಪ್ಯಾ ವೃ ಣೋತ್ತೂ ರ್ಣಂ ಪರಿಹಾಸೆ ೈಕಪೇಶಲಾ 8 ೧೦೩೩ 
ರತ್ನ್ನಾನಲ್ಲೀ ಚಿತ್ರಲೇಖಾಂ ಹ್ರಿಯಾ ಮೌನಾನಲಂಬಿಸೀ 1 

ದೃಶಾ ಕುಟಲಯಾದ್ರಾಕ್ಸೀತ್ರಸ್ಫುರದ್ದಶನಾಂಬರಾ ॥ ೧೦೪ ॥ 
ಕಟಾಕ್ಷಿತಾನಂಗಲೇಖಾ ತಯಾಥ ಶಶಿಲೇಖಯಾ । 
ಚಿತ್ರಲೇಖಾಪರಿಕ್ರಿಪ್ತಪಟಾಂಚಲಮಸಾಕರೋತ್‌ ॥ ೧೦೫ ॥ 
ವಸುಭೂತಿಸುತಾ ಸಾಥ ಕನ್ಯಾ ರತ್ನಾನಲೀ ಶುಭಾ । 
ತಂಖಚೂಡಾನ್ವವಾಯೇ ತಂ ಕತ್ತ್ನಚೂಡಮವೈಕ್ಸತ 1೧೦೬ 8 





೧೦೧. ಶಂಖಚೂಡನನ್ನು ನೋಡಿದ ಮಾತ್ರದಿಂದಲೇ ಆಕೆಯು ಅಪಾರ 
ವಾದ ಲಜ್ಜೆಯನ್ನು ತಾಳಿದಳು. ಶರೀರದ ಅಂಗಾಂಗಗಳಲ್ಲಿಯೂ ಸಂಧಿಗಳಲ್ಲಿಯೂ 
ಎದ್ದೆ ನಿಂತು ಪುಳಕಾಂಕುರಗಳುಳ್ಳ ವಳಾದಳು. 

೧೦೨. ಆಕೆಯ ಲಜ್ಜಾ ಭಾರದಿಂದರೇ ಅವಳ ಸಖಿಯೂ ಇಂಗಿತಜ್ಞರಲ್ಲಿ 
ಉತ್ತಮಳೂಆದ ಚಿತ್ರ ರೇಖೆಯು ಆತನೇ ಆಕೆಯ ಕೌಮಾಗವನ್ನು ಹರಣ 
ಮಾಡಿರಬಹುದೆಂಬುದನ್ನು ತಿಳಿದುಕೊಂಡಳು. 

೧೦೩. ಚಿತ್ರರೇಖನದಲ್ಲಿ ಸಮರ್ಥಳೂ, ಪರಿಹಾಸ್ಯಮಾಡುವುದರಲ್ಲಿ 
ಕುಶಲಳೂ ಆದ ಆ ಚಿತ್ರಲೇಖೆಯು ಚಿತ್ರಪಟಗಳ ಹೊದಿಕೆಯನ್ನು ಸೆಳೆದು ಬೇಗ 
ಅವುಗಳನ್ನು ಮರೆಮಾಡಿದಳು. 

೧೦೪. ರತ್ನಾವಳಿಯಾದರೊ, ಲಜ್ಜೆಯಿಂದ ಮೌನವನ್ನವಲಂಬಿಸಿ, ತುಟ 
ಗಳು ಅದುರುತ್ತಿರಲು, ಕುಟಿಲವಾದ ದೃಷ್ಟಿಯಿಂದ ಚಿತ್ರಲೇಖೆಯನ್ನೇ ನೋಡು 
ತ್ರಿದ್ದಳು. 

೧೦೫. ಆಗ ಶಶಿಲೇಖೆಯ ಕಡೆಗಣ್ಣೆನ ನೋಟದಿಂದ ಪ್ರೇರಿತಳಾಗಿ ಅನಂಗ 
ಲೇಖೆಯೆಂಬ ಸಖಿಯು ಚಿತ್ರಲೇಖೆಯು ಹೊದಿಸಿದ್ದ ಮೇಲ್ಮೂಸುಕನ್ನು ತೆಗೆದು 
ಚಿತ್ರಗಳನ್ನು ತೋರಿಸತೊಡಗಿದಳು. 

೧೦೬. ವಸುಭೂತಿಯ ಪುತ್ರಿಯೂ, ಮಂಗಳಾಂಗಿಯೂ ಆದ ಆ ರತ್ನಾ 
ನಳೆಯು ಶಂಖಚೂಡನ ವಂಶದಲ್ಲಿ ಜನ್ಮವನ್ನು ತಕೆದಿದ್ದ ರತ್ನಚೂಡನ ಚಿತ್ರವನ್ನು 
ನೋಡಿದಳು. 


೩೭೮ ಶ್ರೀ ಸ್ಕಾ ಂದಮೆಹಾಪುರಾಣಂ 


ತದೀಕ್ಸಣಕ್ಟೃಣಾದ್ದ ಷ್ಟಿ ರಾನಂದಾಶೃಭಿರಾವೃ ತಾ। 


ಕಫೋಲಭಿತ್ತಿ ರಭವತ್ಸೆ ೇದೋದಕಣಿಕಾಂಚಿತಾ ॥ ೧೦೭೫ 
ಚಕಂಪೇ ಗಾತ್ರಲತಿಕಾ' ಧೃತರೋಮಾಂಚಕಂಚುಕಾ | 
ಚಿತ್ರನ್ಯಸ್ತೇವ ತಸ್ತಂಭ ಕ್ಷಣಂ ಮುಕುಲಿತಾನನಾ ॥ ೧೦೮ 8 


ತತಸ್ಸಾ ಚಿತ್ರಲೇಖಾ ತಾನೇತ್ಯಾಶ್ವಾಸಯದಾತುರಾಂ | 
ಮೌತ್ಸುಕ್ಯಂ ಪ್ರಜ ಗಂಧರ್ವಿ ಸಿದ್ಧಸ್ತೇಂದ್ಯ ಮನೋರಥಃ ॥ ೧೦೯8 
ಏತಸ್ಕಾ ವಗತಂ ಸರ್ವಂ ದೇಶನಾಮಾನ್ವ ಯಾದಿಕಂ | 


ಮಾವಿಸೀದಾಲಿ ಸುಲಭಸ್ತೇಷ ರತ್ನೇಶ್ವ ರಾರ್ಪಿತಃ ॥ ೧೧೦ ॥ 
ಅಹೋ ಸದ್ಭೃಗ್ಟ ರಾನಾಪ್ತ್ಯಾ ರತ್ನೇಶೇನಾಸಿ ತೋಷಿತಾ । 

ಉತ್ತಿಷ್ಕ ಯಾನುಃ ಸದನಂ ರತ್ಲೇಶಃ ಸರ್ವದೋ ಹಿ ನಃ ॥ ೧೧೧ 8 
ಅಥ ದೈನನಶಾದ್ಯಾಂತ್ಯಸ್ತಾ ದೃಷ್ಟಾ ಗಗನಾಧ್ವಗಾಃ । 

ಸುಬಾಹುನಾ ದಾನನೇನ ಪಾತಾಲತಲನಾಸಿನಾ ॥ ೧೧೨ 8 


——— ಡಾ 


೧೦೭. ಆತನನ್ನು ನೋಡಿದ ಸಂತೋಷದಿಂದಲೇ ಆಕೆಯ ನೇತ್ರಗಳ- 
ಆನಂದಬಾಷ್ಪಗಳ ಬಿಂದುಗಳಿಂದ ತುಂಬಿಕೊಂಡುವು. ಆಕೆಯ ಕೆನ್ಸೆಗಳು ಕಿರು 
ಬೆವರಿನ ಹನಿಗಳಿಂದ ಕವಿದವುಗಳಾಗಿ ಕಾಣಿಸಿದುವು. 

೧೦೮-೧೦೯. ಆಕೆಯ ಶರೀರವು ರೋಮಾಂಚವೆಂಬ ಕುಪ್ಪುಸವನ್ನು 
ತೊಟ್ಟು ನಡುಗತೊಡಗಿತು. ಸ್ವಲ್ಪಕಾಲದಲ್ಲಿಯೇ ಆಕೆಯು ಚಿತ್ರಲಿಖಿತಳಾದವ 
ಳಂತೆ ERNE ಪಣ ಗಳನ್ನು ಮುಚ್ಚಿ ಯು ಸ್ಮಂಭಿತಳಾಗಿ 
ನಿಂತಳು. ಆಗ ಸಖಿಯಾದ ಚಿತ್ರಲೇಖೆಯು ಸಮಾಷಕ್ಕೆ ಬಂದು ಕಾಮಾತುಗೆ 
ಳಾಗಿದ್ದ ಆಕೆಯನ್ನು ಆಶ್ವಾಸನ ಮಾಡಿದಳು. "ಎಲೌ ಗಂಧರ್ವಕನ್ಯೈಯೆ ! 
ನೀನು ಔತ್ಸುಕ್ಯವನ್ನು ಹೊಂದಬೇಡ. ನಿನ್ನ ಮನೋರಥವು ಇಂದಿಗೆ ಈಡೇರಿತು. 

೧೧೦. ಈತನ ದೇಶ, ನಾಮ, ಕುಲಗಳೇ ಮುಂತಾದ ಸಕಲ ವಿಷಯವೂ 
ನನಗೆ ತಿಳಿದಿರುವುದು. ಸಖಿಯೆ! ನೀನು ದುಃಖಗೊಳ್ಳಬೇಡ. ರಶ್ನೇಶ್ವರ 
ನಿಂದಲೇ ನಿನಗೆ ಪತಿಯಾಗಿ ನಿರ್ಣೀತನಾಗಿರುವ ಈತನು ಸುಲಭವಾಗಿ ಸಿಕ್ಕು 
ವವನೇ ಆಗಿರುವನು. 

೧೧೧. ಬಹಳ ಸಂತೋಷ! ನಿನಗೆ ಸದ ೈಶನಾದ ವರನನ್ನು PR 
ರತ್ನೇಶ್ವರನು ನಿನ್ನನ್ನು ಸಂತೋಷಗೊಳಿಸಿರುವನ.. ಏಳು, ಮನೆಗೆ ಹೋಗೋಣ 
ರತ್ನೇಶ್ವರನೇ ನಮಗೆ ಇಷ್ಟಸ್ರದನಾಗಿರುವನಲ್ಲವೆ.” 

೧೧೨. ತರುವಾಯ ಆಕಾಶಮಾರ್ಗದಲ್ಲಿ ಪ್ರಯಾಣಮಾಡುತ್ತಿದ್ದ ಅವರೆಲ್ಲರೂ 
ದೈವವಶದಿಂದ ಪಾತಾಲತಲದಲ್ಲಿ ವಾಸಮಾಡುತ್ತಿದ್ದ ಸುಬಾಹುವೆಂಬ ರಾಕ್ಚಸಕ 
ಕಣ್ಣುಗಳಿಗೆ ಗೋಚರಿಸಿದರು. 


ಸಪ್ತಷಸ್ಮಿತನೋ$ಧ್ಯಾಯಃ 4೩೯ 


ಗೃಹೀತ್ವಾ ತಾಶ್ಚ ತಸ್ರೋಪಿ ನಿರಗಾದ್ದಾನವೋ ಗೃಹಂ | 


ಪರಿರ್ವಿಕಟದಂಸ್ಟ್ರಾಸ್ಯಃ ಪ್ರಾಂತರೇ ಹರಿಣೇರಿನ ॥ ೧೧೩ ॥ 
ತಾಸ್ತಂ ನಿಲೋಕ್ಯ ಗಂಧರ್ವ್ಯೊೋ ದಂಸ್ಕ್ರಾನಿಕಟಿತಾನನಂ । 
ಕುಧಿರಾರುಣನೇತ್ರಂ ಚ ಜಾತಾ ವೇಪಥುಭೂಮಯಃ ॥ ೧೧೪ ॥ 
ಹಾ ಮಾತರ್ಹಾ ನಿತಸ್ಟ್ರಾಹಿ ಹಾ ವಿಧೇ ಮಾ ನಿಧೇಹಿ ತತ್‌ । 
ಯಜೇತೃರ್ತುಮಾರಬ್ಬಮನಾಥಾಸ್ತತಿ ನಿಷ್ಠುರಂ ೪ ೧೧೫ ॥ 


ಹಾ ದೈನ ಮಂದಭಾಗ್ಯಾಭಿಃ ಕಿಮಸ್ಕಾಭಿರನುಸ್ಮಿತಂ । 
ಸುಕೃತೇತರವಾರ್ತಾಸಿ ನೋ ಚಿತ್ತೇ ನ್ಯಾಹೃತಾ ಕೃಚಿಶ್‌ ॥ ೧೧೬ ॥ 
ಶಿಶುಕ್ರೀಡನಕಂ ಹಿತ್ವಾ ಹಿತ್ವಾ ರತ್ನೇಶ್ಚರಾರ್ಚನಂ । 

ಪಿತ್ರೋಃ ಸ್ಮಾಧೀನಸಚ್ಚೇಷ್ಟಾನಿಂಷ್ಟಂ ವಿದ್ಮೋ ನ ಕಿಂಚನ ॥ ೧೧೭॥ 
ಅಧೋಭುವನಗಾ ದೀನಾ ಹೀನಾ ನಾಥೇನ ಕೋತತ್ರ ನಃ । 

ತ್ರಾತಿ ತ್ರಾಣಾರ್ಥಿಸೀರ್ಬಾಲಾಃ ಶಂಭೋ ರತ್ನೇಶ ಸರ್ವಗ (॥ ೧೧೮ ॥ 

೧೧೩. ಆ ದಾನವನು ನಾಲ್ವರನ್ನೂ ಸೆರೆಹಿಡಿದು ತನ್ನ ಮನೆಗೆ ಕರೆದು 
ಕೊಂಡು ಹೋದನು. ಭಯಂಕರಗಳಾದ ಕೋರೆದಾಡೆಗಳಿಂದ ಕೂಡಿದ ಮುಖ 
ವುಳ್ಳ ಆ ರಾಕ್ಚಸನು ಕಾಡಿನಲ್ಲಿ ಜಿಂಕೆಗಳನ್ನು ಹಿಡಿದುಕೊಂಡು ಹೋಗುತ್ತಿರುವ 
ಸಿಂಹವನ್ನು ಹೋಲುತ್ತಿದ್ದನು. 

೧೧೪. ಗಂಧರ್ವಕನ್ನೆಯರು ಕೋರೆಹಲ್ಲುಗಳಿಂದ ಭಯಂಕರ ಮುಖವುಳ್ಳ 
ವನೂ, ರಕ್ತದಿಂದ ಕೆಂಪೇರಿದ ಕಣ್ಣುಗಳುಳ್ಳವನೂ ಆದ ಆ ರಾಕ್ಷಸನನ್ನು 
ಕಂಡು ಭಯದಿಂದ ನಡುಗುವ ದೇಹಗಳುಳ್ಳಿ ವರಾದರು. 

೧೧೫. "" ತಾಯಿಯೆ ! ತಂದೆಯೆ ! ನಮ್ಮನ್ನು ಕಾಪಾಡಿರಿ. ಎಲೈ ವಿಧಿಯೆ ! 
ಅನಾಥರಾಗಿರುವ ನಮ್ಮಲ್ಲಿ ಇವನು ಮಾಡಲಾರಂಭಿಸಿರುವ ಕೂ ತ್ರರಕರ್ಮವು 
ನೆರವೇರದಂತೆ ಅನುಗ್ರಹಿಸು. 

೧೧೬-೧೧೭. ಅಯ್ಯೋ ದೈವವೆ! ಪಾಸಸಂಬಂಧವಾದ ಮಾತನ್ನು ಸಹ 
ಮನಸ್ಸಿನಲ್ಲಿ ಎಂದೂ ಯೋಚಿಸದಿರುವ ಮಂದಭಾಗೈಯರಾದ ನಾವು ಮಾಡಿದೆ 
ಪಾತಕವಾದರೂ ಏನು? ಬಾಲ್ಯದಲ್ಲಿ ಆಡಿದ ಆಟಪಾಟಗಳನ್ನೂ, ರತ್ನೇಶ್ವರನ 
ಪೊಜೆಯನ್ನೂ, ತಂದೆಯ ಅಧೀನದಲ್ಲಿದ್ದು ವಿನಯದಿಂದ ವ್ಯವಹರಿಸುವುದನ್ನೂ 
ಬಿಟ್ಟರೆ ನಮಗೆ ಬೇರೆ ಯಾವುದೊಂದೂ ತಿಳಿದಿಲ್ಲವು. 

೧೧೮. ನಾವು ಅಥೋಲೋಕಗಳಿಗೆ ಸೆಳೆಯಲ್ಪಡುತ್ತಿರುವವರೂ, ದೀನರೂ, 
ಅನಾಥರೂ ಆಗಿರುವೆವು. ಶಿವನೆ! _ರತ್ನೇಶ್ವರನೆ! ಸರ್ವವ್ಯಾಪಿಯೆ! ರಕ್ಷಣ 
ನನ್ನಪೇಕ್ಸಿಸುತ್ತಿರುವ ಬಾಲಿಕೆಯರಾದ ನಮ್ಮನ್ನು ಇಲ್ಲಿ ರಕ್ಷಿಸುವವರು 
ಯಾರಿರುವರು? 


ಸಿಂ ಶ್ರೀ ಸ್ಕಾಂದಮಹಾವುರಾಅಂ 


ಇತ್ಯೆಂ ಗಂಧರ್ನತನಯಾ ವಿಲಪಂತೀಃ ಕೃಪಾತುರಂ | 
ಶುಶ್ರಾವ ನಾಗರಾಜೋಸೌ ರತ್ನಚೂಡೋ ಮಹಾಮನಾಃ 8 ೧೧೯॥ 
ಕೋಸೌ ಮತ್ಸಾ ನಿನೋ ನಾಮ ರತ್ನೇಶಸ್ಯ ಮಹೇಶಿತುಃ । 


ಲಿಂಗರಾಜಸ್ಯ ಗೃಹ್ನಾತಿ ಕರ್ಮಬಂಧನಭೇದಿನಃ ॥ ೧೨೦೧ 
ಪುನರಸ್ಕಾರ್ತರಾನಂ ಸ ಶೃತ್ವಾ ಬಾಲಾಮುಖೇರಿತಂ । 
ರತ್ನೇಶ ರಕ್ಷ ರಕ್ಟೇತಿ ಗೃಹೀತಾಸ್ರೋ ವಿನಿರ್ಯಯೌ ॥ ೧೨೧ ॥ 
ತಂ ವಸಾರಸಪಾನೇನ ಮಹಾಮಾಂಸನಿಷೇವಣಾತ್‌ | 
ಅತ್ಯಂತೋನ್ಮತ್ತದುಶ್ಚೇಷ್ಟಂ ರತ್ನಚೂಡೋ ನಿರೈಕ್ಸತ ॥ ೧೨೨ ॥ 


ಅತ್ಯಾಕ್ಸಿ ಪಚ್ಚ ರೇ ದುಷ್ಟ ಶಿಷ್ಟಕನ್ಯಾಪಕಾರಕ । 

ಮದ್ದೃಸ್ಟಿಗೋಚರಂ ಯಾತಃ ಕ್ವ ಯಾಸ್ಕಸ್ಯದ್ಯ ರೇೇಧಮ ॥ ೧೨೩8 
ಮನು ಬಾಣಹತಸ್ರಾಣಃ ಪ್ರಯಾಣಂ ಕುರು ದುರ್ಮತೇ। 
ಆರ್ತತ್ರಾಣೋದ್ಯತಮತೇರ್ವೈವಸ್ವತಪುರಂ ಪ್ರತಿ O೪4 


೧೧೯. ಈ ವಿಧವಾಗಿ ಕೇಳುವನರಲ್ಲಿ ಕರುಣೆಯನ್ನುಂಟುಮಾಡುವಂತೆ 
ಪ್ರಲಾಪಗಳನ್ನು ಮಾಡುತ್ತಿರುವ ಗಂಧರ್ವಕನೈಯರ ಅರ್ತನಾದವನ್ನು ಉದಾರ 
ಮನಸ್ಸಿನನನಾದ ರತ್ನಚೂಡನೆಂಬ ನಾಗರಾಜನು ಕೇಳಿದನು. 

೧೨೦. ನನ್ನ್ನ ಸ್ವಾಮಿಯೂ, ಮಹೇಶ್ವರನೂ, ಲಿಂಗಗಳಲ್ಲಿ ಸಕ್ವೋತ್ತಮನೂ, 
ಭಜಕರ ಕರ್ಮಬಂಧವನ್ನು ಛೇದಿಸುವವನೂ ಆದ ರಕ್ನೇಶ್ವರನ ಹೆಸರನ್ನು ಹಿಡಿದು 
ಕೂಗುತ್ತಿರುವವರು ಯಾರಾಗಿರಬಹುದು? 

೧೨೧. ಪುನಃ ಆ ಬಾಲಿಕೆಯರು " ರತ್ನೇಶ್ವರಾ! ಕಾಪಾಡು, ಕಾಪಾಡು 
ಎಂಬುದಾಗಿ ಆರ್ತರಾವವನ್ನು ಮಾಡುತ್ತಿರಲು ಅದನ್ನು ಕೇಳಿ ಆತನು ತನ್ನ 
ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಹೊರಗೆ ಬಂದನು, 

೧೨೨. ಪ್ರಾಣಿಗಳ ಹೃದಯರಸದ ಪಾನದಿಂದಲೂ, ಮಹಾ ಮೃಗಾದಿಗಳ 
ಮಾಂಸಸೇವನೆಯಿಂದಲೂ, ಅತಿಯಾಗಿ ಉನ್ಮತ್ತನಾಗಿ. ಆ ದುಷ್ಟ ಕಾರ್ಯದಲ್ಲಿ 
ಫಿರತನಾಗಿದ್ದ ಆ ಕಾಕ್ಸಸನನ್ನು ರತ್ನ ಚೂಡನು ನೋಡಿದನು. 

೧೨೩. “ ಎಲ್ಫೈ ದುಷ್ಟನೆ! ನೀಚನೆ! ಶಿಷ್ಟರ ಕನ್ಯೆಯರನ್ನು ಅಪಹರಿಸು 
ವವನೆ! ನನ್ನ ದೃಷ್ಟಿ ಸಥಕ್ಕೆ ಬಿದ್ದೂ ಸಹ ನೀನು ಇಂದು ಎಲ್ಲಿಗೆ ತಪ್ಪಿಸಿಕೊಂಡು 
ಹೋಗುವೆ?'' ಎಂಬುದಾಗಿ ಅವನನ್ನು ಗದಂಸಿಕೊಂಡನು. 

೧೨೪. ""ಎಲವೊ ದುರ್ಬುದ್ಧಿ ಯೆ! ಆರ್ತರನ್ನು ರಕ್ಷಿಸುವುದರಲ್ಲಿ ಉದ್ಯುಕ್ತ 
ಸಾಗಿರುವ ನನ್ನ ಬಾಣಗಳಿಂದ ಪ್ರಾಣಗಳನ್ನು ತ್ಯಜಿಸಿ ವೈವಸ್ವತನ ಲೋಕವನ್ನು 
ಕುರಿತು ಪ್ರಯಾಣಮಾಡು. 


ಸಪ್ತ ಸಹ್ಮಿತಮೋಭ್ಮಿಯ॥ ೩೮೧ 


ರತ್ನೇಶ್ವರಸ್ಯ ಯೈರ್ನಾಮ ಪ್ರಲಯಾಪದ್ಯಪಿ ಸ್ಫುಟಿಂ । 


ಗೃಹೀತಂ ನ ಭವಾದ್ದೃ ಗ್ಭ್ಯ ಸ್ತೇಷು ಭೀತಿರ್ಭಯಾತ್ಮಸು ॥ ೧೨೫ ॥ 
ಕತ್ನೇಶ್ವ ರನುಹಾನಾಮೆಕ್ಸ ತ್ರಾ ಣಾಸ್ತು ಯೇ ನರಾಃ! 
ತೇಷಾಂ ಜನ್ಮಜರಾವ್ಕಾ ನ್ಯಾಧಿಕಲಿಕಾಲಭಯಂ ಕುತಃ ॥ ೧೨೬ ॥ 


ಇತ್ಯುಕ್ತ್ವಾ ತಾ ಭಯತ್ರಸ್ಟಾ ಸ್ತನ್ಮುಖಪ್ರಹಿತೇಕ್ಸಣಾಃ । 
ವ್ಯಾಫುಫ್ರೌತಾ ಇವ ಮೃಗೀರ್ಮಾಭೈ ನಿಷ್ಠೆ ತ್ಯುವಾಚ ಸಃ ॥ ೧೨೭ ॥ 
ಇತ್ಯಾಶ್ವಾಸ್ಯಾಥ ಗಂಧರ್ವೀಃ ಸ ನೈ ಭಾಜಗರಾಜಜಃ । 
ಆಕರ್ಣಪೂರ್ಣಮಾಕೃಷ್ಯ ಕೋದಂಡಂ ಪ್ರಾಹಿಣೋಚ್ಛರಂ ॥ ೧೨೮ ॥ 
ಸೋಪಿ ಕೃದ್ಧೊ ತ ದನುಜರಾಟ್‌ ಪದಾಸ ಕೃಷ್ಟಭುಜಂಗವತ್‌ | 


ಆನಿದ್ಧ , ಕಾಲದೆಂಡಾಭಂ ಪರಿಘಂ ವ್ಯಸೃಜನ್ಮಹತ್‌ ॥ ೧೨೯ 
ಹೃದಿ ಸ್ನ ರಂ ಲಿಂಗಂ ಯಸ್ಯ ಸಂಯಗಿ ಿಜೃಂಭತೇ । 
ಅಲಾತದಂಡಪತ ತ್ರಸ್ಮಿನ್ಯಾಲದಂಡೋಃಪಿ ಜಾಯತೇ ॥ ೧೩೦ ॥ 


೧೨೫. ಯಾವ ಜನರು ಭಯದಿಂದ ಕೂಡಿದ ಅಂತಃಕರಣದಿಂದ ರತ್ನೇಶ್ವರನ 
ಹೆಸರನ್ನು ಜನಿಸುತ್ತಿರುನರೊ, ಅವರಿಗೆ ಪ್ರಯಳದ ಆಪತ್ತಿನಲ್ಲಿಯೂ ಸಹ 
ನಿನ್ನಂತಹರಿಂದ ಭಯವುಂಟಾಗಲಾರದೆಂಬುದು ಸ್ಪಷ್ಟವು. 

೧೨೬. ರತ್ನೇಶ್ವರನ ದಿವ್ಯನಾಮವನ್ನುಚ್ಚರಿಸಿ ಯಾವ ಮಾನವರು ಅದನ್ನೇ 
ಕವಚವನ್ನಾಗಿ ತೊಟ್ಟಿ ರುವರೊ, ಅವರಿಗೆ ಜನನ, ಮುಪ್ಪು, ರೋಗ, ಕಲಿಯ 
ಆವಿರ್ಭಾವ ಮುಂತಾದುವುಗಳ ಭಯವೆಲ್ಲಿಯದು? 

೧೨೭. ಇತೆಂದು ಹೇಳಿ, ಭಯದಿಂದ ನಡುಗುತ್ತ ಹುಲಿಯಿಂದ ವಾಸನೆ 
ಹಿಡಿಯಲ್ಪಟ್ಟ ಜಿಂಕೆಗಳಂತೆ ಚಪಲನೇತ್ರಗಳಿಂದ ತನ್ನ ಮುಖವನ್ನೇ ನೋಡು 
ತ್ತಿರುವ ಆ ಕನ್ರೈಯರನ್ನು ಕುರಿತು ರತ್ನಚೂಡನು, “ಭಯಪಡಬೇಡಿರಿ” ಎಂದು 
ಧೈರ್ಯವನ್ನು ಹೇಳಿದನು. 

೧೨೮. ಅವರಿಗೆ ಅಭಯವನ್ನಿತ್ತು ನಾಗರಾಜಪುತ್ರನಾದ ಆತನು ತನ್ನ 
ಧನುವನ್ನು ತೆಗೆದುಕೊಂಡು ಹೆದೆಯೇರಿಸಿ ಬಾಣವನ್ನು ಸೇರಿಸಿ ಕಿನಿಯವರೆಗೂ 
ಸೆಳೆದು ಆ ದಾನವನಿಗೆ ಗುರಿಯಿಟ್ಟು ಹೊಡೆದನು. 

೧೨೯. ಆ ರಾಕ್ಟಸನೂ ಕಾಲಿನಿಂದ ತುಳಿಯಲ್ಪಟ್ಟ ಸರ್ಪದಂತೆ ಕೋಪ 
ಗೊಂಡು ಯಮದಂಡಕ್ಕೆ ಸಮಾನವೆನಿಸಿದ ಮಹಾಪರಿಘವೊಂದನ್ನು ಗಿರ್ರನೆ 
ತಿರುಗಿಸಿ ರತ್ನಚೂಡನ ಮೇಲೆ ಪ್ರಯೋಗಿಸಿದನು. 

೧೩೦. ಯಾವನ ಹೃದಯದಲ್ಲಿ ರತ್ನೇಶ್ವರಲಿಂಗವು ಚೆನ್ನಾಗಿ ಶೋಭಿಸು 
ತ್ತಿರುವುದೊ, ಅವನಲ್ಲಿ ಕಾರಿರುವ ದಂಡವೂ ಸಹ ತುಚ್ಛ ವಾದ ಕೊಳ್ಳಿಯ 
ಕೋಲಿನಂತೆ ಗತಸತ್ತ್ವವಾಗುವುದು. 


೩೮೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಂತರೇವ ಸ ಚಿಚೆ ಕ್ಛೀದ ಪರಿಘಂ ಸ್ವಮಹೇಷುಭಿಃ । 


ದುರ್ವ್ಯತ್ತಸ್ಯ ಯಥೇಹಾಯೂರ್ನಿಷ್ಛಿ ದ್ಯೇತಾಂತರೈನ ಹಿ ॥ ೧೩೧ ೧ 
ತತೋಸ್ಸೆ ಬಾಣಂ ಚಿಕ್ಷೇಪ ಕಾಲಾನಲಸಮಪ್ಪ ಭಂ। 
ಸ ಬಾಣಸ್ತಸ್ಯ ಹೃದಯಂ ಪ್ರವಿಶ್ಯ ಪ್ರಗವೇಷ್ಯ ಇ 1 ೧೩೨ ॥ 


ಪ್ರಾಣಾನಸ್ಯ ವಿನಿರ್ವಾಪ್ಯ ಸ್ಟ ಯಂ ತೂಣಮಗಾತ್ಸು ನಃ । 

ಪೃದಿಸ್ಥಂ ತಸ್ಯ ದೌರಾತ್ಮ 4° ಸ ವಿಜ್ಞಾ ಯ ತತ್ತ a3 1 ೧೩೩ ॥ 
ವಿಸಂಗೆನಾಪು6 ಖ್ಯಾತುಮಿನ ನಾಗಾಶುಗೋ ಗತಃ ॥ ೧೩೪ ॥ 
ಅನ್ಯಾಯೋಸಾರ್ಜಿತೈರ್ದ್ವವ್ಯೈರ್ಯಃ ಸುಖಂ ಭೋಕ್ತುನಿಚ್ಛತಿ । 

ತಾನಿ ದ್ರನ್ಯಾಣಿ ಯಾಂತ್ಯೇನ ಸಪ್ಟಾ ್ರೌಣಾನಿ ಕುತಃ ಸುಖಂ ॥ ೧೩೫ ॥ 
ಇತಿ ತಂ ದಾನವಂ ಹತ್ವಾ ನಾಗರಾಷೋ ಮಹಾಬಲೀ । 

ಪ್ರತ್ಯುವಾಚಾಫ ತಾಃ ಕನ್ಯಾಃ ಕಾ ಯೂಯಂ ಕಸ್ಕವಾತ್ಮಜಾಃ ॥ ೧೩೬॥ 
ಡುರಾತ್ಮನಾ ಕುತೋನೇನ ಸಂಗತಾ ದನುಜನ್ಮನಾ । 

ಕ್ವ ವಾ ರತ್ತೇಶ್ವರಂ ಲಿಂಗಂ ಭವತೀಭಿರ್ವಿಲೋಕಿತಂ ॥ ೧೩೭ ॥ 


೧೩೧. ಪುರುಷನ ಪೂರ್ಣಾಯುರ್ದಾಯವಾದ ನೂರು ವರ್ಷಗಳಿಗೆ 
ಮಧ್ಯದಲ್ಲಿಯೇ ಯಮನು ದುಷ್ಕರ್ಮಿಯ ಜೀವನವನ್ನು ಕೊನೆಗಾಣಿಸುವಂತೆ 
ರತ್ನಚೂಡನು ಅಂತರಾಳದಲ್ಲಿಯೇ ಆ ಪರಿಘಾಯುಧವನ್ನು ತನ್ನ ಬಾಣಗಳಿಂದ 
ಕಡಿದುಹಾಕಿದನು. 

೧೩೨-೧೩೪. ಬಳಿಕ ಆ ರತ್ನಚೂಡನು ಆತನನ್ನುಡ್ಡೇಶಿಸಿ ಪ್ರಳಯದ ಬೆಂಕಿಗೆ 
ಸಮಾನವಾದ ಒಂದು ಬಾಣವನ್ನು ಬಿಟ್ಟನು. ಬಾಣವು ಆ ರಾಕ್ಸಸನ ಹೃದಯ 
ವನ್ನು ಪ್ರವೇಶಿಸಿ ಅವನ ಒಂದೊಂದು ಪ್ರಾಣವನ್ನೂ ಹುಡುಕಿ ದೇಹದಿಂದ 
ಹೊರಡಿಸಿದಂತೆ ತೋರುತ್ತ ಪುನಃ ತನ್ನ ಬತ್ತಳಿಕೆಗೆ ಬಂದು ಸೇರಿಕೊಂಡಿತು. 
ಆ ನಾಗಾಸ್ತ್ರವಾದರೊ, ಸುಬಾಹುರಾಕ್ಸಸನ ಹೃದಯದಲ್ಲಿದ್ದ ದುಷ್ಟಭಾವವನ್ನು 
ಸಮೂಲವಾಗಿ ಯಥಾರ್ಥವಾಗಿ ತಿಳಿದು ಅದನ್ನು ದಿಗಂಗನೆಯರ ಮುಂಗಡೆ 
ವಿಸ್ತರಿಸಿ ಹೇಳಲುಬಂದಂತೆ ಕಾಣುತ್ತಿದ್ದಿತು. 

೧೩೫. ಅನ್ಯಾಯದಿಂದಾರ್ಜಿಸಿದ ದ್ರವ್ಯದ ಸಹಾಯದಿಂದ ಯಾವನು 
ಸುಖಗಳನ್ನು ಸಡೆಯಲಪೇಶ್ಷಿಸುವನೊ, ಅವನ ಐಶ್ವರ್ಯವು ಪ್ರಾಣಗಳನ್ನೂ 
ಅಪಹರಿಸಿಕೊಂಡು ಹೋಗುತ್ತದೆಯಲ್ಲದೆ ಅವನಿಗೆ ಸುಖನೆತ್ತಣದು? 

೧೩೬. ಈ ರೀತಿಯಿಂದ ಆ ದಾನವನನ್ನು ಸಂಹರಿಸಿ ಮಹಾಬಲಶಾಲಿ 
ಯಾದ ಆ ನಾಗರಾಜನು ಆ ಕನೈಯರನ್ನು ಕುರಿತು ಪ್ರಶ್ನೆಮಾಡಿದನು. “ನೀವು 
ಯಾರು? ಯಾನಾತನ ಪುತ್ರಿಯರಾಗಿರುವಿರಿ? 

೧೩೭. ದುರಾತ್ಮನಾದ ಈ ರಾಕ್ಷಸನ ಸಂಪರ್ಕವು ನಿಮಗೆ ಹೇಗೆ ಉಂಟಾ 


ಸಪ್ತಸಸ್ಮಿತಮೋಠಧ್ಯಾಯಃ ಕಿಲಿ 


ಯಸ್ಯ ನಾಮಾಕ್ಟಕೋಚ್ಚಾರಾದ್ದ್ಯಪೇತಪರಮಾಪದಃ । 
ಯೂಯಮಾಶು ತದಾಖ್ಯಾತ ಯೇನ ಜಾನಾಮಿ ತತ್ತ್ವತಃ: ॥೧೩೮॥ 
ಇತಿ ಶೃತ್ವಾ ಗಿರಿಸ್ತಸ್ಯ ನಿತರಾಂ ಪ್ರೇಮನಿರ್ಭರಾಃ I 

ಪರಸ್ಪರಂ ಮುಖಂ ನೀಕ್ಸ್ಯ ಕೋಸೌ ಸ್ಯಾದ್ದೃಷ್ಟಪೂರ್ವನತ್‌ ॥ ೧೩೯ ॥ 
ಅಕಾರಣಸಖಾ ಕೋಃಸೌ ಸ್ರಾಂತರೇ ಸಮುಪಸ್ಥಿತಃ | 
ನಿಜಪ್ರಾಣಾನ್ಸಣೀಕೃತ್ಯ ಯೇನ ತ್ರಾತಾಃ ಸ್ಮ ಜಾಲಿಕಾಃ ॥ ೧೪೦ ॥ 
ಅಸ್ಯ ಸಂದರ್ಶನಾದೇನ ಸ್ವಭಾನಚಪಲಾನ್ಯನಿ । 

ಮುಂಫರಾಣೀಂದ್ರಿಯಾಣಿ ಸ್ಯುಃ ಪರಿಪೀಯ ಸುಧಾಮಿವ ! ೧೪೧॥ 
ಯಾತುಮನ್ಯತ್ರ ನೋ ನೇತ್ರೇ ಪ್ರೋತ್ಸಹೇತೇ ಯಥಾ ತಥಾ । 


ಅನ್ಯದ್ಧಸ್ತ ಎಂತರಂ ಪ್ರೇಕ್ಸ $ ರನುಣೀಯತರಂ ತ್ವಪಿ 1 ೧೪೨ ॥ 
ವಚಃ ನೀಯೂಷಮಾಧುರ್ಯಂ ನಿತರಾಂ ಪ್ರಾಸ್ಯ ನಃ ಶೃತೀ। 
ಶಬ್ದಾ ಂತರಗ್ರಹಾಸೇಕ್ಸಾಂ ನ ಕುರ್ನೀತೇಸ್ವಜನ್ಮನಃ 1 ೧೪೩ ॥ 


ಯಿತು? ಮತ್ತು ರತ್ನೇಶ್ವರಮಹಾಲಿಂಗವನ್ನು ನೀವು ಯಾವ ಪ್ರದೇಶದಲ್ಲಿ 
ನೋಡಿರುವಿರಿ. 

೧೩೮. ಆತನ ನಾಮದ ಉಚ್ಚಾರಣೆಯಿಂದಲೇ ನಿಮ್ಮ ಭಯಂಕರವಾದ 
ಸಂಕಟವು ದೂರವಾಯಿತು. ಆದುದರಿಂದ ಈ ವಿಷಯಗಳೆಲ್ಲವೂ ನನಗೆ 
ಯಥಾರ್ಥವಾಗಿ ತಿಳಿಯುವಂತೆ ಶೀಘ್ರವಾಗಿ ವಿವರಿಸಿರಿ.?' 

೧೩೯. ಇಂತೆಂದ ಆ ರತ್ನಚೂಡನನ್ನು ಕಂಡು ಸಖಿಯರೆಲ್ಲರೂ ಉಕ್ಕುತ್ತಿ 
ರುವ ಪ್ರೇಮದಿಂದ ಅಂತಃಕರಣವುಳ್ಳ ವರಾಗಿ ತಮ್ಮತಮ್ಮ ಲ್ಲಿಯೇ ಮುಖಗಳನ್ನು 
ನೋಡಿಕೊಳ್ಳುತ್ತ ಮಾತನಾಡಿಕೊಂಡರು. "ಈತನು ಯಾರಿರಬಹುದು? 
ಈತನನ್ನು ಹಿಂಡೆಲ್ಲಿಯೋ ನೋಡಿದ ನೆನಪಾಗುತ್ತಿ ರುವುದು. 

೧೪೦. ಮಾರ್ಗಮಧ್ಯದಲ್ಲಿ ನಮಗೆ ಸಿಕ್ಕು ನಿಷ್ಠಾರಣನಾಗಿಯೇ ಸಹಾಯ 
ವನ್ನು ಮಾಡಿ ಕಾಪಾಡಿದ ಈತನು ಯಾರು? ತನ್ನ ಪ್ರಾಣಗಳನ್ನೂ ಪಣವಾಗಿಟ್ಟು 
ಬಾಲಿಕೆಯರಾದ ನಮ್ಮನ್ನು ಸಂರಕ್ಷಿಸಿರುವನು. 

೧೪೧. ಸ್ತ್ರೀಯರಿಗೆ ಸ್ವಭಾವವಾದ ಚಾಪಲ್ಯದಿಂದ ಕೂಡಿದ ನಮ್ಮ 
ಇಂದ್ರಿಯಗಳೂ ಸಹ ಈತನನ್ನು ನೋಡಿದ ಮಾತ್ರದಿಂದಲೇ ಅಮೃತಶಾನವನ್ನು 
ಮಾಡಿರುವುವೊ, ಎಂಬಂತೆ ಸ್ತಬ್ದಗಳಾಗಿರುವುವು. 

೧೪೨. ಅತ್ಯಂತ ರಮಣೀಯವಾದ ಇತರ ವಸ್ತುವನ್ನು ನೋಡಿದರೂ 
ನಮ್ಮ ಕಣ್ಣುಗಳು ಹೇಗೆ ಚಂಚಲವಾಗಿರುವುವೊ, ಹಾಗೆ ಈತನನ್ನು ನೋಡಿದ 
ಮೇಲೆ ಬೇಕಿಡೆಗಳಿಗೆ ಹೋಗಲು ನಿರುತ್ಸಾಹಿಗಳಾಗಿರುವುವು. 

೧೪೩. ಈತನ ಮಾತುಗಳೆಂಬ ಅಮೃತದ ಮಾಧುರ್ಯವನ್ನು ಸವಿದ 


ಷಿ89 ಶ್ರೀ ಸ್ಕಾಂದಮಹಾಪುರಾಣಂ 


ಆಪ್ಲುತಃ ಪಂಗುತಾಮೇತೌ ಪಾದೌ ನಶ್ಚಂಚಲಾವಸಿ । 
ಅಮುಂ ಯುವಾನಮಾಲೋಕ್ಯ ಚೋರಂ ನಃ ಸನ್ಮನೋಮಣೇಃ ೧೧೪೪೫ 
ಇತಿ ಬ್ರುನಂತ್ಯಸ್ತಾಜಾಲಾಃ ಪರಸ್ಪರಮನುಲ್ಬಣಂ I 


ವೃಷ್ಣ್ಯಾಪಿ ಚಿತ್ರಮಧ್ಯಸ್ಥಂ ವಿನಿದುಸ್ತನ್ನ ಬಾಲಿಕಾಃ ॥ ೧೪೫ ॥ 
ಅತೀವ ಭೀಷಣಾಕಾರದನುಜಸ್ಯಾತಿಸಾಧ್ವಸಾತ್‌ । 
ಅಂಧೀಭೂತೇಕ್ಸ್ಮಣಸ್ತಂ ನಾಜ್ಞಾಸಿತುರ್ಹರಿಣೀಕ್ಸೃ ಣಾಃ ॥ ೧೪೬ ॥ 
ಊಹಚುಶ್ಚ ತಂ ಯುನಾನಂ ತಾ ನಿಜಜೀನಿತರಕ್ಷಿಣಂ । 

ಯದೆಂಗ ಭವತಾ ಪೃಷ್ಟಂ ಸ್ನೇಹನಿರ್ಭರಚೇತಸಾ ॥ ೧೪೩ ೬ 
ತದಾಚಕ್ಸಾಮಹೇ ಸರ್ವಮವಥಧೇಹಿ ಕ್ಷಣಂ ಮನಃ । 

ಇಯಂ ಗಂಧರ್ವರಾಜಸ್ಯ ವಸುಭೂತೇಸ್ತನೂದ್ಭವಾ ॥ ೧೪೮ ॥ 


ಕನ್ಯಾ ರತ್ನಾವಲೀ ನಾಮ ಗುಣರತ್ನ್ನಮಹಾಖನಿಃ । 
ವಯಂ ವಯಸ್ಕಾ ಏತಸ್ಕಾಶ್ಭಾಯೇವಾನುಗತಾಃ ಸದಾ ॥ ೧೪೯॥ 
ನಮ್ಮ ಶ್ರೋತ್ರೆಂದ್ರಿಯಗಳು, ಜನ್ಮಸ್ಥಳವಾದ ಆಕಾಶಕ್ಕೆ ಶಬ್ದವೇ ಸಹಜಗುಣ 
ವಾಗಿದ್ದರೂ, ಇತರ ಶಬ್ದಗಳನ್ನು ಮಾತ್ರ ಕೇಳಲು ಅಪೇಕ್ಷೆ ಪಡುವುದಿಲ್ಲ. 

೧೪೪. ನಮ್ಮ ಮನಸ್ಸುಗಳೆಂಬ ಉತ್ತಮರತ್ನಗಳನ್ನಪಹರಿಸುತ್ತಿರುವ 
ಈ ಯುವಕನನ್ನು ನೋಡಿದಮೇಲೆ ಚಂಚಲಗಳಾದ ನಮ್ಮ ಪಾದಗಳೂ ಕುಂಟು 
ತನವನ್ನು ಹೊಂದಿದಂತಿರುವುವು.?' 

೧೪೫. ಇಂತೆಂದು ತಮ್ಮ ತಮ್ಮ ಲ್ಲಿಯೇ ಸಾವಧಾನವಾಗಿ ಮಾತನಾಡಿ 
ಕೊಳ್ಳುತ್ತಿದ್ದರೂ ಆ ಬಾಲೆಯರು ಚಿತ್ರದಲ್ಲಿ ನೋಡಿದ್ದ ಆತನ ಸ್ವರೂಪವನ್ನು 
ಜ್ಞಾ ಪಿಸಿಕೊಳ್ಳ ಲಾರದಿದ್ದರು. 

೧೪೬. ಜಿಂಕೆಯ ಕಣ್ಣುಗಳಂತೆ ಚಸಲ ನೇತ್ರಗಳುಳ್ಳ ಅವರು ಭಯಂಕರ 
ಸ್ವರೂಪನಾದ ಆ ರಾಕ್ಷಸನ ಮಹಾಸಾಹಸದಿಂದ ಕತ್ತಲುಕನಿದ ಕಣ್ಣು ಗಳಿಂದ 
ಆತನನ್ನು ತಿಳಿಯಲಿಲ್ಲ. 

೧೪೭-೧೪೯. ತಮ್ಮ ಪ್ರಾಣಗಳನ್ನು ಸಂರಕ್ಷಿಸಿದ ಆ ಯುವಕನನ್ನು 
ಕುರಿತು ಇಂತೆಂದು ಹೇಳತೊಡಗಿದರು. ""ಅಯ್ಯಾ! ನಮ್ಮಲ್ಲಿನ ಸ್ನೇಹದಿಂದ 
ತುಂಬಿದ ಅಂತಃಕರಣವುಳ್ಳವನಾದ ನೀನು ಯಾವ ವಿಷಯವನ್ನು ಕುರಿತು 
ಪ್ರಶ್ನೆಮಾಡಿಜೆಯೊ, ಅದೆಲ್ಲವನ್ನೂ ಸಮಗ್ರವಾಗಿ ಹೇಳುವೆವು. ಕ್ಷಣಕಾಲ 
ಸಮಾಹಿತ ಮನಸ್ಯನಾಗಿ ಕೇಳು. ಈಕೆಯು ಗಂಧರ್ವರಾಜನಾದ ವಸುಭೂತಿ 
ಯೆಂಬುವನ ಮಗಳು. ರಶ್ನಾವಳಿಯೆಂಬ ಹೆಸರಿನ ಈ ಕನ್ಯೆಯು ಸಕಲ ಸದ್ಗುಣ 
ಗಳೆಂಬ ರತ್ನಗಳ ಗಣಿಯೆನಿಸಿರುವಳು. ನಾವು ಈಕೆಯ ಸಖಿಯರು. ಯಾವಾಗಲೂ 
ನೆರಳಿನಂತೆ ಈಕೆಯೊಡನೆ ಸಂಚರಿಸುತ್ತಿರುವೆವು. 





ಸಪ್ತ ಸಹ್ಮಿಕನೋ9ಢ್ಕಾಯಃ ೩೪೫ 


'ಅರಭ್ಯ ಜಾಲ್ಯಮಪ್ಯೇಷಾ ಲಿಂಗಂ ರತ್ನೇಶ್ವರಾಭಿಧಂ । 


ಯಾತಿ ಸಿತ್ರಾಸ್ಯನುಜ್ಞಾ ತಾ ಕಾಶ್ಯಾಮರ್ಚ ಯಿತುಂ ಸದಾ 1 ೧೫೦ ॥ 
ವರೋಪಪಿ ದತ್ತಸ್ತೇನಾಸ್ಕೈ ಪ್ರಸನ್ಸೇನಾಥ ಶಂಭುನಾ । 
'ಹರಿಷ್ಯತೀತಿ' ಯಃ ಸ್ವಪ್ನೇ ಕೌಮಾರಂ ತೇ ಕುಮಾರಿಕೇ ॥ ೧೫೧ ॥ 


ತನ ನಾಮಸಮಾನಾಖ್ಯಃ ಸ ತೇ ಭರ್ತಾ ಭವಿಷ್ಯತಿ । 

ಯುವಾನಂ ಸ್ಪಪ್ನಭೋಕ್ತಾರಂ ಪ್ರಾಸ್ಯಾಪ್ಯೇಷಾ ಸುದುಃಖಿತಾ ॥ ೧೫೨ ॥ 
ಪುನಸ್ತದ್ಧಿರಹೋತ್ಕೆ €ನ ನಹ್ನಿನಾತೀನ ತಾಪಿತಾ । 
ಕಲಾಕೌಶಲ್ಯತೋಃಸ್ಮಾಭಿಃ ಸೋಪಿ ಚಿತ್ರೇ ಪ್ರದರ್ಶಿತಃ ॥ ೧೫೩ ॥ 
ಯಸ್ಯ ನ ಗ್ರಾಮ ನಾಮಾಪಿ ನಾನ್ವಯೋಪ್ಯವಬುಧ್ಯತೇ । 

ತಂ ದೃಷ್ಟ್ಯಾ ಚಿತ್ರಲಿಖಿತಮಸ್ಕೇಷಾ ಜೀವಿತಾ ಪುನಃ ॥ ೧೫೪ ॥ 
ತತೋ ರತ್ನೇಶ್ವರಂ ನತ್ವಾ ಸ್ಹಗೃಹಾಯೋತ್ಸುಕಾಭವತ್‌ । 
“ಯಾಂತೀಸ್ತ ತೋ ನಯಾ ಸಾರ್ಧಂ ಪ್ರಾಂತರೇ ಗಗನಾಧ್ವನಿ ॥ ೧೫೫ ॥ 
ಅತರ್ಕಿತಾಗಮಶ್ಚಾ ಸ್ಮಾನ್ಸೃತ್ವಾ ಸಾತಾಲಮಾವಿಶತ್‌ । 

'ಅನಂತರಂ ಭವಾನೇವ ತಂ ವೇತ್ತಿ ದನುಜಾಧಮಂ ॥ ೧೫೬ ॥ 


೧೫೦. ಈಕೆಯು, ಬಾಲ್ಯಮೊದಲುಗೊಂಡು ತಂದೆಯ ಅನುಜ್ಞೆಯನ್ನನು 
ಸರಿಸಿ ಕಾಶಿಯಲ್ಲಿರುವ ರತ್ನೇಶ್ವರನೆಂಬ ಮಹಾಲಿಂಗವನ್ನು ಪೂಜಿಸುವುದಕ್ಕಾಗಿ 
ನಿತ್ಯವೂ ಅಲ್ಲಿಗೆ ಹೋಗುತ್ತಿರುವಳು. 

೧೫೧-೧೫೨. ಈಕೆಯ ಪೂಜೆಯಿಂದ ಪ್ರಸನ್ನನಾದ ಪರಮೇಶ್ವರನು ಈಕೆಗೆ 
“ ಎಲೌ ಕನೈೈಯೆ! ಸ್ವಪ್ನದಲ್ಲಿ ನಿನ್ನ ಕನ್ಯಾತ್ವವನ್ನು ಯಾವನು ಹರಣಮಾಡು 
ವನೊ, ನಿನ್ನ ಹೆಸರಿಗೆ ಸಮಾನವಾದ ಹೆಸರುಳ್ಳ ಆತನೇ ನಿನಗೆ ಪತಿಯಾಗು 
ವನು”? ಎಂಬುದಾಗಿ ವರವನ್ನೂ ದಯಪಾಲಿಸಿದನು. ಸ್ವಪ್ನದಲ್ಲಿ ಭೋಗವನ್ನು 
ಕೊಟ್ಟ ಯುವಕನನ್ನು ಹೊಂದಿಯೂ ಈಕೆಯು ಅತ್ಯಂತ ದುಃಖಿತೆಯಾಗಿರುವಳು. 

೧೫೩. ಬಳಿಕ ವಿರಹದಿಂದುಂಟಾದ ಪರಿತಾಪವೆಂಬ ಬೆಂಕಿಯಿಂದ ಬಹು 
ವಾಗಿ ಬೆಂದಿರುವಳು. ನಾವು ನಮ್ಮ ಕಲಾಚಾತುರ್ಯದಿಂದ ಆತನ ಚಿತ್ರವನ್ನು 
-ಬರೆದು ತೋರಿಸಿದೆವು. 

೧೫೪, ಯಾನ ಪುರುಷನ ವಾಸಸ್ಕಳವಾಗಲಿ, ಹೆಸರಾಗಲಿ, ವಂಶಾವಳಿ 
ಯಾಗಲಿ ತಿಳಿಯದಿದ್ದೆವೊ, ಆತನ ರೂಪವನ್ನು ಚಿತ್ರಪಟಿದಲ್ಲಿ ನೋಡುತ್ತಲೆ 
“ಈಕೆಗೆ ಪುನಃ ಜೀವವು ಬಂದಂತಾಯಿತು. 

೧೫೫-೧೫೬. ಬಳಿಕ ಈಕೆಯು ರತ್ತೇಶ್ವರಥಿಗೆ ಪ್ರಣಾಮಗಳನ್ನು ಮಾಡಿ 
ತನ್ನ ಮನೆಗೆ ಹೋಗಲು ಉತ್ಸುಕಳಾದಳು. ನಾವೂ ಸಹ ಈಕೆಯೊಡನೆ ಆಕಾಶ 
ಮಾರ್ಗದಲ್ಲಿ ಹೋಗುತ್ತಿರಲು ಮಧ್ಯದಲ್ಲಿಯೇ ತರ್ಕಿಸಲಾಗದ ಬಲಶಾಲಿಯೊಬ್ಬನು 

13 


೩೮೬ ಶ್ರೀ ಸ್ಥಾಂದಮೆಹಾಪುರಾಣಂ 


ಅಂಗ ಇತ್ಯೇವ ವೃತ್ತಾಂತೋ ನಿಜೋಸ್ಮಾಭಿರುದೀರಿತಃ । 


ಪ್ರಸಾದಂ ರು ಚಾಸ್ಮಾಕಂ ಪುರಃ ಕೋಸಿ ಕೃಸಾನಿಢೇ ॥ ೧೫೭ ಗ 
ಯದಾಪ್ರಭೃತಿ ಚಾಸ್ನಾ ಭಃ ಸ ದೃಷ್ಟೋ ದುಷ್ಪ ದಾನವಃ | 
ತದಾಪ್ರಭೃತಿ ನೋ ನೇತ್ರ « ವಿದ್ಯುತೇವ ಹತನ ಸ್ರಭೇ ॥ ೧೫೮ ॥ 


ಕಾಂದಿಶೀಕಾ ಭಯತ್ವ್ರಾ ತರ್ಕ ವಿದ್ಮಃ ಕಿಂಚಿದೇವ ಹಿ I 

ಕೃ ವಯಂ ಕಾ ನಯ್‌ ಕಸ್ತ್ಯಂ ಕಂ ಜಾತಂ ಕಂ ಭವಿಷ್ಯತಿ ॥ ೧೫೯ ॥ 
ನಿಶಮ್ಯೇತಿ ಸ ಪುಣ್ಯಾತ್ಮಾ ನಾಗರಾಜಕುಮಾರಕಃ । 

ಆಶ್ಚ್‌ಸಯತ್ತಾ ಭಯತ್ವಸ್ತಾಃ ಪ್ರೋವಾಜೇದಂ ಚ ಪುಣ್ಯಧೀಃ ॥ ೧೬೦ 
ಮಯಾ ಸಹ ಸಮಾಯಾತ ರತ್ನೇಶಂ ದರ್ಶಯಾಮಿ ನಃ । 

ಇತ್ಯಾಹೂಯ ಸ ತಾ ಸಿನ್ಕೇ ಕ್ರೀಡಾನಾಪೀಂ ಸುಖೋದಕಾಂ ॥ ೧೬೧ ॥ 
ವಿಚಿತ್ರಮಣೆಸೋಪಾನಾಂ ಹಂಸಕೋಕಕೃತಾರವಾಂ । 

ಕನೀನಾಂ ವಾಸಿತವ್ಯಾಜಾತ್ಸಾ ಎಗತಂ ಕುರ್ವತೀಮಿವ ॥ ೧೬೨ ॥ 


ನಮ್ಮನ್ನು ಎತ್ತಿಕೊಂಡು ಪಾತಾಲವನ್ನು ಕುರಿತು ಹೋಗುತ್ತಿದ್ದನು. ಬಳಿಕ 
ನಡೆದುದೆಲ್ಲವನ್ನೂ, ಆ ರಾಕ್ಸಸಾಧಮನು ಯಾರೆಂಬುದನ್ನೂ ನೀನೇ ತಿಳಿದಿರುವೆ. 

೧೫೭. ಸೌಮ್ಯನಾದ ಶಿ ಕೃಪಾಸಮುದ್ರನೆ! ಇಂತು ನಮ್ಮ ವೃತ್ತಾಂತ 
ವೆಲ್ಲವನ್ನೂ ಯಥಾರ್ಥವಾಗಿ ತಿಳಿಸಿರುವೆವು. ನಮ್ಮಲ್ಲಿ ಪ್ರಸನ್ನನಾಗು. ನಮ್ಮ 
ಮುಂದೆ ನಿಂತಿರುವ ನೀನು ಯಾರಾಗಿರುವೆ? 

೧೫೮. ಯಾವಕಾಲದಲ್ಲಿ ನಾವು ಆ ದುಷ್ಟರಾಕ್ಷಸನನ್ನು ನೋಡಿದೆವೊ, 

ಆ ಕಣದಿಂದ ನಮ್ಮ ನೇತ್ರ ಗಳು ಮಿಂಚಿನ ಬಳ್ಳಿಯನ್ನು ಕಂಡ ಕಣ್ಣುಗಳಂತೆ 
ಜ್ಯೋತಿಃಶೂಧ್ಯವಾಗಿರುವುವು. 

೧೫೯, ಭಯದಿಂದ ಸಂರಕ್ಷಿಸಿದ ಮಹಾತ್ಮನೆ! ಹೆದರಿಕೊಂಡು ಓಡಲೆಳ 
ಸಿದ ನಾವು ಎಲ್ಲಿರುವೆವೆಂಬುದನ್ನಾಗಲಿ, ಯಾರೆಂಬುದನ್ನಾಗಲಿ, ನೀನು ಯಾರೆಂ 
ಬುದನ್ನಾಗಲಿ, ನಡೆದುದೇನೆಂಬುದನ್ನಾಗಲಿ, ಮುಂದೇನಾಗುವುದೆಂಬುದನ್ನಾಗಲಿ 
ಒಂದನ್ನೂ ತಿಳಿಯೆವು.?' 

೧೬೦. ಪುಣ್ಯಾತ್ಮನೂ, ಶುಭಬುದ್ಧಿ ಯೂ ಆದ ಆ ನಾಗರಾಜಪುತ್ರನು 
ಆ ಕನ್ಯಕೆಯರಾಡಿದ ಮಾತುಗಳನ್ನು ಕ ಭಯದಿಂದ ನಡುಗುತ್ತಿ ರುವ. 
ಅವರನ್ನು ಸಮಾಧಾನಗೊಳಿಸಿ ಇಂತೆಂದು ಹೇಳತೊಡಗಿದನು. 

೧೬೧.  ಎಲೌ ಕನ್ಯೆ ಯರೆ! ನನ್ನೊಡನೆ ಬನ್ನಿರಿ. ನಿಮಗೆ ರತ್ತೆ ಸೇಶ್ವರನ. 
ದರ್ಶನವನ್ನು ಮಾಡಿಸಿತು. 8 ಇಂತೆಂದು ಕರೆದು ಅವನು ಅನರನ್ನು 
'ಸುಖೋಷ್ಣ ವಾದ ಉದಕದಿಂದ ಭರಿತವಾದ ಉದ್ಯಾನದ ಸರೋವರಕ್ಕೆ ಕರೆದು 
ಕೊಂಡು 'ಕೋದನು. 

೧೬೨, ಆ ಸರೋವರವು ವಿಚಿತ್ರಗಳಾದ ಮಣಿಗಳಿಂದ ಮಾಡಿದ ಸೋಪಾನ. 


ಸಪ್ತಷಷ್ಮಿತನೋಕಧ್ಯಾಯಃ ತಿಕ 


ತತ್ರ ತೇನಾಭ್ಯನುಜ್ಞಾತಾಃ ಕ್ರೀಡಾವಾಪ್ಕಾಂ ನಿಮಜ್ಞ್ಯ ತಾಃ । 


ಸಚ್ಛಲಪುಷ್ಟಾ ಭರಣಾಃ ಪ್ರೋನ್ಮಮಜ್ಜುಸ್ತತಃ ಪುನಃ. ॥ ೧೬೩॥ 
ಬಹಿರ್ನಿರ್ಗತ್ಯ ಗಂಧರ್ವ್ಯ್ಯಃ ಪಶ್ಯಂತಃ ಸೃಗಿತಾ ಇವ । 
ರತ್ನೇಶಾಲಯಮಾಲೋಕ್ಯ ಕಾಲರಾಜಸಮಾಪತಃ ॥ ೧೬೪ ॥ 


ಪರಸ್ಪರಂ ತತಃ ಪ್ರೋಚುರ್ಗಂಧರ್ವ್ಕ್ಯೋ ವಿಸ್ಮಿತಾ ಇವ । 

ಸ್ವಸ್ಟೋಯಂ ಕಿಂನು ವಾ ಸತ್ಯಂ ಖೇಲೋ ರತ್ನೇಶ್ವರಸ್ಯ ವಾ॥೧೬೫॥ 
ನಯಮೇನ ಹಿ ವಾ ಭ್ರಾಂತಾ ಗಂಥರ್ವ್ಮೋ ನ ವಯಂ ಕಿಮು । 
ಕಿಮೇತನ್ನೈವ ಹಾರು ಬ್ಫಂದ್ಪ ಪ್ರಜಾಲಿಕಖೇಲವತ್‌ ॥ ೧೬೬ ॥ 
ಏಷೋತ್ತರವಹಾ ಗಂಗಾ ಸ್ಭು ನೆನೇನ ಭವೇದಿಹ । 

ತಂಖಚೂಡಸ್ಯ ನಾಸ್ಯೇಷಾ ತಂಖಚೂಡಾಲಯಸ್ತ ಎಸ್‌ ॥ ೧೬೭ ॥ 
ಏತತ್ಪಂಚನದಂ ತೀರ್ಥನೇಷ ವಾಗೀಶ್ವರಾಲಯಃ. ಣ್ಯ 

ಯಸ್ಯ ಸಂದರ್ಶನಾದೇನ ವಾಗ್ನಿ 6 ॥ ೧೬೮ ॥ 





ಗಳಿಂದಲೂ, ಹಂಸ, ಚಕ್ರವಾಕ ಪಕ್ಷಿಗಳ ಧ್ವನಿಯಿಂದಲೂ, ಇತರ ಜಲಚರ 
ಪಕ್ಸಿಗಳ ಕೂಜಿತಗಳಿಂದಲೂ ತಮ್ಮನ್ನು ಆಹ್ವಾ ನಿಸುತ್ತಿರುವಂತೆ ತೋರುತ್ತಿದ್ದಿತು. 

೧೬೩. ಅಲ್ಲಿ ಆತನ ಅನುಜ್ಞೆಯನ್ನು ಪಡೆದು ಅವರೆಲ್ಲರೂ ಇದ್ದಂತೆಯೇ 
ಬಟ್ಟೆಗಳು, ಹೂವುಗಳು, ಆಭರಣಗಳೊಡನೆಯೇ ಆ ಕ್ರೀಡಾಸರೋವರದ ನೀರಿ 
ನಲ್ಲಿ ಮುಳುಗಿ ಪುನಃ ಮೇಲಕ್ಕೆದ್ದು ಬಂದರು. 

೧೬೪. ಆ ಗಂಧರ್ವಕನ್ಯೆಯರು ಮೇಲಕ್ಕೆ ಬರುತ್ತಲೇ ಕಾಲರಾಜನ 
ಸಮೀಪದಲ್ಲಿ ಮೆರೆಯುತ್ತಿರುವ ರತ್ನೇಶ್ವರನ ದೇವಾಲಯವನ್ನು ಕಂಡು ಚಿತ್ರದ 
ಗೊಂಬೆಗಳಂತೆ ನಿಶ್ಚೇಷ್ಟರಾದರು. 

೧೬೫, ಆ ಸ್ತ್ರೀಯರು ತಮ್ಮ ತಮ್ಮಲ್ಲಿಯೇ ವಿಸ್ಮಿತರಾಗಿ ಹೇಳಿಕೊಳ್ಳ 
ತೊಡಗಿದರು. ""ನಾವು ನೋಡಿದುದು ಸ್ವಸ್ನವೊ? ಅಥವಾ ಸತ್ಯವೊ? ಅಲ್ಲದೆ 
ರತ್ನೇಶ್ವರನ ಕ್ರೀಡಾವಿಶೇಷವೊ? 

೧೬೬. ನಾವೇ ಭ್ರಾಂತಿಗೊಂಡಿರುವೆವೊ? ಅಥವಾ ನಾವು ನಿಜವಾಗಿಯೂ 
ಗಂಧರ್ವ ಕನ್ಯೈಯಕೇ ಅಲ್ಲವೇನು? ಇಂದ್ರಜಾಲಿಕನು ತೋರಿಸುವ ಮಾಯೆ 
ಯಂತಿರುವ ಇದೆಲ್ಲವೂ ಏನೆಂಬುದನ್ನೇ ತಿಳಿಯಲಾರದವರಾಗಿರುವೆವಲ್ಲ! 

೧೬೭. ನಮ್ಮೆದುರಿನಲ್ಲಿರುವುದೇ ಉತ್ತರವಾಹಿನಿಯಾದ ಗಂಗಾನದಿಯು 
ಸ್ಫುಟವಾಗಿದೆ.. ಇದೇ ಶಂಖಚೂಡತೀರ್ಥವು. ಅದೇ ಶಂಖಚೂಡೇಶ್ವರನ 
ದೇವಾಲಯವು. 

೧೬೮. ಇದೇ ಪಂಚನದತೀರ್ಥವು. ಇಲ್ಲಿರುವುದೇ ವಾಗೀಶ್ವರಾಲಯವು, 
ಇದರ ಸಂದರ್ಶನದಿಂದಲೇ ವಾಗ್ವೆ ಳನವು ಮನುಷ್ಯನಲ್ಲಿ ವಿಜೃಂಭಿಸುವುದು. 


೩೪೮೪ ಶ್ರೀಸಾ ಶಿಂದಮಹಾವುರಾಣಂ 


ಶಂಖಚೂಡೇಶ ಓರಕ್ಟೈನ ಶಂಖಚೂಡಪ್ರತಿಷ್ಮಿ ತಃ । 

ಯಸ್ಯ ಸಂದರ್ಶನಾತ್ಬು ಂಸಾಂನ ಭಯಂ ಕಾಲಸರ್ಪಜಂ 8 ೧೬೯ ೫ 
ಏಷಾ ಮಂದಾಕಿನೀನಾಮ ದೀರ್ಫಿಕಾ ಪುಣ್ಯ ತೋಯಂಭೂಃ । 

ಯಸ್ಕಾಂ ಕೃತೋದಕಾ ಮರ್ತ್ಯಾ ಮರ್ತ್ಯಲೋಕೇ ವಿಶಂತಿ ನ ॥ ೧೭೦ ॥ 
ಅಸಾವಾಶಾಪುರೀ ದೇವೀ ಯಾಸ್ತುತಾ ತ್ರಿಪುರಾರಿಣಾ । 


ತ್ರಿಪುರಂ ಜಾತುಕಾಮೇನ ಮಂದಾಕಿನ್ಯಾಸ್ತಟೀ ಶುಭೇ ॥ ೧೭೧ ೫ 
ಯಾದ್ಯಾಪಿ ಪೂಜಿತಾ ಮತ್ಯೆ 4೯ ರಾಶಾಂ ಪೂರಯತೇಂರ್ಥಿನಾಂ । 
ಮಂದಾಕಿನ್ಯಾಃ ಪ ಕ್ರತೀಚ್ಯಾಂ ತು ಏಸ ಸಿದ್ಧ 1ಸ್ಟಕೇಶ್ವ ರಃ ॥ ೧೭೨ ॥ 
ಭವೇದ್ಯಸ್ಯ ಸಪರ್ಯಾತೋ ಗೃಹೇ ಸಿದ್ಧ ಸ್ಟ ಕಂ ಸ್ಭು ಬಿಂ। 

ಕುಂಡಂ ಸಿದ ಸ್ಟ ಕಾಖ್ಯಂ ಚ ತತ್ತೈವ ನಿಕೆಜೋದಕೂ ॥ ೧೭೩ ॥ 


ಯತ್ರ ಸ್ನಾತ್ವಾ ಕೃತಶ್ರಾ ಜ್ಧೊ ವಿರಜಸ್ಕ್ಯೋ ದಿನಂವ್ರ ಜೇತ್‌ । 
ಮೂರ್ತ್ಯಸ್ತಾಃ ಸಿದ್ದೆಯಶ್ನಾಸ ಷ್ಟೌ ಯಾಃ ಕಾಶ್ಯಾಂ ಸರ್ವಸಿದ್ಧಿ ದಾಃ॥೧೭೪॥ 





೧೬೯. ಶಂಖಚೂಡನಿಂದ ಪ್ರತಿಷ್ಠಾಪಿತನಾದ ಶಂಖಚೂಡೇಶ್ವರಲಿಂಗವೇ 
ಇದು. ಇದರ ದರ್ಶನದಿಂದ ಮನುಷ್ಯರಿಗೆ ಕಾಳಸರ್ಪಗಳ ಭಯ ವೆಂದಿಗೂ 
ಉಂಟಾಗಲಾರದು. 

೧೭೦. ಇದೇ ಪುಣ್ಯೋದಕದ ನಿದಾನನಾದ ಮಂದಾಕಿನಿಯೆಂಬ ಹೆಸರಿನ 
ನದಿಯು. ಇದರಲ್ಲಿ ಸ್ನಾನಸಂಧ್ಯಾವಂದನಾದಿ ಕಾರ್ಯಗಳನ್ನು ಮಾಡಿದ ಮಾನ 
ವರು ಪುನಃ ಮರ್ತ್ಯಲೋಕದಲ್ಲಿ ಪ್ರವೇಶಿಸುವುದಿಲ್ಲ. 

೧೭೧. ಪೂರ್ವದಲ್ಲಿ ತ್ರಿಪುರಾಸುರರನ್ನು ನಿಗ್ರಹಿಸುವ ವೇಳೆಯಲ್ಲಿ ಮಹೇ 
ಶ್ವರನಿಂದ ಸ್ತೋತ್ರಮಾಡಲ್ಪಟ್ಟ ಆಶಾಪುರೀ ದೇವತೆಯೇ ಪವಿತ್ರ ವಾದ ಗಂಗಾ 
ನದಿಯ ದಡದಲ್ಲಿ ಕಾಣುತ್ತಿ ಪ್ರಸುತ್ತ 

೧೭೨, ಇಂದಿಗೂ ಅದನ್ನು ಪೂಜಿಸಲು ಮನುಷ್ಯರು ತಮ್ಮ ಅಭಿಲಾಷೆ 
ಗಳೆಲ್ಲವನ್ನೂ ಪಡೆಯುವರು. ಮಂದಾಕಿನಿಗೆ ಪಶ್ಚಿ ಶ್ಚಿಮದಲ್ಲಿರುವ ಈ ಮೂರ್ತಿಯೇ 
ಅಷ್ಟ ಸಿದ್ಧಿ ಶ್ವ ರನು. 

೧೬೩. ಈತನನ್ನು ಸೇವಿಸುವುದರಿಂದ ಮನುಷ್ಯನ ಮನೆಯಲ್ಲಿ ಅಷ್ಟಸಿದ್ಧಿ 
ಗಳೂ ತಾಂಡವನಾಡುತ್ತಿರುವುವು. ಇದು ನಿಜವು. ಇಲ್ಲಿಯೇ ನಿರ್ಮಲೋದಕೆ 
ಭರಿತವಾದ ಅಷ್ಟಸಿದ್ದಿ ್ಸಿಕುಂಡವೂ ಇರುವುದು. 

೧೭೪. ಇವರಕ್ತೆ ಲ್ಲಿ ಸ್ನಾನವನ್ನು ಮಾಡಲು ಮನುಷ್ಯನು ಸಕಲ ಕಲ್ಮನಗಳನ್ನೂ 
ಕಳೆದುಕೊಂಡು, ಪಿತ ೈಶ್ರಾದ್ಧಗಳನ್ನು ಮಾಡಿ ಸ್ವರ್ಗವನ್ನು ಸೇರುವನು. ಕಾಶಿ 
ಯಲ್ಲಿ ಮೂರ್ತಿಗೊಂಡು ನೆಲಸಿರುವ ಅಷ್ಟಸಿದ್ಧಿಗಳೂ ಉಪಾಸಕರಿಗೆ ಸಕಲ. 
ಕಾರ್ಯಗಳಲ್ಲಿ ಸಿದ್ಧಿಯನ್ನು ಕೈಗೂಡಿಸುವರು. 


ಸಪ್ರಷಷ್ಮಿಕನೋಕಿಧ್ಯಾಯಃ ae 


ಸರ್ವಸಿದ್ಧಿ ಪ್ರ ದಶ್ವಾ ಸೌ ಮಹಾರಾಜವಿನಾಯಕಃ । 

ನಿನಾಯಕಾಃ ಪ ್ರೈ ಣಶ್ಯಂತಿ ಯಸ್ಮೆ 4 ಪ್ರಣಮತಾಂ ನೃಣಾಂ 1೧೭೫8 
ಅಸೌ ಸಿದ್ಧೆ ಶ್ವರಸ್ಕೋಚ್ಛೆಃ ಪ್ರಾಸಾದಃ ಕಾಂಚನೋಜ್ಸ್ಟಲಃ | 

ರತ್ನ ಧೃಜಷೆತಾಕಾಶ್ಚ' ಸಿದ್ಧಿಃ ಸ್ಕಾದ್ಯದ್ಧಿ ಲೋಕನಾತ್‌ ॥ ೧೭೬ ॥ 
ಕ್ಲೇತ್ರಸ್ಯ ಮಧ್ಯಮೇ ಭಾಗೇ ಮಧ್ಯಮೇಶ್ವರ ಏಸ ವೈ । 
ಮಧ್ಯಾಧೋಲೋಕಯೋರ್ಮುಥ್ಯೇ ನ ವಸೇದ್ಯಸ್ಯ ನೀಕ್ಬಣಾತ್‌॥ ೧೭೭॥ 
ಮಧ್ಯಮೇಶಂ ಸಮಭ್ಯರ್ಚ್ಯ ನರೋ ಮಧ್ಯಮನಿಷ್ಟಪೇ | 
ಆಸಮುದ್ರಕ್ಸಿತೀಂದ್ರಃ ಸ್ಕಾತ್ತತೋ ನೋಕ್ಸಂ ಚ ವಿಂದತಿ ॥ ೧೭೮ ॥ 
ಐರಾನತೇಶ್ವ ರಂ ಲಿಂಗಂ ತತ್ರ್ರಾಚಾ ್ಯಮಿಷ್ಟಸಿದ್ದಿಕೃ ಕೃತ್‌ | 

ದೃ ಶ್ಯ ತೇ ಯತ್ಪ ತಾಕಾಯಾಂ "ಮ್ಮ ನ ಗೆಜಃ ॥ ೧೭೯೫ 
ವೃದ್ಧ ಕಾಲೇಕ್ವರಸ್ಯೆ ಇಸ ಸ್ರಾಸಾಜೋ ರತ್ನನಿರ್ಮಿತಃ । 

ಪ್ರತಿದರ್ಶಂ ವಸೇದ್ಯತ್ರ ರಾತ್ರೌ ಚಂದ್ರಃ ಸತಾರಕಃ ॥ ೧೮೦ ॥ 


೧೭೫. ಈತನೇ ಸಕಲಸಿದ್ಧಿ ಗಳನ್ನು ಕೊಡುವ ಮಹಾರಾಜವಿನಾಯಕನು. 
ಈತನಿಗೆ ನಮಸ್ಕಾರ ಗಳನ್ನುಮಾಡುವ ಭಕ್ತರಿಗೆ ಕಾರ್ಯಗಳಲ್ಲಿ ಸವನಿಸ್ತವಿಘ್ನು 
ಗಳೂ ನಾಶವನ್ನು ಹೊಂದುವುವು. 

೧೭೬. ಮುಂದೆ ಇರುವುದೇ ಎತ್ತರವಾದ ಚಿನ್ನದಿಂದ ನಿರ್ಮಿತವಾದ 
ಸಿದ್ಧೇಶ್ವರನ ದೇವಾಲಯವು. ಇವುಗಳೇ ನವರತ್ನಖಚಿತಗಳಾದ ಧ್ವಜಪತಾಕೆಗಳು. 
ಈ ದೇವಾಲಯದ ಆಲೋಕನಮಾತ್ರದಿಂದಲೇ ಸಿದ್ಧಿಯುಂಟಾಗುವುದು. 

೧೭೭. ವಾರಾಣಸೀಕ್ಸೇ ತ್ರದ. ಮಧ್ಯಭಾಗದಲ್ಲಿರುವ ಮಧ್ಯಮೇಶ್ವರನೇ 
ಈತನು. ಈತನನ್ನು ಕೋಡುವ ಮನುಷ್ಯನು ಭೂಲೋಕ ಮೊದಲುಗೊಂಡು 
ಪಾತಾಲದವರೆಗಣ ಅಥೋಲೋಕಗಳಲ್ಲಿ ಜನ್ಮವನ್ನು ತಾಳುವುದಿಲ್ಲ. 

೧೭೮. ಕ್ಲೇತ್ರಮಧ್ಯದ ದೇವಾಲಯದಲ್ಲಿರುವ ಮಧ್ಯಮೇಶ್ವರನನ್ನು 
ಪೂಜಿಸಲು ಮಾನವನು ಸಮುದ್ರಮುದ್ರಿತವಾದ ಭೂಮಂಡಲಕ್ಕೆಲ್ಲ ಸಾರ್ವ 
ಭೌಮನಾಗಿ ಕೊನೆಯಲ್ಲಿ ಮೋಕ್ಸವನ್ನೂ ಸಹ ಪಡೆಯುವನು. 

೧೭೯. ಅದಕ್ಕೆ ಪೂರ್ವದಿಕ್ಕಿನಲ್ಲಿ ಐರಾವತೇಶ್ವರಲಿಂಗವು ಭಕ್ತರ ಇಷ್ಟಾರ್ಥ 
ಗಳನ್ನು ನೆರವೇರಿಸುತ್ತ ನೆಲಸಿರುವುದು, ಆ ದೇವಾಲಯದ ಪತಾಕೆಯಲ್ಲಿ 
ರಮ್ಯವಾದ ಐರಾವಶಗಜವು ಕಂಗೊಳಿಸುತ್ತಿರುವುದು. 

೧೮೦. ಇದೇ ನವರತ್ನನಿರ್ಮಿತನಾದ ವೃದ್ಧ ಕಾಳೇಶ್ವರನ ಪ್ರಾಸಾದವು. 
ಇದರೊಳಗೆ ಪ್ರತಿ ಅಮಾವಾಸ್ಯೆಯಲ್ಲಿ ರಾತ್ರಿಯವೇಳೆ ಚಂದ್ರನು ನಕ್ಸತ್ರಗಣ 
ಗಳಿಂದ ಕೂಡಿ ವಾಸಮಾಡುವನು. 


ಕಂ ಶ್ರೀ ಸ್ಕಾಂದಮಹಾಪುರಾಣಂ 


ಯಸ್ಕ ಸಂದರ್ಶನಾನ್ನೂ ಎಣಾಂ ನ ಕಾಲಃ ಪ್ರಭನೇದ್ಭವೇ | 


ನ ಕಲಿಃ ಪ್ರಭವೇತ್ಸತ್ಯಂ ನ ಚ ಕಲ್ಮಷರಾಶಯಃ ॥ ೧೮೧ ॥ 
ಇತಿ ಯಾವತ್ಯಥಾಂ ಚಕ್ರುಃ ಸಂಭ್ರಾಂತಾ ಇವ ಬಾಲಿಕಾಃ । 
ತಾವದ್ಪಸುವಿಭೂತಿಃ ಸ ಗಂಧರ್ವಸ್ತೃರಯಾ ಯಯೌ ॥ ೧೮೨ ॥ 
ನಾರದಾಚ್ಛೃತನೃತ್ತಾಂತಃ ಸುಬಾಹುದನುಜನ್ಮನಃ । 

ರತ್ನಾನಲೀ ಸುತಾ ಪ್ರೀತಾ ಸಸಖೀಕಾ ಯಥಾ ಹೃತಾ ॥ ೧೮೩ ॥ 


ರತ್ಸೇಶ್ವರಾತ್ಸಮಾಯಾಂತೀ ಶೂನ್ಯೇ ಗಗನವರ್ತ್ಮನಿ | 
ಯಥಾನಯಚ್ಚ ಸಾತಾಲಂ ಯಥಾ ಯುದ್ಧ ಮಭೂತ್ಪುನಃ ॥ ೧೮೪ ॥ 
ಯಥಾ ರತ್ನೇಶಭಕ್ತೇನ ರತ್ನಚೂಡೇನ ಘಾತಿತಃ । 


ಸ ಸುಬಾಹುರ್ದನುಜನುರ್ಮಹೇಷ್ಟ್ವಾಸೇನ ಚೇಷುಣಾ 1 ೧೮೫ ॥ 
ಯಥಾ ಚ ಪೃಷ್ಟನೃತ್ತಾಂತೋ ನಾಪೀಮಾರ್ಗೇಣ ಚಾನಯನ್‌ । 
ಶಂಖಚೂಡಸ್ಯ ವಾಪೀಂ ತಾಂ ಪಾತಾಲೇಷು ಪ್ರವರ್ತಿನೀಂ ॥ ೧೮೬ 1 


೧೮೧. ಆ ಲಿಂಗದ ಸಂದರ್ಶನವನ್ನು ಮಾಡಿದರಿಗೆ ಸಂಸಾರದಲ್ಲಿ ಕಾಲ 
ಪಾಶಗಳ ಬಂಧವಾಗಲಿ, ಕಲಿಪುರುಷನ ವಿಜೃಂಭಣವಾಗಲಿ, ಪಾತಕ ಸಮೂಹ 
ಗಳಾಗಲಿ ನಿಜವಾಗಿಯೂ ಸಂಭವಿಸಲಾರವು.?? 

೧೮೨. ಇಂತು ಮೊದಲಾಗಿ ಆ ಗಂಧರ್ವಕನೈಯರು ಭ್ರಾಂತಿಗೊಂಡು 
ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿರಲು ಅಷ್ಟರಲ್ಲಿಯೇ ರತ್ನಾವಳಿಯ 
ತಂದೆಯಾದ ವಸುಭೂತಿಯೆಂಬ ಗಂಧರ್ವರಾಜನು ಸತ್ವರನಾಗಿ ಅಲ್ಲಿಗೆ ಬಂದನು. 

೧೮೩. ಆತನು ಪ್ರಿಯಪುತ್ರಿಯಾದ ರತ್ನಾವಳಿಯು ಸಖೀಸಮೇತಳಾಗಿ 
ಸುಬಾಹುರಾಕ್ಸಸನಿಂದ ಅಪಹರಿಸಲ್ಪಟ್ಟ ವಿವರವನ್ನೆಲ್ಲ ನಾರದಮಹರ್ಷಿಯ 
ಮೂಲಕ ಕೇಳಿ ಅಲ್ಲಿಗೆ ಬಂದು ಸೇರಿದನು: 

೧೮೪-೧೮೭. ರತ್ತೇಶ್ವರನ ದರ್ಶನದಿಂದ ಹಿಂದಿರುಗುತ್ತಿದ್ದ ಆ ನಾಲ್ವ 
ರನ್ನೂ ರಾಶ್ಚಸನು ನಿರ್ಜನವಾದ ಆಕಾಶಮಾರ್ಗದಲ್ಲಿ ಹಿಡಿದು ಪಾತಾಲ 
ಲೋಕಕ್ಕೆ ತೆಗೆದುಕೊಂಡು ಹೋದುದನ್ನೂ, ಮಹಾಯುದ್ಧವು ಪ್ರಕ್ರಾಂತನಾದ 
ವಿಷಯವನ್ನೂ, ರತ್ನೇಶ್ವರನ ಭಕ್ತನಾದ ರತ್ನಚೂಡನಿಂದ ಆ ರಾಶ್ಚಸನು ಹತ 
ನಾದುದನ್ನೂ, ಮಹಾಧನ್ವನಾದ ರತ್ನ 'ಚೂಡನು ಒಂದು ಬಾಣದಿಂದಲೇ ಆ 
ಸುಬಾಹುರಾಕ್ಸಸನನ್ನು ನಿಗ್ರಹಿಸಿದುದನ್ನೂ, ಅವರ ವೃತ್ತಾಂತವೆಬ್ಲವನ್ನೂ ಕೇಳಿ 
ಕುಂಡದ ಮಾರ್ಗದಿಂದ ಭೂಲೋಕಕ್ಕೆ ಕರೆದುಕೊಂಡು ಬಂದುದನ್ನೂ, ಪಾತಾಲ 
ಲೋಕಗಳಲ್ಲಿಯೂ ವ್ಯಾಪಿಸಿರುವ ಆ ಶಂಖಚೂಡ ಕುಂಡವನ್ನು ಸೇರಿ ಮುಳುಗಿದ 
ಪರಿಯನ್ನೂ, ಮೇಲಕ್ಕೆ ಬಗಲು ಬಾಲೆಯರು ಕಾಶೀಕ್ಬೇತ್ರವನ್ನು ಕಂಡು 


ಸಪ್ತ ಸಷ್ಠಿತಮೋ9ಧ್ಯಾಯಃ ಕಣಿ 


ಯಥಾಚ ಪ್ರಾಪ್ಯ ನಿರ್ಯಾತಾಃ ಕಾಶೀಂ ದೃಷ್ಟ್ವಾಪಿ ಜಾಲಿಕಾಃ । 

ಭೃಶಂ ಸಂಭ್ರಾಂತಿಮಾಪನ್ನಾಃ ಪಶ್ಯಂತ್ಯೋಪಿ ಸಮುತ್ಸುಕಾಃ ॥ ೧೮೭ ॥ 
ದೃಷ್ಟಾ ಗಂಧರ್ನರಾಜಸ್ತಾಂ ಪುನರ್ಜಾತಾಮಿವಾತ್ಮಜಾಂ । 
ಸವಯಸ್ಕಾಮನನ್ಸಾನಮುಖಪಂಕಜಸುಶ್ರಿಯಂ ॥ ೧೮೮ ॥ 
ಸರಿಷ್ಟಜ್ಯ ಸಮಾಘ್ರಾಯ ಲಲಾಟಫಲಕಂ ಮುಹುಃ | 
ಅಂಕಮಾರೋಪ್ಯ ಪಪ್ರಚ್ಛ ಸರ್ವಂ ವೃತ್ತಾಂತಮಾದರಾತ್‌ ॥ ೧೮೯॥ 
ಅಥ ಸಾ ಕಥಯಾಮಾಸ ದನುಜಾಪಹೃತೇಃ ಕಥಾಂ । 


ರತ್ನೇಶ್ವರಂ ವರಾವಾಸ್ತಿಂ ಸ್ಫಪ್ನಾವಸ್ಥಾ ೦ ವಿಹಾಯ ಚೆ ॥ ೧೯೦ ॥ 
ರತ್ನಾನಲೀಮನೋವೃತ್ತಿಂ ವಿಜ್ಞಾಯಾಥ ಮುಖೇಂಗಿತೈಃ । 

ಶಶಿಲೇಖಾ ಸಮಾಚಸ್ಟ ಸ್ಪಷ್ಟವರ್ಣೈಃ ಸವಿಸ್ತರಂ ॥ ೧೯೧ ॥ 
ತುತೋಷ ನಿತರಾಂ ಸೋಹ ಗಂಧರ್ವಾಧಿಪತಿಃ ಕೃತೀ । 

ಪ್ರಭಾವಂ ವರ್ಣಯಾಮಾಸ ಮುದಾ ರತ್ನೇಶ್ವರಸ್ಕ ಚ ॥ ೧೯೨ ॥ 


ಅತ್ಯಂತವಾದ ಸಂಭ್ರಮವನ್ನು ಹೊಂದಿದುದನ್ನೂ, ನೋಡಿದುದನ್ನೂ ನಂಬ 
ಲಾರದ ಔತ್ಸುಕ್ಯದಿಂದ ಅವರು ಕೂಡಿರುವ ವಿಷಯವನ್ನೂ ಆತನು ನಾರದನಿಂದ 
ತಿಳಿದುಕೊಂಡನು. 

೧೮೮-೧೮೯. ಪುನಃ ಜನ್ಮವನ್ನು ಪಡೆದಂತಿರುವ ಆ ತನ್ನ ಮಗಳು ಸಖಿಯ 
ರಿಂದೊಡಗೂಡಿ ಬಾಡದಿರುವ ಮುಖಕಮಲದ ಕಾಂತಿಯಿಂದ ಭೋಭಿಸುತ್ತಿರುವು 
ದನ್ನು ಕಂಡು ಗಂಧರ್ವರಾಜನಾದ ವಸುಭೂತಿಯು ಆಕೆಯನ್ನು ಆಲಿಂಗಿಸಿ 
ಪುನಃ ಪುನಃ ಹಣೆಯನ್ನು ಮೂಸಿನೋಡುತ್ತ ಆದರದಿಂದ ತೊಡೆಯಮೇಲೆ ಕುಳ್ಳಿ 
ರಿಸಿಕೊಂಡು ನಡೆದ ವಿಚಾರವೆಲ್ಲವನ್ನೂ ಕೇಳತೊಡಗಿದನು. 

೧೯೦. ಆಗ ಆಕೆಯು ತಮ್ಮನ್ನು ಅಪಹರಿಸಿಕೊಂಡುಹೋದ ರಾಶ್ಸಸನ 
ವೃತ್ತಾಂತವೆಲ್ಲವನ್ನೂ ಹೇಳಿದಳಾದರೂ, ರತ್ನೇಶ್ವರನ ವಿಷಯವನ್ನಾಗಲಿ, ತನಗೆ 
ವರವು ದೊರೆತುದನ್ನಾಗಲಿ, ಸ್ವಪ್ನದಲ್ಲಿ ನಡೆದುದನ್ನಾಗಲಿ ತಿಳಿಸಲಿಲ್ಲ. 

೧೯೧. ಆದರೆ ಆಕೆಯ ಮುಖಭಾವನಿಂದ ರತ್ನಾವಳಿಯ ಮನಸ್ಸಿನ ಅಭಿ 
ಪ್ರಾಯವನ್ನು ತಿಳಿದುಕೊಂಡು ಸಖಿಯಾದ ಶಶಿಲೇಖೆಯು ಸ್ಪಷ್ಟವಾಕ್ಯಗಳಿಂದ 
ವಿಸ್ತಾರವಾಗಿ ನಿರೂಪಿಸಿದಳು. 

೧೯೨. ಗಂಧರ್ವರಾಜನಾದರೊ, ಎಲ್ಲವನ್ನೂ ಕೇಳಿ ಅಭಿಜ್ಞನಾದುದರಿಂದ 
ಅಪರಿಮಿತವಾದ ಸಂತೋಷವನ್ನು ಹೊಂದಿದನು. ಮತ್ತು ಮುದಿತನಾಗಿ 
ರಶ್ನೇಶ್ವರನ ಮಹಾಮಹಿಮೆಯನ್ನು ಬಹುವಿಧವಾಗಿ ಕೊಂಡಾಡಿದನು. 


೩೯ಎ ಶ್ರೀ ಸ್ಥಾಂದನು ಹಾಪುರಾಣಂ 


ಸ್ಕಂದ ಉವಾಚ: 
ಆಕರ್ಣಯ ಮುನಿಶ್ರೇಸ್ಮ ವಿಂಧ್ಯವೃದ್ಧಿ ಿವಿವರ್ಧನ | 
ಪ್ರತ್ಯಹಂ ಕತ್ನಚೂಡೋಪಿ ವಾಸೀಮಾರ್ಗೇಣ ಸಂಯಮವಿತಾ ॥ ೧೯೩ ॥ 
ನಾಗಲೋಕಾತ್ಸಮಾಗತ್ಯ ಸ್ನಾತ್ವಾ ಮಂದಾಕಿನೀಜಲೇ । 
ರತ್ನೇಶ್ವರಂ ಸಮಧ್ಯಚ್ಛ್‌ ರತ್ನಾಂಜಲ್ಯಷ್ಟಕೇನ ವೈ। 


ಸುವರ್ಣಪಂಕಜಾನ್ಯಸ್ಟೌ ಸಮರ್ಪಯತಿ ಹೃಸ್ಪವತ್‌ ॥ ೧೯೪ ॥ 
ಏಕದಾ ಸ್ವಸ್ನಸಮಯೇ ರತ್ತೇಶೋ ಲಿಂಗರೂಪಧೃಕ್‌ । 
ಕತ್ನಚೂಡಮುವಾಚೇದಂ ನಿಜಭಕ್ತಂ ದೃಢವ್ರತಂ ॥ ೧೯೫ ॥ 
ದಾನನೇನ ಹೃತಾಂ ಕನ್ಯಾಂ ಮೋಚಯಿಷ್ಯತಿ ಯಾಂ ಭವಾನ್‌ | 

ತಂ ದಾನವಂ ರಣೇ ಜಿತ್ವಾ ಸಾ ತೇ ಪತ್ನೀ ಭವಿಷ್ಯತಿ ॥ ೧೯೬ ॥ 


ಇತಿ ಸ್ಮರನ್ಹ್ನರಂ ಸೋ ಥ ನಾಗರಾಜೋ ಮಹಾಮನಾಃ । 
ತಾಂ ಕನ್ಯಾಂ ದಾನವಂ ಹತ್ವಾ ನಿಮೋಚ್ಕ ನಿಜನೀರ್ಯತಃ 1೧೯೭॥ 
ವಾಪೀಮಾರ್ಗೇಣ ಪಾತಾಲಾದಾನಿನಾಯ ಪುನರ್ಮಹೀಂ | 

ಸ್ವಯಂ ಚ ಸಾಧಯಾಂಚಕ್ರೇ ಪ್ರತ್ಯಹಂ ನಿಯಮಂ ಸುಧೀಃ ॥ ೧೯೮ ॥ 


೧೯೩-೧೯೪. ಸ್ಫಂದನು ಹೇಳುತ್ತಾನೆ :— ವಿಂಧ್ಯ ಪರ್ವತದ ಅಭಿವೃ ದ್ಧಿ 
ಯನ್ನು ತಡೆಗಟ್ಟ ದಓ 'ಮುರಿಶ್ರೆ (ಹ್ಮ ಕೆ! cE ರತ್ನಚೂಡನೂ ಸೆ 
ಸಂಯಮಸಹಿತನಾಗಿ ಪ್ರತಿನಿತ್ಯವೂ ಆ ಕುಂಡದ ಮಾರ್ಗವಾಗಿ ನಾಗಲೋಕ 
ದಿಂದ ಮೇಲಕ್ಕೆ ಬಂದು ಗಂಗಾನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡಿಕೊಂಡು, 
ರತ್ನೇಶ್ವರಮಾಡಾಲಿಂಗವನ್ನು ಎಂಟು ಬೊಗಸೆಗಳ ತುಂಬ ನವರತ್ತಗಳಿಂದಲೂ 
ಪೂಜಿಸಿ ಸಂತುಷ್ಟಾಂತರಂಗನಾಗಿ ಎಂಟು ಚಿನ್ನದ ಕಮಲಗಳ ನ್ನರ್ಸಿಸುತ್ತಿದ್ದನು. 

೧೯೫. ಒಮ್ಮೆ ಸ್ವಪ್ನದಲ್ಲಿ ಲಿಂಗರೂಪವನ್ನು ಧರಿಸಿ ರತ್ನೇಶ್ವರನು ತನ್ನ 
ಭಕ್ತನೂ, ನಿಶ್ವ ಂಚಲವ ವ್ರತವನ್ನು. ಕೈಗೊಂಡನನೂ ಆದ ರತ್ರ ಶ್ಲ ಚೂಡನನ್ನು ಕುರಿತು 
ಮುಂದೆ ಹೇಳುವಂತೆ ಸಂದೇಶವನ್ನಿತ್ತನು. 

೧೯೬. ""ನೀನು ಶೀಘ್ರದಲ್ಲಿಯೇ ರಾಕ್ಷ ಕ್ಲಸನೊಬ್ಬ ನು ಅಪಹರಿಸುತ್ತಿರುವ 
ಕನ್ಯಾರತ್ನವನ್ನು ಕಂಡು ಆ ರಾಕ ಕ್ಲಸನನ್ನು ಯುದ್ಧದಲ್ಲಿ ಸಂಹರಿಸಿ ಆಕೆಯನ್ನು 
ಬಿಡಿಸುವೆ. ಆ ಕನೈಯೇ ನಿನಗೆ 'ಸತ್ನಿ ಯಾಗುವಳು ಕಿ 

೧೯೭. ಮಹಾ ಪ್ರಾ ್ರಿಜ್ಞನಾದ ‘“ ನಾಗರಾಜನು ಈ ವರವನ್ನು ಸ್ಮರಿಸಿ 
ಕೊಂಡು ಸುಬಾಹುರಾಕ್ಟಸನನ್ನು ತನ್ನ ಭುಜಪ್ರರಾಕ್ರಮದಿಂದ ನಿಗ್ರಹಸಿ 
ಕತ್ನಾವಳಿಯೆಂಬ ಆ ಕನ್ಯಾರತ್ನವನ್ನು ಸಂಕಟದಿಂದ ಬಿಡಿಸಿದನು. 

೧೯೮. ಮತ್ತು ಕುಂಡದ ಮಾರ್ಗದಿಂದಲೇ ಪುನಃ ಭೂಲೋಕಕ್ಕೆ ಆ ಸಖಿಯ 
ಕೆಲ್ಲರನ್ನೂ ಕರೆದುಕೊಂಡುಬಂದು ಬಿಟ್ಟನು. ಧೀಮಂತನಾದ ಆತನು ಎಂದಿ 
ನಂತೆಯೇ ತನ್ನ ನಿಯಮವನ್ನು ಪ್ರತಿನಿತ್ಯವೂ ಸಾಧಿಸುತ್ತಿದ್ದನು. 


ಸಪ್ತಸಹ್ಮಿತಮೋ6$ಧ್ಯಾಯಃ ರ್ನೀ4 


ಲಿಂಗಂ ಸಮರ್ಚಯಿತ್ತ್ಪಾಥ ಕೃತ್ವಾ ಚಾಪಿ ಪ್ರದಕ್ಷಿಣಂ । 

ಯಾವದ್ಬಹಿಃ ಸಮಾಗಚ್ಛೇದ್ರಮ್ಯಾದ್ರತ್ಲೇಶಮಂಡಪಾತ್‌ ॥೧೯೯॥ 
ತಾವದ್ಗಂಧರ್ವರಾಜಾಯ ತಾಭಿಃ ಸ ವಸುಭೂತಯೇ ! 

ಸೋಃಯಂ ಸೋಃಯಂ ಯುವಾ ಧನ್ಯಸ್ತರ್ಜನ್ಯಗ್ರೇಣ ದರ್ಶಿತಃ ॥೨೦೦॥ 
ಗಂಧರ್ವರಾಜಸ್ತಂ ದೃಷ್ಟ್ಯಾ ನಾಗರಾಜಕುಮಾರಕಂ । 

ಅತೀವ ಸ್ಮೇರನಯನಃ ಸಂಪ್ರಹೃಷ್ಟತನೂರುಪಃ ॥ ೨೦೧ ॥ 
ಮನಸ್ಯೇನಂ ಚ ಸಂವರ್ಣೂ ತದ್ರೂಪಂ ಸ ನಯೋನ್ವಯಂ ॥೨೦೨॥ 
ಧನ್ಯೋಸ್ಮ್ಯನುಗೃಹೀತೋ್ವಸ್ಮಿ ರತ್ನೇಶೇನ ವರಾರ್ಪಣಾತ್‌ । 


ಕನ್ಯಾ ಧನ್ಯತರಾ ಚೇಯಮನುರೂಪೋಸ್ತಿ ಯತ್ಪತಿಃ ॥ ೨೦೩ ॥ 
ಸಂಪ್ರಧಾರ್ಯೀತಿ ಹೃದ್ಯೇನಂ ಸಮಾಕಾರ್ಯ ಚ ಸುಂದರಂ | 

ಪೃಷ್ಟ್ವಾ ತನ್ನಾನುಗೋತ್ರಂ ಚ ಗಣಯಿತ್ವಾ ಬಲಾಬಲಂ ॥ ೨೦೪ ॥ 
ರತ್ನೇಶ್ಚರಸ್ಯ ಪುರತಸ್ತಸ್ಮೈ ಕನ್ಯಾಂ ದದೌ ಮುದಾ । 


ನೀತ್ರಾ ಗಂಧರ್ನಲೋಕಂ ಚ ಕೃತಕೌತುಕಮಂಗಲಂ 1೨೦೫ ॥ 








೧೯೯. ಆ ದಿವಸವೂ ಎಂದಿನಂತೆಯೇ ರತ್ನೇಶ್ವರ ಲಿಂಗಕ್ಕೆ ಪೂಜೆಯನ್ನು 
ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮುಗಿಸಿಕೊಂಡು ಮನೋಹರವಾದ 
ರತ್ನೇಶ್ವರ ದೇವಾಲಯದಿಂದ ಹೊರಗೆ ಬಂದನು. 

ತ್ಧಿಂದ. ಆ ಕ್ಷಣದಲ್ಲಿಯೇ ಕನ್ಯಕೆಯರು ಗಂಧರ್ವಾಧಿಪತಿಯಾದ ವಸು 
ಭೂತಿಗೆ ಆತನನ್ನು ಮುಂಬೆರಳಿನ ಕೊನೆಯಿಂದ ತೋರಿಸುತ್ತ "ನಮ್ಮನ್ನು 
ಬಿಡಿಸಿದ ಧನ್ಯನಾದ ಯುವಕನು ಈತನೇ?” ಎಂದು ಹೇಳಿದರು. 

೨೦೧. ನಾಗರಾಜನ ಪುತ್ರನಾದ ಆತನನ್ನು ಕಂಡು ಗಂಧರ್ವರಾಜನು 
ಕೊನೆಗಣ್ಣುಗಳಿಂದ ನಗೆಯನ್ನು ಹೊರಸೂಸುತ್ತ ಅಪಾರವಾದ ಸಂತೋಷದಿಂದ 
ಪುಳಕಾಂಕಿತವಾದ ದೇಹವುಳ್ಳ ವನಾದನು. 

೨೦.೨-೨೦೩. ಆತನ ರೂಪವನ್ನೂ, ವಯಸ್ಸನ್ನೂ, ಸತ್ಯುಲವನ್ನೂ ಕಂಡು 
ತನ್ನ ಮನಸ್ಸಿನಲ್ಲಿಯೇ ಸದ್ಭಶವರನೆಂದು ಪ್ರಶಂಸಿಸಿದನು. "" ನಾನು ಧನ್ಯನಾಜಿನು. 
ರತ್ನೇಶ್ವರವು ಅನುರೂಪನಾದ ವರನನ್ನು ತೋರಿಸಿ ನನ್ನನ್ನನುಗ್ರಹಿಸಿದನು. 
ಇಂತಹ ಸದೃಶಾವಯವನಾದ ಪತಿಯನ್ನು ಪಡೆಯುವ ನನ್ನ ಪುತ್ರಿಯೂ ಅತ್ಯಂತ 
ಧನ್ಯಳೇ ಸರಿ.” 

೨೦೪. ಇಂತೆಂದು ಮನಸ್ಸಿನಲ್ಲಿ ಚಿಂತಿಸಿ ಆ ಸುಂದರಯುವಕನನ್ನು ಬಳಿಗೆ 
ಕರೆದು ಉಪಚರಿಸಿ ಅತನ ಹೆಸರು ಗೋತ್ರಗಳನ್ನು ಕೇಳಿ ವಸುಭೂತಿಯು 
ವಧೂವರರಿಗೆ ಬಲಾಬಲಗಳನ್ನು ಗುಣಿಸಿ ನೋಡಿದನು. 

೨೦೫. ಬಳಿಕ ಸಂತೋಷದಿಂದ ರತ್ಲೇಶ್ವಗನ ಸಮ್ಮುಖದಲ್ಲಿ ಆತನಿಗೆ ಕನ್ಯಾ 

F 


ತಾ `ಶ್ರೀ ಸ್ಕಾಂದಮಹಾಪುರಾಣಂ 


ಮಧುಪರ್ಕೇಣ ಸಂಪೂಜ್ಯ ಸಾಣಿಮಗ್ರಾಹಯತ್ತತಃ । 


ವೈವಾಹಿಕೇನ ವಿಧಿನಾ ದದೌ ರತ್ನಾನ್ಯನೇಕಶಃ ॥ ೨೦೬ ॥ 

ಶಶಿಲೇಖಾನಂಗಲೇಖಾ ಚಿತ್ರಲೇಖಾಪಿ ಕುಂಭಜ । 

ವಿಜ್ಞಾಪ್ಯಸ್ವಜನೇತಾರಂ ವರಯಾಮಾಸ ತಂ ಪತಿಂ ॥ ೨೦೭ ॥ 

ಉಪಯಮ್ಯ ಚತಸ್ಪೋಃಸಿ ಸ ಗಂಧರ್ವಸುತಾಃ ಶುಭಾಃ । 

ರತ್ನಚೂಡೋ ಜಗಾಮಾಥ ತಾಭಿಃ ಸ್ವಪಿತೃಮಂದಿರಂ ॥ ೨೦೮ ॥ 

ಯಥಾ ಚತಸೃಭಿಃ ಸಾರ್ಧಂ ಶೃತಿಭಿಃ ಪ್ರಣವಃ ಶಿನಂ । 

ಸ್ವಪಿತ್ರೋಶ್ಚರಣೇ ನತ್ತಾ ನವೋಢಾಭಿಃ ಸ ನಾಗರಾಟ್‌ ॥ ೨೦೯॥ 

ನಿನಿನೇಡಿತನೃತ್ತಾಂತೋ ರತ್ನೇಶಾನುಗ್ರಹಸ್ಯ ಚ । 

ಉವಾಸ ತಾಭಿಃ ಸಸುಖಂ ಸಿತೃಭ್ಯಾಮಭಿನಂದಿತಃ ॥ ೨೧೦ ॥ 
ಈಶ್ವರ ಉವಾಚ :-- 

ರತ್ನೇಶ್ವರಸ್ಯ ಲಿಂಗಸ್ಯ ಮನು ಸ್ಥಾವರರೂಪಿಣಃ I 

ಸರ್ಮೇಷಾಂ ಸರ್ವದಸ್ಕಾಸ್ಯ ಪ್ರಭಾವೋ ಗಿರಿಜೇಂತುಲಃ ॥೨೧೧॥ 


ದಾನವನ್ನು ಮಾಡಿದನು. ಮತ್ತು ಗಂಧರ್ವಲೋಕಕ್ಕೆ ಶರೆದುಕೊಂಡು ಹೋಗಿ 
ಆತನಿಗೆ ಅಭ್ಯಂಜನಾದಿ ಮಂಗಳ ಕಾರ್ಯಗಳನ್ನು ಮಾಡಿಸಿದನು. 

೨೦೬. ಮಧುಪರ್ಕದಿಂದ ವರನನ್ನು ಪೂಜಿಸಿ ಮಗಳ ಕೈಯನ್ನು ಆತನ 
ಕ್ಸ ಯಲ್ಲಿ ಇಟ್ಟನು. ವಿವಾಹಮಹೋತ್ಸ ವವನ್ನು ವಿಧ್ಯುಕ್ತರೀತಿಯಿಂದ ನೈೆರನೇರಿಸಿ 
ಮಗಳಿಗೆ ಈ 1 ರತ್ನಗಳನ್ನು A ಕೊಟ್ಟನು. 

೨೦೭-೨೦೮. 'ಕುಂಭಸಂಭವನೆ! ಶಶಿಲೇಖೆ, ಅನಂಗಲೇಖೆ ಮತ್ತು ಚಿತ್ರ 
ಲೇಖೆಯೆಂಬ ಆಕೆಯ ಸಖಿಯರೂ ತಮ್ಮ ತಂದೆಗಳಿಗೆ ವಿಜ್ಞಾ ನಿಸಿಕೂಂಡು 
ಆ ರತ್ನಚೂಡನನ್ನೇ ಪತಿಯಾಗಿ ವರಿಸಿದರು. ಇಂತು ಸುಂದರಿಯರಾದ 
ನಾಲ್ವರು ಗಂಧರ್ವಕನ್ಯ ಯರನ್ನೂ ವಿವಾಹಮಾಡಿಕೊಂಡು ಆ ರತ್ನಚೂಡನು 
ಅವರೊಡಗೂಡಿ ತನ್ನ ತಂಜಿಯ ಅರಮನೆಗೆ ಪ್ರಯಾಣವನ್ನು ಬೆಳಸಿದನು. 

೨೦೯. ನಾಲ್ಕು ವೇದಗಳಿಂದ ಅನುಸರಿಸಲ್ಪ ಟ್ಟ ಪ ಪ್ರಣವವು ಸರಮಶಿವನಲ್ಲಿ 
ಹೇಗೆ ಆತ್ಮವನ್ನರ್ಪಿಸುವುದೊ, ಹಾಗೆ ಆ Re ತನ್ನ ನಾಲ್ವರು 
ನೂತನ ವಧುಗಳೊಡನೆ ತಂದೆಯ ಪಾದಗಳಿಗೆ ನಮಸ್ಕರಿಸಿದನು. 

೨೧೦. ರತ್ನೇಶ್ವ ರನ ಅನುಗ್ರಹವು ಲಭಿಸಿದ ba ವೃತ್ತಾಂತವನ್ನೂ 
ಅವರಲ್ಲಿ ನಿವೇದನೆ ಮಾಡಿ ತಾಯಿತಂಜೆಗಳ ಆಶೀರ್ವಾದಗಳನ್ನು ಪಡೆದು ತನ್ನ 
ಹೆಂಡಿಕೊಡನೆ ಸುಖವಾಗಿ ವಾಸಮಾಡುತ್ತಿದ್ದ ನು. 

೨೧೧. ಈಶ್ವರನು ಹೇಳುತ್ತಾನೆ ಎಲ ಗಿರಿಜೆಯೆ! ನನ್ನ ಸ್ಕಾ ವರ 
ರೂಪವೂ, ಸವರಿಗೂ ಸರ್ವಾಭೀಷ್ಟಪ್ರದವೂ ಆದ ಈ ರತ್ತೆ ಶ್ವ ಕಲೀಗದ 
ಮಹಿಮೆಯು ಅಸ್ರಮೇಯನಾಗಿರುವುದು.. 


ಸಪ್ತಸಷಷ್ಠಿತಮೋ9ಧ್ಯಾಯಃ ಷೀ 


ಅಸ್ಮಿಸ್ಲಿಂಗೇ ಪರಾಂ ಸಿದ್ಧಿಂ ಪ್ರಾಪ್ತಾಃ ಸಿದ್ಧಾಃ ಸಹಸ್ರಶಃ । 


ಗುಪ್ತಮಾಸೀದಿದಂ ಲಿಂಗಮದ್ಯ ಯಾವತ್ಸುಮಧ್ಯಮೇ ॥ ೨೧೨ ॥ 
ತನ ಪಿತ್ರಾ ಹಿಮನತಾ ಮನು ಭಕ್ತೇನ ಸರ್ವಥಾ । 
ಪುಣ್ಯಾರ್ಜಿತೈರ್ಮಹಾರತ್ತೈ ರತ್ನೇಶಃ ಪ್ರಕಟೀಕೃತಃ ॥ ೨೧೩ ॥ 


ಅಸ್ಮಿನ್ಲಿಂಗೇ ಮಮ ಪ್ರೀತಿರ್ನಿತರಾಮದ್ರಿರಾಜಜೇ । 
ವಾರಾಣಸ್ಕಾಮಿದಂ ಲಿಂಗಂ ಪೂಜನೀಯಂ ಪ್ರಯತ್ನತಃ ॥ ೨೧೪ ॥ 
ನಾನಾರತ್ನಾನಿ ಲಭ್ಯಂತೇ ರತ್ನೇಶಾನುಗ್ರಹಾದುಮೇ । 


ಸ್ತ್ರೀರತ್ನಪುತ್ರರತ್ನಾದಿ ಸ್ಪರ್ಗನೋಕ್ಸಾವಸಿ ಪ್ರಿಯೇ ॥ ೨೧೫ ॥ 
ಯೋತ್ರ ರತ್ನ್ಲೇಶ್ವರಂ ನತ್ವಾ ಮೃತೋ ದೇಶಾಂತರೇಷ್ವಪಿ । 
ನಸ ಸ್ವರ್ಗಾದಿಹಾಗಚ್ಛೇತ್ಯಲ್ಸಕೋಟಶತೈರಸಿ ॥ ೨೧೬ ॥ 
ಅಸಿತಾಯಾಂ ಚತುರ್ದಶ್ಯಾಮುಪೋಷ್ಯ ನಿಶಿ ಜಾಗರಾತ್‌ । 
ರತ್ನೇಶಸನ್ನಿಧೌ ದೇನಿ ಮಮ ಸಾನ್ನಿಧ್ಯಮಾಪ್ಲುಯಾತ್‌ ॥ ೨೧೭ ॥ 


೨೧೨. ಈ ಲಿಂಗದ ಸಂಸೇವನೆಯಿಂದ ಸಾವಿರಾರು ಸಿದ್ಧರು ಸರ್ವೋತ್ಯಷ್ಟ 
ವಾದ ಮೋಕ್ಸಸಿದ್ಧಿಯನ್ನು ಪಡೆದರು. ಬಡನಡುವಿನ ಓ ಬಾಲೆಯೆ ! ಇಂದಿನ 
ವರೆಗೂ ಈ ಲಿಂಗವು ಗುಪ್ತವಾಗಿಯೇ ಇದ್ದಿತು. 

೨೧೩. ನಿನ್ನ ತಂದೆಯೂ, ನನ್ನ ಉತ್ತಮ ಭಕ್ತನೂ ಆದ ಹಿಮವಂತನು 
ಸಮರ್ನಿಸಿದ ಪುಣ್ಯಾರ್ಜಿತಗಳಾದ ಮಹಾರತ್ನಗಳ ರಾಶಿಯಿಂದ ಈಗ ರತ್ನೇಶ್ವರನು 
ಬಹಿರಂಗವಾಗಿ ಕಾಣುತ್ತಿರುವನು. 

೨೧೪. ಪರ್ವತರಾಜಪುತ್ರಿಯೆ! ಈ ಲಿಂಗದಲ್ಲಿ ನನಗೆ ವಿಶೇಷವಾದ 
ಅಭಿಮಾನವಿರುವುದು. ವಾರಾಣಸೀಕ್ಬೇತ್ರದಲ್ಲಿ ಈ ಲಿಂಗವನ್ನು ಪ್ರತಿಯೊಬ್ಬ 
ಮಾನವನೂ ಪ್ರಯತ್ನದಿಂದ ಪೂಜಿಸಬೇಕು. 

೨೧೫. ಪ್ರಿಯೆಯಾದ ಉಮೆಯೆ! ಈ ರತ್ನೇಶ್ವರನ ಅನುಗ್ರಹದ ಬಲದಿಂದ 
ಸ್ತ್ರೀರತ್ನ, ಪುತ್ರರತ್ನಗಳೇ ಮುಂತಾದ ಬಹುವಿಧ ರತ್ನಗಳೂ, ಸ್ವರ್ಗಾದಿ 
ಭೋಗಗಳೂ, ಮೋಕ್ಸವೂ ಮನುಷ್ಯನಿಗೆ ಲಭಿಸುವುವು. 

೨೧೬. ಯಾವನು ಇಲ್ಲಿ ಒಮ್ಮೆ ರತ್ನೇಶ್ವರನಿಗೆ ನಮಸ್ಕಾರವನ್ನು ಮಾಡು 
ವನೊ, ಅವನು ದೇಶಾಂತರಗಳಲ್ಲಿ ಮರಣವನ್ನು ಹೊಂದಿದರೂ ಸ್ವರ್ಗಲೋಕ 
ವನ್ನು ಸೇರಿ ನೂರುಕೋಟ ಕಲ್ಪಗಳಾದರೂ ಪುನಃ ಭೂಲೋಕದಲ್ಲಿ ಜನ್ಮವನ್ನೆತ್ತು 
ವುದಿಲ್ಲ. 

೨೧೭. ಎಲೌ ಡೇವಿಯೆ! ಪ್ರತಿಮಾಸದ ಕೃಷ್ಣಪಕ್ಷದ ಚತುರ್ದಶಿಯ 
ರಾತ್ರಿಯಲ್ಲಿ ಉಪವಾಸವನ್ನು ಮಾಡಿ ಯಾವನು ರತ್ನೇಶ್ವರನ ಸನ್ನಿಧಿಯಲ್ಲಿ 
ಜಾಗರಣೆಯನ್ನು ಮಾಡುವನೊ, ಅವನು ನನ್ನ ಸಾನ್ಸಿಧ್ಯವನ್ನು ಪಡೆಯುವನು. 


ಸೀ ಶ್ರೀ ಸ್ಕಾಂದನು ಹಾಪುರಾಣಂ 


ಅಸ್ಕ ಲಿಂಗಸ್ಯ ಪೂರ್ನೇಣ ತ್ವಯಾ ಜನ್ಮಾಂತರೇ ಪ್ರಿಯೇ । 


ದಾಳ್ಸಾಯಣೀಶ್ವರಂ ಅಂಗಂ ಮದ್ಭಕ್ಕ್ಯಾತ್ರ ಪ್ರತಿಷ್ಠಿ ತಂ ॥ ೨೧೪ ॥ 
ತಸ್ಯ ಸಂದರ್ಶನಾದೇವ ನ ನರೋ ಯಾತಿ ದುರ್ಗತಿಂ | 
ಅಂಜಬಿಕಾನಾಮ ಗೌರೀ ತ್ವಂ ತತ್ರಾಹಂ ಚಾಂಬಿಕೇಶ್ವರಃ 1 ೨೦೯ 1 


ಮೂರ್ತಃ ಷಡಾನನಸ್ತತ್ರ ತವ ಪುತ್ರಃ ಸುಮಧ್ಯಮೇ: 
ಏತತ್ರಯಂ ನರೋ ದೃಷ್ಟ್ಯಾ ನ ಗರ್ಭಂ ಪ್ರನಿಶೇದುಮೇ ₹1 ೨೨೦॥ 
ರತ್ನೇಶ್ಚರಸ್ಯ ಮಾಹಾತ್ಮ್ಯಂ ಮಯಾ ತೇ ಸಮುದೀರಿತಂ । 


ಗೋಪನೀಯಂ ಪ್ರಯತ್ನೇನ ಕಲಿಕಲ್ಮಷಚೇತಸಾಂ ॥ ೨೨೧ ॥ 
ಇದಂ ರತ್ನೇಶ್ವರಾಖ್ಯಾನಂ ಯಃ ಪಠಿಸ್ಯತಿ ಸರ್ವದಾ । 

ಸ ಪುತ್ರಸೌತ್ರಸಶುಭಿರ್ನ ನಿಯುಜ್ಯೇತ ಕರ್ಹಿಚಿತ್‌ ॥ ೨೨೨ ॥ 
ಶೃತ್ವಾ ರತ್ನೇಶ್ಚರೋತ್ಪತ್ತಿಂ ಸೇತಿಹಾಸಂ ನರೋತ್ತಮಃ । 

ಅನೂಢೋ ಲಭತೇ ಸತ್ಯಂ ಕನ್ಯಾರತ್ನಂ ಕುಲೋಚಿತಂ ॥ ೨೨೩॥ 


—— 


೨೧೮. ಪ್ರಿಯೆಯೆ! ಈ ಲಿಂಗದ ಪೂರ್ವದಿಕ್ಕಿಗೆ ನನ್ನಲ್ಲಿದ್ದ ಭಕ್ಕೃತಿಶಯ 
ದಿಂದ ಜನ್ಮಾಂತರದಲ್ಲಿ ನಿನ್ನಿಂದಲೇ ದಾಕ್ಸಾಯಣೀಶ್ವರವೆಂಬ ಲಿಂಗವೊಂದು 
ಇಲ್ಲಿ ಸ್ಥಾಪಿತವಾಗಿದ್ದಿತು. 

೨೧೯. ಅದನ್ನು ದರ್ಶನಮಾಡುವ ಮಾತ್ರದಿಂದ ಮನುಷ್ಯನೆಂದಿಗೂ 
ದುರ್ಗತಿಯನ್ನು ಹೊಂದುವುದಿಲ್ಲ. ಗೌರಿಯೆ! ಅಲ್ಲಿ ನೀನು ಅಂಬಿಕೆಯೆಂಬ 
ಹೆಸರಿನಿಂದಿರುವೆ. ನಾನು ಅಂಬಿಕೇಶ್ವರನಾಗಿರುವೆನು. 

೨೨೦. ಸುಂದರಿಯಾದ ಉಮೆಯೆ! ನಿನ್ನ ಪುತ್ರನಾದ ಷಣ್ಮುಖನೂ 
ಅಲ್ಲಿಯೇ ಮೂರ್ತಿಗೊಂಡಿರುವನು. ಈ ಮೂವರು ದೇವತೆಗಳನ್ನೂ ನೋಡಿದ 
ಮನುಷ್ಯನು ಪುನಃ ಜನನಿಯ ಗರ್ಭದಲ್ಲಿ ಪ್ರವೇಶಮಾಡುವುದಿಲ್ಲ. 

೩೨೧. ಇಂತು ರತ್ನೇಶ್ವರನ ಮಹಾ ಮಾಹಾತ್ಮ್ಯವು ನನ್ನಿಂದ ನಿನಗೆ 
ಹೇಳಲ್ಬಟ್ಟಿರುವುದು. ಕಲಿಯಿಂದ ದೂಸಿತವಾದ ಮನಸ್ಸುಳ್ಳ ದುಷ್ಟರಿಗೆ 
ತಿಳಿಯದಂತೆ ಇದನ್ನು ಪ್ರಯತ್ನದಿಂದ ರಹಸ್ಯಗೊಳಿಸಬೇಕು. 

೨೨೨, ಈ ರತ್ನೇಶ್ವರನ ಆಖ್ಯಾನವನ್ನು ಯಾವನು ಸರ್ವಕಾಲದಲ್ಲಿಯೂ 
ಪಠಿಸುತ್ತಿರುತ್ತಾನೆಯೊ, ಅವನು ಎಂದಿಗೂ ಪುತ್ರಪೌತ್ರಸಂತತಿಯಿಂದಾಗಲಿ, 
ಪಶುಗಳೇ ಮುಂತಾದ ಸಂಪತ್ತಿನಿಂದಾಗಲಿ ವಿಯೋಗವನ್ನು ಹೊಂದುವುದಿಲ್ಲ. 

೨೨೩. ರತ್ನಾವಳಿಯ ಇತಿಹಾಸದಿಂದ ಕೂಡಿದ ರತ್ನೇಶ್ವರನ ಉತ್ಪತ್ತಿಯ 
ಕ್ರಮವನ್ನು ಕೇಳಲು ಮದುವೆಯಿಲ್ಲದವನು ಸತ್ಯುಲಪ್ರಸೂತಳಾದ ಕನ್ಯಾರತ್ನ 
ವನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. 


ಸಪ್ತಸಷ್ಮಿತನೋಕಧ್ಯಾಯಃ ಕ 


ಕನ್ಯಾನೀಮಂ ಸಮಾಕರ್ಣ್ಯ ತ್ವಿತಿಹಾಸಂ ಮನೋರಮಂ । 


ಶ್ರದ್ಧಯಾ ಸತ್ಬತಿಂ ಪ್ರಾಪ್ಯ ಭವಿಷ್ಯತಿ ಪತಿವ್ರತಾ ॥ ೨೨೪ ॥ 
ಇತಿಹಾಸಮಿಮಂ ಶೃತ್ವಾ ನಾರೀ ವಾ ಪುರೂಷೋನಿ ನಾ । 
ನ ಜಾತ್ನಿಷ್ಟನಿಯೋಗಾಗ್ನಿತಾಸೇನ ಪರಿತಸ್ಯತೇ ॥ ೨೨೫ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಥೇ  ರತ್ಸೇಶ್ವರ ಪ್ರಶಂಸನನರ್ಣನಂ'3 
ನಾಮ ಸಪ್ತಷಹ್ಮಿತಮೋ$ಧ್ಯಾಯಃ 





೨೨೪. ಮನೋಹರವಾದ ಈ ಇತಿಹಾಸವನ್ನು ಶ್ರದ್ಧೆ ಯಿಂದ ಕೇಳಿದ 
ಕೈಯೂ ಕೂಡ ಶ್ರವಣದ ಫಲವಾಗಿ ಉತ್ತಮ ಪತಿಯನ್ನು ಪಡೆದು ಪತಿವ್ರತೆ 
ಯಾಗಿ ಬಾಳುವಳು. 

೨೨೫. ಈ ಇತಿಹಾಸವನ್ನು ಕೇಳಿದ ಸ್ತ್ರೀಯಾಗಲಿ ಪುರುಷನಾಗಲಿ 


ಎಂದಿಗೂ ಇಷ್ಟನಿಯೋಗವೆಂಬ ಅಗ್ನಿಯ ತಾಪದಿಂದ ಬಸವಳಿಯುವುದಿಲ್ಲ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
*" ರತ್ಸೇಶ್ವರ ಪ್ರಶಂಸನವರ್ಣನ? ನೆಂಬ ಅರುವತ್ತೇಳನೆಯ ಅಧ್ಯಾಯವು ಮುಗಿದುದು 


ಶ್ರೀಃ 
ಅಥಾ*ಷ್ಟಷಸ್ಮಿತಮೋಂಧ್ಯಾಯಃ 
ಕೃತ್ತಿವಾಸ ಸಮಂ ದ್ಭೃವೋಸವರ್ಣನಂ 
ಸ್ಕಂದ ಉವಾಚ: 
ಅನ್ಯಚ್ಚ ಶೃಣು ನಿಪ್ರೇಂದ್ರ ವೃತ್ತಾಂತಂ ತತ್ರ ಸಂಭವಂ । 
ಮಹಾಶ್ಚರ್ಯಪ್ರಜನನಂ ಮಹಾಸಾತಕಹಾರಿ ಚ nob 
ಇತ್ತ 9 ಕಥಾಂ ಪ್ರಕುರ್ವಾಣೇ ರತ್ನೇಶಸ್ಯ ಮಹೇಶ್ವರೇ | 
ಕೋಲಾಹಲೋ ಮಹಾನಾಸೀತ್ವ್ರಾತ ತ್ರಾತೇತಿ ಸರ್ವದಾ ॥೨॥ 
ಮಹಿಷಾಸುರಪುತ್ರೋಸೌ ಸಮಾಯಾತಿ ಗಜಾಸುರಃ । 
ಪ್ರಮಥನ್ಭನಥಾನ್ಸರ್ವಾನ್ನಿಜನೀರ್ಯಮಹೋದ್ಧ ತಃ Nan 
ಯತ್ರ ಯತ್ರ ಧರಾಯಾಂ ಸ ಚರಣಂ ಪ್ರನಿಣೋತಿ ಹಿ । 
ಅಚಲೋಲ್ಲೋಲಯಾಂಚಕ್ರೇ ತತ್ರ ತತ್ರಾಸ್ಯ ಭಾರತಃ ner 
ಊರುವೇಗೇನ ತರವಃ ಪತಂತಿ ಶಿಖರೈಃ ಸಹ । 
ಯಸ್ಯ ದೋರ್ದಂಡಘಾತೇನ ಚೂರ್ಣಾಃ ಸ್ಯುಶ್ಚ ಶಿಲೋಚ್ಚಯಾಃ ॥ ೫ ॥ 


ಕನ್ನಡದ ಅನುವಾದ 
ಕೃತ್ತಿವಾಸ ಸಮುದ್ಭವನರ್ಣನ 

೧. ಸ್ವಂದನು ಹೇಳುತ್ತಾನೆ:--ಬ್ರಾಹ್ಮಣಶ್ರೇಷ್ಠನೆ! ಆ ರತ್ನೇಶ್ವರಕ್ಸೇತ್ರ 
ದಲ್ಲಿ ನಡೆದ ಮತ್ತೊಂದು ವಿಚಾರವನ್ನು ತಿಳಿಸುವೆನು, ಕೇಳು. ಈ ಚರಿತ್ರೆಯು 
ಅತ್ಯಂತಾಶ್ಚರ್ಯವನ್ನುಂಟುಮಾಡುವುದಾಗಿಯೂ, ಕೇಳುವವರ ಪಾತಕಗಳನ್ನು 
ಕಳೆಯುವುದೂ ಆಗಿರುವುದು. ಕ 

೨. ಹಿಂದೆ ಹೇಳಿದಂತೆ ಮಹೇಶ್ವರನು ಪಾರ್ವತಿಯೊಡನೆ ರತ್ನೇಶ್ವರನ 
ವಿಷಯವಾದ ಪ್ರಸಂಗವನ್ನು ಮಾಡುತ್ತಿರಲು ಸರ್ವತ್ರದಲ್ಲಿಯೂ " ಕಾಪಾಡು ; 
ಕಾಪಾಡು'' ಎಂಬುದಾಗಿ ಮಹತ್ತರವಾದ ಕೋಲಾಹಲ ಶಬ್ದವುಂಬಾಯಿತು. , 

೩. ಮಹಿಷಾಸುರನ ಮಗನಾದ ಗಜಾಸುರನು .ತನ್ನ ಪರಾಕ್ರಮದ 
ಮದದಿಂದ ಸಮಸ್ತ ಪ್ರಮಥಗಣಗಳನ್ನೂ ಮಥನಮಾಡುತ್ತ ಉನ್ಮತ್ತನಾಗಿ 
ಈ ಕಡೆಗೇ ಬರುತ್ತಿರುವನು. 

೪. ಎಲ್ಲಿ ಎಲ್ಲಿ ಆ ರಾಕ್ಷಸನು ಹೆಜ್ಜೆಯನ್ನು ಭೂಮಿಯಲ್ಲಿಟ್ಟನೊ, ಅಲ್ಲೆಲ್ಲ 
ಅಚಲವಾದ ಭೂಮಿಯೂ ಸಹ ಅವನ ಭಾರದಿಂದ ನಡುಗಿತು. (ಅವನ ಪದಾ 
ಘಾತದಿಂದ ಭೂಮಿಯಲ್ಲಿಯೂ ಪರ್ವತರೂಪಗಳಾದ ಫಿಶ್ಚಂಚಲಗಳಾದ ಅಲೆ 
ಗಳುಂಟಾದುವು.) 

೫. ಅವನ ತೊಡೆಗಳ ರಭಸದಿಂದ ಮಹಾವೃಕ್ಸಗಳೂ ಶಾಖೆನಿಶಾಖೆ 


ಅಸ್ಟ್ಚಸಸ್ಮಿತಮೋ8ಧ್ಯಾಯಃ ತೀ 


ಯಸ್ಯ ಮೌಲಿಜಸಂಘರ್ಷಾದ್ವನಾ ವ್ಯೋಮ ತ್ಯಜಂತ್ಯಸಿ । 


ನೀಲಿಮಾನಂ ನ ಚಾದ್ಯಾಪಿ ಜಹ್ಯುಸ್ತ ತ್ರೇಶಸಂಗಜಂ 1೬/1 
ಯಸ್ಯ ನಿಶ್ವಾಸಸಂಭಾರೈ ತ್ತ ರಂಗಾ ಮಹಾಬ್ಧ ಯಃ । ಶ್ವ 
ನದ್ಯೋಂಸ್ಸ: ಮುಂದಕಲ್ಲೊ (ಲಾ ಭವಂತಿ ತಿಮಿಭಿಃ ಸಪ Nan 
ಯೋಜನಾನಾಂ ಸಹಸ್ರಾ "ಜೆ ನವ ಯಸ್ಯ ಸಮುಚ್ಛ ಪಯಃ । 

ತಾವಾನೇನ ಹಿ ನಿಸ್ತಾ ರಸ ಸ ನೋರ್ಮಾಯಾವಿನೊ ಸ್ಯ ಹ ॥೮॥ 


ಯನ್ನೇತ್ರಯೋಃ ಪಿಂಗಲಿಮಾ ತಥಾ ತರಲಿಮಾ ಪುನಃ । 
ನಿದ್ಯುತಾ ನೋಜ್ಜ್ಯ್ಯತೇಂದ್ಯಾಪಿ ಸೋಯಮಾಯಾತಿ ಸತ್ತ್ವರಃ ॥೯॥ 
ಯಾಂ ಯಾಂ ದಿಶಂ ಸಮಭ್ಯೇತಿ ಸೋ ಯಂ ಮಸ್ಸಹದಾನವಃ । 


ಸಾಸಾ ಸಮಿಾಭವೇದಸ್ಯ ಸಾಧ್ಯಸಾದಿವ ದಿಗ್ಗು ವಂ ॥ ೧೦॥ 
ಬ್ರಹ್ಮಲಬ್ಧ ವರಶ್ಚಾ ಯಂ ತೃಣೇಕ್ಸ ತಜಗತ್ರಯ | 
ಅನಥ್ಕೊಳಿಹಂ ಭವಾಮಿತಿ ಸಿ ಸ್ತ್ರೀಪುಂಸೈ ಃ ಕಾಮನಿರ್ಜಿತೆಃ ॥ ೧೧॥ 


ಗಳೊಡನೆ ನೆಲಕ್ಕೆ ಬೀಳುತ್ತಿರುವುವು. ಅವನ ಎರಡು ಬಾಹುಗಳ ಹೊಡೆತಗಳಿಂದ 
ಪರ್ವತಶಿಲೆಗಳೂ ಚೂರ್ಣಿತಗಳಾಗುತ್ತಿರುವುವು. 

೬. ಅವನ ಕಿರೀಟದ ಸಂಘಟ್ಟನದಿಂದ ಮೇಘಗಳೂ ಆಕಾಶವನ್ನು ಬಿಡು 
ಕ್ರಿರುವುವು. ಅವನ ತಲೆಕೂದಲುಗಳ ಸಂಪರ್ಕದಿಂದುಂಟಾದ ನೀಲನರ್ಣ 
ವನ್ನು ಇಂದಿಗೂ ಬಿಡದಿರುವುವು. 

೭. ಅವನ ನಿಶ್ಶ್ವಾಸದ ರಭಸದಿಂದ ಸಮುದ್ರಗಳಲ್ಲಿಯೂ ಮಹಾತರಂಗ 
ಗಳು ಏಳುತ್ತಿರುವುವು. ನದಿಗಳೂ ತಮ್ಮಲ್ಲಿ ವಾಸಮಾಡುವ ತಿಮಿ, ತಿಮಿಂಗಲ 
ಗಳೊಡನೆ ಬಹುವಾಗಿ ಕ್ಸೋಭವನ್ನು ಹೊಂದುತ್ತಿರುವುವು. 

೮. ಅವನ ಎತ್ತ ತರದು ಒಂಬತ್ತುಸಾವಿರ ಯೋಜನನಿರುವುದು. ಮಹ್‌ 
ಮಾಯಾವಿಯಾದ ಅವನ ದೇಹದ ಅಗಲವೂ ಅಷ್ಟೇ ಇರುವುದು. 

೯. ಅವನ ನೇತ್ರಗಳಿಂದಲೇ ರಕ್ತವರ್ಣವನ್ನೂ ಚಾಂಚಲ್ಯವನ್ನೂ ಕುಡಿ 
ಮಿಂಚುಗಳು ಕಸಿದುಕೊಂಡು ಇಂದಿಗೂ ಬಿಡದಿರುವುವು. ಇಂತಹ ರಾಕ್ಟೃಸನು 
ವೇಗವಾಗಿ ಬರುತ್ತಿರುವನು. 

೧೦. ದುರ್ನಿನಾರ್ಯನಾದ ಆ ರಾಕ್ಸಸನು ಯಾನ ಯಾವ ದಿಕ್ಕಿಗೆ 
ಪ್ರಯಾಣಮಾಡುವನೊ, ಆಯಾ ದಿಕ್ಸಿನ ಭೂಭಾಗವೆಲ್ಲವೂ ಅವನ ರಭಸಕ್ಕೆ 
ಸಿಕ್ಕಿ ನಿಜವಾಗಿಯೂ ನಿಮ್ನೋನ್ನತಭಾವವಿಲ್ಲದಂತೆ ಸಮವಾಗಿರುವುದು. 

೧೧. ಪೂರ್ವದಲ್ಲಿ ಜನರು ಬ್ರಹ್ಮದೇವನಿಂದ, "" ಕಾಮಾತುರತೆಗೆ ಒಳಪಟ್ಟ 
ರುವ ಸ್ತ್ರೀಯರಿಂದಾಗಲಿ ಪುರುಷರಿಂದಾಗಲಿ ನಾನು ಮರಣವನ್ನು ಹೊಂದ 
ಬಾರದು?'' ಎಂದು ವರವನ್ನು ಪಡೆದು ಈಗ ಮೂರುಲೋಕಗಳನ್ನೂ ಹುಲ್ಲು 
ಕಡ್ಡಿಗೆ ಸಮಾನವಾಗಿ ಕಾಣುತ್ತಿರುವನು. 


ಜಾ. 


೪೦6 ಶ್ರೀ ಸ್ಕಾಂಡನುಹಾಪುರಾಣಂ 


ತತಸಿ ಸ್ತ್ರಿತೂಲಹೇತಿಸ್ತಮಾಯಾಂತಂ ದೈತ್ಯಪುಂಗನಂ ॥ 


ವಿಜ್‌ ್ಲಾಯಾವಧ ಮನ್ಯೇನ ಶೂಲೇನಾಭಿಜಘಾನ ತಂ ೪ ೧೨ 0 

ಪ್ರೋತಸ್ತಿ «ನ ತ್ರಿಶೂಲೇನ ಸ ಚ ದೈತ್ಯೋ ಗಜಾಸುರಃ | 

ಛತ್ರೀ (ಕೃತಮಿವಾತ್ಮಾ ನಂ ಮನ್ಯ ಮಾನೋ ಜಗೌ ಹರಂ ॥ ೧೩॥ 
ಜಾಸುರ ಉವಾಚ 

ತ್ರಿಕೂಲಪಾಣೇ ದೇವೇಶ ಜಾನೇ ತ್ವಾಂ ಸ್ಮರಹಾರಿಣಂ । 

ತನ ಹಸ್ತೇ ಮಮ ವಧಃ ಶ್ರೇಯಾನೇನ ಪುರಾಂತಕ ॥ ೧೪ ॥ 

ಕಿಂಚಿದ್ದಿಜ್ಜಪ್ಲುನಿಚ್ಛಾಮಿ ಅನಧೇಹಿ ಮಮೇರಿತಂ । 

ಸತ್ಯಂ ಬ್ರವೀಮಿ ನಾಸತ್ಯಂ ಮೃತ್ಯುಂಜಯ ನಿಚಾರಯ ॥ ೧೫ ॥ 

ತ್ವನೇಕೋ ಜಗತಾಂ ವಂದ್ಯೋ ವಿಶ್ವ ಶಿಸ್ಕೋಪರಿ ಸಂಸ್ಥಿ ತಃ ಃ 

ಸಾಹ ತ್ವದುಪರಿಷ್ಟಾ ಚ್ಚ ಸಿ ತೋಸಸಿ ಶತಿ ಜಿತಂ ಮಯಾ ॥ ೧೬ ॥ 

ಧನ್ಕೊ ಸ ್ಯನುಗೃ ಓೀೋಸ್ಕಿ ತೃತ್ತಿ ಶೂಲಾಗ್ರ ಸಂಸ್ಥಿತಃ | 

ಕಾಲೇನ ಸರ್ನ್ವೈರ್ಮುರ್ತವ್ಯಂ ಕ್ರ ಶ್ರೇಯಸೇ ಮೃತ್ಯುರೀದೃಶಃ ॥ ೧೭ ॥ 


೧೨, ಇಂತೆಂದ ಪ್ರಮಥಗಣಗಳ ಆರ್ತನಾದವನ್ನು ಕೇಳಿ ರಾಕ್ಚಸನು 
ಸಮಾಪಿಸುತ್ತಿರುವುದನ್ನೂ ಅವನು ಇತರರಿಂದ ವಧಾರ್ಹನಲ್ಲವೆಂಬುದನ್ನೂ ತಿಳಿದು. 
ತ್ರಿಶೂಲಧಾರಿಯಾದ ಮಹೇಶ್ವರನು ತನ್ನ ಶೂಲದಿಂದಲೇ ಅವನನ್ನು ತಿವಿದನು. 

೧೩. ತ್ರಿಶೂಲದಿಂದ ಚುಚ್ಚಿ ತನ್ನನ್ನು ಛತ್ರದಂತೆ ಮೇಲಕ್ಕೆ ಎತ್ತಿ 
ಹಿಡಿದಿರುವ ಆ ಮಹಾದೇವನನ್ನು ಕಂಡು ದಾನನೇಶ್ವರನಾದ ಗಜಾಸುರನು. 
ಇಂತೆಂದು ಹೇಳತೊಡಗಿದನು. 

೧೪. ಗಜಾಸುರನು ಹೇಳುತ್ತಾನೆ: ತ್ರಿಶೂಲಹಸ್ತನೆ! ಡೇವಾಧಿಡೇವನೆ! 
ತ್ರಿಪುರಥ್ವಂಸಿಯೆ! ನೀನು ಮನ್ಮಥನನ್ನು ನಿಗ್ರಹಿಸಿರುವೆಯೆಂಬುದನ್ನು ತಿಳಿದಿರು 
ವೆನು. ನಿನ್ನ ಕೈಗಳಿಂದ ವಥೆಯಾಗುವುದೇ ನನಗೆ ಶ್ರೆ ಶ್ರೀಯಸ್ಕರವು. 

೧೫. ಆದಕೆ ಒಂದು ವಿಷಯವನ್ನು ವಿಜ್ಞಾ ಸಿಕೊಳ್ಳ ಲಿಚಿ ೈಸುವೆನು. 
ನಾನು ಹೇಳುವ ಮಾತುಗಳನ್ನು ಅವಧಾರಣಮಾಡು. ಎಲ್ಲೆ ೈ ಮೃತ್ಯುಂಜಯನೆ! 
ನಾನು ಸತ್ಯವಾಗಿ ನುಡಿಯುತ್ತಿರುವನೇ ಅಲ್ಲದೆ ಅಸತ್ಯವನ್ನಾ, ಡುವವನಲ್ಲವೆಂಬು 
ದನ್ನು ವಿಚಾರಿಸಿ ನೋಡು. 

೧೬. ನೀನೊಬ್ಬನೇ ಲೋಕಗಳಿಗೆಲ್ಲ ಪೂಜ್ಯನಾಗಿರುವೆ. ಈ ಬ್ರಹ್ಮಾಂಡದ 
ಮೇಲೂ ನೆಲಸಿರುವೆ. ನಾನಾದರೊ ಈಗ ನಿನಗೂ ನಿನ್ನ ತಲೆಯಮೇಲೆ ಇರುವೆ 
ನಾದುದರಿಂದ ನಿನ್ನನ್ನೂ ಕೂಡ ಜಯಿಸಿದಂತೆಯೇ ಆಯಿತು. 

೧೭. ನಿನ್ನ ತ್ರಿ ತಿ, ಶೂಲದ ಕೊನೆಯಲ್ಲಿ ಸಿಕ್ಕಿಕೊಂಡಿರುವ ನಾನೇ ಧನ್ಯ ನು. 
ನನ್ನಲ್ಲಿ ಮಹದನುಗ ಗ್ರಹವನ್ನು ಮಾಡಿರುವೆ. ಫಿಯಮಿತಕಾಲವೊದಗಲು 


ಅಸ್ಪಷಸ್ಠಿತನೋ9ಧ್ಯಾಯಃ॥ ೪೦೦ 


ಇತಿ ತಸ್ಯ ವಚಃ ಶೃತ್ವಾ ದೇವದೇವಃ ಕೃಪಾನಿಧಿಃ । 


ಪ್ರೋವಾಚ ಪ್ರಹಸಚ್ಛಂಭುರ್ಥಟೋದ್ಭವ ಗಜಾಸುರಂ ॥ ೧೮ ॥ 
ಈಶ್ವರ ಉವಾಚ :-- 

ಗಜಾಸುರ ಪ್ರಸನ್ನೋಃಸ್ಮಿ ಮಹಾಪೌರುಷ ತೇ ವಧೇ । 

ಸ್ವಾನುಕೂಲಂ ವರಂ ಬ್ರೂಹಿ ದದಾಮಿ ಸುಮತೇಃಸುರ ॥೧೯॥ 


ಇತ್ಯಾಕರ್ಣ್ಯ ಸ ದೈತ್ಯೇಂದ್ರಃ ಪ್ರತ್ಯುವಾಚ ಮಹೇಶ್ವರಂ | 
ಗಜಾಸುರ ಊವಾಚ :-- 


ಯದಿ ಪ್ರಸನ್ನೋ ದಿಗ್ವಾಸಸ್ತದಾ ನಿತ್ಯಂ ವಸಾನ ಮೇ ॥ ೨೦॥ 

ಇಮಾಂ ಕೃತ್ತಿಂ ನಿರೂಸಾಕ್ಚ ತೃತ್ರಿ ತ್ರಿಶೂಲಾಗ್ನಿ ಸಾನಿತಾಂ | 

ಸ್ವಪ್ರ ಮಾ ಸುಖಸ್ಪರ್ಶಾಂ ಕಣಾಂಗಣಪಣೀಕೃ ತಾಂ ॥೨೧॥ 
ಇನ್ನ. ತೈಗಂಧಿಃ ಸದೈನಾ ವಾಸ್ತು ಸದ್ಕವಾಸ್ತ್ಯೃ ತಿಕೋಮಲಾ | 

ಸಜನ ನಿರ್ಮಲಾಚಾಸ್ತು ಸದೈವಾಸ್ತ ೩ತಿಮುಂಡನಂ ॥ ೨೨ ॥ 





ಸಕಲರೂ ಮರಣವನ್ನು ಹೊಂದಲೇಬೇಕು. ಆದರೆ ಇಂತಹ ಮರಣವೇ 
ಶ್ರೇಯಸ್ಕಾರಕವು.'' 

೧೮. ಎಲೈ ಅಗಸ್ತ್ಯನೆ! ಇಂತೆಂದ ಮಾತುಗಳನ್ನು ಕೇಳಿ ದೇವತಾಸಾರ್ವ 
ಭೌಮನೂ, ಕ ಪಾಸಾಗರನೂ ಆದ ಮಹೇಶ್ವರನು ಗಟ್ಟಿ ಯಾಗಿ ನಗುತ್ತ 
ಗಜಾಸುರನನ್ನು os ಹೇಳತೊಡಗಿದನು. 

೧೯. ಈಶ ಶ್ವರನು ಹೇಳುತ್ತಾನೆ: ರಾಕ್ಸಸಕುಲದಲ್ಲಿ ಡೂ 
ಸದ್ಭುದ್ಧಿಯುಳ್ಳ ನಜಾಸುರನೆ ! ನೀನು ಪರಾಕ್ರ ಮಡೆ ಪರಾಕಾಸ್ಮೆಯನ್ನು ಹೊಂದಿ. 
ದವನು. ನಿನ್ನಲ್ಲಿ ಪ್ರಸನ್ನನಾಗಿರುವೆನು. `ನಿನಗೆ ಬೇಕಾದ ವರವನ್ನು ಕೇಳು, 
ಕೊಡುವೆನು. 

೨೦-೨೧. ಈ ಮಾತುಗಳನ್ನು ಕೇಳಿ ಆ ರಾಕ್ಟಸೇಂದ್ರನು ಮಹಾದೇವನಿಗೆ 
ಪ್ರತ್ಯುತ್ತರವನ್ನು ಕೊಟ್ಟನು. ಗಜಾಸುರನು ಹೇಳುತ್ತಾನೆ:--ದಿಗಂಬರನೆ! 
ನೀನು ಪ್ರಸಕ್ಷನಾಗಿರುವೆಯಾದರಿ ಇನ್ನುಮೇಲೆ ಯಾವಾಗಲೂ ನನ್ನ ಈ ಚರ್ಮ 
ವನ್ನೇ ಅಚ್ಛಾದಿಸಿಕೊಂಡಿರು. ಕ್ರಿರೋಚನನೆ! ಇದು ನಿನ್ನ ತ್ರಿಶೂಲದ ಅಗ್ನಿ 
ಯಿಂದ ಶುದ್ಧಿಗೊಳಿಸಲ್ಪಟ್ಟರುವುದು. ನಿನ್ನ ಆಕಾರಕ್ಕೆ ಸದ್ಭಶವೂ, ಶರೀಗಕ್ಕೆ 
ಮೃದುವೂ, ಯುದ್ಧರಂಗದಲ್ಲಿ ಪಣವಾಗಿಡಲ್ಪಟ್ಟುದೂ ಆಗಿರುವುದು. 

3೨. ಈ ಚರ್ಮವೇ ನಿನಗೆ ಇಷ್ಟ ವಾದ ಸುಗಂಧವುಳ್ಳ ದುದೂ, ಅತ್ಯಂತ 
ಕೋಮಲವೂ, ಯಾವಾಗಲೂ ಸ ಸರ್ಮೋತ್ತ ವಾದ ಭೂಷಣ. 
ದಂತೆ ಳಿಲಂಕಾರಪ್ರಾಯವೂ ಆಗಿಗಲಿ. 


ಇಂತಿ ' ಶ್ರೀ ಸ್ಥಾಂದಮಹಾಪುರಾಣಂ 


ಮಹಾತಪೋಂಃನಲಜ್ಜಾಲಾಃ ಪ್ರಾಸ್ಯಾಪಿ ಸುಚಿರಂ ವಿಭೋ । 


ನ ದಗ್ಗಾ ಕೃತ್ತಿರೇಷಾ ಮೇ ಪುಣ್ಯಗಂಧನಿಧಿಸ್ತತಃ ಗ ೨೩ ॥ 

"ಯದಿ ಪುಣ್ಯವತೀ ನೈಷಾ ಮುನು ಕೃತ್ತಿರ್ದಿಗಂಬರ । 

ತದಾ ತೃದಂಗಸಂಗೋಂಸ್ಯಾಃ ಕಥಂ ಜಾತೋ ರಣಾಂಗಣೇ ॥ ೨೪ ॥ 

ಅನ್ಯಂ ಚ ಮೇ ನರಂ ದೇಹಿ ಯದಿ ತುಷ್ಬೋಸಿ ಶಂಕರ । 

ನಾಮಾಸ್ತು ಕೃತ್ತಿವಾಸಾಸ್ತೇ ಪ್ರಾರಭ್ಯಾದ್ಯತನಂ ದಿನಂ ॥ ೨೫ ॥ 

ಇತಿ ತಸ್ಯ ವಚಃ ಶೃತ್ವಾ ತಥೇತ್ಯುಕ್ತಾ 4 ಜೆ ಶಂಕರಃ! 

ಪುನಃ ಪ್ರೋವಾಚ ತಂ ದೈತ್ಯಂ ಭಕ್ತಿನಿರ್ಮಲಮಾನಸಂ ॥ ೨೬ ॥ 
ಈಶ್ವರ ಉವಾಚ:- 

ಶೃಣು ಪುಣ್ಯನಿಧೇ ದೈತ್ಯ ನರಮನ್ಯಂ ಸುದುರ್ಲಭಂ | 

ಅನಿಮುಕ್ತೇ ಮಹಾಕ್ಸೇತ್ರೇ ರಣತ್ಯಕ್ತಕಲೇನರ ॥ ೨೭॥ 

ಇದಂ ಪುಣ್ಯಶರೀರಂ ತೇ ಕ್ಲೇತ್ರೇ*ಸ್ಮಿನ್ಮುಕ್ತಿಸಾಧನೇ । 


ಮಮ ಲಿಂಗಂ ಭವತ್ವತ್ರ ಸರ್ನೇಷಾಂ ಮುಕ್ತಿದಾಯಕಂ ॥ ೨೮ ॥ 


೨೩. ಸರ್ವೇಶ್ವರನೆ! ನಿನ್ನ ಮಹಾತಪಸ್ಸಿನ ಬೆಂಕಿಯ ಜ್ವಾಲೆಗಳನ್ನು 
ಸಮಾಪಿಸಿದರರೂ ಈ ಚರ್ಮವು ಬಹುಕಾಲವಾದರೂ ಭಸ್ಮೀಭೂತವಾಗಲಿಲ್ಲ. 
ಆನುದರಿಂದಲೇ ಇದು ಪುಣ್ಯ ಮತ್ತು ಸುಗಂಧಗಳಿಂದ ಕೂಡಿರುವುದು. 

೨೪. ದಿಗ್ವಾಸನೆ! ಈ ನನ್ನ ಚರ್ಮವು ಪುಣ್ಯದಿಂದ ಕೂಡಿದುವಲ್ಲದಿದ್ದರೆ, 
ಈ ಯುದ್ಧಭೂಮಿಯಲ್ಲಿ ಇದಕ್ಕೆ ನಿನ್ನ ದೇಹದ ಮತ್ತು ಅಯುಧೆಗಳ ಸಂಸ್ಪರ್ಶವು 
ಹೇಗೆ ಉಂಟಾಗುತ್ತಿದ್ದಿತು? 

೨೫. ಶಂಕರನೆ! ನೀನು ಸಂತುಷ್ಟನಾಗಿದ್ದರೆ ನನಗೆ ಮತ್ತೊಂದು ವರ 
ವನ್ನೂ ಕೊಡು. ಇಂದಿನ ದಿನ ಮೊದಲುಗೊಂಡು ನಿನಗೆ ಕೃತ್ತಿವಾಸನೆಂಬ ಹೆಸರೂ 
ಪ್ರಸಿದ್ಧವಾಗುವುದಾಗಲಿ.'' 

೨೬. ಇಂತೆಂದ ಮಾತುಗಳನ್ನು ಕೇಳಿ ಶಂಕರನು ಹಾಗೇಯೇ ಆಗಲೆಂದು 
ಅಂಗೀಕರಿಸಿ ಶಿವಭಕ್ತಿಯಿಂದ ಪರಿಶುದ್ಧವಾದ ಮನಸ್ಸುಳ್ಳ ಆ ರಾಕ್ಸಸೇಶ್ವರನನ್ನು 
ಕುರಿತು ಪುನಃ ಹೇಳತೊಡಗಿದನು. 

೨೭-೨೮. ಈಶ್ವರನು ಹೇಳುತ್ತಾನೆ :--ಪುಣ್ಯನಿಧಿಯಾದ ಡೈತ್ಯನೆ! ನಿನಗೆ 
ಅತ್ಯಂತ ದುರ್ಲಭವಾದ ಮತ್ತೊಂದು ವರವನ್ನು ಕೊಡುವೆನು, ಕೇಳು. ನೀನು 
ಅನಿಮುಕ್ತವೆಂಬ ಆ ಮಹಾಕ್ಸೇತ್ರದಲ್ಲಿ ಯುದ್ಧವನ್ನುಮಾಡಿ ದೇಹವನ್ನು 
ತ್ಯಜಿಸಿರುವೆ. ಮುಕ್ತಿಗೆ ಸಾಧನವಾದ ಈ ಕ್ಲೇತ್ರದಲ್ಲಿ ತ್ಯಕ್ತವಾದ ನಿನ್ನ ಪವಿತ್ರ 
ದೇಹವು ನನ್ನ ಲಿಂಗವಾಗಿ ನೆಲಸಿ ಸಕಲ ಮಾನವರಿಗೂ ಮೋಕ್ಸಪ್ಪಿದವಾಗಿ 
ಬೆಳಗಲಿ. ಸ 


ಅಸ್ಮಸಷ್ಮಿಕಮೋಕಿಧ್ಯಾಯಃ ೪೦೬ 


ಕೃತ್ತಿವಾಸೇಶ್ವರಂ ನಾಮ ಮಹಾಪಾತಕನಾಶನಂ | 

ಸರ್ವೇಷಾಮೇವ ಲಿಂಗಾನಾಂ ಶಿಕೋಭೂತಮಿದಂ ವರಂ nr. 
ಯಾವಂತಿ ಸಂತಿ ಲಿಂಗಾನಿ ವಾರಾಣಸ್ಕಾಂ ಮಹಾಂತ್ಯಸಿ । 

ಉತ್ತಮಂ ತಾನತಾಮೇತಮುತ್ತಮಾಂಗವದುತ್ತಮಂ 1೩೦೧ 
ಮಾನವಾನಾಂ ಹಿತಾಯಾತ್ರ ಸ್ಥಾಸ್ಕೇಂಹಂ ಸಪರಿಗ್ರಹಃ । 

ದೃಷ್ಟೇನಾನೇನ ಲಿಂಗೇನ ಪೂಜಿತೇನ ಸ್ತುತೇನ ಚ । 


ಕೃತಕೃತ್ಯೋ ಭವೇನ್ಮರ್ತ್ಯಃ ಸಂಸಾರಂ ನ ವಿಶೇತ್ಸುನಃ 1೩೧॥ 
ರುದ್ರಾಃ ಪಾಶುಪತಾಃ ಸಿದ್ಧಾ ಯಷಯಸ್ವತ್ವಚಿಂತಕಾಃ । 
ಶಾಂತಾ ದಾಂತಾ ಜಿತಕ್ರೋಧಾ ನಿರ್ದ್ವಂದ್ಹ್ವಾ ನಿಸ್ಪರಿಗ್ರಹಾಃ ॥೩೨॥ 


ಅನಿಮುಕ್ತೇ ಸ್ಥಿತಾ ಯೇ ತು ಮನು ಭಕ್ತಾ ಮುಮುಕ್ಸೃವಃ । 
ಮಾನಾಪಮಾನಯೋಸ್ತುಲ್ಯಾಃ ಸಮಲೋಷ್ಠಾಶ್ಮಕಾಂಚನಾಃ ॥ ೩೩॥ 

೨೯. ಕೃತ್ತಿವಾಸೇಶ್ವರನೆಂಬ ಈ ಲಿಂಗವು ಮಹಾಪಾತಕಗಳನ್ನೂ ನಾಶ. 
ಗೊಳಿಸುವುದು. ಇದು ಈ ಕ್ಷೇತ್ರದಲ್ಲಿರುವ ಸಮಸ್ತಲಿಂಗಗಳಿಗೂ ಉತ್ತಮವೆನಿಸಿ 
ಶಿಕೋಭೂತವಾಗಿರುವುದು. 

೩೦. ದೇಹದಲ್ಲಿರುವ ಸರ್ವಾವಯವಗಳಲ್ಲಿಯೂ ತಲೆಯು ಎಂತು 
ಪ್ರಧಾನವಾಗಿದ್ದು ಕೊಂಡು ಉತ್ತ್ಯಮಾಂಗನೆನಿಸಿರುವುಡೊ, ಹಾಗೆಯೇ 
ಈ ಲಿಂಗವೂ ಕಾಶೀಕ್ಷೇತ್ರದಲ್ಲಿರುವ ಮಹಾವೈಭವಯುಕ್ತಗಳಾದ ಸಮಸ್ತ 
ಲಿಂಗಗಳಲ್ಲಿಯೂ ಸರ್ವೋತ್ತಮವೆನಿಸಿರುವುದು. 

೩೧. ಸಕಲಮಾನವರಿಗೂ ಹಿತನನ್ನುಂಟುಮಾಡುವವನಾಗಿ ನಾನು ಸಗಿವಾರ- 
ಸಮೇತವಾಗಿ ಇಲ್ಲಿ ನೆಲೆಸುವೆನು. ಈ ಲಿಂಗವನ್ನು ನೋಡುವುದರಿಂದಲೂ, 
ಪೂಜಿಸುವುದರಿಂದಲೂ, ಸ್ತೋತ್ರಮಾಡುವು ದರಿಂದಲೂ ಮಾನವನು ಕೃತಕೃತ್ಯ 
ನಾಗುವುದು ಮಾತ್ರವಲ್ಲದೆ ದೇಹವನ್ನು ಬಿಟ್ಟ ಮೇಲೆ ಪುನಃ ಸಂಸಾರದಲ್ಲಿ ಪ್ರವೇಶ 
ವನ್ನನುಭವಿಸುವುದಿಲ್ಲವು. 

೩೨-೩೩. ಏಕಾದಶರುದ್ರರು, ಪಶುಪತಿಯ ಭಕ್ತರಾದ ಸಿದ್ಧರು, ಪರ 
ತತ್ತ್ವವನ್ನು ಕುರಿತು ಚಿಂತೆಮಾಡುತ್ತಿರುವ ಮಹರ್ಷಿಗಳು, ಶಮ ದಮ ಸಮ 
ನ್ವಿತರು, ಕ್ರೋಧವನ್ನು ಜಯಿಸಿದವರು, ಶೀತೋಷ್ಣಾದಿ ದ್ವಂದ್ವಗಳನ್ನು ಸಹಿಸು 
ವವರು, ಅಪರಿಗ್ರಹವ್ರತಿಗಳು, ಮುಂತಾದ ಯಾವ ನನ್ನ ಭಕ್ತರು ಮೋಕ್ಷವನ್ನು 
ಪಡೆಯಬೇಕೆಂಬ ಅಭಿಲಾಷೆಯಿಂದ ಅನಿಮುಕ್ತಕ್ಷೇತ್ರದಲ್ಲಿ ನೆಲೆಸಿ, ಮಾನಾವ- 
ಮಾನಗಳನ್ನು ಸಮಾನವೆಂದೆಣಿಸಿ, ಮಣ್ಣು, ಕಲ್ಲು, ಚಿನ್ನಗಳನ್ನೊಂದಾಗಿ 
ಕಾಣುತ್ತಿರುವರೊ, ಅವರನ್ನು ಅನುಗ್ರಹಿಸುವುದಕ್ಕಾಗಿಯೇ ನಾನು ಕೃತ್ತಿವಾಸೇ 
ಶ್ವರ ಲಿಂಗದಲ್ಲಿ ಸಾನ್ನಿಧ್ಯವನ್ನಿಟ್ಟರು ವೆನು. 


ಇಂ೪ ಶ್ರೀ ಸ್ಥಾಂದಮಹಾಪುರಾಣಂ 


ಕೃತ್ತಿವಾಸೇಶ್ವರೇ ಲಿಂಗೇ ಸ್ಥಾಸ್ಕೇಂಹಂ ತದನುಗ್ರಹೇ । 


ದಶಳೋಟಸಹಸ್ಪಾಣಿ ತೀರ್ಥಾನಿ ಪ್ರತಿನಾಸರಂ ॥ ೩೪॥ 
ತ್ರಿಕಾಲಮಾಗಮಿಸ್ಯಂತಿ ಕೃತ್ತಿನಾಸೇ ನ ಸಂಶಯಃ । 
ಕಲಿದ್ವಾಪರಸಂಭೂತಾ ನರಾಃ ಕಲ್ಮಸಬುದ್ಧ ಯಃ 1 ೩೫॥ 


ಸದಾಚಾರನಿನಿರ್ಮುಕ್ತಾಃ ಸತ್ಯಶೌಚಪರಾಜ್ಮು ಖಾಃ । 
ಮಾಯಯಾ ದಂಭಲೋಭಾಭ್ಯಾಂ ನೋಹಾಹಂಕೃತಿಸಂಯುತಾಃ॥ ೩೬ ॥ 
ಶೂದ್ರಾನ್ನಸೇವಿನೋ ವಿಪ್ರಾ ಜಿಹ್ವಾಲಾ ಅಪಿ ಲಾಲಸಾಃ । 


ಸಂಧ್ಯಾಸ್ನಾನಜಪೇಜ್ಯಾಸು ದೂರೀಕೃತಮನೋಧಿಯಃ 1 ೨೭॥ 
ಕೃತ್ತಿನಾಸೇಶ್ಚರಂ ಪ್ರಾಪ್ಯ ಸರ್ವಸಾಪವಿವರ್ಜಿತಾಃ । 

ಸುಖೇನ ಮೋಕ್ಸಮೇಷ್ಯಂತಿ ಯಥಾ ಸುಕೃತಿನಸ್ತಥಾ ॥೩೮॥ 
ಕೃತ್ತಿನಾಸೇಶ್ವರಂ ಲಿಂಗಂ ಸೇನ್ಯಂ ಕಾಶ್ಯಾಂ ತತೋ ನರೈಃ । 
ಜನ್ಮಾಂತರಸಹಸ್ರೇಷು ಮೋಕ್ಸೋಂಃನ್ಯತ್ರ ಸುದುರ್ಲಭಃ ॥೩೯॥ 


ಕೃತ್ತಿನಾಸೇಶ್ಚರೇ ಲಿಂಗೇ ಲಭ್ಯಸ್ತ್ವೇಕೇನ ಜನ್ಮನಾ । 
ಪೂರ್ವಜನ್ಮಕೃತಂ ಪಾಪಂ ತಪೋದಾನಾದಿಭಿಃ ಶತೈಃ 1 
ನಶ್ಶೇತ್ಸದ್ಕೋ ವಿನಶ್ಯೇತ ಕೃತ್ತಿವಾಸೇಶ್ವರೇಕ್ಸಣಾತ್‌ ॥ ೪೦॥ 





೩೪. ಪ್ರತಿದಿವಸದ ತ್ರಿಸಂಧ್ಯೆಗಳಗಲ್ಲಿಯೂ ಕೃತ್ತಿವಾಸೇಶ್ವರನ ಸನ್ನಿಧಿಯಲ್ಲಿ 
ಹತ್ತುಸಾವಿರ ಕೋಟಿಗಳ ಸಂಖ್ಯೆಯ ತೀರ್ಥಗಳು ಬಂದು ಸೇರುವುವು. 
ಈ ವಿಷಯದಲ್ಲಿ ಸಂದೇಹವಿಲ್ಲ. 

೩೫-೩೮. ದ್ವಾಪರ ಮತ್ತು ಕಲಿಯುಗಗಳಲ್ಲಿ ಹುಟ್ಟಿ ಕಲುಷಾತ್ಮರಾದ 
ಮಾನವರೂ, ಸದಾಚಾರಗಳನ್ನು ಬಿಟ್ಟವರೂ, ಸತ್ಯವಚನಶೌಚಗಳಿಂದ ಪರಾ 
ಜ್ಮುಖರೂ, ಮಾಯೆಯಿಂದಲೂ, ದಂಭಲೋಭಗಳಿಂದಲೂ, ಮೋಹಾಹಂಕಾರ 
ಗಳಿಂದಲೂ ಕೂಡಿದವರೂ, ಶೂದ್ರಾನ್ನವನ್ನು ಸ್ವೀಕರಿಸಿದ ಬ್ರಾಹ್ಮಣರೂ, ಬಗೆ 
ಬಗೆಯ ಊಟಗಳಲ್ಲಿ ಜಿಹ್ವಾಚಾಪಲ್ಯವುಳ್ಳವರೂ, ಸಂಧ್ಯಾವಂದನ ಸ್ನಾನ ಜಪ 
ಗಳೇ ಮುಂತಾದ ನಿತೃಕರ್ಮಗಳಲ್ಲಿಯೂ, ಯಜ್ಞಯಾಗಾದಿ ನೈಮಿತ್ತಿಕ 
ಕಾಮ್ಯಕರ್ಮಗಳಲ್ಲಿಯೂ ಮನಸ್ಸುಬುದ್ಧಿ ಗಳನ್ನು ದೂರಗೊಳಿಸಿರುವವರೂ, 
ಕೃತ್ತಿನಾಸೇಶ್ವರಲಿಂಗವನ್ನು ಸೇರಿದುದರಿಂದ ತಮ್ಮ ಸಮಸ್ತ, ಪಾಪಗಳನ್ನೂ 
ಸೀಗಿದವರಾಗಿ ಸುಕೃತಗಳನ್ನುಮಾಡಿದ ಭಕ್ತರಂತೆಯೇ ಸುಲಭವಾಗಿ ನೋಕ್ಸ 
ಪದವಿಯನ್ನು ಹೊಂದಿ ಸುಖಿಸುವರು. 

೩೯. ಆದುದರಿಂದ ಕಾಶಿಯಲ್ಲಿ ಪ್ರತಿಯೊಬ್ಬನೂ ಕೃತ್ತಿವಾಸೇಶ್ವರಲಿಂಗ 
ವನ್ನು ಸೇವಿಸಬೇಕು. ಇಲ್ಲದಿದ್ದರೆ ಸಾವಿರಾರು ಜನ್ಮಾಂತರಗಳು ಕಳೆದರೂ 
ಮೋಕ್ಬವು ದುರ್ಲಭವಾಗುವುದು. ೬ 

೪೦. ಆದರೆ ಕೃತ್ತಿವಾಸೇಶ್ವರ ಲಿಂಗದ ಸಂಸೇವನೆಯಿಂದ ಒಂದು ಜನ್ಮ 


ಅಸ್ಪಸಸ್ಠಿತಮೋ9ಧ್ಯಾಯಃ ೪೦೫ 


ಕೃತ್ತಿವಾಸೇಶ್ವರಂ ಲಿಂಗಂ ಯೇಂರ್ಚಯಿಷ್ಯಂತಿ ಮಾನವಾಃ | 


ಪ್ರನಿಷ್ಠಾಸ್ತೇ ಶರೀರೇ ಮೇ ತೇಷಾಂ ನಾಸ್ತಿ ಪುನರ್ಭವಃ ॥ ೪೧॥ 
ಅನಿಮುಕ್ತೇಂತ್ರ ವಸ್ತವ್ಯಂ ಜಪ್ತವ್ಯಂ ಶತರುದ್ರಿಯಂ | 
ಕೃತ್ತಿನಾಸೇಶ್ವರೋ ದೇವೋ ದ್ರಷ್ಟವ್ಯಶ್ಚ ಪುನಃ ಪುನಃ ॥ ೪೨ ॥ 


ಸಪ್ತಕೋಟನಹಾರುದ್ರೆಃ ಸುಜಸ್ತೈರ್ಯತ್ಛಲಂ ಭವೇತ್‌ | 
ತತ್ಫಲಂ ಲಭ್ಯತೇ ಕಾಶ್ಯಾಂ ಪೂಜನಾತೃತ್ತಿವಾಸಸಃ ೬ ॥ ೪೩॥ 
ಮಾಘಕೃಷ್ಣಚತುರ್ದಶ್ಯಾಮುಪೋಷ್ಠ್ಯ ನಿಶಿ ಜಾಗೃಯಾತ್‌ । 


ಕೃತ್ತಿನಾಸೇಶಮಭ್ಯರ್ಚ್ಯ ಯಃ ಸಮಾಯಾತ್ಸರಾಂ ಗತಿಂ ॥ ೪೪ ॥ 
ಶುಕ್ಲಾಯಾಂ ಪಂಚದಶ್ಯಾಂ ಯಕ್ಚೆತ್ರ್ಯಾಂ ಕರ್ತಾ ಮಹೋತ್ಸವಂ | 
ಕೃತ್ತಿನಾಸೇಶ್ಚರೇ ಲಿಂಗೇ ನ ಸ ಗರ್ಭಂ ಪ್ರನೇಕ್ರ್ಯತೇ 1 ೪೫ ॥ 
ಕಫಯಿತ್ತೇತಿ ದೇವೇಶಸ್ತತ್ಯತ್ತಿಂ ಪರಿಗೃಹ್ಯ ಚ । 

ಗಜಾಸುರಸ್ಯ ಮಹತೀಂ ಪ್ರಾನೃಣೋದ್ಧ ರಿಡಂಬರ 1 ೪೬॥ 


ದಲ್ಲಿಯೇ ಲಭ್ಯವಾಗುವುದು. ಪೂರ್ವಜನ್ಮಗಳಲ್ಲಿ ಮಾಡಿದ ಪಾತಕಗಳು 
ಪ್ರಾಯಶಃ ತಪಸ್ಸು, ದಾನಗಳೇ ಮುಂತಾದ ಸತ್ಸರ್ಮಗಳಿಂದ ಮೆಲ್ಲಮೆಲ್ಲಗೆ 
ಕ್ಸೀಣಿಸುವುವು. ಕೃತ್ತಿವಾಸೇಶ್ವರನ ದರ್ಶನದಿಂದಲಾದರೊ, ಕ್ಷಣಮಾತ್ರ 
ದಿಂದಲೇ ಸಕಲ ಪಾಪರಾಶಿಯೂ ಭಸ್ಮನಾಗಿ ಪರಿಣಮಿಸುವುದು. 

೪೧. ಯಾವ ಮನುಷ್ಯರು ಕೃತ್ತಿವಾಸೇಶ್ವರಲಿಂಗವನ್ನು ಭಕ್ತಿಯಿಂದ 
ಪೂಜಿಸುತ್ತಿರುವರೊ, ಅವರು ನನ್ನ ಶರೀರದಲ್ಲಿಯೇ ಪ್ರವಿಷ್ಟರಾಗುವರು. 
ಅವರಿಗೆ ಪುನರ್ಜನ್ಮನೆಂಬುದಿಲ್ಲ. 

೪೨. ಮನುಷ್ಯಜನ್ಮವನ್ನು ಪಡೆದಮೇಲೆ, ಅನಿಮುಕ್ತಕ್ಸೇತ್ರದಲ್ಲಿ ವಾಸ 
ಮಾಡಬೇಕು. ಶತರುದ್ರಿಯದ ಜಪವನ್ನು ಮಾಡಬೇಕು. ಮತ್ತೆ ಮತ್ತೆ 
ಕೃತ್ತಿವಾಸೇಶ್ವರನ ದರ್ಶನವನ್ನು ಮಾಡುತ್ತಿರಬೇಕು. 

೪೩. ಮಹಾರುದ್ರಮಂತ್ರಗಳನ್ನು ಸ್ವರಸಹಿತವಾಗಿ ಏಳುಕೋಟಸಲ 
ಜನಿಸುವುದರಿಂದ ಯಾವ ಫಲವು ಲಭಿಸುವುದೋ, ಕಾಶಿಯಲ್ಲಿರುವ ಕೃತ್ತಿನಾಸೇ 
ಶ್ವರನನ್ನು ಪೂಜಿಸುವುದರಿಂದಲೂ ಅದೇ ಫಲವೇ ಸಿಕ್ಕುವುದು. 

೪೪. ಮಾಘಮಾಸದ ಕೃಷ್ಣಪಕ್ಚದ ಚತುರ್ದಶಿಯ ರಾತ್ರಿಯಲ್ಲಿ ಉಪವಾಸ 
ದಿಂದ ಜಾಗರಣೆಯನ್ನು ಮಾಡಬೇಕು. ಆ ಕಾಲದಲ್ಲಿ ಕೃತ್ತಿವಾಸೇಶ್ವರಲಿಂಗ 
ವನ್ನು ಪೂಜಿಸಿದ ಮನುಷ್ಯನು ಪರಮಪದವಿಯನ್ನು ಪಡೆಯುವನು. 

೪೫, ಯಾವನು ಕೃತ್ತಿವಾಸೇಶ್ವರಲಿಂಗಕ್ಕೆ ಚೈತ್ರಶುಕ್ಲಪಕ್ತುದ 
ಪೌರ್ಣಮಿಯ ದಿವಸದಲ್ಲಿ ಯಾತ್ರಾದಿ ಮಹೋತ್ಸವವನ್ನು ನಡೆಸುವನೊ, 
ಅವನು ದೇಹವನ್ನು ತ್ಯಜಿಸಿದಮೇಲೆ ಪುನಃ ಗರ್ಭವನ್ನು ಪ್ರವೇಶಿಸುವುದಿಲ್ಲ. 

೪೬. ಇಂತೆಂದು ಹೇಳುತ್ತ ದಿಗಂಬರನಾಗಿದ್ದ ಆ ಮಹೇಶ್ವರನು ಗಜಾ 


೪೦೬ ಫ್ರೀ ಸ್ಕಾಂದಮಹಾಪುರಾಣಂ 


ಮಹಾಪುಹೋತ್ಸವೋ ಜಾತಸ್ತಸ್ಮಿನ್ನಹನಿ ಕುಂಭಜ । 


ಕೃತ್ತಿವಾಸತ್ತಮಾಪೇದೇ ಯಸ್ಮಿನ್ನೇವೋ ದಿಗಂಬರಃ ೪ ೪೭೫ 

ಯತ್ರ ಚ್ಛತ್ರೀಕೃತೋ ದೈತ್ಯಃ ಶೂಲಮಾರೋಪ್ಯ ಭೂತಲೇ । 

ತಚ್ಛೂಲೋತ್ಪಾಟನಾಜ್ಹಾತಂ ತತ್ರ ಕುಂಡಂ ಮಹತ್ತರಂ ॥ ೪೮ ॥ 

ತಸ್ಮಿನ್ಳುಂಡೇ ನರಃ ಸ್ನಾತ್ವಾ ಕೃತ್ವಾ ಚ ಪಿತೃತರ್ಪಣಂ | 

ಕೃತ್ತಿವಾಸೇಶ್ವರಂ ದೃಷ್ಟ್ವಾ ಕೃತಕೃತ್ಯೋ ನರೋ ಭವೇತ್‌ ॥೪೯॥ 
ಸ್ಕಂದ ಉವಾಚ: 

ತಸ್ಮಿಂಸ್ತೀರ್ಥೇ ತು ಯದ್ವೃತ್ತಂ ತದಗಸ್ತೇ ನಿಶಾನುಯ । 

ಕಾಕಾ ಹಂಸತ್ಚಮಾಪನ್ನಾಸ್ತತ್ತೀರ್ಥಸ್ಯ ಪ್ರಭಾನತಃ ॥ ೫೦8 

ಏಕದಾ ಕೃತ್ತಿನಾಸೇ ತು ಚೈತ್ರ್ಯಾಂ ಯಾತ್ರಾಂಭವತ್ಪುರಾ । 

ಅನ್ನಂ ರಾಶೀಕೃತಂ ತತ್ರ ಹ್ಯುಪಹಾರಸಮುದ್ಭನಂ ॥ ೫೧॥ 


ಬಹುದೇವಲಕೈರ್ನಿಪ್ರ ತಂ ದೃಷ್ಟಾ ಪಕ್ಸಿಣೋ:ಮಿಲನ್‌ । 
ಪರಸ್ಪರಂ ತದನ್ನಾರ್ಥಂ ಯುದ್ಧ್ಯಂತೋ ವ್ಯೋಮನರ್ಶ್ಮನಿ ॥ ೫೨ ॥ 


ಸುರನ ವಿಶಾಲವಾದ ಚರ್ಮವನ್ನು ಸ್ವೀಕರಿಸಿ ಅದನ್ನು ತನ್ನ ದೇಹಕ್ಕೆ ಸುತ್ತಿ 
ಕೊಂಡದನು. 

೪೭. ಎಲೈ ಕುಂಭಸಂಭವನೆ! ಆ ದಿವಸದಲ್ಲಿ ದಿಗಂಬರನಾಗಿದ್ದ ಮಹಾ 
ದೇವನು ಕೃತ್ತಿವಾಸನೆಂಬ ಹೆಸರನ್ನು ಪಡೆದನಾದುದರಿಂದ ಅಂದು ಮೂರು 
ಲೋಕಗಳಲ್ಲಿಯೂ ಮಹತ್ತರವಾದ ಮಹೋತ್ಸವವುಂಟಾಯಿತು. 

೪೮. ರಾಕ್ಸಸನನ್ನು ತ್ರಿಶೂಲಕ್ಕೇರಿಸಿ ಛತ್ರಿಯಂತೆ ಹಿಡಿದುಕೊಂಡು ಪರ 
ಮೇಶ್ವರನು ವಿಜೃಂಭಿಸಿದನಷ್ಟೆ. ಆ ತ್ರಿಶೂಲದ ದಂಡವನ್ನು ಭೂಮಿಯಿಂದ 
ಕಿತ್ತು ತೆಗೆದ ಸ್ಥಳದಲ್ಲಿ ನಿಶಾಲವಾದ ಕುಂಡವೊಂದು ನಿರ್ಮಿತವಾಯಿತು. 

೪೯. ಆ ಕುಂಡದಲ್ಲಿ ಸ್ನಾನವನ್ನುಮಾಡಿ ಪಿತೃತರ್ಪಣಗಳನ್ನು ನೆರವೇರಿಸಿ, 
ಕೃತ್ತಿವಾಸೇಶ್ವರನ ದರ್ಶನವನ್ನು ತೆಗೆದುಕೊಳ್ಳಲು ಮನುಷ್ಯನು ಕೃತಕೃತ್ಯತೆ 
ಯನ್ನು ಪಡೆಯುವನು. 

೫೦. ಸೃಂದನು ಹೇಳುತ್ತಾನೆ:--ಅಗಸ್ತ್ಯಮುನಿಯೆ! ಆ ತೀರ್ಥದಲ್ಲಿ ಹಿಂದೆ 
ನಡೆದ ಆಶ್ಚರ್ಯವೊಂದನ್ನು ತಿಳಿಸುವೆನು, ಕೇಳು. ಆ ತೀರ್ಥಪ್ರಭಾನದ 
ಫಲವಾಗಿ ಕಾಗೆಗಳೂ ಹಂಸಗಳಾಗಿ ಪರಿಣಾಮವನ್ನು ಹೊಂದಿದುವು. 

೫೧. ಪೂರ್ವದಲ್ಲಿ ಒಮ್ಮೆ ಚೈತ್ರಮಾಸದ ಪೌರ್ಣಮಿಯ ದಿನದಲ್ಲಿ ಕೃತ್ತಿವ್‌ 
ಸೇಶ್ವರನಿಗೆ ಮಹೋತ್ಸವವು ನಡೆಯಿತು. ಪರಮೇಶ್ವರನ ನೈವೇದ್ಯಕ್ಕಾಗಿ 
ಸಿದ್ಧಗೊಳಿಸಲ್ಪಟ್ಟಿದ್ದ ಅನ್ನವು ಅಲ್ಲಿ ರಾಶಿಯಾಗಿ ಸುರಿಯಲ್ಪಟ್ಟಿದ್ದಿತು. 

೫೨. ಬ್ರಾಹ್ಮಣಶ್ರೇಷ್ಮನೆ! ಅನೇಕ ದೇವತಾರ್ಚಕರಿಂದ ಕೂಡಿದ್ದ ಆ ಅನ್ನ 


ಅಸ್ಪಸಸ್ಮಿತಮೋಠಿಧ್ಯಾಯಃ ೪೦೬ 


ಬಲಿಪುಷ್ಟೈರಪುಷ್ಟಾಂಗಾ ರಟಂತಃ ಕರಟಾಃ ಕಟು । 

ಬಲಿಭಿಶಾ ತಿಪುಸ್ಟಾಂಗೈರಬಲಾಶ್ವ ಚುಭಿರ್ಹತಾಃ ॥ ೫೩॥ 
ತೇ ಹನ್ಯಮಾನಾ ನ್ಯಸತಂಸ್ತಸ್ಥಿನ್ಮುಂಡೇ ನಭೋಂಂಗಣಾತ್‌ । 
ಆಯುಃಶೇಷೇಣ ಸಂತ್ರಾತಾ ಹಂಸೀಭೂತಾಸ್ತು ನಾಯಸಾಃ ॥ ೫೪ ॥ 
ಆಶ್ಚರ್ಯನಂತಸ್ತತ್ರತ್ಯಾ ಯಾತ್ರಾಯಾಂ ಮಿಲಿತಾ ಜನಾಃ । 


ಊಚುರಂಗುಲಿನಿರ್ದೇಶೈರಹೋ ಪಶ್ಯತ ಪಶ್ಯತ ॥ ೫೫ ॥ 
ಅಸ್ಮಾಸು ವೀಕ್ಸಮಾಣೇಷು ಕಾಕಾಃ ಕುಂಡೇಂತ್ರ ಯೇಂಸತನ್‌ । 
ಧಾರ್ತರಾಷ್ಟ್ರಾಸ್ತು ತೇ ಜಾತಾಸ್ತೀರ್ಥಸ್ಕಾಸ್ಯ ಪೆ ಸ್ವಭಾವತಃ ॥ ೫೬ ॥ 


ಹಂಸತೀರ್ಥಂ ತದಾರಭ್ಯ ಕೃತ್ತಿ ವಾಸಸಮಾಪತಃ I 

ನಾಮ್ನಾ ಖಾ ೈತಮಭೂಲ್ಲೊ ಕೇ ತತ್ಯುಂಡಂ ಕಲಶೋದ್ಭವ ॥ ೫೭ ॥ 
ಅತೀನನಾಲಿನಾತ್ಮಾನೋ "ನುಹಾಮಲಿನಕರ್ಮಭಿಃ | 
ಶ್ಪೃಣಾನ್ನಿರ್ಮಲತಾಂ ಯಾಂತಿ ಹಂಸತೀರ್ಥಕೃತೋದಕಾಃ ॥ ೫೮ ॥ 


ರಾಶಿಯನ್ನು ನೋಡಿ ಬಹುಪಕ್ಷ್ಸಿಗಳು ಅಲ್ಲಿ ಸೇರಿ ಆ ಅನ್ನಕ್ಕಾಗಿ ತಮ್ಮ ತಮ್ಮ 
ಲ್ಲಿಯೇ ಕಲಹಗಳನ್ನು ಮಾಡುತ್ತ. ಆಕಾಶದಲ್ಲಿ ಹಾರುತ್ತಿದ್ದುವು. 

೫೩. ಬಲ್ಯನ್ನ ದಿಂದ ಪುಷ್ಚಾ ಂಗಗಳುಳ್ಳ ಕಾಗೆಗಳು ಕ ಸೈ ಶಶರೀರಗಳುಳ್ಳ 
ಕಾಗೆಗಳನ್ನು ಪೀಡಿಸಲು ಅವು ಕರ್ಕಶವಾಗಿ ಕೂಗುತ್ತಿದ್ದುವು. ಅನೇಕ ದುರ್ಬಲ 
ಪಕ್ಸಿಗಳನ್ನು ಬಲಿಷ್ಕಗಳಾದ ಕಾಗೆಗಳು ತಮ್ಮ ಬಲವಾದ ತೀಳ್ಸ್ಚೃತುಂಡಗಳಿಂದ 
ಚುಚ್ಚಿ ಕೊಂದುವು. 

೫೪. ಇಂತು ಪೀಡಿಸಲ್ಪಟ್ಟ ಪಕ್ಷಿಗಳು ಸ್ವಲ್ಪವಾದ ಆಯುಶೈೇಷದಿಂದ 
ಉಳಿಸಲ್ಪಟ್ಟು ಆಕಾಶದಿಂದ ಆ ಕುಂಡದೊಳಕ್ಕೆ ಬಿದ್ದುವು. ಆ ಮಾತ್ರದಿಂದಲೇ 
ಆ ಕಾಗೆಗಳು ಹೆಂಸಗಳಾಗಿ ರೂಪಾಂತರವನ್ನು ಹೊಂದಿದುವು. 

೫೫. ಮಹೋತ್ಸವಕ್ಕಾಗಿ ಅಲ್ಲಿ ಕರೆದಿದ್ದ ಜನರೆಲ್ಲರೂ ಈ ದೃಶ್ಯವನ್ನು 
ಹಂಡು ಆಶ್ಚರ್ಯಭರಿತರಾದರು. ಅವರು ಒಬ್ಬರೊಬ್ಬರಿಗೆ ಬೆರಳುಗಳಿಂದ 
ತೋರಿಸುತ್ತ ಹೇಳತೊಡಗಿದರು. ""ಆಹಾ! ಆಶ್ಚರ್ಯವನ್ನು ನೋಡಿರಿ. 

೫೬. ನಾವು ನೋಡುತ್ತಿರುವಂತೆಯೇ ಈ ಕುಂಡದಲ್ಲಿ ಬಿದ್ದ ಕಾಗೆಗಳೆಲ್ಲವೂ 
ಈ ತೀರ್ಥದ ಮಹಾಮಾಹಾತ್ಮ್ಯದಿಂದ ಕೃಷ್ಣಪಾದಗಳೂ ಕೊಕ್ಕುಗಳೂ ಉಳ್ಳ 
ಉತ್ತಮಜಾತಿಯ ಹಂಸಗಳಾಗಿ ಮೇಲಕ್ಕೆ ಬರುತ್ತಿರುವುವು.”' 

೫೭. ಕಲಶಜನ್ಮನೆ! ಅಂದು ಮೊದಲಾಗಿ ಕೃತ್ತಿವಾಸೇಶ್ವರನ ಸಮೀಪ 
ದಲ್ಲಿರುವ ಆ ತೀರ್ಥವು ಹಂಸತೀರ್ಥವೆಂಬ ಹೆಸರಿನಿಂದ ಭೂಮಂಡಲದಲ್ಲೆಲ್ಲ 
ಪ್ರಖ್ಯಾತಿಯನ್ನು ಪಡೆದಿರುವುದು. 

೫೮. ಅತ್ಯಂತ ನಿಕೃಷ್ಟಗಳಾದ ಮಹಾಪಾತಕಗಳನ್ನು ಮಾಡಿದುದರಿಂದ 


೪೦೪ ಶ್ರೀ ಸ್ಕಾಂದಮಹಾಪುರಾಣಂ 


ಕಾಶ್ಯಾಂ ಸದೈನ ನಸ್ತನ್ಯಂ ಸ್ನಾತವ್ಯಂ ಹಂಸತೀರ್ಥಕೇ । 


ಪ್ರಷ್ಟವ್ಯಃ ಕೃತ್ತಿನಾಸೇಶಃ ಪ್ರಾಪ್ತವ್ಯಂ ಪರಮಂ ಪದಂ 1೫೯೫ 
ಕಾಶ್ಯಾಂ ಲಿಂಗಾನ್ಯನೇಕಾನಿ ಮುನೇ ಸಂತಿ ಪದೇ ಪದೇ । 
ಕೃತ್ತಿವಾಸೇಶ್ವರಂ ಲಿಂಗಂ ಸರ್ವಲಿಂಗಶಿರಃ ಸ್ಮೃತಂ 1೬೦೫8 
ಕೃತ್ತಿವಾಸಂ ಸಮಾರಾಧ್ಯ ಭಕ್ತಿಯುಕ್ತೇನ ಚೇತಸಾ । 
ಸರ್ವಲಿಂಗಾರಾಧನಜಂ ಫಲಂ ಕಾಶ್ಯಾಮವಾಪ್ಯತೇ ॥೬೧8್ಭ 
ಜಪೋ ದಾಸಂ ತಪೋ ಹೋಮಸ್ತರ್ಪಣಂ ದೇವತಾರ್ಚನಂ 1 

ಸಮಾಖಪೇ ಕೃತ್ತಿನಾಸಸ್ಯ ಕೃತಂ ಸರ್ವಮನಂತಕಂ ॥ ೬೨ ॥ 
ತೀರ್ಥಂ ತ್ವನಾದಿಸಂಸಿದ್ದಮೇತತ್ಯಲಶಸಂಭನ । 

ಪುನರ್ಜೀನಸ್ಯ ಸಾನ್ನಿದ್ಭ್ಯಾಜಾವಿರಾಸೀನ್ಮಹೇಶಿತುಃ ॥೬೩॥ 
ಏತಾನಿ ಸಿದ್ಧಲಿಂಗಾನಿ ಚ್ಛನ್ನಾನಿ ಸ್ಕುರರಾಗೇ ಯುಗೇ । 

ಅವಾಪ್ಯ ಶಂಭುಸಾನ್ನಿಧ್ಯಂ ಪುನರಾನಿರ್ಭನಂತಿಹಿ navn 


ಕಲ್ಮಸಸಹಿತವಾದ ಅಂತಃಕರಣಗಳುಳ್ಳವರೂ ಸಹ ಆ ತೀರ್ಥದಲ್ಲಿ ಸ್ನಾನಾದಿ 
ಗಳನ್ನು ಮಾಡುವುದರಿಂದ ಒಂದು ಕ್ಷಣದಲ್ಲಿಯೇ ಪರಿಶುದ್ಧರಾಗುವರು. 

೫೯. ಕಾಶಿಯಲ್ಲಿಯೇ ಯಾವಾಗಲೂ ವಾಸಮಾಡಬೇಕು. ಹಂಸತೀರ್ಥ 
ದಲ್ಲಿ ಸ್ನಾನವನ್ನು ಮಾಡಬೇಕು. ಕೃತ್ತಿವಾಸೇಶ್ವರನ ದರ್ಶನವನ್ನು ಮಾಡ 
ಬೇಕು. ಪರಮಪದವನ್ನು ಪಡೆಯಬೇಕು. 

೬೦. ಅಯ್ಯಾ ಮುನಿನರ್ಯನೆ! ಕಾಶೀಕ್ಷೇತ್ರದಲ್ಲಿ ಹೆಜ್ಜೆಹೆಜ್ಜೆಗೂ ಅನೇಕ 
ಲಿಂಗಗಳು ನೆಲಸಿರುವುವು. ಆದರೆ ಈ ಕೃತ್ತಿವಾಸೇಶ್ವರವೆಂಬ ಲಿಂಗವು ಸಕಲ 
ಲಿಂಗಗಳಿಗೂ ಶಿರೋಭೂತವೆಂದು ಸ್ಟೃತವಾಗಿರುವುದು. 

೬೧. ಕಾಶೀಕ್ಬೇತ್ರದಲ್ಲಿರುವ ಕೃತ್ತಿವಾಸೇಶ್ವರನನ್ನು ಭಕ್ತಿಭರಿತವಾದ 
ಮನಸ್ಸಿನಿಂದ ಪೂಜೆಮಾಡಿದುದರಿಂದ ಸಮಸ್ತ್ಯಲಿಂಗಗಳನ್ನೂ ಪೂಜಿಸಿದ ಪುಣ್ಯವು 
ಮನುಷ್ಯನಿಗೆ ಲಭಿಸುವುದು. 

೬೨, ಜಪವಾಗಲಿ, ದಾನವಾಗಲಿ, ತೆಸ್ಸಾಗಲಿ, ಹೋಮವಾಗಲಿ, 
ನಿತೃತರ್ಪಣವಾಗಲಿ, ದೇವತಾಪೂಜೆಯಾಗಲಿ, ಕೃತ್ತಿವಾಸೇಶ್ವರನ ಸನ್ನಿಧಿಯಲ್ಲಿ 
ಮಾಡಲ್ಪಟ್ಟುದಾದರೆ ಅನಂತಫಲದಾಯಕವೆನಿಸುವುದು. 

೬೩. ಕಲಶೋದ್ಗವನೆ! ಈ ತೀರ್ಥವು ಅನಾದಿಕಾಲದಿಂದಲೂ ಇಲ್ಲಿ ನೆಲ 
ಸಿರುವುದು. ಇದು ಗಜಾಸುರನನ್ನು ನಿಗ್ರಹಿಸಲು ದ್ಯುಕ್ತನಾದ ಮಹೇಶ್ವರನ 
ಸಾನ್ನಿಧ್ಯವಿಶೇಷದ ಫಲನಾಗಿ ಪ್ರಕಟಗೊಂಡಿರುವುದು. 

೬೪. ಈ ಕ್ಷೇತ್ರದಲ್ಲಿರುವ ಸಿದ್ಧಲಿಂಗಗಳೆಲ್ಲವೂ ಅನಾದಿಕಾಲದಿಂದ ನೆಲ 
ಸಿರುವುವಾದರೂ ಪ್ರತಿಯೊಂದು ಯುಗಾಂತ್ಯದಲ್ಲಿಯೂ ಅದ್ಭಶ್ಯಗಳಾಗುವುವು, 


ಅಷ್ಟಷಷ್ಮಿತಮೋಕಧ್ಯಾಯಃ ೪೦೯ 


ಹಂಸತೀರ್ಥಸ್ಯ ಪರಿತೋ ಲಿಂಗಾನಾಮಯುತಂ ಮುನೇ । 


ಪ್ರ ತಿಹ್ಕಿತಂ ಮುನಿವಕೈರತ್ರಾಸ್ತಿ ದ್ವಿಶತೋತ್ತರಂ ॥೬೫॥ 
ಏಿಕೈಕಂ ಸಿದ್ಧಿ ದಂ ನ್ಯೂಣಾಮನಿನುಕ್ತ ನಿವಾಸಿನಾಂ | 

ಲಿಂಗಂ ಕಾತ್ಕಾಯನೇಶಾದಿ ಚ್ಯವನೇಶಾಂತಮೇವ ಹಿ ॥ ೬೬॥ 
ಲೋಮಶೇಶಂ ಮಹಾಲಿಂಗಂ "ಶೋಮಶೇನ ಪ್ರತಿಷ್ಠಿತಂ । 
ಕೃತ್ತಿನಾಸಃಪ್ರತೀಚ್ಯಾಂ ತು ತದ್ದೃಷ್ಟ್ಯಾ ಕ್ಹಾಂತಕಾದ್ಧಯಂ 1೬೭॥ 
ಮಾಲತೀತಂ 1 ಶುಭಂ "ಅಂಗಂ ಕೃ ry ಬ ನಾಸೋತ್ತಕೇ ಮಹತ್‌ । 
ಸಮರ್ಚಯಿತ್ವಾ ತಲ್ಲಿಂಗಂ ರಾಜಾ ಗಜಪತಿರ್ಭವೇತ್‌ ॥೬೮॥ 
ಅಂತಕೇಶ್ವರಲಿಂಗಂ ಚ ಲಿಂಗಂ ತಡ್ರುದ್ರದಿಕ್ಸಿತಂ | 

ಅತಿಸಾಪೋಃಸಿ ನಿಷ್ಟಾಪೋ ಜಾಯತೇ ತದ್ದಿಲೋಕನಾತ್‌ ॥೬೯॥ 
ಜನಕೇಶಂ ಮಹಾಲಿಂಗಂ ತತ್ಪಾರ್ಶೇ ಜ್ಞಾ ನದಂ ಪರಂ । 
ತಲ್ಲಿಂಗವರಿವಸ್ಕಾತೋ ಬ್ರಹ್ಮಜ್ಞಾನಮವಾಪ್ಯತೇ ॥೭೦॥ 


ಮಾರನೆಯ ಯುಗದಲ್ಲಿ ಪರವೇಶ್ವರನು ಪುನಃ ಕಾಶಿಯನ್ನು ಸೇರಲು ಆತನ 
ಸಾನ್ನಿಧ್ಯವನ್ನು ಹೊಂದಿ ಕಾಣಿಸಿಕೊಳ್ಳುವುವು. 

೬೫. ಮಹಾಮುನಿಯೆ! ಈ ಹಂಸತೀರ್ಥದ ಸುತ್ತಲೂ ಹತ್ತುಸಾವಿರದ 
ಇನ್ನೂರು ಮಹಾಲಿಂಗಗಳು ಅನೇಕ ಮುನಿವರ್ಯರಿಂದ ಪ್ರಕಿಷ್ಕಿತಗಳಾ 
ಗಿರುವುವು. 

೬೬. ಇವುಗಳಲ್ಲಿ ಒಂದೊಂದೇ ಕಾಶೀಕ್ಟೇತ್ರವಾಸಿಗಳಾದ ಸಕಲಮಾನವ 
ರನ್ನೂ ಸಿದ್ಧರನ್ನಾಗಿ ಮಾಡಲು ಶಕ್ತಿಯುಳ್ಳ ದ್ದಾ ಗಿರುವುದು. ಕಾತ್ಯಾಯನೀ 
ಶ್ವರನೇ ಮೊದಲಾಗಿ ಚ್ಯವನೇಶ್ವರನು ಕೊನೆಯಾಗಿರುವ ಅನೇಕ ಲಿಂಗಗಳಿರುವುವು. 

೬೭-೬೮. ಲೋಮಶಮಹರ್ಷಿಯಿಂದ ಪ್ರತಿಷ್ಕಿತತಾದ ಲೋಮಶೇಶ್ವರ 
ಮಹಾಲಿಂಗವು ಕೃತ್ತಿವಾಸೇಶ್ರರನಿಗೆ ಪಶ್ಚಿ ಶ್ಚಿಮದಲ್ಲಿರುವುದು. ಅದನ್ನು ನೋಡಿದ 
ವನಿಗೆ ಯಮಶೆರ್ಶರಾಜನ “ಯನ್ನ ಯದು? ಕೃತಿ ತ್ಲಿವಾಸನಿಗೆ ಉತ್ತರದಲ್ಲಿ 
ಮಾಲತೀಶ್ವರನೆಂಬ ಪವಿತ್ರವಾದ ಮಹಾಲಿಂಗವಿರುವುದು. ಆ ಲಿಂಗಕ್ಕೆ 
ಸಪರ್ಯೆಯನ್ನು ಭಕ್ತಿಯಿಂದ ಮಾಡಿದ ರಾಜನು ಗಜಪತಿಯಾಗುವನು. 

೬೯. ಅದರ ಈಶಾನ್ಯ ದಿಕ್ಕಿನಲ್ಲಿ ಅಂತಕೇಶ್ವರನಾಮಕವಾದ ಲಿಂಗವೊಂ 
ದಿರುವುದು. ಅದನ್ನು ದರ್ಶನಮಾಡುವುದರಿಂದ ಮಹಾವಾಪಗಳನ್ನು ಮಾಡಿದ 
ವನೂ ಸಹ ಪಾಪರಹಿತನಾಗುವನು. 

೭೦. ಆಅಂತಕೇಶ್ವರನಿಗೆ ಪಕ್ಕದಲ್ಲಿಯೇ ಜ್ಞಾ ಸ್ಲಾನಪ್ರದವೂ, ಸರ್ವೋತ್ರ ಮವೂ 
ಆದ ಜನಕೇಶ್ವ ರಮಹಾಲಿಂಗವಿರುವುದು. ಆ ನಗದ ಪೂಜೆಯನ್ನು ಮಾಡು 
ವುದರಿಂದ ಮಾನವನು ಬ್ರಹ್ಮಜ್ಞಾನವನ್ನು ಫಡೆಯುವನು. 


೪೧೦ ಶ್ರೀ ಸ್ಕಾಂದಮಹಾಪುರಾಣಂ 


ತದುತ್ತೆಕೇ ಮಹಾಮೂರ್ತಿರಸಿಂತಾಗೋಸ್ತಿ ಭೈರವಃ । 


ತಸ್ಯ ದರ್ಶನತಃ ಪುಂಸಾಂ ನ ಭವೇದ್ಯಮದರ್ಶನಂ ॥೭೧॥ 
ಶುಷ್ಕೋದರೀ ಚ ತತ್ರಾಸ್ತಿ ದೇವೀ ನಿಕಟಲೋಚನಾ | 
ಕೃತ್ತಿನಾಸಾದುದೀಚ್ಯಾಂ ತು ಕಾಶೀಪ್ರತ್ಯೂಹಭಕ್ಸಿಣೇ ॥ ೭೨ ॥ 


ಅಗ್ನಿಜಿಹ್ಟೋಸ್ತಿ ವೇತಾಲಸ್ತಸ್ಕಾ ದೇವ್ಯಾಸ್ತು ನೈರ್ಬುತೇ । 
ದದಾತಿ ನಾಂಛಿತಾಂ ಸಿದ್ಧಿಂ ಸೋರ್ಚಿತೋ ಭೌಮವಾಸರೇ ॥ ೩೩॥ 
ವೇತಾಲಕುಂಡಂ ತತ್ರಾಸ್ತಿ ಸರ್ನವ್ಯಾಧಿನಿಘಾತಕೃತ್‌ । 


ತತ್ಯುಂಡೋದಕಸಂಸ್ಪರ್ಶಾದ್ವ ಎಣನಿಸ್ಫೋಟರುಗ್ವ ಎಜೇತ್‌ 1 ೭೪॥ 
ವೇತಾಲಕುಂಡೇ ಸುಸ್ನಾತೋ ವೇತಾಲಂ ಪ್ರಣಿಪತ್ಯ ಚ। 

ಲಭೇತ ನಾಂಛಿತಾಂ ಸಿದ್ಧಿಂ ದುರ್ಲಭಾಂ ಸರ್ವದೇಹಿಭಿಃ 1 ೭೫ ॥ 
ಗಣೋಂಸ್ತಿ ತತ್ರ ದ್ವಿಭುಜಶ್ಚತುಷ್ಬಾತ್ಪ್ಸಂಚಶೀರ್ಷಕಃ । 

ತಸ್ಯ ಸಂನೀಕ್ಸಣಾದೇನ ಸಾಪಂ ಯಾತಿ ಸಹಸ್ರಧಾ ॥ ೭೬೫ 


೭೧. ಆ ಲಿಂಗದ ಉತ್ತರದಲ್ಲಿ ಭೈರವನ ಕಪ್ಪು ಬಣ್ಣದ ಮಹಾಮೂರ್ತಿ 
ಯೊಂದು ನೆಲಸಿರುವುದು. ಅದನ್ನು ದರ್ಶನಮಾಡಿದ ಮನುಷ್ಯರಿಗೆ ಯಮ 
ರಾಜನ ದರ್ಶನವುಂಬಾಗುವುದಿಲ್ಲ. ಕ 

೭೨. ಕೃತ್ತಿವಾಸೇಶ್ವರನಿಗೆ ಉತ್ತರದಲ್ಲಿ ಕ್ರೂರನೇತ್ರಗಳುಳ್ಳ ಶುಷ್ಫೋದರಿ 
ಯೆಂಬ ದೇವಿಯಿರುವಳು. ಆಕೆಯು ಕಾಶೀಕ್ಷೇತ್ರದ ಮತ್ತು ಕ್ಷೇತ್ರವಾಸಿಗಳ 
ಸಕಲ ವಿಫ್ಲುಗಳನ್ನೂ ಭಕ್ತಣಮಾಡುತ್ತಿರುವಳು. 

೭೩. ಆ ದೇವನಿಗೆ ನೈಯತ್ಯ ಮೂಲೆಯಲ್ಲಿ ಅಗ್ನಿಜಿಹ್ವನೆಂಬ ಬೇತಾಲನು 
ಪ್ರತಿಷ್ಠಿ ತನಾಗಿರುವನು. ಮಂಗಳವಾರದಲ್ಲಿ ಆತನನ್ನು ಪೂಜಿಸಲು ಅಭೀಷ್ಟಗಳ 
ಸಿದ್ಧಿಗಳನ್ನೆಲ್ಲ ಕೈಗೂಡಿಸುವನು. 

೭೪. ಅಲ್ಲಿರುವ ಬೇತಾಲಕುಂಡವು ಸಕಲ ರೋಗಗಳನ್ನೂ ನಾಶಮಾಡು 
ವುದಾಗಿರುವುದು. ಆ ಕುಂಡದ ನೀರನ್ನು ಮುಟ್ಟುವುದರಿಂದಲೇ ವ್ರಣ, 
ವಿಸ್ಫೋಟಗಳೇ ಮುಂತಾದ ರೋಗಗಳೆಲ್ಲವೂ ಮಾಯವಾಗುವುವು. 

೭೫. ಬೇತಾಳಕುಂಡದಲ್ಲಿ ಸ್ನಾನವನ್ನು ತೀರಿಸಿಕೊಂಡು ಬೇತಾಳನಿಗೆ 
ನಮಸ್ಕಾರವನ್ನು ಮಾಡಲು “ಮನುಷ್ಯನು ಸಕಲ ಜೀವರಿಗೂ ದುರ್ಲಭಗಳಾದ 
ಇಸ್ಟಾರ್ಥಗಳ ಸಿದ್ಧಿಯನ್ನೂ ಸಹ ಪಡೆಯುವನು. 

೭೬. ಅಲ್ಲಿಯೇ ಎರಡು ಭುಜಗಳೂ, ನಾಲ್ಕು ಕಾಲುಗಳೂ, ಐದು ತಲೆಗಳೂ 
ಇರುವ ಗಣನಾಯಕನೊಬ್ಬನಿರುವನು. ಆತನನ್ನು ನೋಡುವ ಮಾತ್ರದಿಂದಲೇ 
ಪಾಪಗಳು ಸಾವಿರಪಾಲಾಗಿ ನಾಶವಾಗುವುವು. 


ಅಷ್ಟ ಸಷ್ಮಿತಮೋರಧ್ಯಾಯಃ ೪೧೧- 


ತದುತ್ತರೇ ಮುನೇ ರುದ್ರಶ್ಚತುಃಶೃಂಗೋಸ್ತಿ ಭೀಷಣಃ ! 

ತ್ರಿಸಾದಸ್ತು ದ್ವಿಶೀರ್ಷಾ ಚ ಹಸ್ತಾಃ ಸ್ಕುಃ ಸಪ್ತ ಏನ ಹಿ ॥1೭೭॥ 
ಕೋರೂಯತೇ ವೃಷಾಕಾರಸ್ತ್ರಿಧಾ ಬದ್ಧಃ ಸಕುಂಭಜ 

ಕಾಶೀನಿಫ್ನಕರಾ ಯೇ ಚ ಯೇ ಕಾಶ್ಯಾಂ ಪಾಪಬುದ್ಧಯಃ ॥ ೭೮ ॥ 
ತೇಸಾಂ ಚ ಸಂಛಿದಾಂ ಕರ್ತುಮಹಂ ಧೃತಕುಠಾರಕಃ | 

ಯೇ ಕಾಶ್ಯಾಂ ವಿಫ್ನಹರ್ತಾರೋ ಯೇ ಕಾಶ್ಯಾಂ ಧರ್ಮಬುದ್ಧಯಃ ॥ 
ಸುಧಾಘಟಕರಶ್ಚಾಹಂ ತದ್ವಂಶಪರಿಷೇಕಕೃತ್‌ । 


ತಂ ದೃಷ್ಟ್ಯಾ ನೃಷರುದ್ರಂ ವೈ ಪೂಜಯಿತ್ವಾ ತು ಭಕ್ತಿತಃ ॥ ೮೦ ॥ 
ನುಹಾಮಹೋಪಚಾರೈಶ್ಚ ನ ನಿಫ್ನೈ ರಭಿಭೂಯತೇ ।. 
ಮಣಿಪ್ರದೀಪೋ ನಾಗೋಃಸ್ತಿ ತಸ್ಮಾದ್ರುದ್ರಾದುದಗ್ದಿಶಿ ॥ ೮೧॥ 
ಮಣಿಕುಂಡಂ ತದಗ್ರೇ ತು ವಿಷವ್ಯಾಧಿಹರಂ ಪರಂ | 

ತಸ್ಮಿನ್ಮುಂಡೇ ಕೃತಸ್ನಾನಸ್ತಂ ನಾಗಂ ಪರಿವೀಕ್ಸ್ಯ ಚ ॥ ೮೨ ॥ 


೭೭. ಎಲೈ ಮುನಿಯೆ! ಅದರ ಉತ್ತರದಲ್ಲಿಯೇ ರುದ್ರನಿರುವನು. ಆತನಿಗೆ 
ನಾಲ್ಕು ಕೋಡುಗಳೂ, ಮೂರು ಪಾದಗಳೂ, ಎರಡು ತಲೆಗಳೂ, ಏಳು ಕೈಗಳೂ 
ಅಳವಡಿಸಿರುವ ಭಯಂಕರ ದೇಹವಿರುವುದು.* 

೭೮-೮೧. ಕುಂಭೋದ್ಭವನೆ! ಮೂರು ಬಂಧಗಳಿಗೆ ಸಿಲುಕಿದ ವೃಷಭ 
ಕಾರನಾದ ಆತನು ಇಂತೆಂದು ಉದ್ಭೋಷಿಸುತ್ತಿರುವನು. “ ಕಾಶೀಕ್ಷೇತ್ರಕ್ಕೆ 
ವಿಫ್ನವನ್ನುಂಟುಮಾಡುವ ಜನರು ಯಾರೊ, ಯಾರು ಕಾಶಿಯಲ್ಲಿ ಪಾಸಬ್ನುದ್ಧಿ 
ಯುಳ್ಳವರಾಗುವರೊ, ಅವರ ಫಿಗ್ರಹವನ್ನು ಮಾಡಲು ನಾನು ಕೊಡಲಿಯಕ್ಸೆತ್ತಿ 
ನಿಂತಿರುವೆನು. ಯಾರು ಕಾಶಿಯಲ್ಲಿ ವಿಘ್ನಗಳನ್ನು ಪರಿಹರಿಸುವಕೊ, ಅಲ್ಲಿ 
ಧರ್ಮಕಾರ್ಯಗಳನ್ನು ಮಾಡಬೇಕೆಂಬ ಬುದ್ಧಿಯುಳ್ಳವರೊ, ಅವರಿಗೆ ನಾನು 
ಅಮೃ ತಕಳಶವನ್ನು ಕೈಯಲ್ಲಿ ಹಿಡಿದು ವಂಶವನ್ನು ಸೇಚನಮಾಡುತ್ತಿರುವೆನು. 
ವೃಷರುದ್ರನಾಮಕನಾದ ಆ ದೇವತೆಯನ್ನು ನೋಡಿ ಭಕ್ತಿಯಿಂದ ಯಥಾಶಕ್ತಿ 
ಯಾಗಿ ಮಹೋಪಚಾರಗಳಿಂದ ಪೂಜೆಯನ್ನೆಸಗಿದ ಮನುಷ್ಯನು ಎಂದಿಗೂ 
ವಿಘಫ್ನಗಳಿಂದ ಪರಾಜಯವನ್ನು ಹೊಂದುವುದಿಲ್ಲ. ಆ ರುದ್ರನಿಗೆ ಉತ್ತರದಿಕ್ಕಿನಲ್ಲಿ ' 
ಮಣಿಸ್ರದೀಸನೆಂಬ ನಾಗನು ಪ್ರತಿಸ್ಠಿ ತನಾಗಿರುವನು. 

೮೨. ಆತನ ಇದಿರಿನಲ್ಲಿಯೇ ಮಣಿಕುಂಡವಿರುವುದು. ಅದು ಸಮಸ್ತ 

666 ಚತ್ತಾರಿ ಶ್ಗಂಗಾ ತ್ರಯೋಂಸ್ಯ ಸಾದಾ ದ್ವೇ ಶೀರ್ಷೇ ಸಪ್ತಹಸ್ತಾ ಸೋತಸ್ಯ ! ತ್ರಿಧಾ 
ಬದೋ ವೃಷಭೋ ಕೋರವೀತಿ ಮಹೋ ದೇವೋ ಮರ್ತಾಗ್‌ಂ ಅನಿವೇಶ' ಎಂಬ ಮಂತ್ರದ 
ಅಭಿಪ್ರಾಯದಂತೆ ಮಹೇಶ್ವರನು ನಾಲ್ಕು ವೇದಗಳನ್ನೇ ಶೃಂಗಗಳನ್ನಾಗಿಯೂ, ಮೂರು ಸವನಗಳನ್ನೇ 
ಪಾದಗಳನ್ನಾಗಿಯೂ, ಪ್ರಾಯಣೀಯ, ಉದಯನೀಯ ಹೋಮಗಳನ್ನೇ ತಿಲೆಗಳನ್ನಾಗಿಯೂ, 
ವೇದದ ಏಳು ಛಂದಸ್ಸುಗಳನ್ನೇ ಏಳು ಹಸ್ತಗಳನ್ನಾಗಿಯೂ ಪಡೆದಿರುವನು ಮಂತ್ರ, ಬ್ರಾಹ್ಮಣ 


ಮತ್ತು ಕಲ್ಪಗಳಿಂದ ಬದ್ಧನಾದ ಈತನನ್ನೇ ಖು ಪ್ರಿಜರು ಯಾಗಶಾಲೆಗಳಲ್ಲಿ ಯಗ್ಯಜುಸ್ಸಾಮಗಳಿಂದ 
ಸ್ಪೋತ್ರಮಾಡುವರು, 


೪೧೨ ಶಿ 


ಶ್ರೀ ಸ್ಥೌಂದಮಹಾಪುರಾಜಂ 


ಮಣೆಮಾಣೆಕ್ಯಸಂಪೂರ್ಣಂ ಗಜಾಶ್ಚರಥಸಂಕುಲಂ | 

ಸ್ತ್ರೀರತ್ನ ಪುತ್ರರತ್ನೈತಶ್ಚ ಸಮೃದ್ಧಂ ರಾಜ್ಯಮಾಪ್ನ್ನಯಾತ್‌ ॥ ೮೩೫ 

ಕೃತ್ತಿವಾಸೇಶ್ವರಂ ಲಿಂಗಂ ಕಾಶ್ಯಾಂ ಯೈರ್ನ ನಿಲೋಕಿತಂ | 

ತೇ ಮರ್ತೃಲೋಕೇ ಭಾರಾಯ ಭುವೋ ಭೂತಾ ನ ಸಂಶಯಃ ॥ ೮೪ ॥ 
ಸ್ಕಂದ ಉವಾಚ: 

ಕೃತ್ತಿನಾಸಃಸಮುತ್ಸತ್ತಿಂ ಯೇ ಶ್ರೋಷ್ಯಂತೀಹ ಮಾನವಾಃ । 

ತಲ್ಲಿಂಗದರ್ಶನಾಚ್ಛ್ರೇಯೋ ಲಪ್ಸ್ಮ್ಯಂತೇ ನಾತ್ರ ಸಂಶಯಃ ॥ ೮೫ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 

ಚತುರ್ಥೇ ಕಾಶೀಖಂಡೇ ಉತ್ತರಾರ್ಥೇ " ಕೃತ್ತಿ ವಾಸಃ ಸಮುದ್ಭವೋಪನರ್ಣನಂ'' 
ನಾನಾಷ್ಟಸಸ್ಟಿತಮೋಂಧ್ಯಾಯಃ 

ವಿಷವ್ಯಾಧಿಗಳನ್ನೂ ಪರಿಹರಿಸುವ ಉತ್ಕೃಷ್ಟ ತೀರ್ಥವಾಗಿರುವುದು. ಆ ಕುಂಡದಲ್ಲಿ 

ಸ್ನಾನವನ್ನು ಮಾಡಿಕೊಂಡು ಮನುಷ್ಯನು ನಾಗರಾಜನ ದರ್ಶನವನ್ನು 

ಮಾಡಬೇಕು. 

೮೩. ಆ ನರನು ರತ್ನಮಾಣಿಕ್ಯಗಳಿಂದ ಕೂಡಿದುದೂ, ಆನೆ ಕುದುರೆ 
ತೇರುಗಳಿಂದ ಶೋಭಿಸುವುದೂ, ಸ್ತ್ರೀರತ್ನ ಪುತ್ರರತ್ನಗಳಿಂದ ಬೆಳಗುವುದೂ ಆದ 
ಸರ್ವಸಮೃದ್ಧಿಯುಳ್ಳ ರಾಜ್ಯದ ಆಡಳಿತವನ್ನು ಹೊಂದುವನು. 

೨ ಳ್‌ ಕಾಶೀಕ್ಷೇತ್ರದಲ್ಲಿ ಕೃತ್ತಿವಾಸೇಶ್ವರಲಿಂಗವನ್ನು ಯಾರು ನೋಡು 
ವುದಿಲ್ಲವೊ, ಅವರು ಈ ಮರ್ತ್ಯಲೋಕದಲ್ಲಿ ಜನಿಸಿದರೂ ಕೇವಲ ಭೂಮಿಗೆ 
ಭಾರಪ್ರಾಯರೇ ಆಗಿರುವಕೆಂಬುದರಲ್ಲಿ ಸಂದೇಹವಿಲ್ಲ. 

೮೫, ಸೃಂದನು ಹೇಳುತ್ತಾನೆ:- ಯಾವ ಮಾನವರು ಕೃತ್ತಿನಾಸೇಶ್ವರ 
ಲಿಂಗದ ಉತ್ಪತ್ತಿಯ ಈ ಚರಿತ್ರೆಯನ್ನು ಕೇಳುನರೊ, ಅವರು ಆ ಲಿಂಗದ 
ದರ್ಶನವನ್ನು ಮಾಡಿದ ಪುಣ್ಯವನ್ನು ಸಡೆಯುವರು. ಇದರಲ್ಲಿ ಸಂಶಯವಿಲ್ಲವು, 





ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದನುಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
4" ಕೃತ್ತಿವಾಸ ಸಮು ದೃವವರ್ಣನ''ವೆಂಬ 
ಅರುವತ್ತೆಂಟಿನೆಯ ಅಧ್ಯಾಯವು ಮಂಗಿದುದು 


! ಶ್ರೀಃ॥ 
ಅಥೈ ಕೋನಸಪ್ತತಿತಮೋಧ್ಯಾಯಃ 
ಅಸ್ಪಷಸ್ಟ್ರ್ಯಾಯ ತನಸಮಾಗಮವರ್ಣನಂ 
ಸ್ಕಂದ ಉನಾಚ :- 

ಶೃಣ್ವಗಸ್ತ್ಯ ತಪೋರಾಶೇ ಕಾಶ್ಯಾಂ ಲಿಂಗಾನಿ ಯಾನಿ ವೈ । 
ಸೇನಿತಾನಿ ನೃಣಾಂ ಮುಕ್ತೈ 4 ಭನೇಯುರ್ಭಾವಿತಾತ್ಮನಾಂ nom 
ಕೃತ್ತಿಸ್ರಾವರಣಂ ಯತ್ರ ಕೃತಂ ದೇವೇನ ಲೀಲಯಾ । 
ರುದ್ರಾವಾಸ ಇತಿ ಖ್ಯಾತಂ ತತ್ಸ್ಕಾನಂ ಸರ್ವಸಿದ್ಧಿದಂ ॥ ೨ 
ಸ್ಥಿತೇ ತತ್ರೋಮಯಾ ಸಾರ್ಧಂ ಸ್ಟೇಚ್ಛಯಾ ಕೃತ್ತಿವಾಸಸಿ । 
ಆಗತ್ಯ ನಂದೀ ವಿಜ್ಞಪ್ತಿಂ ಚಕ್ರೇ ಪ್ರಣತಿಪೂರ್ವಕಂ ॥೩॥ 
ದೇನದೇನೇಶ ವಿಶ್ವೇಶ ಸ್ರಾಸಾದಾಃ ಸುಮನೋಹರಾಃ । 
ಸರ್ವರತ್ನಮಯಾ ರಮ್ಯಾಃ ಸಾಷ್ಟಾ ಷಸ್ಟಿರಭೂದಿಹ ॥೪॥. 
ಭೂರ್ಭುವಃಸ್ವಸ್ತಲೇ ಯಾನಿ ಶುಭಾನ್ಯಾಯತನಾನಿ ಹಿ । 
ಮುಕ್ತಿದಾನ್ಯಹಿ ತಾನೀಹ ಮಯಾ ನೀತಾನಿ ಸರ್ವತಃ ॥ ೫ ॥. 


ಕನ್ನಡದ ಅನುವಾದ 
ಅಷ್ಟಷಸ್ಟ್ರಾ ಯತನ ಸಮಾಗಮವರ್ಣನ 

೧. ಸ್ಫಂದನು ಹೇಳುತ್ತಾನೆ:--ತಪೋರಾಶಿಯಾದ ಅಗಸ್ಕನೆ! ಭಕ್ತಿ 
ಭರಿಶಾಂತಃಕರಣಗಳುಳ್ಳ ಮನುಷ್ಯರಿಗೆ ಸೇವನೆಯಿಂದಲೇ ಮೋಕ್ಸವನ್ನೊದಗಿಸಿ 
ಕೊಡುವ ಯಾವ ಯಾವ ಲಿಂಗಗಳು ಕಾಶಿಯಲ್ಲಿರುವುವೊ, ಅವುಗಳನ್ನು 
ವಿವರಿಸುವೆನು, ಕೇಳು. 

೨. ದೇವೇಶ್ವರನು ಲೀಲಾಕೌತುಕದಿಂದ ಗಜಾಸುರನ ಚರ್ಮವನ್ನು ಎಲ್ಲಿ 
ನಿಂತು ಧರಿಸಿಕೊಂಡನೊ, ಆ ಸ್ಥಳವು ರುದ್ರಾವಾಸವೆಂಬುದಾಗಿ ಪ್ರಖ್ಯಾತವಾಗಿ. 
ಸರ್ವಸಿದ್ಧಿ ಗಳನ್ನೂ ಕೊಡುತ್ತಿರುವುದು. 

೩. ಕೃತ್ತಿವಾಸೇಶ್ವರನು ಪಾರ್ವತೀದೇವಿಯೊಡಕೆ ಸ್ವೇಚ್ಛೆಯಾಗಿ ವಿಹರಿ 
ಸುತ್ತ ಅಲ್ಲಿಯೇ ನಿಂತುಬಿಡಲು ನಂದಿಯು ಅಲ್ಲಿಗೆ ಬಂದು ಪ್ರಣಾಮವನ್ನು ಮಾಡಿ 
ಇಂತೆಂದು ವಿಜ್ಞಾಪನೆಯನ್ನು ಮಾಡಿಕೊಂಡನು. 

೪. ಡೇವಾಧಿಡೇವಕೆ! ಲೋಕೇಶ್ವರನೆ! ಅತ್ಯಂತ ಮನೋಹರಗಳೂ, 
ಸಕಲ ರತ್ನಮಯಗಳೂ, ರಮ್ಯಗಳೂ ಆದ ಅರುವತ್ತೆಂಟು ಪ್ರಾಸಾದಗಳನ್ನು 
ಇಲ್ಲಿ ತಂದು ಸ್ಥಾಪಿಸಿರುವೆನು. 

೫. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕಗಳಲ್ಲಿ ಮಂಗಳಕರಗಳೂ, 


ಇ೧೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


“ಯಶೋ ಯಚ್ಚ ಸಮಾನೀತಂ ಯತ್ರ ಯಚ್ಚ ಕೃತಾಸ್ಸದಂ । 


'ಶಥಯಿಷ್ಯಾಮ್ಯಹಂ ನಾಥ ಕ್ಲಣಂ ತದವಧಾರ್ಯತಾಂ ॥೬॥ 
ಸ್ಮಾಜುರ್ನಾನು ಮಹಾಲಿಂಗಂ ದೇವಜೀನಸ್ಯ ಮೋಕ್ಟದಂ ! 
ಕುರುಕ್ಸೇತ್ರಾದಿಹೋದ್ರೂತಂ ಕಲಶೇಶೋಸಸ್ತಿ ತತ್ರ ನೈ Han 
'ತದಗ್ರೇ ಸನ್ನಿಪತ್ಯಾಖ್ಯಾ ಮಹಾಪುಷ್ಕರಿಣೀ ಶುಭಾ | 
ಲೋಲಾರ್ಕಪಶ್ಲಿಮೇ ಭಾಗೇ ಕುರುಕ್ಸೇತ್ರಸ್ಥಲೀ ತುಸಾ ॥೮॥ 
ತತ್ರ ಸ್ನಾತಂ ಹುತಂ ಜಪ್ತಂ ತಪ್ರಂ ದತ್ತಂ ಶುಭಾರ್ಥಿಭಿಃ | 
“ಕುರುಕ್ಸೇತ್ರಾದ್ಭ ನೇತ್ಸತ್ಯಂ ಕೋಟಿಕೋಟಗುಣಾಧಿಕಂ ॥೯೪॥ 


ನೈನಿಸಾಡ್ದೇನಡೇವೋತ್ರ ಬ್ರಹ್ಮಾವರ್ತೇನ ಸಂಯುತಃ । 
ತತ್ರಾಂಶಮಾತ್ರಂ ಸಂಸ್ಥಾಪ್ಯ ಕಾಶ್ಯಾಮಾವಿರಭೂದ್ವಿಭೋ H ೧೦೫ 
ಢುಂಢಿರಾಜೋತ್ತರೇ ಭಾಗೇ ಸಿದ್ಧಿದಂ ಸಾಧಕಸ್ಯ ನೈ । 

'ಲಿಂಗಂ ವೈ ದೇನದೇವಾಖ್ಯಂ ತದಗ್ರೇ ಕೂಪ ಉತ್ತಮಃ । 

ತ್ರುಹ್ಮಾವರ್ತ ಇತಿ ಖ್ಯಾತಃ ಪುನರಾವೃತ್ತಿ ಹೃನ್ನೃಣಾಂ ॥ ೧೧॥ 
ಮುಕ್ತಿಪ್ರದಗಳೂ ಆದ ಯಾವ ಯಾವ ಲಿಂಗಗಳಿರುವುವೊ, ಅವುಗಳನ್ನು ನಾನು 
ಎಲ್ಲೆ ಡೆಗಳಿಂದಲೂ ಸಂಗ್ರಹಿಸಿ ಇಲ್ಲಿಗೆ ತಂದಿರುವೆನು. 

೬. ಎಲ್ಲಿಂದ ಯಾವುದನ್ನು ತಂದಿರುವೆನೊ, ಯಾವುದು ಎಲ್ಲಿ ಸ್ಥಾಪಿತ 
ವಾಗಿರುವುದೊ, ಅದೆಲ್ಲವನ್ನೂ ವಿವರಿಸುವೆನು. ಸ್ವಾಮಿಯೆ ! ಒಂದು ಕ್ಷಣಕಾಲ 
ಅದನ್ನು ಏಕಚಿತ್ತನಾಗಿ ಕೇಳು. 

೭-೮. ಮೋಕ್ಸಪ್ರದವಾದ ಸ್ಥಾಣುವೆಂಬ ಮಹಾಲಿಂಗವು ಕುರುಕ್ಬೇತ್ರ 
ದಿಂದ ಇಲ್ಲಿಗೆ ತರಲ್ಪಟ್ಟಿರುವುದು. ಅಲ್ಲಿ ದೇವಾಧಿದೇವನ ಕಲಾಶೇಷವು ಮಾತ್ರ 
ಉಳಿದಿರುವುದು. ಅದರ ಇದಿರಿನಲ್ಲಿಯೇ ಸನ್ಲಿಹತಿಯೆಂಬ ಹೆಸರಿನ ಪವಿತ್ರವಾದ 
ಮಹಾ ಪುಷ್ಕರಿಣಿಯೊಂದಿರುವುದು. ಲೋಲಾರ್ಕನಿಗೆ ಪಶ್ಚಿಮದಿಕ್ಕಿನಲ್ಲಿರುವ 
ಈ ತೀರ್ಥವೇ ನಿಜವಾದ ಕುರುಕ್ಸೇತ್ರಸ್ಥಳನೆಂದು ತಿಳಿಯಬೇಕು. 

೯. ಶ್ರೇಯೋಭಿಲಾಷೆಯಿಂದ ಕೂಡಿದವರು ಅಲ್ಲಿ ಮಾಡಿದ ಸ್ನಾನ, 
ಹೋಮ, ಜಪ, ತಪಸ್ಸು, ದಾನಾದಿ ಸತ್ಕಾರ್ಯಗಳೆಲ್ಲವೂ ಸಾಕ್ಸಾತ್ತಾಗಿ ಕುರು 
ಕ್ಷೇತ್ರದಲ್ಲಿ ಮಾಡಿದ ಕರ್ಮಗಳಿಗಿಂತಲೂ ಕೋಟ ಕೋಟಿಯಷ್ಟು ಗುಣಾಧಿಕ್ಯ 
ವನ್ನು ಪಡೆಯುವುವೆಂಬುದು ಸತ್ಯವೆಂದು ತಿಳಿಯಬೇಕು. 

೧೦. ಸರ್ಮೇಶ್ವರನೆ! 'ಕೈಮಿಷಾರಣ್ಯದಲ್ಲಿ ಅಂಶಮಾತ್ರವನ್ನು ಅವಶೇಷ 
ವಾಗಿ ಉಳಿಸಿ ಅಲ್ಲಿದ್ದ ದೇವದೇವನನ್ನು ಬ್ರಹ್ಮಾವರ್ತಕೂಪದೊಡನೆ ತೆಗೆದು 
ಹೊಂಡು ಬಂದು ಕಾಶಿಯಲ್ಲಿ ಸಂಸ್ಥಾಪಿಸಿರುವೆನು. 

೧೧. ದೇವದೇವನೆಂಬ ಹೆಸರಿನ ಆ ಲಿಂಗವು ಢುಂಢಿರಾಜನಿಗೆ ಉತ್ತರ 
ಸಾಗದಲ್ಲಿ ನೆಲಸಿ ಪೂಜೆಮಾಡುವವರಿಗೆ ಕಾರ್ಯಸಿದ್ಧಿ ಯನ್ನು ಕೊಡುತ್ತಿರುವುದು. 


ಏಳೋನಸಪ್ರತಿತಮೋ9ಧಭ್ಯಾಯಃ ೪೧ಜೆ 


ಗಾತ ಕೃತಸ್ನಾನೋ ದೇವದೇವಂ ಸಮರ್ಚ್ಯ ಚ । 


ತತ್ತುಣ್ಯಂ ನೈಮಿಶಾರಣ್ಯಾತ್ಕೋಟಕೋಟಗುಣಂ ಸ್ಮ ತೆಂ nos 
ಗೋಕರ್ಣಾಯತನಾದತ್ತ ಸ್ವಯಮಾವಿರಭೂನ್ಮಹತ್‌ । 

ಲಿಂಗಂ ಮಹಾಬಲಂ ನಾಮ ಸಾಂಬಾದಿತ್ಯಸವಾಪತಃ 10೧೩ 
ದರ್ಶನಾತ್ಸ್ಸರ್ಶನಾದತ್ರ ಕ್ಲಣಾದೇನೋ ಮಹಾಬಲಂ | 
ವಾತಾಹತಸ್ತೂಲರಾಶಿರಿವ ವಿದ್ರಾತಿ ದೂರತಃ ॥ ೧೪ ॥ 
ಕಸಾಲನೋಚನಪುರೋ ದೃಷ್ಟಾ ಲಿಂಗಂ ಮಹಾಬಲಂ | 
ಮಹಾಬಲಮುವಾಪ್ನೋತಿ ನಿರ್ವಾಣನಗರಂ ವ್ರಜೇತ್‌ ॥ ೧೫ ॥ 
ಯಣನೋಚನತಃ ಪ್ರಾಚ್ಯಾಂ ಪ್ರಭಾಸಕ್ಟೇತ್ರಸತ್ತ ಮಾತ್‌ । 
ಶಶಿಭೂಸಣಸಂಜ್ಞ ೦ ತು ಲಿಂಗಮತ್ರ ಪ್ರತಿಸ್ಮಿ ತಂ ॥ ೧೬ ॥ 


ತಲ್ಲಿಂಗಸೇವನಾನ್ನತ್ಯ ೯॥ ಕಶಿಭೊಷಣತಾಂ ವ್ರಜೇತ್‌ 
ಪ್ರಭಾಸಕ್ಟೇತ್ರಯಾತ್ರಾಯಾಃ ಪುಣ್ಯಂ ಪ್ಪಾ ್ರ್ರಪ್ನೋತಿ ಕೋಟಿಕೃತ್‌ ॥ ೧೭ ॥ 
ಆ ಲಿಂಗದ ಮುಂದುಗಡೆಯಲ್ಲಿಯೇ ಉತ್ತಮವಾದ ಕೂಪವೂ ಇರುವುದು. 
ಬ್ರಹ್ಮಾವರ್ತವೆಂಬ ಹೆಸರುಳ್ಳ ಆ ಕೂಪವು ಸ್ನಾನಮಾಡಿದ ಮಾನವರ. 
ಸಂಸಾರದ ಪುನರಾವೃತ್ತಿಯನ್ನು ಪರಿಹರಿಸುವುದು. 

೧೨. ಆ ಕೂಪದ ನೀರಿನಲ್ಲಿ ಸ್ನಾನವನ್ನು ಮಾಡಿ ದೇವದೇವನನ್ನು ಪೂಜಿಸಿ 
ದವನ ಪುಣ್ಯವು ನೆ ಸೈ ಮಿಷಾರಣ್ಯದಲ್ಲಿ ಅದೇ ಸೇವೆಯನ್ನು ನಡೆಸಿದುದರ ಕೋಕ: 
ಕೋಟ ಗುಣಿತಫಲವನ್ನು ಹೋಲುವುದೆಂದು ಹೇಳಲ್ಪಟ್ಟ ರುವುದು. 

೧೩. ಗೋಕರ್ಣಕ್ಸೇತ್ರದಿಂದ ಇಲ್ಲಿ ಒಂದು ಬಹಾರಿಂಗತ ತಾನಾಗಿಯೇ 
ಉದ್ಭವಿಸಿರುವುದು. ಮಹಾಬಲೇಕ್ವ ರನೆಂಬ ಹೆಸರುಳ್ಳ ಆ ಲಿಂಗವು ಸಾಂಬಾದಿತ್ಯ 
ನಿಗೆ ಸಮಾಪದಲ್ಲಿ ನೆನಸಿರುವುದು.” 

೧೪. ಆ ಲಿಂಗದ ದರ್ಶನ ಮತ್ತು ಸ್ಪರ್ಶನಗಳನ್ನು ಮಾಡುವುದರಿಂದ 
ಮಹಾಬಲಿಷ್ಮವಾದ ಪಾತಕವೂ ಸಹ ಕ್ಸಣಮಾತ್ರದಲ್ಲಿಯೇ ಬಿರುಗಾಳಿಯ 
ಹೊಡೆತಕ್ಕೆ ಸಿಕ್ಕಿದ ಹತ್ತಿಯ ರಾಶಿಯಂತೆ ದೂರಕ್ಕೆ ಹಾರಿಹೋಗುವುದು. 

೧೫. ಕಸಾಲನೋಚನಕ್ಕೆ ಎದುರಿನಲ್ಲಿರುವ ಮಹಾಬಲೇಶ್ವರಲಿಂಗವನ್ನು 
ನೋಡಿದ ಮನುಷ್ಯನು ವಿಪುಲವಾದ ದೇಹಬಲವನ್ನು ಪಡೆಯುವುದು ಮಾತ್ರ 
ವಲ್ಲದೆ ಕೈವಲ್ಯಸದವಿಯನ್ನೂ ಹೊಂದುವನು. 

೧೬. ಖುಣಮೋಜನಕ್ಕೆ ಪೂರ್ವದಿಕ್ಕಿನಲ್ಲಿ ಉತ್ತಮ ಕ್ಷೇತ್ರವಾದ ಪ್ರಭಾಸ 
ದಿಂದ ತರಲ್ಪಟ್ಟ ಶಶಿಭೂಷಣವೆಕಿಬ ಹೆಸರುಳ್ಳ ಲಿಂಗವು ಪ್ರತಿಷ್ಠಾಪಿತ 
ವಾಗಿರುವುದು. 

೧೭. ಆ ಲಿಂಗವನ್ನು ಸಂಸೇವಿಸುವುದರಿಂದ ಮಾನವನು ಚಂದ್ರ ಶೇಖರನ. 


ಇ ಶ್ರೀ ಸ್ಕಾಂದನುಹಾಪುರಾಣಂ 


ಉಚ್ಜಯಿನ್ಯಾ ಮಹಾಕಾಲಃ ಸ್ವಯಮತ್ರಾಗತೋ ವಿಭುಃ । 


"ಯನ್ನಾನುಸ್ಮರಣಾದೇನ ನ ಭಯಂ ಕಲಿಕಾಲತಃ ॥ ೧೮ ॥ 
'ಪ್ರಣವಾಖ್ಯಾನ್ಮಹಾಲಿಂಗಾತ್ಟ್ರಾಚ್ಯಾಂ ಕಲ್ಮಷನಾಶನಂ ! 
'ಮಹಾಕಾಲಾಭಿಧಂ ಲಿಂಗಂ ದರ್ಶನಾನ್ಮೋಕ್ಸದಂ ಪರಂ ॥೧೯॥ 
ಅಯೋಗಂಧೇಶ್ವರಂ ಲಿಂಗಂ ಪುಷ್ಕರಾತ್ರೀರ್ಥಸತ್ತಮಾತ್‌ | 
ಆನಿರಾಸೀದಿಹ ಮುಹತ್ಸು ಷ್ಕರೇಣ ಸಹೈನ ತು u ೨೦॥ 


-ಮತ್ಸ್ಕ್ಯೋದರ್ಯುತ್ತ ಕೀ ie ದೃಷ್ಟಾ 4 ಯೋಗಂಧಮಿಾಶ್ಚ ರಂ। 
`ಸ್ನಾತ್ಮಾ:ಯೋಗಂಧಕುಂಡೇ ತು ಭವಾತ್ತಾರಯತೇ ಸಿತ್ಳೂನ್‌ ॥ ೨೧॥ 
ಮಹಾನಾಜೇಶ್ವ ರಂ ಲಿಂಗಮಟ್ಟಿ ಹಾಸಾದಿಹಾಗತಂ ! 

ತಿ ತ್ರಿರೋಚನಾದುದೀಜ್ಯಾ ತು "ಇದ್ದ ಸ್ತಿ ರ್ಮುಕ್ತಯೇ ಮತಂ ॥೨೨॥ 
ಮಹೋತ ಓಬೀಶ್ವ ರಂ ಈಿಗೆಂ ಮರುಶೊ" ೀಟಾದಿಹಾಗತಂ | 
'ಕಾನೇಶ್ವರೋತ್ಸಕೇ ಭಾಗೇ ದೃಷ್ಟಂ ನಿಮಲಸಿದ್ಧಿದಂ ॥ ೨೩ ॥ 


ಪಾರಾ, 


ಭಾವವನ್ನು ಹೊಂದುವನು. ಮತ್ತು ಪ್ರಭಾಸಕ್ಸ್ಷೇತ್ರಕ್ಕೆ ಯಾತ್ರೆಯನ್ನು 
ಮಾಡಿದ ಪುಣ್ಯಕ್ಕೆ ಕೋಟಿಗುಣಿತವಾದ ಪುಣ್ಯವನ್ನು ಪಡೆಯುವನು. 

೧೮, ಉಜ್ಜಯಿನೀ ನಗರದಿಂದ ಸರ್ವೇಶ್ವರನಾದ ಮಹಾಕಾಲನು ತಾನೇ 
“ಇಲ್ಲಿಗೆ ಬಂದಿರುವನು. ಆತನ ಹೆಸರನ್ನು ಸ್ಮರಣಮಾಡುವುದರಿಂದಲೇ ಘೋರ 
ವಾದ ಕಲಿಕಾಲದ ಭಯವು ಮನುಷ್ಯರಿಗುಂಟಾಗಲಾರದು. 

೧೯. ಈ ಮಹಾಕಾಲೇಶ್ವರವೆಂಬ ಲಿಂಗವು ಪ್ರಣವನಾಮಕವಾದ ಮಹಾ 
ಲಿಂಗದ ಪೂರ್ವದಲ್ಲಿ ನೆಲಸಿರುವುದು. ಇದು ಕಲ್ಮಸಗಳನ್ನು ಹದಗೆಡಿಸುವುದಾಗಿ 
ದರ್ಶನದಿಂದಲೇ ಮೋಕ್ಸವನ್ನು ಕೊಡುವ ಉತ್ತಮಲಿಂಗವೆನಿಸಿರುವುದು. 

೨೦. ತೀರ್ಥೊೋತ್ತ ಮವೆನಿಸಿದ ಪುಷ್ಕರಕ್ಸೇತ್ರದಿಂದ ಅಯೋಗಂಧೇಶ್ವರ 
-ವೆಂಬ ಲಿಂಗವೊಂದು ಇಲ್ಲಿ ತಾನಾಗಿಯೇ ಆನಿರ್ಭವಿಸಿ ವಿಶಾಲವಾದ ತಟಾಕ 
ದೊಡನೆಯೂ ಕೂಡಿಕೊಂಡಿರುವುದು. 

೨೧, ಮತ್ತೊ ಶ್ಸ್ಯೀದರೀತೀರ್ಥಕ್ಕೆ ಉತ್ತರಪಾಶ್ನ ರ್ಶ ದಲ್ಲಿರುವ ಅಯೋಗಂಧೇಶ್ವ ರ 
ಸನ್ನು ನೋಡಿ ಅಯೋಗಂಧವೆಂಬ ಕುಂಡದಲ್ಲಿ ಸ್ನಾನಮಾಡಿದ ಮನುಷ್ಯನು 
ಪಿತೃಗಳನ್ನು ಉದ್ಧರಿಸುವನು. 

೨೨, ಅಟ್ಟ ಸಿ ಹಾಸಕ್ಷೇತ್ರ ದಿಂದ ಇಲ್ಲಿಗೆ ಮಹಾನದೇಶ್ವ ರಲಿಂಗವು ಆಗಮಿಸಿರು 
ವುದು. ತ್ರಿಲೋಚನನಿಗೆ ಉತ್ತರದಿಕ್ಸಿನಲ್ಲಿರುವ ಆ ಲಿಂಗವು ನೋಡಿದ ಮಾತ್ರ 
ವಿಂದಲೇ ನೋಕ್ಸಸ್ರ ದವೆಂದು ತಿಳಿಯಲ್ಪಟ್ಟ ರುವುದು. 

೨೩. ಮರುತ್ಯೋಟವೆಂಬ ಮಹಾಕ್ಷೇತ್ರ ದಿಂದ ಮಹೋತ್ಕ್ಯಟೇಶ್ವಗನೆಂಬ 


ಏಕೋನಸಪ್ತತಿತನೋ$ಧ್ಯಾನಿರುಃ ೪648 


ಪಿಶ್ವಸ್ಥಾನಾದಿಹಾಯಾತಂ ಲಿಂಗಂ ವೈ ವಿಮಲೇಶ್ವರಂ I 


'ಸೈರ್ಗೇಶಾತ್ಛಶ್ಲಿ ಮೇ ಭಾಗೇ ದೃಷ್ಟಂ ವಿಮಲಸಿದ್ಧಿದಂ ॥ ೨೪॥ 
ಮಹಾವ್ರತಂ ಮಹಾಲಿಂಗಂ ಮಹೇಂದ್ರಾದಿಹ ಸಂಸ್ಥಿ ತಂ! 
ಸೃಂದೇಶ್ವರಸನಾಸೇ ತು ಮಹಾವ್ರತಫಲಪ್ರದಂ ॥ ೨೫ ॥ 


ವೃಂದಾರಕರ್ಷಿವೃಂದಾನಾಂ ಸ್ತುವತಾಂ ಪ್ರಥಮೇ ಯುಗೇ 

ಉತ್ಸನ್ನಂ ಯನ್ಮೆಹಾಲಿಂಗಂ ಭೂಮಿಂ ಭಿತ್ವಾ ಸುದಮುರ್ಭಿದಾಂ ॥ ೨೬ ॥ 
ಮಹಾದೇವೇತಿ ತೈರುಕ್ತಂ ಯನ್ಮನೋರಥಪೂರಣಾತ್‌ । 

ವಾರಾಣಸ್ಕಾಂ ಮಹಾದೇವಾಸ್ತದಾರಭ್ಯಾಭವಚ್ಚೆ ಯತ್‌ ॥ ೨೭ 
ಮುಕ್ತಿಕ್ಸೇತ್ರಂ ಕೃತಂ ಯೇನ ಮಹಾಲಿಂಗೇನ ಕಾಶಿಕಾ । 

`ಅವನಿಮುಕ್ತೇ ಮಹಾದೇವಂ ಯೋ ದ್ರಶ್ಟೈ್ಞ್ಯತ್ಯತ್ರ ಮಾನವಃ ॥ ೨೮ ॥ 
ತಂಭುಲೋಕೇ ಗಮಸ್ತಸ್ಯ ಯತ್ರ ತಸ್ಯ ಮೃತಸ್ಯ ಹಿ । 

ಅವಿಮುಕ್ತೇ ಪ್ರಯತ್ನೇನ ತತ್ಸಂಸೇವ್ಯಂ ಮುಮುಕ್ಕುಭಿಃ ॥ ೨೯॥ 
ಲಿಂಗವು ಇಲ್ಲಿ ಬಂದು ನೆಲಸಿರುವುದು. ಕಾಮೇಶ್ವರನಿಗೆ ಉತ್ತರಭಾಗದಲ್ಲಿರುವ 
ಈ ಲಿಂಗನನ್ನು ನೋಡಿದವರಿಗೆ ಇದು ಸುಲಭವಾಗಿಯೇ ಕಾರ್ಯಸಿದ್ಧಿ ಯನ್ನು 
ಅನುಗ್ರಹಿಸುವುದು. 

೨೪. ವಿಶ್ವಸ್ಥಾನದಿಂದ ವಿಮಲೇಶ್ವರವೆಂಬ ಲಿಂಗವು ಇಲ್ಲಿಗೆ ಬಂದಿರು 
ವುದು. ಸ್ಪರ್ಗೆಶ್ವರನಿಗೆ ಪಶ್ಚಿಮಭಾಗದಲ್ಲಿರುವ ಈ ಲಿಂಗವನ್ನು ನೋಡುವುದ 
ರಿಂದಲೇ ಮನುಷ್ಯನು ಇಷ್ಟಸಿದ್ಧಿಗಳನ್ನು ಪಡೆಯುವನು. 

೨೫-೨೭. ಮಹೇಂದ್ರಪರ್ವತದಿಂದ ಮಹಾವ್ರತವೆಂಬ ಉತ್ತಮಲಿಂಗವು 
ಇಲ್ಲಿಗೆ ಬಂದು ನೆಲಸಿರುವುದು. ಸೃಂದೇಶ್ವರನಿಗೆ ಸಮಿಾಸಾಪದಲ್ಲಿರುವ ಈ ಲಿಂಗವು 
ಸೇವನೆಯಿಂದ ಮಹಾವ್ರತಗಳನ್ನಾಚರಿಸಿದ ಫಲವನ್ನು ಕೊಡುವುದು. ಮೊದಲ 
ನೆಯ ಕೃತಯುಗದಲ್ಲಿ ದೇವರ್ಷಿಗಳ ಸಮೂಹಗಳೆಲ್ಲವೂ ಸ್ತೋತ್ರಮಾಡುತ್ತಿರಲು 
ಈ ಲಿಂಗವು ಅತ್ಯಂತ ದುರ್ಭೇದ್ಯವಾದ ಭೂಮಿಯನ್ನೂ ಭೇದಿಸಿಕೊಂಡು ಕಾಣಿಸಿ 
ಕೊಂಡಿತು. ಮತ್ತು ಅವರ ಮನೋರಥಗಳನ್ನು ಪೂರೈಸಿದುದರಿಂದ ಆ ಲಿಂಗ 
ವನ್ನು ಅವರು ಮಹಾದೇವನೆಂದು ಕರೆದರು. ಅಂದು ಮೊದಲಾಗಿ ಕಾಶಿಯಲ್ಲಿ 
ರುನ ಆ ಲಿಂಗವು ಮಹಾದೇವನೆಂದೇ ಹೆಸರನ್ನು ಪಡೆದಿರುವುದು. 

೨೮-೨೯. ಈ ಮಹಾಲಿಂಗದ ಪ್ರಭಾವದಿಂದಲೇ ಕಾಶೀಪ್ರದೇಶವು ಮುಕ್ತಿ 
ಕ್ಷೇತ್ರವಾಗಿ ಮಾಡಲ್ಪಟ್ಟಿರುವುದು. ಅವಿಮುಕ್ತಕ್ಸೇತ್ರವೆಂಬ ಈ ಪ್ರದೇಶದಲ್ಲಿರುವ 
ಮಹಾದೇವನನ್ನು ಯಾವ ಮಾನವನು ಬಂದು ನೋಡುವನೊ, ಅವನು ಯಾವ 

ಳದಲ್ಲಿ ಮರಣವನ್ನು ಹೊಂದಿದರೂ ಮರಮೇಶ್ವರನ ನಿನಾಸನಾದ ಕೈಲಾಸ 
ಲ್ಲಿಯೇ ವಾಸಮಾಡುವನು. ಆದುದರಿಂದ ಮೋಕ್ಸವನ್ನಪೇಕ್ಬಿಸುವವರು 
ಅವಿಮುಕ್ತಕ್ಟೇತ್ರದಲ್ಲಿ ಈ ಲಿಂಗವನ್ನು ಪ್ರಯತ್ನದಿಂದ ಸೇವಿಸಬೇಕು. 

14 


೪೧೪ ಶ್ರೀ ಸ್ಥಾಂದಮಹಾಪುರಾಣಂ 


ಕಲ್ಪಾಂತಕೇಸಿ ನ ತ್ಯಕ್ತಂ ಕದಾಸ್ಕಾನಂದಕಾನನಂ | 

ಯೇಸ ಲಿಂಗಸ್ಟರೂಪೇಣ ಮಹಾದೇವೇನ ಸರ್ವದಾ aor 
ತತ್ರಾಸಾಡೋಂಯಮಮಲಃ ಸರ್ವರತ್ನಮಯಃ ಶುಭಃ 1 
ಹಿರಣ್ಯಿಗರ್ಭತೀರ್ಥಾಚ್ಚ ಪ್ರತೀಚ್ಯಾಂ ಕ್ಲೇತ್ರರಕ್ಸುಕಂ Hann 
ವಾರಾಣಸ್ಕಾನುಧಿಷ್ಕಾತ್ರೀ ದೇವತಾ ಸಾಭಿಲಾಷದಾ । 

ಮಹಾಜೇನೇತಿ ಸಂಜ್ಞಾ ವೈ ಸರ್ವಲಿಂಗಸ್ಮರೂಸಿಣೀ ॥ ೩೨.॥ 
ವಾರಾಣಸ್ಕಾಂ ಮಹಾದೇವೋ ದೃಷ್ಟೋ ಯೈರ್ಲಿಂಗರೂಪಧ್ಭಕ್‌ । 

ತೇನ ಶ್ರೆಲೋಕ್ಕಲಿಂಗಾನಿ ದೃಷ್ಟಾನೀಹ ನ ಸಂಶಯಃ 1೩೩% 
ವಾರಾಣಸ್ಕಾಂ ಮಹಾದೇವಂ ಸಮಭ್ಯರ್ಚ್ಯ ಸಕೃನ್ನರಃ । 
ಆಭೂತಸಂಪ್ಣವಂ ಯಾವಚ್ಛಿನಲೋಕೇ ವಸೇನ್ಮುದಾ ॥ ೩೪೧ 
ಪನಿತ್ರೇಪರ್ವಣಿ ಸದಾ ಶ್ರಾವಣೇ ಮಾಸಿ ಯತ್ನತಃ । 

ಲಿಂಗೇ ಪನಿತ್ರಮಾರೋಪ್ಯ ಮಹಾದೇವೇ ನ ಗರ್ಭಭಾಕ್‌ 1 ೩೫॥ 
ಪಿತಾಮಹೇಶ್ವರಂ ಲಿಂಗಂ ಗಯಾತೀರ್ಥಾದಿಹಾಗತಂ । 
ಫಲ್ಗುಪ್ರಭೃತಿಭಿಸ್ತೀರ್ಥೈಃ ಸಾರ್ಧಕೋಟೈೃಷ್ಟಸಂಮಿಶೈಃ ॥ ೩೬ ॥ 


೩೦. ಕಲ್ಬಾಂತರಗಳಲ್ಲಿಯೂ ಸಹ ಈ ಆನಂದಕಾನನಪ್ರದಜೇಶವು ಲಿಂಗ 
ರೂಪಿಯಾದ ಮಹಾದೇವನಿಂದ ಸರ್ವಾತ್ಮನಾ ಎಂದಿಗೂ ಪರಿತ್ಯಕ್ತವಾಗಲಿಲ್ಲ. 

೩೧. ಆ ಮಹಾದೇವನ ಅಸ್ರತಿಮವೂ, ಸಕಲರತ್ನಮಂದಿರವೂ, 
ಪವಿತ್ರವೂ ಆದ ದೇವಾಲಯವು ಹಿರಣ್ಯಗರ್ಭತೀರ್ಥಕ್ಕೆ ಪಶ್ಚಿಮದಲ್ಲಿ ನೆಲಸಿ 
ಕ್ಷೇತ್ರವನ್ನು ಸಂರಕ್ಷಿಸುತ್ತಿರುವುದು. 

೩೨. ಸಮಸ್ತಲಿಂಗಗಳ ಸ್ವರೂಪವನ್ನೂ ತಾಳಿರುವ ದೇವತೆಯು ವಾರಾಣಸಿ 
ಯಲ್ಲಿ ಅಧಿಷ್ಕಾನಮಾಡಿರುವವಳಾಗಿ ಮಹಾದೇವನೆಂಬ ಹೆಸರಿನಿಂದಲೇ ಭಕ್ತರ 
ಸಕಲಾಭೀಷ್ಟಗಳನ್ನೂ ಸಂಪೂರ್ಣಗೊಳಿಸುತ್ತಿರುವಳು. 

೩೩. ವಾರಾಣಸಿಯಲ್ಲಿ ಲಿಂಗರೂಪವನ್ನು ಧರಿಸಿರುವ ಮಹಾದೇವನನ್ನು 
ಯೌರು ನೋಡಿರುತ್ತಾರೆಯೊ, ಅವರು ಮೂರುಲೋಕಗಳಲ್ಲಿ ನೆಲಸಿರುವ ಸಮಸ್ತ 
ಲಿಂಗಗಳನ್ನೂ ನೋಡಿದವರಿಗೆ ಸಮರೆಂಬುದರಲ್ಲಿ ಸಂಶಯವಿಲ್ಲ. 

೩೪. ವಾರಾಣಸಿಯಲ್ಲಿ ನೆಲಸಿರುವ ಮಹಾದೇವನನ್ನು ಒಮ್ಮೆಯಾದರೂ 
ಪೂಜಿಸಿದ ಮಾನವನು ಪಂಚಭೂತಗಳ ಪ್ರಳಯವಾಗುವವರೆಗೂ ಸಂತೋಷ. 
ವುಳ್ಳವನಾಗಿ ಶಿವಲೋಕದಲ್ಲಿ ನಾಸಮಾಡುತ್ತಿರು ವನು. 

೩೫. ಪ್ರತಿವರ್ಷದ ಶ್ರಾವಣಮಾಸದಲ್ಲಿ ಶುಕ್ಲ ಚತುರ್ದಶಿಯ ದಿನದಲ್ಲಿ 
ಪ್ರಯತ್ನಪೂರ್ವಕವಾಗಿ ಮಹಾದೇವೇಶ್ವರನ ಲಿಂಗದಲ್ಲಿ ಪವಿತ್ರಸೂತ್ರವನು 
ಧಾರಣೆಮಾಡಿಸಲು. ಪುನಃ ಗರ್ಭವಾಸಕ್ಕೆ ಮನುಷ್ಯನು ಭಾಗಿಯಾಗಲಾರನು. 

೩೬. ಪುಣ್ಯಕರವಾದ ಗಯಾಕ್ಬೇತ್ರದಿಂದ ಪಿತಾಮಹೇಶ್ವರಲಿಂಗವು ಇಲ್ಲಿಗೆ. 








ತ 


ಏಳೋನಸಪ್ತತಿತನೋ9ಧ್ಯಾಯಃ ಇಕ್‌ 


ಫರ್ಮೇಣ ಯತ್ರ ನೈ ತಪ್ತಂ ಯುಗಾನಾಮಯುತಂ ಶತಂ । 
ಸಾಕ್ಸೀಕೃತ್ಯ ಮಹಾಲಿಂಗಂ ಶ್ರೀಮದ್ಭರ್ಮೆಶ್ವರಾಭಿಧಂ N4೭ 
ಪಿತಾಮಹೇಶ್ವರಂ ಲಿಂಗಂ ಸಮಭ್ಯರ್ಚ್ಯ ನರೋ ಮುದಾ । , 
ತ್ರಿಃಸಪ್ತಕುಲಸಂಯುಕ್ತೋ ಮುಚ್ಯತೇ ನಾತ್ರ ಸಂಶಯಃ ॥೩೮॥ 
ಪ್ರಯಾಗಾತ್ತೀರ್ಥರಾಜಾಚ್ಚ ಶೂಲಟಿಂಕೋ ಮಹೇಶ್ವರಃ । 
ತಾರ್ಥರಾಜೇನ ಸಹಿತಃ ಸ್ಥಿ ತ ಆಗತ್ಯ ವೈ ಸ್ವಯಂ HAF 
ಸಿರ್ವಾಣಮಂಡಪಾದ ಪ್ರಮ್ಯಾದವಾಜ್ಯಾ ಮತಿ ನಿರ್ಮಲಃ । 

ಪ್ರಾಸಾದೋ ಮೇರುಣಾ ಯಸ್ಯ ಸ್ಪರ್ಧತೇ ಕಾಂಚನೋಜ್ಜ್ಜ್ವಲಃ ॥ ೪೦ ॥ 
ಷೇನೇನೈನ ನರೋ ದತ್ತೋ ಯತ್ರ ಪೂರ್ವಯುಗಾಂತರೇ ! 

ಪೂಜ್ಕೋ ಮಹೇಶ್ವರಃ ಕಾಶ್ಯಾಂ ಪ್ರಥಮಂ ಕಲುಷಾಪಹಃ ॥೪೧॥ 
'ಯಃ ಪ್ರಯಾಗ ಇಹ ಸ್ನಾತೋ ನಮಸ್ಯತಿ ಮಹೇಶ್ವರಂ । 

ಸಮಭ್ಯರ್ಚ್ಯ ನಿಧಾನೇನ ಮಹಾಸಂಭಾರವಿಸ್ತರೈಃ . ॥ ೪೨ ॥ 
ಬಂದಿರುವುದು. ಅದು ಫಲ್ಲುವೇ ಮೊದಲಾದ ಎಂಟೂವರೆಕೋಟ ಸಂಖ್ಯೆಯ 
ತೀರ್ಥಗಳಿಂದೊಡಗೂಡಿ ಇಲ್ಲಿ 'ನಿಲಸಿರುವುದು. 

೩೭. ಆ ಲಿಂಗವನ್ನೇ ಪೂರ್ವದಲ್ಲಿ ಧರ್ಮರಾಜನು ಹತ್ತುಲಕ್ಸ್ಮ ಯುಗಗಳ 
ಕಾಲದವರೆಗೂ ತಸಸ್ಸಿನಿಂದಾರಾಧಿಸಿದನು. ಆತನಿಗೆ ಸಾಕ್ಸಾತೃರಿಸಿದ ಈ ಲಿಂಗವು 
ಅಂದಿನಿಂದ ಶ್ರೀಮದ್ಭರ್ಮೆಶ್ವರನೆಂಬ ಹೆಸರನ್ನು ನಡೆದಿರುವುದು. 

೩೮. ಯಾವನು ಸಂತೋಷದಿಂದ ಪಿತಾಮಹೇಶ್ವರಲಿಂಗವನ್ನು ಪೂಜಿಸು 
ವನೊ, ಅವನು ಇಪ್ಪತ್ತೊಂದು ಕುಲಗಳೊಡನೆ ಮೋಕ್ಸವನ್ನು ಹೊಂದುವನು, 
ಇದರಲ್ಲಿ ಸಂದೇಹವಿಲ್ಲ. 

೩೯. ತೀರ್ಥರಾಜವೆಂದು ಪ್ರಸಿದ್ಧವಾಗಿರುವ ಪ್ರಯಾಗದಿಂದ ಉತ್ತಮ 
ತೀರ್ಥದೊಡಗೂಡಿ ಮಹೇಶ್ವರನು ಶೂಲಟಂಕನೆನಿಸಿ ತಾನೇ ಇಲ್ಲಿಗೆ ಬಿಜಯ 
ಮಾಡಿಸಿ ಪ್ರತಿಸ್ಕಿತನಾಗಿರುವನು. 

೪೦. ರಮ್ಯವಾದ ನಿರ್ವಾಣಮಂಟಪದಿಂದೀಜಿಗೆ ಕಾಂಚನದಿಂದಲಂಕೃತ 
ವಾಗಿ ಉಜ್ಜ್ವಲವಾಗಿರುವ ದೇವಾಲಯವೊಂದು ಅತಿಸ್ವ ಚ್ಛ ತೆಯಿಂದ ಕೂಡಿ 
ಔನ್ನತ್ಯದಿಂದ ಮೇರುಪರ್ವತದೊಡನೆ ಸ್ಪರ್ಧಿಸುತ್ತಿ ರುವುದು. 

೪೧. ಅಲ್ಲಿಯೇ ಮುನ್ನು ಯುಗಾಂತರದಲ್ಲಿ “ಕಲ್ಮಷನಾಶಕನಾದ 
'ಮಹೇಶ್ವರನೇ ಕಾಶಿಯಲ್ಲಿ ಮೊದಲ ಪೂಜೆಯನ್ನು ಪಡೆಯಲು ಅರ್ಹನು'' 
ಎಂಬುದಾಗಿ ದೇವಡೇವನಿಂದಲೇ ವರವು ಕೊಡಲ್ಪಟ್ಟಿತು. 

೪೨-೪೩. ಯಾವ ಮಾನವನು ಈ ಪ್ರಯಾಗತೀರ್ಥದಲ್ಲಿ ಸ್ನಾನವನ್ನು 
ಮಾಡಿ ಮಹೇಶ್ವರನನ್ನು ಅನೇಕವಿಧ ಪೂಜಾಸಾಮಗ್ಸಿಗಳಿಂದ ವಿಧ್ಯೂಕ್ರವಿಧಾನ. 


೪.0೦ ಶ್ರೀ ಸ್ಕಾಂಡಮಹಾಪುರಾಣಂ 


ಪ ಕ್ರಯಾಗೆಸ್ನಾ ನಜಾತ್ಪು ಹ್ಯಾಚ್ಛೂಲಟಂಕವಿಲೋಕನಾತ್‌ । 
ಸಸ್ರಾಫ್ನ್ಮಯಾನ್ನ ಸಂದೇಹ! ಪುಣ್ಯಂ ಕೋಟಗುಣೋತ್ತರಂ ॥ ೪೩೫8 
ಶಂಕುಕರ್ಹಾನ್ಮಹಾಕ್ಸೇತ್ರಾನ್ಮಹಾತೇಜ ಇತೀರಿತಂ । 


ಲಿಂಗಮಾನಿರಭೂಡತ್ರ ಮಹಾತೇಜೋ ನಿವೃದ್ಧಿದಂ ॥ ೪೪ 0% 
ಮಹಾತೇಜೋನಿಧಿಸ್ತಸ್ಯ ಪ್ರಾಸಾದೋಃತೀವ ನಿರ್ಮಲಃ । 
ಜ್ವಾಲಾಜಟಲಿತಾಕಾಶೋ ಮಾಣಿಕ್ಕೈಕೇವ ನಿರ್ನಿತಃ ॥ ೪೫ 0 
ತಲ್ಲಿಂಗದರ್ಶನಾತ್ಸ ರ್ಶಾತ್ಸ್ಯನನಾಜ್ಹ ಸಮರ್ಚನಾತ್‌ । 

ಪ್ರಾಪ್ಯತೇ ತತ್ಪರಂ ಧಾಮ ಯತ್ರ ಗತ್ವಾ ನ ಶೋಚತೇ I ೪೬% 


ನಿನಾಯಕೇಶ್ವರಾತ್ಪ್ಸೂರ್ವಂ ಮಹಾತೇಜಃ ಸಮರ್ಚನಾತ್‌ । 
ತೇಜೋಮಯೇನ ಯಾನೇನ ಯಾತಿ ಮಾಹೇಶ್ವರಂ ಪದಂ ॥ vet 
ರುದ್ರಕೋಟಿಸಮಾಖ್ಯಾತಾತ್ತೀರ್ಥಾತ್ಸರಮಪಾವನಂ । 
ಮಹಾಯೋಗೀಶ್ವರಂ ಲಿಂಗಮಾನಿಶ್ಚಳ್ರೇ ಸ್ವಯಂ ಪರಂ ॥ ೪೪ ॥ 


ದಿಂದ ಪೂಜಿಸಿ ಅತನಿಗೆ ನಮಸ್ಕರಿಸುನನೊ, ಅವನು ಪ್ರಯಾಗಕ್ಸೇತ್ರದಲ್ಲಿ ಸ್ನಾನ. 
ವನ್ನು ಮಾಡಿ ಶೂಲಟಂಕೇಶ್ವರನ ದರ್ಶನವನ್ನು ಮಾಡಿದ ಪುಣ್ಯಕ್ಕೆ ಕೋಟ. 
ಗುಣಿತವಾದ ಪುಣ್ಯವನ್ನು ಸಡೆಯುವನೆಂಬುದರಲ್ಲಿ ಸಂದೇಹವಿಲ್ಲ. 

೪೪. ಶಂಕುಕರ್ಣವೆಂಬ ಮಹಾಕ್ಟೇತ್ರದಿಂದ ಮಹಾತೇಜವೆಂದು ಕರೆಯ 
ಲ್ಪಡುತ್ತಿರುವ ಮಹಾಲಿಂಗವು ತಾನೇ ಇಲ್ಲಿ ಆವರ್ಭವಿಸಿರುವುದು. ಇದು ಭಜಿಸಿ 
ದನರಿಗೆ ಮಹತ್ತರವಾದ ತೇಜಸ್ಸನ್ನು ಅಭಿವೃದ್ಧಿ ಿ ಗೊಳಿಸುವುದು. 

೪೫. ಈ ಲಿಂಗವು ಮಹಾತೇಜಸ್ಸಿ ನ "ಿಧಿಯಾಗಿರುವುದು. ಇದರ. 
ಪ್ರಾಸಾದವಾದರೊ, ಅತ್ಯಂತ Po, ಕಾಂತಿಯಿಂದ ಮ 
ತುಂಬಿರುವುದೂ ಆಗಿ ಕೇವಲ ನವರತ್ನಗಳಿಂದಲೇ ನಿರ್ಮಿಸಲ್ಪ ಟ್ವಿರುವುದು. 

೪೬. ಈ ಲಿಂಗದ ದರ್ಶನ, ಸ್ಪರ್ಶನ, ಸ್ತೋತ್ರ, ಸನುರ್ಶನೆಗಳನ್ನು 
ಮಾಡುವುದರಿಂದ ಮನುಷ್ಯನು ಶೋಕಕ್ಕೈಜಿಗೊಡದಿರುವಂತಹ ಪರಮುಪದಕ್ಕೆ 
ಹೋಗಿ ಸೇರುವನು. 

೪೭. ವಿನಾಯಕೇಶ್ವರನಿಗೆ ಪೂರ್ವದಲ್ಲಿರುವ ಈ ಮಹಾತೇಜೋಲಿಂಗ.. 
ವನ್ನು ಪೂಜಿಸುವುದರಿಂದ ' ತೇಜಸ್ಸಿನಿಂಡೊಡಗೂಡಿವ ವಿಮಾನದಲ್ಲಿ ಕುಳಿತು. 
ಮಹೇಶ್ವರನ ಸ್ಥಾನವನ್ನು ಪಡೆಯುವನು. 

೪೮. ಪರಮಪವಿತ್ರವೆನಿಸಿದ ರುದ್ರಕೋಟಯೆಂಬ ಹೆಸರಿನ ತೀರ್ಥದಿಂದ- 
ಉತ್ತಮವಾದ ಮಹಾಯೋಗೀಶ್ವರವೆಂಬ ಲಿಂಗವು ತಾನಾಗಿಯೇ ಇಲ್ಲಿಗೆ ಬಂದು. 


ನೆಲಸಿರುವುದು. . 


ಏಕೋಫನಪ್ತತಿತಮೋ9ಫ್ಯಾಯಃ ೪೨೪ 


ಪಾರ್ವತೀಶ್ವರಲಿಂಗಸ್ಕ್ಯ ಸನಿಫಾಪೇ ಸರ್ವಸಿದ್ಧಿ ಕೃತ್‌ । 
ತಲ್ಲಿಂಗದರ್ಶನಾತ್ಪುಂಸಾಂ ಕೋಟಲಿಂಗಫಲಂ ಭವೇತ್‌ “ven 
ತತ್ರಾಸಾದಸ್ಯ ಪರಿತೋ ರುದ್ರಾಣಾಂ ಕೋಟಸಂಮಿತಾಃ ! 

ಪ್ರಾಸಾದಾ ರಮ್ಯಸಂಸ್ಥಾನಾ ನಿರ್ನಿತಾ ರುದ್ರಮೂರ್ತಿಭಿಃ ॥೫೦॥ 
ಕಾಶ್ಯಾಂ ರುದ್ರಸ್ಥಲೀ ಸಾತು ಪಠ್ಯತೇ ವೇದವಾದಿಭಿಃ । 


ರುದ್ರಸ್ಥಲ್ಯಾಂ ಮೃತಾ ಯೇ ನೈ ಕೃಮಿಕೀಟಪತಂಗಕಾಃ 1೫೧॥ 
ಪಶುಪಕ್ಸಿಮೃಗಾ ಮರ್ತ್ಯಾ ಮ್ಲೇಚ್ಛಾ ವಾಪ್ಕಥ ದೀಕ್ಸಿತಾಃ | 

ತೇಷಾಂ ತು ರುದ್ರಭೂತಾನಾಂ ಪುನರಾವೃತ್ತಿರತ್ರ ನ ॥1೫೨॥ 
ಜನ್ಮಾಂತರಸಹಸ್ರೇ ವಾ ಯತ್ಪಾಪಂ ಸಮುಪಾರ್ಜಿತಂ । 

ರುದ್ರಸ್ಥಲೀಂ ಪ್ರನಿಷ್ಟಸ್ಯ ತತ್ಸರ್ವಂ ವ್ರಜತಿ ಕ್ಷಯಂ 1 ೫೩॥ 


ಅಕಾನೋ ವಾ ಸಕಾನೋ ವಾ ತಿರ್ಯಗ್ಯೋಸಿಗಕೋಪಿ ವಾಟ 
ರುದ್ರಸ್ಥ ಲ್ಯಾಂ ತ್ಯಜನ್ಛ್ರಾಣಾನ್ಸರಂ ನಿರ್ವಾಣಮಾಪ್ಲ್ನುಯಾತ್‌  ॥ ೫೪ ॥ 


೪೯. ಇದು ಪಾರ್ವತೀಶ್ವರಲಿಂಗದ ಸಮಾಸದಲ್ಲಿಯೇ ನೆಲಸಿರುವುದಾಗಿ 
ಸಕಲ ಸಿದ್ಧಿಗಳನ್ನೂ ಉಂಟುಮಾಡುತ್ತಿರುವುದು. ಆ ಲಿಂಗವನ್ನು ನೋಡುವ 
ಮಾತ್ರದಿಂದಲೇ ಕೋಟಲಿಂಗವರ್ಶನದ ಪುಣ್ಯವು ಲಭಿಸುವುದು, 

೫೦. ಆ ದೇವಾಲಯದ ಸುತ್ತಲೂ ರುದ್ರರಿಗೆ ಮನೋಹರಗಳಾದ ಒಂದು 
ಕೋಟ ಸಂಖ್ಯೆಯ ಪ್ರಾಸಾದಗಳು ನೆಲಸಿರುವುವು. ಅವುಗಳೆಲ್ಲವೂ ರುದ್ರ 
ಮೂರ್ತಿಗಳಿಂದ ನಿರ್ಮಿಸಲ್ಪಟ್ಟ ವುಗಳು. 

೫೧-೨೩೨. ಕಾಶಿಯಲ್ಲಿ ಈ ಪ್ರದೇಶವನ್ನು ವೇದವಾದಿಗಳಾನವಶು ರುದ್ರ 
ಸ್ಥಳಿಯೆಂದೇ ಕರೆಯುತ್ತಿರುವರು. ಈ ರುದ್ರಸ್ಥಳಿಯನ್ಲಿ ಜೀಹವನ್ನು ತ್ಯಜಿಸಿದ 
ಕ್ರಿಮಿಗಳೇ ಆಗಲಿ, ಕೀಟಗಳಾಗಲಿ, ಪಶುಗಳಾಗಲಿ, ಪಕ್ಸಿಗಳಾಗಲಿ, ವನ್ಯ 
ಮೃಗಗಳಾಗಲಿ, ಮ್ಲೇಚ್ಛರಾಗಲಿ, ಯಜ್ಞದೀಕ್ಷಿತರಾಗಲಿ, ಎಲ್ಲರೂ ರುದ್ರಗಣ 
ಗಳೇ ಆಗುವರು. ಅವಂಗೆ ಪುನಃ ಮರ್ತ್ಯಲೋಕದಲ್ಲಿ ಜನ್ಮವು ಸಂಭವಿಸು 
ವುದಿಸ್ಥ. 

೫೩. ಹಿಂದಿನ ಸಾವಿರಾರು ಜನ್ಮಗಳಲ್ಲಿ ಸಂಪಾದಿಸಿದ ಯಾವ ಪಾಸರತಾಶಿ 
ಯುಂಟೊ, ಅದೆಲ್ಲವೂ ರುದ್ರಸ್ಥಳಿಯನ್ನು ಪ್ರವೇಶಮಾಡಿನ ಮನುಜನಿಗೆ 
ಆ ಕ್ಷಣದಲ್ಲಿಯೇ ನಾಶವಾಗುವುದು. 

೫೪. ಇಚ್ಛಾಪೂರ್ವಕವಾಗಿಯಾಗಲಿ, ಯಾದೃಚ್ಛಿಕವಾಗಿ ಯಾಗಲಿ ನೀಚ 
ಯೋನಿಯಲ್ಲಿ ಜನಿಸಿದ ಪ್ರಾಣಿಯಾದರೂ ರುದ್ರಸ್ಥಳದಲ್ಲಿ ಪ್ರಾಣಗಳನ್ನು 
ತ್ಯಜಿಸಲು ಪುನರಾವೃತ್ತಿರಹಿತನಾದ ಮೋಕ್ಸವನ್ನು ಪಡೆಯುವನು. 


೪೨೨ ಶ್ರೀ ಸ್ಕಾಂಜಿಮಹಾಪುರಾಣಂ 


ಸ್ವಯಮೇಕಾಂಬರಕ್ಸೇತ್ರಾತೃತ್ತಿವಾಸಾ ಇಹಾಗತಃ । 


ಉಡಿ 

ಕೃತ್ತಿವಾಸಸಿ ಲಿಂಗೇತ್ರ ಯಮೇನ ವ್ಯವಸ್ಥಿತಃ ॥ ೫೫ ॥ 
ಅಸ್ಮಿನ್ಸ್ಕಾ ನೇ ಸಭಕ್ತಾ ಶ್ಯ ಸಾಂಬಃ ಸರ್ಹಿಗಣೋ ನಿಭುಃ । 

ಸ್ವಯಂ ) ಔೋಪದಿಕೇದ್ದ ೨ಹ್ಮ ಶೃತೌ ಶೃತಿಭಿರೀಡಿತಂ ॥ ೫೬ ॥ 
ಳೆ ತ್ರೇತ್ರ ಸಿದ್ಧಿ ದೇ ಪ್ರಾಪ್ರತ್ತ ಆ ಂಡೀಶೋ ಮರುಜಾಂಗಲಾತ್‌ । 
ಪ್ರಚಂಡನಾನಸಂಘಾತಂ ಖಂಡಯೇಚ ತೈತದೇಕ್ಸಣಾತ್‌ 1 ೫೭॥ 
ಪಾಶಪಾಣಿಗಣಾಧ್ಯಕ್ಟಸಮಾಪೇ ಯಃ ಸ್ರ ಪಠ್ಯ ತಿ! 

ಚಂಡೀಶ್ಚರಂ ಮಹಾಲಿಂಗಂ ಸ ಯಾತಿ ಪರಮಾಂ ಗತಿಂ 1 ೫೮ ॥ 
ಕಾಲಂಜರಾಸ್ಸ್ರೀಲಕಂಠಸ್ತಿಸ್ಕೇದತ್ರ ಸ್ವಯಂ ವಿಭುಃ ! 
ಗಣೇಶಾದ್ದಂತಕೂಟಾಖ್ಯಾತ್ಸಮಾಪೇ ಭವನಾಶನಃ ॥೫೯॥ 
ನೀಲಕಂಠೇಶ್ವರಂ ಲಿಂಗಂ ಕಾಶ್ಯಾಂ ಯೈಃ ಪರಿಪೂಜಿತಂ । 

ನೀಲಕಂಠಾಸ್ತ ಏನ ಸ್ಕುಸ್ತ ಏನ ಶಶಿಭೂಷಣಾಃ ॥೬೦॥ 


ರಾ ಹ [33337277777 2.2... ೨ ೨ ಸ 


೫೫. ಏಕಾಂಬರ (ಭುವನೇಶ್ವರ) ಕ್ಸೇತ್ರದಿಂದ ಕೃತ್ತಿವಾಸೇಶ್ವರನು ತಾನೇ 
ಇಲ್ಲಿಗೆ ಬಂದಿರುವನು. ಮತ್ತು ಇಲ್ಲಿರುವ ಕೃತ್ತಿವಾಸೇಶ್ವರ ಲಿಂಗದಲ್ಲಿಯೇ 
ತನ್ನ ಸಾನ್ನಿಧ್ಯವನ್ನು ಪ್ರಕಟಿಸಿರುವನು. 

೫೬. ಲೋಕೇಶ್ವರನಾದ ಆತನು ಈ ಸ್ಥಾನದಲ್ಲಿ ಗಿರಿಜಾಸಮೇತನೂ, 
ಮಹರ್ಷಿಗಣಸೇವಿತನೂ ಆಗಿ ತನ್ನ ಭಕ್ತರಿಗೆ ತಾನೇ ವೇದಪ್ರತಿಪಾದ್ಯವಾದ 
ಬ್ರಹ್ಮತತ್ವ್ವವನ್ನು ಕಿವಿಯಲ್ಲಿ ಉಪದೇಶಮಾಡುವನು. 

೫೭. ಮರುಜಾಂಗಲವೆಂಬ ಕ್ಷೇತ್ರವಿಶೇಷದಿಂದ ಚಂಡೀಶ್ವರನು ಸಮಸ್ತ 
ಸಿದ್ಧಿ ಪ್ರದವಾದ ಈ ಕ್ಷೇತ್ರದಲ್ಲಿ ಪ್ರಾಪ್ತನಾಗಿರುವನು. ಈತನನ್ನು ನೋಡಿದ 
ನಸಿತ್ರ ದಿಂದಲೇ ಪ್ರಚಂಡವಾದ ಪಾನಸಮೂಹನನ್ನೂ ನೂರಾರು ಪಾಲಾಗಿ 
ಭಜ ಸುವತು. 

೫೮. ಯಾವನು ಪಾಶಪಾಣಿಯೆಂಬ ಗಣಪತಿಯ ಸಮಾಪದಲ್ಲಿರುವ 
ಚಂಡೀಶ್ವರನೆಂಬ ಮಹಾಲಿಂಗದ ದರ್ಶನ ಮಾಡುವನೋ ಆತನು ಉತ್ತಮವಾದ 
ಸದ್ಗ ತಿಯನ್ನು ಪಡೆಯುವನು. 

೫೯. ಲೋಕಸ್ವಾಮಿಯಾದ ನೀಲಕಂಠೇಶ್ವರನು ಕಾಲಂಜರಕ್ಷೇತ್ರದಿಂದ 
ಇಲ್ಲಿಗೆ ತಾನಾಗಿಯೆ ಬಂದು ನೆಲಸಿರುವನು. ದಂತಕೂಟನೆಂಬ ಗಣಪತಿಯ 
ಸಮಾಪದಲ್ಲಿರುವ ಈತನು ಭಜಕರ ಸಂಸಾರತಾಪವನ್ನು ನಾಶಗೊಳಿಸುವನು. 

೬೦. ಕಾಶಿಯಲ್ಲಿ ಈ ನೀಲಕಂಠೇಶ್ವರಲಿಂಗವು ಯಾರಿಂದ ಪೂಜಿಸಲ್ಪಡು 
ವುಡೊ, ಅವರು ನೀಲಕಂಠವುಳ್ಳ ವರೂ, ಚಂದ್ರಶೇಖರರೂ ಆಗುವರು. 


ಏಕೋನಸಪ್ತತಿತಮೋ9ಧ್ಯಾಯಃ ೪೨೩ 


ಕಾಶ್ಮೀರಾದಿಹ ಸಂಪ್ರಾಪ್ತಂ ಲಿಂಗಂ ವಿಜಯಸಂಜ್ಞಿತಂ | 

ಸದಾ ನಿಜಯದಂ ಪುಂಸಾಂ ಪ್ರಾಚ್ಯಾಂ ಶಾಲಕಟಿಂಕಟಾತ್‌ 1೩0 
ರಣೇ ರಾಜಕುಲೇ ದ್ಯೂತೇ ವಿವಾದೇ ಸರ್ವದೈವ ಹಿ । ` 
ವಿಜಯೋ ಜಾಯತೇ ಪುಂಸಾಂ ವಿಜಯೇಶಸಮರ್ಚನಾತ್‌ ॥ ೬೨॥ 
pa sa ಸನ್ನ ಸಂಪ್ರಾಪ್ತೋತ್ರ ಸ್ವಯಂ ವಿಭುಃ । 


ಕೂಶ್ಮಾಂಡಕಂ ಗಣಾಧ್ಯಕ್ಸಂ ಪುರಸ್ಕ ತ್ಯ ವ್ಯವಸ್ಥಿ ತಃ ॥೬೩॥ 
ಊರ್ಧ್ವಾಂ ಗತಿಮವಾಸ್ನೋತಿ ವೀಕ್ಷ ಸಾಜೂರ್ಥ್ವರೇತಸಃ । 
ಊರ್ಧ್ವರೇತಸಿ ಯೇ ಭಕ್ತಾ ನ ಹಿ ತೇಷಾಮಧೋಸಗತಿಃ ॥ ೬೪॥ 
ಮಂಡಲೇಶ್ವರತಃ ಕ್ಷೇತ್ರಾಲ್ಲಿಂಗಂ ಶ್ರೀಕಂಠಸಂಜ್ಞೆ ತಂ! 
ನಿನಾಯಕಾನ್ಮಂಡಸಂಜ್ವಾದುತ್ತರಸ್ಯ ವ್ಯವಸ್ಥಿತಂ ॥೬೫॥ 
ಶ್ರೀಕಂಠಸ್ಯ ಚ ಯೇ ಭಕ್ತಾಃ ಶ್ರೀಕಂಠಾ ಏನ ತೇ ನರಾಃ । 

ನೇಹ ಶ್ರಿಯಾ ವಿಯುಜ್ಯಂತೇ ನ ಪರತ್ರ ಕದಾಚನ HN 

ಸ 


೬೧. ಕಾಶ್ಮೀರದೇಶದಿಂದ ಇಲ್ಲಿಗೆ ವಿಜಯನಾಮಕವಾದ ಲಿಂಗವು 
ಸಂಪ್ರಾಪ್ತವಾಗಿರುವುದು. ಶಾಲಕಟಂಕಟನಿಗೆ ಪೂರ್ವದಿಕ್ಕಿನಲ್ಲಿರುವ ಈ ಲಿಂಗವು 
ಮಾನವರಿಗೆ ನಿತ್ಯವೂ ವಿಜಯವನ್ನು ಕೊಡುತ್ತಿರುವುದು. 

೬೨, ಈ ವಿಜಯೇಶ್ವರಲಿಂಗವನ್ನು ಪೂಜಿಸುವುದರಿಂದ ಮನುಷ್ಯರಿಗೆ 
ಯುದ್ಧ ದಲ್ಲಿಯೂ, ರಾಜಾಸ್ಫಾನದಲ್ಲಿಯೂ, ದ್ಯೂತದಲ್ಲಿಯೂ, ವಾಗ್ವಾದ 
ಗಳಲ್ಲಿಯೂ ನಿತ್ಯವೂ ನಿಜಯವೇ ಲಭಿಸುತ್ತಿರುವುದು. 

೬೩. ಕ್ರಿದಂಡನಗರದಿಂದ ಊರ್ಧ್ವ್ವರೇತಸೇಶ್ವರನು ಇಲ್ಲಿಗೆ ತಾನೇ ಪ್ರಾಪ 
ನಾಗಿರುವನು. ಮತ್ತು ಇಲ್ಲಿ ಕೂಶ್ಮಾಂಡಕನೆಂಬ ಗಣಸತಿಯನ್ನು ಮುಂದು 
ಮಾಡಿಕೊಂಡು ಪ ಪ್ರತಿಷ್ಠೆಯನ್ನೂ ಸಡೆದಿರುವನು. 

೬೪. ಊರ್ಧ್ವರೇತಸೇಶ್ವರನನ್ನು ನೋಡುವುದರಿಂದ ಭಕ್ತ ನು ಉತ್ತಮ 
ಗತಿಯನ್ನೂ ಸಜಿಯುವನು. ಊರ್ಧ್ವರೇತಸೇಶ್ವರನಿಗೆ ಯಾರು ಭಕ್ತ ರಾಗಿರು 
ವರೊ, ಅವರಿಗೆಂದಿಗೂ ಅಧೋಗತಿಯುಂಟಾಗಲಾರದು. 

೬೫. ಮಂಡಲೇಶ್ವರವೆಂಬ ಕ್ಷೇತ್ರದಿಂದ ಶ್ರೀಕಂಠನೆಂಬ ಹೆಸರಿನ ಲಿಂಗವು 
ಇಲ್ಲಿಗೆ ಬಂದಿರುವುದು. ಆ ಲಿಂಗವು ಮಂಡವಿನಾಯಕ ಸ್ವಾಮಿಗೆ ಉತ್ತರ 
ದಿಕ್ಕಿನಲ್ಲಿ ಪ್ರತಿಷ್ಠಿ ತವಾಗಿರುವುದು. 

೬೬. ಯಾರು ಶ್ರೀಕಂಠನಿಗೆ ಭಕ್ತರಾಗಿರುವಕೊ, ಆ ಮನುಷ್ಯೋತ್ತಮರು 
ನೀಲಕಂಠರೇ ಎಂಬುದರಲ್ಲಿ ಸಂದೇಹವಿಲ್ಲ. ಇಹದಲ್ಲಿಯಾಗಲಿ ಪರದಲ್ಲಿಯಾಗಲಿ 
ಅವರಿಗೆ ಎಂದಿಗೂ ಐಶ್ವರ್ಯವಿಯೋಗವಾಗುವುದಿಲ್ಲ. 


೪೨೪ `ಶ್ರೀ ಸ್ಥಾಂಡಮಹಾಪುರಾಣಿಂ 


ಭಾಗಲಾಂಚಾನ್ಮ ಹಾತೀರ್ಫಾತೃಪರ್ದೀಶ್ವರಸಂಜ್ಞಿ ತಃ । 


ಪಿಶಾಭನೋಚನೇ ತೀರ್ಥೇ ಸ್ವಯಮಾವಿರಭೂದ್ವಿಭುಃ ॥1೬೭॥ 
ಕಸರ್ದೀಶಂ ಸಮಭ್ಯರ್ಚ್ಯ ನ ನರೋ ನಿರಯಂ ವ್ರಜೇತ್‌ । 

ನ ಪಿಶಾಚತ್ವಮಾಸ್ನೋಶಿ ಕೃತ್ವಾತ್ರಾಪ್ಯಘಮುತ್ತಮಂ ॥೬೮॥ 
ಆನ್ರಾತಕೇಶ್ವರಾತ್‌ ಕ್ಲೇತ್ರಾಲ್ಲಿಂಗಂ ಸೂಕ್ಸ್ಮೇಶಸಂಜ್ಞೆತಂ ! 
ಸ್ವಯಮಭ್ಯಾಗತಂ ಚಾತ್ರ ಕ್ಸೇತ್ರೇ ನೈ ಶ್ರೇಯಸಾಂ ಪದೇ ॥೬೯॥ 


ವಿಕಟದ್ವಿಜಸಂಜ್ಞಸ್ಯ ಗಣೇಶಸ್ಯ ಸವಿಸಾಪತಃ । | 

ದೃಷ್ಟ್ವಾ ಸೂಕ್ಸ್ಮೇಶ್ವರಂ ಲಿಂಗಂ ಗತಿಂ ಸೂಕ್ಸ್ಮ್ಮಾಮನಾಪ್ನ್ನುಯಾತ್‌ ॥ 
ಸಂಪ್ರಾಸ್ರನಿಹ ದೇನೇಶಂ ಜಯಂತಂ ಮಧುಕೇಶ್ವರಾತ್‌ । 
ಲಂಜೋದರಾದ್ಗಣಪತೇಃ ಪುರಸ್ತಾತ್ತದವಸ್ಥಿತಂ ॥೭೧॥ 
ಜಯಂತೇಶ್ವರಮಾಲೋಕ್ಕ ಸ್ನಾತ್ವಾ ಗಂಗಾಜಲೇ ಶುಭೇ ! 
ಪ್ರಾಪ್ನ್ನಯಾದ್ದಾಂಭಿತಾಂ ಸಿದ್ದಿಂ ಸರ್ವತ್ರ ವಿಜಯಾ ಭವೇತ್‌ ॥ ೭೨॥ 
ES BREESE ಸರಯ ನಾನೆ ಹೊನ ಅಸ್ಮಾ ಲ್ಯ 


೬೭. ಛಾಗಲಾಂಡವೆಂಬ ಮಹಾತೀರ್ಥದಿಂದ ಕಪರ್ದೀಶ್ವರಸಂಜ್ಞ ಕವಾದ 
ಮಾಹೇಶ್ವರಲಿಂಗವು ತಾನೇ ಆವಿರ್ಭವಿಸಿ ಪಿಶಾಚಮೋಚನತೀರ್ಥದ ಸಮೀಪ 
ದಲ್ಲಿಯೇ ಕಂಗೊಳಿಸುತ್ತಿರುವುದು. 

೬೮. ಕರ್ಪರ್ದಿಶ್ವರನನ್ನು ಚೆನ್ನಾಗಿ ಪೂಜಿಸಿದ ಮನುಷ್ಯನೆಂದಿಗೂ ನರಕ 
ವನ್ನು ಸೇರುವುದಿಲ್ಲ. ಈ ಲೋಕದಲ್ಲಿ ಮಹತ್ತರವಾದ ಪಾತಕವನ್ನು ಮಾಡಿದ 
ವನೂ ಸಹ ಸಿಶಾಚಜನ್ಮವನ್ನು ಪಡೆಯುವುದಿಲ್ಲ. 

೬೯. ಅಮ್ರಾತಕೇಶ್ವರನೆಂಬ ಕ್ಷೇತ್ರದಿಂದ ಸೂಕ್ಸ್ಮೇಶ್ವರನಾಮಕವಾದ 
ಲಿಂಗವು ಬಂದು ಸಕಲ ಶ್ರೇಯಸ್ಸುಗಳಿಗೂ ನಿವಾಸಭೂತವೆಸಿಸಿದ ಈ ವಾರಾಣಸೀ 
ಕ್ಷೇತ್ರದಲ್ಲಿ ನೆಲಸಿರುವುದು. 

೭೦.' ವಿಕಟಿದಂತನೆಂಬ ಹೆಸರುಳ್ಳ ಗಣಪತಿಗೆ ಸಮೀಪದಲ್ಲಿರುವ ಈ 
ಸೂಕ್ಸ್ಮೇಶ್ವರಲಿಂಗವನ್ನು ನೋಡಿದವನು ಸೂಕ್ಷ್ಮವಾದ . ಬ್ರಹ್ಮಸದವಿಯನ್ನು 
ಹೊಂದಿ ಆನಂದಿಸುವನು. 

೭೧. ಮಧುಕೇಶ್ವರಕ್ಷೇತ್ರದಿಂದ ಜಯಂತೇಶ್ವರನೆಂಬ ದೇವೇಶ್ವರನು ಇಲ್ಲಿಗೆ 
ಪ್ರಾಸ್ತನಾಗಿರುವನು, ಆ ಲಿಂಗವು ಲಂಜೋದರನೆಂಬ ಗಣಪತಿಗೆ ಮುಂದು 
ಗಡೆಯಲ್ಲಿ ನಿಂತಿರುವುದು. 

೭೨. ಪರಮಪಾವನವಾದ ಗಂಗಾನದಿಯ ಜಲದಲ್ಲಿ ಮಿಂದು ಜಯಂತೇ 
ಶ್ವರಲಿಂಗದ ದರ್ಶನವನ್ನು ತೆಗೆದುಕೊಳ್ಳುವ ಮಾನವನು ತನ್ನ ಮನಸ್ಸಿನಲ್ಲಿ 
ಬಯಸಿದ ಇಷ್ಟಾರ್ಥವನ್ನು ಪಡೆಯುವನಲ್ಲದೆ ಸಕಲ ಉದ್ಯಮಗಳಲ್ಲಿಯೂ 
ವಿಜಯವನ್ನೂ ಹೊಂದುವನು. 


ಏಳೋನಸಪ್ಪತಿತಮೋ8ಧ್ಯಾಯಃ। ೪ತಿ೫ 


ಪ್ರಾದುಶ್ಚಕಾರ ದೇವೇಶಃ ಶ್ರೀಶೈಲಾತ್ರಿಪುರಾಂತಕಃ | 


ಶ್ರೀಶೈಲಶಿಖರಂ ದೃಷ್ಟಾ ಯತ್ಪಲಂ ಸಮುದೀರಿತಂ ॥ ೭೩॥ 
ತ್ರಿಪುರಾಂತಕಮಾಲೋಕ್ಕ ತತ್ಭಲಂ ಹೇಲಯಾಪ್ಯತೇ । 

ವಿಶ್ಚೇಶಾತ್ಪಶ್ಚಿಮೇ ಭಾಗೇ ತ್ರಿಪುರಾಂತಕಮಿಾಶ್ಚರಂ Navn 
ಸಂಪೂಜ್ಯ ಪರಯಾ ಭಕ್ತ್ಯಾ ನ ನರೋ ಗರ್ಭಮಾವಿಶೇತ್‌ । 
ಸೌಮ್ಯಸ್ಥಾನಾದಿಹಾಯಾತೋ ಭಗವಾನ್ಯುಕ್ಕುಟೀಶ್ಚರಃ ॥೭೫॥ 
ವಕ್ರತುಂಡಗಣಾಧ್ಯಕ್ಸಸಮಾಪೇ ಸೋಪತಿಷ್ಮತೇ । 
ತದ್ದರ್ಶನಾದರ್ಚನಾಚ್ಚ ಕರಸ್ಥಾಃ ಸರ್ವಸಿದ್ಧಯಃ ॥ ೭೬॥ 
ಜಾಲೇಶ್ವರಾತ್ರಿಶೂಲೀ ಚ ಸ್ವಯಮಿತಾಶಃ ಸಮಾಗತಃ । 

ಕೂಟದಾತಾಜೆ ಣಪತೇಃ ಪುರಸ್ತಾ ತ್ಸರ್ವಸಿದ್ಧಿದಃ ॥೭೭॥ 
ರಾಮೇಶ್ವ ರಾಸ `ಹಾಳ್ಸೇತ್ರಾಜ್ಞ ಟೀಡೇನಃ ಸಮಾಗತಃ | 

ಏಕದಂತೋತ್ತ ಕೇ ಭಾಗೇ ಸೋರ್ಚಿತಃ ಸರ್ವಕಾಮದಃ ॥೭೮॥ 
ತ್ರಿಸಂಧ್ಯಾಕ್ಸೇತ್ರತೋ ದೇವಸ್ತ್ರ್ಯಂಬಕೋಸ್ತಿ ಸಮಾಗತಃ । 
ತ್ರಿಮುಖಾತ್ಪೂರ್ವದಿಗ್ಭಾಗೇ ಪೂಜಿತಸ್ತ್ರ್ಯಂಬಕತ್ವಕೃತ್‌ Warn 


೭೩-೭೫. ಶ್ರೀಶೈಲದಿಂದ ದೇವೋತ್ತಮನಾದ ತ್ರಿಪು ರಾಂತಕೇಶ್ವರನು 
ಇಲ್ಲಿ ಪ್ರಾದುರ್ಭವಿಸಿರುವನು. ಶ್ರೀ ಶೈಲದ ಶಿಖರವನ್ನು ನೋಡುವವಗಿಗೆ ಯಾವ 
ಪುಣ್ಯವು ಶಾಸ್ತ್ರ ಗಳಲ್ಲಿ ಹೇಳಲ್ಪಟ್ಟ ರುವುದೊ, ಅದೇ ಈ ತ್ರಿಪುರಾಂತಕಲಿಂಗದ 
ದರ್ಶನದಿಂದ “ಶಿನಾಯಾಸವಾಗಿಯೇ ಮನುಷ್ಯನಿಗೆ ಲಭಿಸುವುದು. ವಿಶ್ವೇಶ್ವರನಿಗೆ 
ಪಶ್ಚಿಮಭಾಗದಲ್ಲಿರುವ ತ್ರಿ ತ್ರಿಪುರಾಂತಕ ಮಹೇಶ ೈರಲಿಂಗವನ್ನುಅತ್ಯಂತವಾದ' ಭಕ್ತಿ 
ಯಿಂದ ಪೂಜೆಮಾಡಲು "ಮನುಷ್ಯನು ಪುನಃ ಗರ್ಭವಾಸವನ್ನು ಅನುಭವಿಸುವು 
ದಿಲ್ಲ. ಸೌಮ್ಯಸ್ಥಾನವೆಂಬ ಕ್ಷೇತ್ರವಿಶೇಷದಿಂದ ಇಲ್ಲಿಗೆ ಕ್ರಿಲೋಕಾಧಿಸತಿಯಾದ 
ಕುಕ್ಕುಟೇಶ್ವರನು ಆಗಮಿಸಿರುವನು. 

೭೬. ಆತನು ವಕ್ರತುಂಡಗಣಪತಿಯ ಸಮೀಪದಲ್ಲಿಯೇ ನೆಲಸಿರುವನು. 
ಆತನನ್ನು ದರ್ಶನಮಾಡಿ ಪೂಜಿಸುವುದರಿಂದ ಸಕಲ ಸಿದ್ಧಿ "ಗಳೂ ಕರತಲಗತಗಳಾ 
ಗುವುವು. 

೭೭. ಜಾಲೇಶ್ವರದಿಂದ ಕ್ರಿಶೂಲಿಯೆಂಬ ಈಶ್ವರನು ತಾನೇ ಸಮಾಗಮಿಸಿ 
ಗುವನು. ಕೂಟದಂತ ಗಣಪತಿಗೆ ಮುಂದೆ ಇರುವ ಈಲಿಂಗವು ಸಮಸ್ರೆಶ್ಚರ್ಯ 
ಪ್ರಾಪಕವಾಗಿರುವುದು. 

೭೮. ಸೇತುಬಂಧರಾಮೇಶ್ವರದಿಂದ ಜಟಾಮಂಡಿತನಾದ ದೇವದೇವನು 
ಇಲ್ಲಿಗೈೆತಂದಿರುವನು. ಏಕದಂತಗಣಪತಿಯ ಉತ್ತರದಿಕ್ಕಿನಲ್ಲಿ ನೆಲಸಿರುವ 
ಆ ಲಿಂಗವನ್ನು ಪೂಜಿಸಲು ಸಕಲಾಭೀಷ್ಟ ಗಳನ್ನೂ ಕೊಡುವುದು. 

೭೯. ತ್ರಿಸಂಧ್ಯನೆಂಬ ಕ್ಸೇತ್ರ ದಿಂದ ತ್ರ ;ಂಬಕನೆಂಬ ಮಹಾದೇವನು ಆಗಮಿ 

F 


೪೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಹರೇಶ್ವಕೋ ಹರಿಶ್ಚಂದ್ರಾತ್‌ ಕ್ಷೇತ್ರಾದತ್ರೆ ಸಮಾಗತಃ । 


ಹರಿಕ್ತೆ “ಜೆ ಸ್ರೇಶ್ನ ರಪುರಃ ಪೂಜಿತೋ ಜಯದಃ ಸದಾ ॥ ೮೦ ॥ 
ಇಹ 'ಕರ್ವಃ ಸೆಮಾಯಾತಃ ಸ್ಥಾ ನಾನ್ಮಧ್ಯಮಹೇಶ್ವರಾತ್‌ । 
ಚತುರ್ನೇದೇಶ್ವ ರಂ ಲಿಂಗಂ ಪುಹೋಧಾಯ ನ ೈವಸ್ಸಿ ತಂ neon 


ಶರ್ವಂ ಲಿಂಗಂ” ಸಮಭ್ಯರ್ಚ್ಯ ಕಾಶ್ಯಾಂ ಪರಮಸಿದ್ಧಿ ಕೃತ್‌ । 
ನ ಜಾತು ಜಂತುಪದನೀಂ ಪ್ರಾಪು ಯಾತ್ಯಾಪಿ ಮೊನನಃ ॥ ೮೨ ॥ 
ಸ್ಭ ಲೇಶ್ವರಾನ್ಮಹಾಲಿಂಗಂ ಪ್ಲಾ 9 ದುರ್ಭೂತಂ ಪರಂ ತ್ವಿಹ 


ಯೆತ್ರ 'ಯಜ್ಞೇಶ್ವರಂ ಲಿಂಗಂ ಸರ್ವಲಿಂಗಫಲಪ್ರದಂ 1೮೩ 
ಮಹಾಲಿಂಗಂ ಸಮಭೃರ್ಚ್ಯ ಮಹಾಶ್ರದ್ಧಾಸಮನ್ವಿತಃ | 

ಮಹತೀಂ ಶ್ರಿಯಮಾಪ್ನೋತಿ ಲೋಕೇತ್ರ ಚ ಪರತ್ರ ಚ ॥ ೮೪ ॥ 
ಇಹ ಲಿಂಗಂ ಸಹಸ್ರಾಕ್ಟಂ ಸುವರ್ಣಾಖ್ಯಾತ್ಸಮಾಗತಂ | 
ಯಸ್ಯ ಸಂದರ್ಶನಾತ್ಪುಂಸಾಂ ಜ್ಞಾ ನಚಕ್ಸುಃ ಪ್ರಜಾಯತೇ ೮೫ ॥ 


ಸಿರುವನು. ತ್ರಿವಕ್ರಗಣಸತಿಯಿಂದ ಪೂರ್ವದಿಗ್ಭಾಗದಲ್ಲಿರುವ ಆತನು ಪೂಜಿಸದ 
ಭಕ್ತರಿಗೆ ಮಾಹೇಶ್ವರತ್ವವನ್ನನುಗ್ರಹಿಸುವನು. 

ಆಂ, ಹರಿಶ್ಚ 'ಂದ ದ್ರಕ್ಟೇತ್ರ ದಿಂದ ಹರೇಶ್ವರನು ಇಲ್ಲಿಗೆ ಬಂದು ಸೇರಿರುವನು. 
ಹರಿಶ್ಚಂದ್ರೇಶ್ವ ರನ ಮುಂಭಾಗದಲ್ಲಿರುವ ತ್ರ ಲಿಂಗವನ್ನು ಪೂಜಿಸಿದವನಿಗೆ ಸರ್ವ 
ಕಾಲದಲ್ಲಿಯೂ ವಿಜಯವನ್ನು ಕೊಡುತ್ತಿರುವನು. 

೮೧. ಮಧ್ಯಮಹೇಶ್ವ ರನೆಂಬ ಕೆ ್ಲೀತ್ರೊ ೇತ್ತಮದಿಂದ ಇಲ್ಲಿಗೆ ಶರ್ವೇಶ್ವರನು 
ಬಂದಿರುವನು. | ಶರ್ವೇಶ್ವ ರಲಿಂಗವು ಚತುರ್ನೇಡೇಶ್ವರಲಿಂಗವನ್ನು ಎದುರಾ 
ಗಿಟ್ಟು ಕೊಂಡೇ ನೆಲಸಿರುವುದು. 

ಹ ಕಾಶೀಕ್ಷೆ| (ತ್ರ ದಲ್ಲಿ ಸಮಸ್ತಸಿದ್ದಿಗಳನ್ನೂ ಕ್ಸ ಗೂಡಿಸುವ ಶರ್ವಲಿಂಗ 
ವನ್ನು ಪೂಜಿಮಾಡಲು ಮಾನವನು ಎಂದಿಗೂ | ಕ್ರಿಮಿಕೀಟಾದಿ ನೀಚ 
ಜನ್ಮಗಳನ್ನು ಪಡೆಯುವುದಿಲ್ಲ. 

೮೩. ಸ್ನ ಳೇಶ್ವ ರದಿಂದ ಸರ್ವೋತ್ತಮವಾದ ಮಹಾಲಿಂಗವು ಇಲ್ಲಿ ಪ್ರಾದು 
ರ್ಭವಿಸಿರುವುದು. ಸಮಸ್ತಲಿಂಗಗಳನ್ನರ್ಚಿಸಿದ ಫಲವನ್ನೂ ಕೊಡುವುದಾಗಿ 
ಯಜ್ಞೇಶ್ವರಲಿಂಗದ ಸಮೀಪದಲ್ಲಿ ನೆಲಸಿರುವುದು. 

ಹ ಯಾವ ಮನುಷ್ಯನು ಮಹತ್ತರವಾದ ಶ್ರ ಜ್ಜ ಯಿಂದ ಈ ಮಹಾಲಿಂಗ 
ನನ್ನು ಪೂಜಿಸುತ್ತಾ ನೆಯೊ, ಅವನು ಈ 'ರೋಕದಲ್ಲಿಯಾ ಪರಲೋಕಗಳಲ್ಲಿಯೂ 
ಮಹದೈಶ್ವರ್ಯವನ್ನು ಹೊಂದುತ್ತಾನೆ 

೮೫. ಸುವರ್ಣವೆಂಬ ಹೆಸರಿನ ಕ್ಷೇತ್ರದಿಂದ ಸಹಸ್ರಾಕ್ಸೇಶ್ವರವೆಂಬ 
ಲಿಂಗವು ಇಲ್ಲಿಗೆ ಬಂದಿರುವುದು. ಅದನ್ನು ನೋಡುವುದರಿಂದಲೇ ಮನುಷ್ಯರಿಗೆ 
ಜ್ಞಾನಲೋಚನವೂ ದಿವ್ಯದೃಷ್ಟಿಯೂ ಉಂಟಾಗುವುವು. 


ಏಕೋನಸಪ್ತತಿಕಮೋ$ಧ್ಯಾಯಃ ಇತತ 


ಶೈಲೇಶ್ವರಾದವಾಚ್ಯಾಂ ತು ಸಹಸ್ರಾಕ್ಸೇಶ್ವರಂ ವಿಭುಂ |. 
ದೃಷ್ಟ್ಯಾ ಜನ್ಮಸಹಸ್ರಾಣಾಂ ಶತಾನಾಂ ಪಾತಕಂ ತ್ಯಜೇತ್‌ ॥ ೮೬ ॥ 
ಹರ್ಷಿತಾದ್ದರ್ಷಿತಂ ಚಾತ್ರ ಸ್ರಾಮರಾಸೀತ್ರಮೋಹರಂ । 


ಲಿಂಗಂ ಹರ್ಷೆಪ್ರದಂ ಪುಂಸಾಂ ದರ್ಶನಾತ್ಸೃರ್ತನಾದಪಿ ॥೮೭॥ 
ಮಂತ್ರೆಸಿಶ್ಚರಸಮಿಾಪೇ ತು ಪ್ರಾಸಾದೇ ಹರ್ಷಿತೇಶಿತುಃ । 
ತದ್ದಿಲೋಕನತಃ ಪುಂಸಾಂ ನಿತ್ಯಂ ಹರ್ಷಪರಂಪರಾ ॥ ೮೮ ॥ 


ಇಹ ಸ್ವಯಂ ಸಮಾಯಾತೋ ರುದ್ರೋ ರುದ್ರಮಹಾಲಯಾತ್‌ । 

ಯಸ್ಯ ದರ್ಶನತೋ ಯಾಂತಿ ರುದ್ರಲೋಕೇ ನರಾಃ ಸ್ಪುಟಿಂ ॥೮೯॥ 
ಯೈಸ್ತು ರುದ್ರೇಶ್ವರಂ ಲಿಂಗಂ ಕಾಶ್ಯಾಮತ್ರ ಸಮರ್ಚಿತಂ । 

ತೇ ರುದ್ರರೂಪಸಿಣೋ ಮರ್ತ್ಯಾ ವಿಜ್ಞೇಯಾ ನಾತ್ರ ಸಂಶಯಃ ॥೯೦॥ 
ತ್ರಿಪುರೇಶಸನಿಪೇ ತು ದೃಷ್ಟ್ವಾ ರುದ್ರೇಶ್ವರಂ ವಿಭುಂ । 

ರುದ್ರಾಸ್ತ ಏನ ವಿಜ್ಞೇಯಾ ಜೀವಂತೋಪಿ ಮೃತಾ ಅಪಿ non 


೮೬. ಶೈಲೇಶ್ವರನಿಗೆ ಕೆಳಗಡೆಯಲ್ಲಿರುವ ಲೋಕೇಶ್ವರನಾದ ಸಹಸ್ರಾ 
ಕ್ಷೇಶ್ವರಲಿಂಗವನ್ನು ನೋಡಿದ ಮಾತ್ರದಿಂದ ಲಕ್ಟ್ರಾಂತರ ಜನ್ಮಗಳಲ್ಲಿ ಮಾಡಿದ 
ಪಾತಕವೂ ನಿರ್ಮೂಲವಾಗುವುದು. 

೮೭. ಹರ್ಷಿತಕ್ಷೇತ್ರದಿಂದ ಅಜ್ಞಾನಾಂಧಕಾರವನ್ನು ನಾಶಗೊಳಿಸುವ 
ಹರ್ಷಿತೇಶ್ವರವೆಂಬ ಲಿಂಗವು ಇಲ್ಲಿ ಉದ್ಭೂತವಾಗಿರುವುದು. ಈ ಲಿಂಗವು 
ದರ್ಶನದಿಂದಲೂ ಸ್ಪರ್ಶನದಿಂದಲೂ ಮಾನವರಿಗೆ ಅತ್ಯಂತ ಹರ್ಷವನ್ನುಂಟು 
ಮಾಡುವುದು. 

೮೮. ಈ ಹರ್ಷಿತೇಶ್ವರನ ದೇವಾಲಯವು ಮಂತ್ರೇಶ್ವರನ ಸಮೀಪದಲ್ಲಿರು 
ವುದು. ಅದರ ದರ್ಶನ ಮಾತ್ರದಿಂದಲೇ ಮಾನವರಿಗೆ ನಿತ್ಯವೂ ಆನಂದಪರಂಪಕೆ 
ಗಳು ಸಂಭವಿಸುತ್ತಿರುವುವು. 

೮೯. ರುದ್ರಮಹಾಲಯವೆಂಬ ಕ್ಷೇತ್ರದಿಂದ ರುದ್ರೇಶ್ವರನೆಂಬ ಮಹಾ 
ಜೀವನು ತಾನಾಗಿಯೇ ಬಂದು ನೆಲಸಿರುವನು. ಆ ಲಿಂಗದ ದರ್ಶನದಿಂದ 
ನಿಶ್ಚಯವಾಗಿಯೂ ಮನುಷ್ಯರು ರುದ್ರಲೋಕವನ್ನು ಸೇರುವರು. 

೯೦. ಈ ಕಾಶಿಯಲ್ಲಿ ಯಾರಿಂದ ಈ ರುದ್ರೇಶ್ವರಲಿಂಗವು ಚೆನ್ನಾಗಿ ಪೂಜಿಸ 
ಲ್ಪಟ್ಟರುವುಜೊ, ಆ ಮನುಷ್ಯರನ್ನು ರುದ್ರಸ್ವರೂಪರೆಂದೇ ತಿಳಿದುಕೊಳ್ಳ 
ಬೇಕೆಂಬುದರಲ್ಲಿ ಸಂದೇಹವಿಲ್ಲ. 

೯೧. ತ್ರಿಪುರೇಶ್ವರನ ಸಮಾಪದಲ್ಲಿರುವ ರುದ್ರೇಶ್ವರಸ್ವಾಮಿಯನ್ನು ನೋಡಿ 
ರುವ ಮನುಷ್ಯರು ಜೀವಿಸಿದ್ದರೂ ಮೃತರಾಗಿದ್ದರೂ ಅವರನ್ನು ರ:ದ್ರಗಣ 
ಗಳೆಂದೇ ತಿಳಿಯಬೇಕು. 


೪೨೮ ಶ್ರೀ ಸ್ಕಾಂದಮಹಾಪುರಾಣಂ 


9 


ಅಗಾದಿಹ ಮಹಾದೇವೋ ವೃಷೇಶೋ ವೃಷಭಧ್ವಜಾತ್‌ | 

ಬಾಣೇಶ್ವರಸ್ಕೆ ಲಿಂಗಸ್ಯ ಸಮಾಪೇ ವೃಷದಃ ಸದಾ 1 ೯೨॥ 
ಇಹಾಗತಂ ತು ಕೇದಾರಾದೀಶಾನೇಶ್ವರಸಂಚ್ಞಿ ತೆಂ । 

ತದ ್ಲೈಷ್ಟನ್ಯಂ ಪ್ರತೀಚ್ಯಾಂ ಚ ಲಿಂಗಂ ಪ್ರಹ್ಲಾದಕೇಶವಾತ್‌ 1೯೩॥ 
ಈಶಾನೇಶಂ ಸಮಭ್ಯರ್ಚ್ಯ ಸ್ನಾತ್ತೊ ತ್ತೆ ರೆವಹಾಂಭಸಿ | 


ವಸೇದೀಶಾನನಗರೇ ಈಶಾನಸದೃಶಪ್ರಭಃ ॥ ೯೪॥ 
ಭೈರವಾಜ್ಭೈರನೀ ಮೂರ್ತಿರತ್ರಾಯಾತಾ ಮನೋಹರಾ । 
ಸಂಹಾರಭೈರವೋ ನಾಮ ದ್ರಷ್ಟನ್ಯಃ ಸ ಪ್ರಯತ್ನತಃ ॥೯೫॥ 
ಪೂಜನಾತ್ಸ ರ್ವಸಿದ್ಧೈ ಸ ಸ್ರಾಚ್ಯಾಂ ಖರ್ವನಿನಾಯಕಾತ್‌ । 
ಸಂಹಾರಭೈರವಃ ಕಾಶ್ಯಾಂ ಸಂಹಕೇದಘಸಂತತಿಂ ॥೯೬॥ 
ಉಗ್ರಃ ಕನಖಲಾತ್ರೀರ್ಥಾದಾನಿರಾಸೇಹ ಸಿದ್ಧಿದಃ । 

ತದ್ದಿಲೋಕನತೋ ನ್ಯೂಣಾಮುಗ್ರಂ ಪಾಪಂ ಪ್ರಣಶ್ಯತಿ ॥೯೭॥ 


೯೨. ವೃಷಭಧ್ವಜನೆಂಬ ಕ್ಷೇತ್ರದಿಂದ ವೃಷಭೇಶ್ವರನೆಂಬ ಮಹೇಶ್ವರನು 
ಇಲ್ಲಿಗೆ ಬಂದಿರುವನು. ಆತನ ಲಿಂಗವು ಬಾಣೇಶ್ವರಲಿಂಗದಲ್ಲಿಯೇ ಶಾಶ್ವತನಾಗಿ 
ಪ್ರತಿಷ್ಠಿತನಾಗಿರುವುದು. ಮತ್ತು ಭಕ್ತರಿಗೆ ಅಭಿವೃದ್ಧಿಯನ್ನು ಕೊಡುತ್ತಿರುವುದು. 

೯೩. ಕೇದಾರದಿಂದ ಇಲ್ಲಿಗೆ ಈಶಾನೇಶ್ವರನೆಂಬ ಹೆಸರಿನ ಲಿಂಗವು 
ಬಂದಿರುವುದು. ಪ್ರಹ್ಲಾದಕೇಶವಮೂರ್ತಿಗೆ ಪಶ್ಚಿಮದಿಕ್ಕಿನಲ್ಲಿ ಸ್ಥಾಪಿತವಾಗಿ 
ರುವ ಆ ಲಿಂಗವನ್ನು ಪ್ರತಿಯೊಬ್ಬರೂ ಅವಶ್ಯಕವಾಗಿ ನೋಡಬೇಕು. 

೯೪. ಉತ್ತರವಾಹಿನಿಯಾದ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಈಶಾನೇಶ್ವರ 
ನನ್ನು ಪೂಜಿಸಿದವನು ಮಹೇಶ್ವರನಿಗೆ ಸಮಾನವಾದ ಜೀಹಕಾಂತಿಯುಳ್ಳವನಾಗಿ 
ಕೈಲಾಸನಗರಿಯಲ್ಲಿಯೇ ವಾಸಮಾಡುವನು. 

೯೫. ಭೈರನಕ್ಷೇತ್ರದಿಂದ ಮನೋಹರವಾದ ಭೈರವೇಶ್ವರಲಿಂಗವು ಇಲ್ಲಿಗೆ 
ಬಂದು ನೆಲಸಿರುವುದು. ಸಂಹಾರಭೈರವವೆಂಬ ಹೆಸರುಳ್ಳ ಈ ಲಿಂಗನನ್ನು 
ಪ್ರಯತ್ನಪೂರ್ವಕವಾಗಿ ನೋಡಬೇಕು. 

೯೬. ಖರ್ವವಿನಾಯಕಳನಿಗೆ ಪೂರ್ವದಿಕೈಿನಲ್ಲಿರುವ ಈ ಸಂಹಾರಭೈರವನು 
ಸಕಲಾಭೀಷ್ಟಸಿದ್ಧಿ ಗಾಗಿ ತನ್ನನ್ನು ಪೂಜಿಸುವ ಶಾಶೀಥಿವಾಸಿಗಳಿಗೆನ್ಲಿರಿಗೂ ಪಾಪ 
ಪರಂಪರೆಯನ್ನು ನಾಶಗೊಳಿಸುವನು. 

೯೭. ಸಿದ್ಧಿ ಪ್ರದನಾದ ಉಗ್ರೇಶ್ವರನು ಇಲ್ಲಿಗೆ ಕನಖಲಕ್ಸೇತ್ರದಿಂದ ಬಂದು 
ನೆಲಸಿರುವನು. ಆತನ ದರ್ಶನದಿಂದ ಮನುಷ್ಯರಿಗೆ ಅತ್ಯುಗ್ರಗಳಾದ ಪಾತಕ 
ಗಳೂ ನಾಶವಾಗುವುವು. 


ಏಕೋಸಸಪ್ತತಿತಮೋಕಿಧ್ಯಾಯಃ ೪3 


ಉಗ್ರಂ ಲಿಂಗಂ ಸದಾ ಸೇನ್ಯಂ ಪ್ರಾಚ್ಯಾಮರ್ಕವಿನಾಯಕಾಶ್‌ | 
ಅತ್ಯುಗ್ರಾ ಅಸಿ ನಶ್ಯೇಯುರುಪಸರ್ಗಾಸ್ತ ದರ್ಚನಾತ್‌ 8೯೮॥ 
ವಸ ್ರಾಪಥಾನ್ಮಹಾಕ್ಲೇತ್ರಾಡೃ ದ್ಧ ವೋನಾಮ. ಸ್ವಯಂ ವಿಭುಃ 1 
ಭೀನೆಚಂಡೀಸಮಾಖೇ ತು": ಪ್ರಾ ದುರಾಸೀವಿಹ ಪ್ರಭೋ nen 
ಭನೇಶ್ವರಂ ಸಮಭ್ಯರ್ಚ್ಯ ಭೆನೇ ಸಾವಿರ್ಭವೇನ್ನರಃ । 

ಪ ಕ್ರಭುರ್ಭವತಿ ಸರ್ವೇಷಾಂ ರಾಜ್ಞಾಮಾಜ್ಞಾಕೃ ಕ.ತಾನಮಿಹ ॥ ೧೦೦ ॥ 
ಜೇನದಾರುವನಾದ್ದ ಡೀ ದಂಡಯೆಸ್ಟಾತಕಾನಲೀಃ | 

ವಾರಾಣಸ್ಯಾಂ ಸಮಾಗತ್ಯ ಸ್ಥಿ ತೋ ಲಿಂಗಾಕೃತಿರ್ವಿಭುಃ noon 
ಪ್ರಾಚ್ಯಾಂ ದಂಡೀಶ್ವ ರಃ ಪೂಜ್ಯಃ ಸ ದೇಹಲಿನಿನಾಯಕಾತ್‌ । 
ತಸ್ಕಾರ್ಚನೇನ ಮಠಾ ನಾಂ ನ ಪುನರ್ಭನ ಈಶಕ್ಸ್ಯತೇ ॥ ೧೦೨ ॥ 
ಭದ್ರಕರ್ಣಪ್ರದಾದತ್ರ ಭದ್ರಕರ್ಣಪ್ರದಾಸ್ವಿತಃ 

ಶಿವಃ ಸಾಕ್ಟಾದಿಹಾಯಾತಃ ಸರ್ವೇಷಾಂ ಶಿವದೋರರ್ಚಿತಃ ॥೧೦೩॥ 


೯೮. ಅರ್ಕವಿನಾಯ ಸ್ವಾಮಿಗೆ ಪೂರ್ವದಿಕ್ಕಿನಲ್ಲಿರುವ ಈ ಉಗ್ರೇಶ್ವರ 
ಲಿಂಗವನ್ನು ನಿತ್ಯವೂ ಸೇವಿಸತಕ್ಕದ್ದು. ಆತನ ಪೂಜೆಯ ಪುಣ್ಯದಿಂದ ಅತ್ಯುಗ್ರ 
ಗಳಾದ ವಿಘ್ನಗಳೂ ವಿನಾಶವನ್ನು ಹೊಂದುವುವು. 

೯೯. ಎಲೈ ಮಹಾದೇವನೆ! ವಸ್ತ್ರಾಪಥವೆಂಬ ಮಹಾಕ್ಸೇತ್ರದಿಂದ 
ಭನೇಶ್ವರನೆಂಬ ಹೆಸರಿನ ಸ್ವಾಮಿಯು ತಾನೇ ಇಲ್ಲಿಗೆ ಬಂದು ಭೀಮಚಂಡಿಯ 
ಸಮಾಪದಲ್ಲಿಯೇ ಪ್ರಾದುರ್ಭವಿಸಿರುವ 

೧೦೦. ಈ ಭನೇಶ್ವರನನ್ನು ಸೂಜಿಸಿದವನು ಪುನ; ಸಂಸಾರದಲ್ಲಿ ಜನನ 
ವನ್ನು ಪಡೆಯಲಾರನು. ಮತ್ತು ತನ್ನ ಆಜ್ಞೆಗಳನ್ನು ಪಾಲಿಸುವ ಅನೇಕ 
ರಾಜರನ್ನು ಸ್ವಾಧೀನಗೊಳಿಸಿಕೊಂಡು ಚಕ್ರವರ್ತಿಯೆನಿಸುವನು. 

೧೦೧. ದೇವದಾರುವನದಿಂದ ದಂಡೀಶ್ವರನು ವಾರಾಣಸೀಕ್ಬೇತ್ರಕ್ಕೆ 
ಆಗಮಿಸಿ ಭಕ್ತರ ಪಾಪಕೋಟಗಳನ್ನೆ ಲ್ಲ ದಂಡಿಸುತ್ತ ಲಿಂಗದ ರೂಪವನ್ನು ಧರಿಸಿ 
ನೆಲಸಿರುವನು. 

೧೦೨. ಡೇಹಲಿವಿನಾಯಕನಿಗೆ ಪೂರ್ವದಲ್ಲಿರುವ ಆ ರಂಡೀಕ್ವ ಸಕಲ 
ನಿಗೂ ಪೂಜ್ಯನು. ಆತನನ್ನು ಪೂಜಿಸಿದುದರಿಂದ ಮನುಷ್ಯರಿಗೆ ಪೌರ್ಜನ್ಮ 
ವೆಂಬುದು ಕಾಣುವುದಿಲ್ಲ. 

೧೦೩. ಭದ್ರಕರ್ಣತೀರ್ಥದಿಂದ ಆ ತೀರ್ಥಾಭಿಮಾನಿಡೇವತೆಯೊಡನೆ 
ಕೂಡಿದ ಶಿವನು ತಾನೇ ಸಾಕ್ಷಾ ಪಿತ್ಯರಿಸಿ ಬಂದಿರುವನು. ಆತನನ್ನು ಪೂಜಿಸಲು 
ಸಕಲರಿಗೂ ಮಂಗಳವನ್ನುಂಟುಮಾಡುವನು. 


೪೩೦ ಶ್ರೀ ಸ್ಮಾಂದಮಹಾಪುರಾಜಂ 


ಉದ್ದಂಡಾಖ್ಯಾದ್ದಣಪತೇಃ ಪ್ರಾಚ್ಯಾಂ ತತ್ತೀರ್ಥಮುತ್ತಮಂ । 
ಭದ್ರಕರ್ಣಪ್ರದೇ ಸ್ನಾತ್ವಾಭ್ಯರ್ಚ್ಯ ಲಿಂಗಂ ಶಿವಾಪ್ತಯಂ ॥ ೧೦೪ ೫ 
ಸರ್ವತ್ರ ಶಿವಮಾಸ್ನೋತಿ ಭದ್ರಕರ್ಣೇಶಪೂಜನಾತ್‌ । 


ಶೃಣುಯಾತ್ಸರ್ವಭೂತಾನಾಂ ಭದ್ರಂ ಪಶ್ಯತಿ ಚಾಕ್ಸಿಭಿಃ ॥ ೧೦೫ ॥ 
ಶಂಕರಶ್ಚ ಹರಿಶ್ಚಂದ್ರಾತ್ರೃತ್ಸುರಃ ಪ್ರತಿಭಾಸತೇ । 

ತತ್ಪೂಜನಾಜ್ಜನಾನಾಂ ನ ಜನನೀಜಠರೇ ಜನಿಃ ॥ ೧೦೬ ॥ 
ಯಮಲಿಂಗಾನ್ಮಹಾತೀರ್ಥಾತ್ಕಾಲಲಿಂಗಮಿಹ ಸ್ಥಿ ತಂ। 

ಕಲಶೇಶ ಇತಿ ಖ್ಯಾತಂ ಚಂದ್ರೇಶಾತ್ಪಶ್ಹಿ ಮೇನ ಚ ॥ ೧೦೭ ॥ 
ಯಮತೀರ್ಥೇ ನರಃ ಸ್ನಾತ್ವಾ ಮಿತ್ರಾವರುಣದಕ್ಷಿಣೇ । - 
ಕಾಲಲಿಂಗಂ ಸಮಾಲೋಕ್ಯ ಕಲಿಕಾಲಭಯಂ ಕುತಃ ॥ ೧೦೮ ॥ 


ತತ್ರ ಭೌಮಚತುರ್ದಶ್ಯಾಂ ಯಸ್ತು ಯಾತ್ರಾಂ ಕರಿಷ್ಯತಿ | 
ಅಪಿ ಸಾತಕಯುಕ್ತಃ ಸ ಯಮಯಾತ್ರಾಂ ನ ಯಾಸ್ಯತಿ ॥ ೧೦೯8 


ಹಾಂ ರಂ ದ ದಾ ಸಯ ಧಂ ತ ಆಕಾಶ್‌ 


೧೦೪-೧೦೫. ಉತ್ತಮವಾದ ಆ ತೀರ್ಥವು ಉದ್ದಂಡಗಣಪತಿಗೆ ಪೂರ್ವ 
ದಿಕ್ಕಿನಲ್ಲಿ ಕಂಗೊಳಿಸುತ್ತಿರುವುದು. ಭದ್ರಕರ್ಣವೆಂಬ ತಟಾಕದಲ್ಲಿ ಸ್ನಾನವನ್ನು 
ಮಾಡಿ ಶಿವನಾಮಕವಾದ ಆ ಲಿಂಗವನ್ನು ಅಭ್ಯರ್ಚಿಸಲು ಭದ್ರಕರ್ಣೇಶ್ವರನ 
ಪೂಜೆಯ ಫಲವಾಗಿ ಮನುಷ್ಯನು ಸಕಲ ಕಾರ್ಯಗಳಲ್ಲಿಯೂ ಮಂಗಳವನ್ನೇ 
ಪಡೆಯುತ್ತಿರುವನು. ಸಕಲ ಭೂತಗಳಲ್ಲಿಯೂ ಮಂಗಳವನ್ನೇ ಕೇಳುವನು. 
ಮತ್ತು ನೇತ್ರಗಳಿಂದಲೂ ಮಂಗಳರೂಪಗಳನ್ನೇ ನೋಡುವನು. 

೧೦೬. ಹರಿಶ್ಚಂದ್ರಕ್ಷೇತ್ರದಿಂದ ಬಂದಿರುವ ಶಂಕರನು ನಿನ್ನ ಇದಿರಿ 
ನಲ್ಲಿಯೇ ಪ್ರಕಾಶಿಸುತ್ತಿರುವನು. ಆತನನ್ನು ಪೂಜಿಸುವುದರಿಂದ ಜನರಿಗೆ 
ಪುನಃ ತಾಯಿಯ ಗರ್ಭದಲ್ಲಿ ಜನ್ಮಗಳು ಸಂಭವಿಸುವುದಿಲ್ಲ. 

೧೦೭. ಯಮಲಿಂಗವೆಂಬ ಮಹಾತೀರ್ಥದಿಂದ ಕಾಲಲಿಂಗವು ಇಲ್ಲಿಗೆ 
ಬಂದಿರುವುದು. ಚಂದ್ರೇಶ್ವರನಿಗೆ ಪಶ್ಚಿಮದಿಕ್ಕಿನಲ್ಲಿರುವ ಈ ಲಿಂಗವು ಕಲತೇಶ್ವರ 
ನೆಂದ್ಹುಪ್ರ ಖ್ಯಾತಿಯನ್ನ್‌ ಪಡೆದಿರುವುದು. 

. ಮಿತ್ರಾವರುಣರಿಗೆ ದಕ್ಸಿಣದಲ್ಲಿರುಔ ಯಮತೀರ್ಥದಲ್ಲಿ ಸ್ನಾನವನ್ನು 
ಮಾಔಕಾಲಲಿಂಗವನ್ನು ವಿಲೋಕಿಸಿದ ಮನುಷ್ಯನಿಗೆ ಕಲಿಕಾಲದಿಂದುಂಟಾಗುವ : 
ಭಯವೆಲ್ಲಿಯದು? 

೧೦೯. ಮಂಗಳವಾರದ ದಿನ ಚತುರ್ದಶಿಯು ಪ್ರಾಪ್ತವಾಗಲು ಆ ಲಿಂಗ 
ವಿದ್ಧಲ್ಲಿಗೆ ಯಾವನು ಯಾತ್ರೆಯನ್ನು ಮಾಡುವನೊ, ಅವನು ಪಾತಕಗಳಿಂದ 
ಕೂಡಿದವನಾದರೂ ಯಮಲೋಕಕ್ಕೆ ಪ್ರಯಾಣವನ್ನು ಮಾಡುವುದಿಲ್ಲ. 


ಏಕೋನಸಪ್ರತಿತಮೋ9ಧ್ಯಾಯಃ ೪೩೧ 


ನೇಪಾಲಾಚ್ಚ ಮಹಾಕ್ಟೇತ್ರಾದಾಯಾತ್ಛಶುಪತಿಸ್ತ್ಯಿಹ । 


ಯತ್ರ ಪಾಶುಪತೋ ಯೋಗ ಉಪದಿಷ್ಟಃ ಪಿನಾಕಿನಾ " ॥೧೧೦॥ 
ಭವತಾ ದೇನದೇವೇನ ಬ್ರಹ್ಮಾದಿಭ್ಯೋ ವಿಮುಕ್ತಯೇ । 

ತಸ್ಯ ಸಂದರ್ಶನಾದೇನ ಪಶುಪಾಶೈರ್ವಿಯುಜ್ಯತೇ ' ॥ ೧೧೧ ॥ 
ಕರವೀರಕತೀರ್ಥಾಚ್ಚ ಕಸಾಲೀಶ ಇಹಾಗತಃ । 

ಕಪಾಲಮೋಚನೇ ತೀರ್ಥೇ ದ್ರಷ್ಟವ್ಯಃ ಸ ಪ್ರಯತ್ನತಃ ॥ ೧೧೨ ॥ 
ತದ್ದಿಲೋಕನಮಾತ್ರೇಣ ಬ್ರಹ್ಮಹತ್ಯಾ ವಿಲೀಯತೇ । 
ಉನಮಾಪತಿರ್ದೇನಿಕಾಯಾ ಇಹಾಗತ್ಯ ವ್ಯವಸ್ಥಿ ತಃ ॥ ೧೧೩ ॥ 
ಪೃಷ್ಟಃ ಪಶುಪತಿಃ ಪ್ರಾಚ್ಯಾಂ ಹರೇತ್ಪಾಪಂ ಚಿರಾರ್ಜಿತಂ । 

ಲಿಂಗಂ ಮಹೇಶ್ವರಾತ್ಮೆ ಎತ್ರಾದಿಹ ವೀಪ್ತೇಶಸಂಜ್ಞಿ ತಂ ॥ ೧೧೪ ॥ 
ಉಪೋಮಾಪತಿ ತಿಸ್ಕೇತ ದೀಪ್ಕೈ ಚೇಹ ಪರತ್ರ ಚ । 

ಭುಕ್ತಿಮುಕ್ತಿಪ್ರದಂ ಲಿಂಗಂ ದೀಪ್ತೇಶಂ ಕಾಶಿಮಧ್ಯಗಂ ॥ ೧೧೫ ॥ 


೧೧೦-೧೧೧. ನೇಪಾಳಮಹಾಕ್ಟೇತ್ರದಿಂದ ಇಲ್ಲಿಗೆ ಪಶುಪತಿಯು ತಾನೇ 
ಆಗಮಿಸಿರುವನು. ಆ ಕ್ಸೇತ್ರದಲ್ಲಿಯೇ ಪಿನಾಕಧಾರಿಯಾದ ಮಹೇಶ್ವರನೂ 
ಜೀವಾಧಿದೇವನೂ ಆದ ನೀನು ಬ್ರಹ್ಮಾದಿ ದೇವತೆಗಳನ್ನು ಸಂಸಾರದಿಂದ 
ಬಿಡಿಸಲು ಪಾಶುಪತಯೋಗವನ್ನು ಅವರಿಗೆ ಉಪದೇಶಮಾಡಿಜಿಯಲ್ಲವೆ. 
ಆ ಪಶುಪತಿಯನ್ನು ನೋಡಿದ ಮಾತ್ರದಿಂದಲೇ ಮನುಷ್ಯನು ಪಶುವೃತ್ತಿಗೆ 
ಕಾರಣವಾದ ದೇಹಪಾಶದಿಂದ ಬಿಡುಗಡೆಯನ್ನು ಹೊಂದುವನು. 

೧೧೨. ಕರವೀರಕತೀರ್ಥದಿಂದ ಇಲ್ಲಿಗೆ ಕಪಾಲೀಶ್ವರನು ಆಗಮಿಸಿರುವನು. 
'ಕಸಾಲನೋಚನತೀರ್ಥದಲ್ಲಿರುವ ಆ ಕಪಾಲೇಶ್ವರಲಿಂಗವನ್ನು ಪ್ರಯತ್ನ 
ಪೂರ್ವಕವಾಗಿ ಪ್ರತಿ ಮಾನವನೂ ದರ್ಶನಮಾಡಬೇಕು. 

೧೧೩, ಆತನನ್ನು ಸಂದರ್ಶಿಸುವ ಮಾತ್ರದಿಂದಲೇ ಬ್ರಹ್ಮಹತ್ಯೆಯಂತಹ 
ಮಹಾಪಾತಕವೂ ಮಾಯವಾಗುವುದು. ದೇವಿಕಾಕ್ಟೇತ್ರದಿಂದ ಉಮಾಪತಿಯು 
ಇಲ್ಲಿಗೆ ಬಂದು ವ್ಯವಸ್ಥಿತನಾಗಿರುವನು. 

೧೧೪. ಸಶುಪತೀಶ್ವರನಿಗೆ ಪೂರ್ವದಲ್ಲಿರುವ ಆತನನ್ನು ನೋಡಲು ಬಹು 
ಕಾಲದಿಂದಾರ್ಜಿತಗಳಾದ ಪಾತಕಗಳನ್ನೂ ಪರಿಹರಿಸುವನು. ಮಹೇಶ್ವರನ 
ಕ್ಲೇತ್ರವಾದ ಕೈಲಾಸದಿಂದ ದೀಪ್ರೇಶ್ವರವೆಂಬ ಲಿಂಗವು ಪ್ರಾಪ್ತವಾಗಿರುವುದು. 

೧೧೫. ಆ ಲಿಂಗವು ಉಮಾಪತಿಯ ಸಮಾಪದಲ್ಲಿಯೇ ನೆಲಸಿ ಇಹ 
ದಲ್ಲಿಯೂ ಪರದಲ್ಲಿಯೂ ದೇಹಕಾಂತಿಯನ್ನು ಕೊಡುವುದಾಗಿರುವುದು. ಕಾಶೀ 
ಕ್ಸೇತ್ರದ ಮಧ್ಯಭಾಗದಲ್ಲಿರುವ ಈ ದೀಪ್ರೇಶ್ವರಲಿಂಗವು ಭಕ್ತರಿಗೆ ಭೋಗ 
ಮೋಕ್ಸಗಳೆರಡನ್ನೂ ಕೊಡುತ್ತಿರುವುದು. 


೪೩೮ ತ್ರೀಸ್ಥಾ ಂದನು ಹಾಪುರಾಣಂ 


EN SNS ಕ್ರೇತ್ರಾದಾಚಾರ್ಯೋ ನಕುಲೀಶ್ವರಃ । 


ಶಿಷ್ಕೈಃ`ಹರಿವೃತಸ್ತಿ ಸ್ಮೇನ್ಮಹಾಸಾಶುಪತವ್ರತ್ತಃ ॥ ೧೧೬ ೫ 
ಪಕ್ಸಿಣೇಹಿ ಮಹಾದೇನಾದ ನ್ಸೃೈಷ್ಟೋ ಜ್ಞಾನಂ ಪ್ರ ಕ್ರಯಚ್ಛತಿ । 
ಆಜಾ ನಂ ನಾಶಯೇತ್ಮಿ ಪ್ರಂ ಗರ್ಭಸಂಸ್ಕ ಓತಿಹೇತುಕಂ ॥ ೧೧೭ 0 


ಗಂಗಾಸಾಗರತಕ್ತಾ ಯಾದನುರೇಶ ಇತೀರಿತಂ | 

ಲಿಂಗಂ ಯದ್ದ ರ್ಶನಾದೇವ ನಾಮರತ್ವಂ ಹಿ ದುರ್ಲಭ ॥ ೧೧೮ ಔ 
ಸಪ್ತಗೋದಾನರೀತೀರ್ಥಾಜ್ಜೇವೋ ಭೀಮೇಶ್ವರಃ ಪ್ರಭುಃ । 

ಪ್ರಕಾಶತೇ ಲಿಂಗರೂಪೀ ಭುಕ್ತೈ ಮುಕ್ತ ನೃಣಾಮಿಹ ॥ ೧೧೯ 
ನಕುಲೀಶಾತ್ಪುರೋಭಾಗೇ ದೃಷ್ಟ್ಯಾ ಭೀಮೇಶ್ವರಂ ಪ್ರಭುಂ । 
ಮಹಾಭೀಮಾನಿ ಪಾಪಾನಿ ಪ್ರಣಶ್ಯಂತಿ ಹಿ ತತ್‌ಕ್ಚಣಾತ್‌ ॥ ೧೨೦೫ 
ಭೂತೇಶ್ವರಾದ್ದ ನ್ಫೃಸ್ಮಗಾತ್ರ $ ಪಾ ್ರದುರಾಸೀದಿಹ ಸ್ವಯಂ । 

ಭೀಮೇಶಾದ್ದಸ್ಥ ಕ್ಲಿಣೇ ಭಾಗೇ ತದಭ್ಯಚ್ಯ ೯೦ಪ ಕ್ರಯತ್ನ ತಃ ॥ ೧೨೧ ೫ 








೧೧೬. ಕಾಯಾರೋಹಣವೆಂಬ ಕ್ಲೇತ್ರದಿಂದ ನಕುಲೀಶ್ವರನೆಂಬ 
ಆಚಾರ್ಯನು ಮಹಾ ಮಹೇಶ್ವರ ವ್ರತಗಳಲ್ಲಿ ನಿರತರಾಗಿರುವ ಶಿಷ್ಯಗಣಗಳಿಂದ: 
ಪರಿವೃತನಾಗಿ ಬಂದು ಇಲ್ಲಿ ನೆಲಸಿರುವನು. 

ಹಂಜ: ಮಹಾಜೇವನಿಗೆ ದಕ್ಸಿಣದಿಕ್ಸಿನಲ್ಲಿರುವ ಈತನು ದರ್ಶನಮಾತ್ರ 
ದಿಂದ ಜ್ಞಾನವನ್ನು ಕೊಡುವನಲ್ಲದೆ ಜನನಮರಣರೂಪವಾದ ಸಂಸಾರಕ್ಕೆ 
ಕಾರಣವಾದ ಅಜ್ಞಾನವನ್ನು ಶೀಘ್ರ ವಾಗಿಯೇ ನಾಶಮಾಡುವನು. 

೧೧೮. ಗೆಂಗಾಸಾಗರದಿಂದ ಇಲ್ಲಿಗೆ ಅಮರೇಶ್ವರನು ಬಂದು ಪ್ರ ಸಿದ್ಧ ನಾಗಿ 
ರುವನು. ಆ ಲಿಂಗವನ್ನು ದರ್ಶನಮಾಡುವ ಮಾತ್ರ ದಿಂದಲೇ ಮನುಷ್ಯನಿಗೆ 
ದೇವತೆಗಳ ಸ್ವರ್ಗಪದನಿಯೂ ದುರ್ಲಭವೆನಿಸುವುದಿಲ್ಲ. 

೧೧೯. ಸಪ್ತಗೋದಾವರೀತೀರ್ಥದಿಂದ ಪ್ರಭುವಾದ ಭೀಮೇಶ್ವರನು 
ಸನ್ನಿಹಿತನಾಗಿರುವನು. ಆತನೇ ಮನುಷ್ಯರಿಗೆ ಭುಕ್ತಿ ಮುಕ್ತಿ ಕ್ರಿಗಳನ್ನು ಕೊಡುತ್ತ 
ಲಿಂಗರೂಪವನ್ನು ಭರಿಸಿ ಇಲ್ಲಿ ಪ್ರಕಾಶಿಸುತ್ತಿರುವನು. 

೧೨೦. ನಕುಲೀಶ್ವ ರನಿಗೆ `ಮುಂದುಗಡೆಯಲ್ಲಿರುವ ಲೋಕನಾಯಕನಾದ. 
ಭೀಮೇಶ್ವರನನ್ನು ತೋಡಲು ಅತ್ಯಂತ ಭಯಂಕರಗಳಾದ ಪಾತಕಗಳೂ ಸಹ. 
ಒಂದು ಕ್ಟಣದಲ್ಲಿಯೇ ನಾಶವಾಗುವುವು. 

೧೨೧-೧೨೨. ಭೂತೇಶ್ವರಕ್ಷೇತ್ರದಿಂದ ಬಂದ ಭಸ್ಮಗಾತ್ರನು ಇಲ್ಲಿ ತಾನೇ 
ಲಿಂಗರೂಪದಿಂದ ಆನಿರ್ಭವಿಸಿರುವನು. ಆತನು ಭೀಮೇಶ್ವ ರನಿಗೆ ದಕ್ಷಿಣಭಾಗದಲ್ಲಿ 
ನೆಬಸಿರುವನು. ಆತನನ್ನು ಪ್ರಯತ್ನಪೂರ್ವಕವಾಗಿ “ಪೂಜಿಸಿದವನು ಒಂದು. 
ನೂರು ವರ್ಷಗಳವರಿಗೂ ಸಾಶುಪತಯೋಗನನ್ನು ಚೆನ್ನಾಗಿ ಅಭ್ಯಾಸಮಾಡು 








ಏಕೋನಸಪ್ತತಿತಮೋಂಧ್ಯಾಯಃ ಇತೀ 


ಸಂಯಕ್ಸಾ ಶುಪತಾದ್ಯೋಗಾದಭ್ಯಸ್ತಾಚ್ಞ ಸಮಾಃ ಶತಂ ।. 


ಯತ್ರ್ರಾಪ್ಯತೇ ಫಲಂ ತಸ್ಮಾದ್ಧ ನೃಸ್ಮ್ರೈಗಾತ್ರ ವಿಲೋಕನಾತ್‌ ॥ ೧೨೨ ೫ 
ನಕುಲೀಶ್ವರತೋ ದೇವಃ ಇ ಕಯಂಭೂರಿತಿ ನಿಶೃತಃ । 
ಆತ್ಮನಾ ಪ ಕ್ರಕಟೀಭೂತಃ ಕಾಶ್ಯಾಂ ಲಿಂಗಾಕೃತಿರ್ಹರಃ ॥ ೧೨೩ ॥. 


ಸ್ಪ ಯಂಭುಲಿಂಗಂ ಸಂಪೂಜ್ಯ ಸ್ನಾತ್ವಾ ಸಿದ್ಧಹ್ರದೇ ನರಃ । 
ಮಹಾಲಕ್ಷ್ಮಿ ೬ೀತ್ಟರಪುರೋ ನ ಭೂಯೋ ಜನ್ಮಥಾಗ್ಭ ವೇತ್‌ ॥ ೧೨೪ ಓ 
ಪ್ರಯಾಗತೀರ್ಥನಿಕಟೀ ಪ್ರಾಸಾದೋ ವಿದ್ರುಮಪ್ಪ ಶಭ | 


ವಾರಾಹಸ್ಯ ಮಹಾನೇಷ ಥರಣೇನಾನ್ನು ಏವ ಹಿ” ॥ ೧೨೫ ॥ 
ವಿಂಧ್ಯಪರ್ವತತಃ ಪ್ರಾಪ್ತೋ ದೇವಂ ಶೃತ್ಥಾ ಸಮಾಗತಂ । 

ಸಗಣಂ ಸರ್ಹಿದೇವಂ ಚ ಮಂದರಾದ್ರತ್ನಕಂಡರಾತ್‌ ॥ ೧೨೬ ॥ 
ಕಾಶ್ಕಾಂ ಧರಣಿವಾರಾಹೋ ದ್ರಷ್ಟವ್ಯಃ ಸಪ್ರಯತ್ನತಃ । 
ಆಪತ್ಸಮುದ್ರಸಂಮಗ್ನಮುದ್ಧರೇಚ್ಛರಣಾಗತಂ ॥ ೧೨೭॥ 


ವುದರಿಂದ ಯಾವ ಫಲವನ್ನು ಸಡೆಯುವನೊ, ಅದನ್ನೇ ಭಸ್ಮಗಾತ್ರೇಶ್ವರನ. 
ದರ್ಶನದಿಂದ ಹೊಂದುವನು. 

೧೨೩. ನಕುಲೀಶ್ವರಕ್ಟೇತ್ರದಿಂದ ಸ್ವಯಂಭುವೆಂದು ಪ್ರಖ್ಯಾತನಾಗಿರುವ: 
ದೇವೋತ್ತಮನು ಬಂದಿರುವನು. ಕಾಶಿಯಲ್ಲಿ ಲಿಂಗಾಕೃತಿಯನ್ನು ಸ್ವೀಕರಿಸಿ. 
ತನ್ನ ಸ್ವರೂಪವನ್ನೇ ಇಲ್ಲಿ ಪ್ರಕಟಗೊಳಿಸುತ್ತಿರುವನು. 

೧೨೪, ಸಿದ್ಧಕೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಹಾಲಕ್ಷ್ಮಿ ಕ್ಸೋಶ್ವರನ- 
ಮುಂಭಾಗದಲ್ಲಿ ನೆಲಸಿರುವ ಸ್ವಯಂಭುಲಿಂಗವನ್ನು ಪೂಜೆಮಾಡಿದ ಮನುಷ್ಯನು 
ಪುನಃ ಜನ್ಮಕ್ಕೆ ಭಾಗಿಯಾಗುವುದಿಲ್ಲ. 

೧೨೫. ಪ್ರಯಾಗತೀರ್ಥದ ಸಮಾಪದಲ್ಲಿಯೇ ಹವಳದಂತೆ ಕಾಂತಿಯುಕ್ತ. 
ವಾದ ಒಂದು ದೇವಾಲಯವು ಕಾಣುತ್ತಿರುವುದು. ಅದು ಧರಣೇವರಾಹ 
ಸ್ವಾಮಿಯ ಥಿವಾಸವಾದ ಮಹಾ ಮಂಟಪವು. 

೧೨೬. ಆತನು ಮಹಾದೇವನು ನವರತ್ನಮಯಗಳಾದ ಗಿರಿಕಂದರಗಳಿಂದ. 
ಕೂಡಿದ ಮಂದರಪರ್ವತದಿಂದ ಗಣಗಳೊಡನೆಯೂ ಖುಷಿಗಳೊಡನೆಯೂ 
ದೇವತೆಗಳೊಡನೆಯೂ ಕೂಡಿ ಕಾಶಿಯನ್ನು ಪ್ರವೇಶಮಾಡಿದನೆಂಬ ವಾರ್ತೆ 
ಯನ್ನು ಕೇಳಿ ವಿಂಧ್ಯಪರ್ವತದಿಂದ ಇಲ್ಲಿಗೆ ಬಿಜಮಾಡಿದನು. 

೧೨೭. ಕಾಶಿಯಲ್ಲಿರುವ ಧರಣೀವರಾಹಸ್ವಾಮಿಯನ್ನು ಸರ್ವರೂ. 
ಅವಶ್ಯಕವಾಗಿ ನೋಡಬೇಕು. ಆತನು ಆಪತ್ಸರಂಪಕೆಯೆಂಬ ಸಮುದ್ರದಲ್ಲಿ 
ಮುಳುಗಿ ಸಂಕಟಪಡುತ್ತಿರುವ ಭಕ್ತನನ್ನು ಶರಣುಹೊಕ್ಕ ಮಾತ್ರ ದಿಂದಲೇ 
ಉದ ರಿಸುವನು. 


೪4೪ ಶ್ರೀ ಸ್ಕಾಂದಮ ಹಾಪುರಾಜಂ 


ಕರ್ಚೆಕಾರಾಡ್ಗಣಾಧ್ಯಕ್ಸೃಃ ಕರ್ಣೆಕಾರಪ್ರಸೂನರುಕ್‌ । 


ಸಮರ್ಚ್ಕೋಯಂ ಗದಾಖಡ್ಗೀ ಉಸಸರ್ಗಸಹಸ್ಪಕೃತ್‌ ॥ ೧೨೪ ॥ 
ತಸ್ಮಾದ್ಧರಣೆವಾರಾಹಾತ್ರತೀಚ್ಯಾಂ ದಿಶಿ ಸಂಸ್ಥಿತಂ | 

ಪೂಜಯಿತ್ವಾ ಗಣಾಧ್ಯಕ್ಬಂ ಗಾಣಾಪತ್ಯಪದಂ ಲಭೇತ್‌ ॥ ೧೨೯॥ 
ಹೇಮಕೂಟಾದ್ವಿರೂಸಾಕ್ಸಂ ಲಿಂಗಮತ್ರಾವಿರಾಸ ಹ । 
ಮಹೇಶ್ವರಾದವಾಚ್ಯಾಂ ಚ ದೃಷ್ಟಂ ಸಂಸಾರತಾರಕಂ ॥ ೧೩೦ ॥ 
ಗಂಗಾದ್ವಾರಾದ್ದಿ ಮಸೆ ೇಶಂ ಲಿಂಗಂ ಹಿಮಸಮಪ್ರೆಭಂ । 
ಬ್ರಹ್ಮನಾಲಾತ್ರ್ರತೀಚ್ಯಾಂ ಚ ದ್ರಸ್ಟವ್ಯನಿಹ ಸಿದ್ಧಿ ದಂ ॥ ೧೩೧ ॥ 


ಗಣಾಧಿಪಶ್ವ ಕೈಲಾಸಾದ್ದಣಾ ಅನ್ಯೇ ಮಹಾಬಲಾಃ । 
ಕೈಲಾಸಾದ್ರೇಃ ಸಮಾಯಾತಾಃ ಸಪ್ತ ಕೋಟಮಿತಾ ಪ್ರಭೋ ॥ ೧೩೨ ॥ 
ದುರ್ಗಾಣಿ ತೈಃ ಕೃತಾನೀಹ ಸಪ್ತ ಸ್ಪರ್ಗಸಮಾನಿ ಚ । 
ಸದ್ವಾರಾಣಿ ಸಯಂತ್ರಾಣಿ ಕಸಾಟಿವಿಕಟೂನಿ ಚ ॥ ೧೩೩ ॥ 








೧೨೮. ಕರ್ಣಿಕಾರಕ್ಷೇತ್ರದಿಂದ ಕರ್ಣಿಕಾರಪುಪ್ಪದ ದೇಹವರ್ಣದಿಂದ 
ಹೂಡಿದ ಗಣಾಧ್ಯಕ್ಸನು ಪ್ರಾಪ್ತನಾಗಿರುವನು. ಗದೆಯನ್ನು ಕೈಯಲ್ಲಿ ಹಿಡಿದು 
ಭಕ್ತರ ಸಮಸ್ತ ನಿಘ್ನಗಳನ್ನೂ ನಿರ್ಮೂಲಗೊಳಿಸುವ ಆತನನ್ನು ಸಕಲರೂ 
ಭಕ್ತಿಯಿಂದ ಪೂಜಿಸಬೇಕು. 

೧೨೯. ಆ ಧರಣೇವರಾಹಸ್ವಾಮಿಯ ದೇವಾಲಯಕ್ಕೆ ಪಶ್ಚಿಮದಲ್ಲಿ 
ಸಂಸ್ಥಾ ಸಿತನಾಗಿರುವ ಗಣಾಧ್ಯಕ್ಚನನ್ನು ಪೂಜೆಮಾಡಲು ಗಣಾಧ್ಯಕ್ಸಪದನಿಯು 
ಮನುಷ್ಯನಿಗೆ ಲಭಿಸುವುದು. 

೧೩೦. ಹೇಮಕೂಟಪರ್ವತದಿಂದ ವಿರೂಪಾಕ್ಬಲಿಂಗವು ಇಲ್ಲಿ ಆವಿರ್ಭಾವ 
ವನ್ನು ತಾಳಿರುವುದು. ಮಹೇಶ್ವರನ ಕೆಳಗಡೆಗೆ ಇರುವ ಈ ಲಿಂಗವು ಭಕ್ತರನ್ನು 
ಸಂಸಾರದಿಂದ ಕಡೆಹಾಯಿಸುವುದು. 

೧೩೧. ಗಂಗಾದ್ವಾರದಿಂದ ಹಿಮಸಮಾನವಾದ ಶುದ್ಧ ಪ್ರಭೆಯಿಂದ ಕೂಡಿದ 
ಹಿಮಸ್ಥೆ "ಶ್ವರಲಿಂಗವು ಬಂದಿರುವುದು. ಬ್ರಹ್ಮನಾಳಕ್ಕೆ ಪಶ್ಚಿಮದಲ್ಲಿ ನೆಲಸಿ 
ಸಕಲಸಿದ್ಧಿ ಪ್ರದವಾಗಿರುವ ಈ ಲಿಂಗವು ಎಲ್ಲರಿಂದಲೂ ನೋಡಲ್ಪಡತಕ್ಕದ್ದು. 

೧೩೨. ಮಹಾದೇವನೆ! ಕೈಲಾಸಪರ್ವತದಿಂದ ಮಹಾಗಣಪತಿಯೂ 
ಬಂದಿರುವನಲ್ಲದೆ ಅಲ್ಲಿದ್ದ ಏಳುಕೋಟ ಸಂಖ್ಯೆಯ ಮಹಾಬಲಶಾಲಿಗಳಾದ ರುದ್ರ 
ಗಣಗಳೆಲ್ಲರೂ ಇಲ್ಲಿಗೆ ಆಗಮಿಸಿರುವರು. 

೧೩೩. ಅವರಿಂದ ಇಲ್ಲಿ ಸ್ವರ್ಗಲೋಕಗಳಿಗೆ ಸದೃಶಗಳೆನಿಸಿ ದ್ವಾರಗಳಿಂದಲೂ, 
ಯಂತ್ರವಿಶೇಷಗಳಿಂದಲೂ, ಬಾಗಿಲುಗಳಿಂದಲೂ ಕೂಡಿ ದುಸ್ಸಾಧ್ಯಗಳಾನ ಏಳು 


ದುರ್ಗಗಳು ನಿರ್ಮಿತಗಳಾಗಿರುವುವು. 


ಏಕೋನಸಪ್ತತಿತಮೋಕಧ್ಯಾಯಃ ಇತ್ಮ೫: 


ಕೋಟಕೋಟಭಟಾಡ್ಯಾಣಿ ಸರ್ವರ್ಥಿಸಹಿತಾನ್ಯಸಿ । 


ಸುವರ್ಣರೂಪ್ಯತಾಮ್ರೆಶ್ಚ ಕಾಂಸ್ಯರೀತಿಕಸೀಸಕೈಃ - ॥ ೧೩೪ 0 
ಅಯಸ್ಕಾಂತೇನ ಕಾಂತಾನಿ ದೃಢಾನ್ಯಭ ಂಲಿಹಾನ್ಯಪಿ । 

ತತಃ ಶೈಲಂ ಮಹಾದುರ್ಗಂ ತೈಃ ಕಾಶೀಪರಿತಃ ಕೃತಂ ॥ ೧೩೫m 
ಸರಿಖಾಪಿ ಕೃತಾ ನಿನ್ನಾ ಮತ್ತೊ ದರ್ಯಾ ಜಲಾನಿಲಾ । 
ಮತ್ಸ್ಯೋದರೀ ದ್ವಿಧಾ ಜಾತಾ ಬಹಿರಂತಶ್ಚರಾ ಪುನಃ | ೧೩೬ 
ತಚ್ಚ ತೀರ್ಥಂ ಮಹತ್ಭ್ಯಾತಂ ಮಿಲಿತಂ ಗಾಂಗವಾರಿಭಿಃ । 

ಯದಾ ಸಂಹಾರಮಾರ್ಗೇಣ ಗಂಗಾಂಭಃ ಪ್ರಸರೇದಿಹ ॥ ೧೩೭ ॥. 


ತದಾ ಮತ್ತೊ 4ಡರೀ ತೀರ್ಥಂ ಲಭ್ಯತೇ ಪುಣ್ಯಗೌರವಾತ್‌ | ಕ 
ಸೂರ್ಯಾಚಂದ್ರಮಸೋಃ ಸರ್ವಃ ತದಾ ಕೋಟಿಗುಣಂ ಶತಂ॥ ೧೩೮ ॥ 
ಸರ್ವಪರ್ವಾಣಿ ತತ್ರೈನ ಸರ್ವತೀರ್ಥಾನಿ ತತ್ರ ನೈ । 

ತತ್ರೈವ ಸರ್ವಲಿಂಗಾನಿ ಗಂಗಾ ಮತ್ಸ್ಯೋದರೀ ಯತಃ H ೧೩೯ ॥ 


೧೩೪-೧೩೫. ಅವುಗಳು ಅಸಂಖ್ಯಾತಕೋಟ ಯೋಧರಿಂದ ತುಂಬಿ ಸಕಲ 
ಸಾಮಗ್ರೀಸಹಿತಗಳಾಗಿರುವುವು. ಚಿನ್ಸ, ಬೆಳ್ಳಿ, ತಾಮ್ರ, ಕಂಚು, ಹಿತ್ತಾಳೆ, 
ಸೀಸ, ಕಬ್ಬಿಣ ಮುಂತಾದ ಅನೇಕಲೋಹಗಳ ಕಳಶತೋರಣಾದಿಗಳಿಂದ ಕಂಗೊ 
ಳಿಸುತ್ತಿರುವುವು. ಭದ್ರವಾದ ಅಡಿಗಲ್ಲುಗಳಮೇಲೆ ಕಟ್ಟಲ್ಪಟ್ಟು ಮೇಘಮಂಡಲ 
ವನ್ನು ಮುಟ್ಟುತ್ತಿರುವುವು. ಮತ್ತು ಕಾಶಿಯ ಸುತ್ತಲೂ ಅತ್ಯಂತ ದುರ್ಗಮ 
ವಾದ ಪರ್ವತವೊಂದನ್ನು ಅವರು ಉಂಟುಮಾಡಿರುವರು. 

೧೩೬. ಅದಗ ಸುತ್ತಲೂ ಬಹಳ ಆಳವಾದ ಕೊತ್ತಳವೊಂದನ್ನೂ ನಿರ್ಮಿಸಿ 
ಅದನ್ನು ಮತ್ಸ್ಯೋದರೀನದಿಯ ಜಲದಿಂದ ತುಂಬಿರುವರು. ಆದುದರಿಂದ 
ಮತ್ಸ್ಯೋದರಿಯು ಇಲ್ಲಿ ಬಹಿರ್ಗಾಮಿಯೂ ಅಂತಃಪ್ರವಾಹಿನಿಯೂ ಎಂಬುದಾಗಿ. 
ಎರಡು ರೂಪಗಳಿಂದ ಪ್ರವಹಿಸುತ್ತಿರುವುದು. 

೧೩೭-೧೩೮. ಆ ನದಿಯು ಗಂಗಾನದಿಯ ನೀರಿನೊಡನೆ ಸೇರುವ ಪ್ರದೇ 
ಶವೇ ಮಹಾತೀರ್ಥವೆಂದು ಪ್ರಖ್ಯಾತವಾಗಿರುವುದು. ಗಂಗಾಪ್ರವಾಹವು ವಿಪ 
ರೀತಕ್ರಮದಿಂದ (ದಕ್ಷಿಣ ವಾಹಿನಿಯಾಗಿ) ಯಾವಾಗ ಪ್ರವಹಿಸುವುದೊ, ಆಗ. 
ಮಾತ್ರ ಭಕ್ತರ ಪುಣ್ಯಗೌರವದಿಂದ ಮತ್ಸ್ಯೋದರೀತೀರ್ಥವು ಲಭಿಸುವುದು. 
ಆ ಸಮಯವು ಸೂರ್ಯಚಂದ್ರರ ಗ್ರಹಣಗಳಿಗಿಂತಲೂ ನೂರುಕೋಟಯಷ್ಟು 
ಮಹಾತ್ಮ $ನುಳ್ಳ ಪರ್ವಕಾಲನೆಂದು ತಿಳಿಯಬೇಕು. 

೧೩೯. ಅಲ್ಲಿಯೇ ಸಕಲ" ಸರ್ವಕಾಲಗಳೂ ಸಮಸ್ತ ತೀರ್ಥಗಳೂ, 
ಭೂಲೋಕದ ಸಮಸ್ತಲಿಂಗಗಳೂ, ಗಂಗಾಮತ್ಸೊ ಕ್ಷೀದರೀನದಿಗಳ ಸಂಗಮ. 
ಪ್ರದೇಶದಲ್ಲಿ ಸನ್ನಿಹಿತಗಳಾಗಿರುವುವು. 


ಇ, ಶ್ರೀ ಸ್ಕಾಂದಮಹಾಪುರಾಣಂ 


ಮತ್ಸ್ಯೋಷರ್ಯಾಂ ಹಿ ಯೇ ಸ್ನಾತ್ವಾ ಯತ್ರ ಕುತ್ರಾಪಿ ಮಾನವಾಃ | 
ಕೃತಸಿಂಡಪ್ರದಾನಾಸ್ತೇ ನ ಮಾತುರುದರೇಶಯಾಃ ॥ ೧೪೦ ॥ 
ಅನಿಮುಕ್ತಮಿಂದಂ ಕ್ಷೇತ್ರಂ ಮತ್ಸ್ಯಾಕಾರತ್ನಮಾಪ್ನ್ನುಯಾತ್‌ । 

ಪರಿತಃ ಸ್ವರ್ಧುನಾವಾರಿ ಸಂಸಾರಿ ಪರಿನೀಕ್ಬ ತೇ ॥ ೧೪೧ ॥ 
ಮತ್ಸ್ಯೋದರ್ಯಾಂ ಕೃತಸ್ನಾನಾ ಯೇ ನರಾಸ್ತ್ರೇ ನರೋತ್ತಮಾಃ । 
ಕೃತ್ವಾಪಿ ಬಹುಪಾಸಾನಿ ನೇಕ್ಸಂತೇ ಭಾಸ್ಕರೇಃ ಪುರೀಂ ॥ ೧೪೨ ॥ 
ಕಿಂ ಸ್ನಾತ್ವಾ ಬಹುತೀರ್ಥೇಷು ಕಿಂ ತಸ್ತ್ಯಾ ದುಸ್ಕರಂ ತಪಃ । 

“ಯದಾ ಮತ್ಸ್ಯೋಡರೀ ಸ್ನಾತಾ ಕುತೋ ಗರ್ಭಭಯಂ ತತಃ ॥ ೧೪೩ ॥ 
“ಯತ್ರ ಯತ್ರ ಹಿ ಲಿಂಗಾನಿ ನೃದೇನರ್ಷಿಕೃತಾನ್ಯಪಿ । 

ತತ್ರ ಮತ್ಸ್ಯೋಡರೀಂ ಪ್ರಾಪ್ಯ ಸುಸ್ನಾತೋ ನೋಕ್ಬ್ಸಭಾಜನೆಂ ॥ ೧೪೪ ॥ 
ಸಂತಿ ತೀರ್ಥಾನ್ಯನೇಕಾನಿ ಭೂರ್ಭುವಸ್ವರ್ಗತಾನ್ಯಪಿ । 

ನ ಸಮಾನಿ ಪರಂ ತಾನಿ ಕೋಟ್ಯಂಶೇನಾಪಿ ನಿಶ್ಚಿತಂ ॥ ೧೪೫ ॥ 


೧೪೦. ಮತ್ಸೋದರೀತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಯಾವ ಮಾನ 
ವರು ನಿತೃಗಳನ್ನುದ್ದೇಶಿಸಿ ಸಿಂಡಪ್ರದಾನಗಳನ್ನು ಮಾಡುವರೊ, ಅವರು ಎಲ್ಲಿಯೂ 
ಯಾವ ಕಾಲಕ್ಕೂ ಪುನಃ ತಾಯಿಯ ಉದರದಲ್ಲಿ ಶಯನಮಾಡುವುದಿಬ್ಲ. 

೧೪೧. ಕಾಲಾಂತರದಲ್ಲಿ ಈ ಅವಿಮುಕ್ತ ಕ್ಷೇತ್ರವು ಮತ್ಸ್ಯದ ಆಕಾರವನ್ನು 
ತಾಳುವುದು. ಆಗ ಇದರ ಸುತ್ತಲೂ ಗಂಗಾನದಿಯ ಜಲವು ಪ್ರವಹಿಸುವುದು 
ಕಂಡುಬರುವುದು. 

೧೪೨. ಮತ್ಸೋದರಿಯಲ್ಲಿ ಯಾವ ಮಾನವರು ಸ್ನಾನವನ್ನು ಮಾಡು 
ವರೊ, ಅವರೇ ಮನುಸ್ಯೋತ್ತ,ಮರು. ಅವರು ಅನೇಕ ಪಾಪಗಳನ್ನು ಮಾಡಿ: 
ದ್ಹರೂ ಎಂದಿಗೂ ಯಮರಾಜನ ಪಟ್ಟಣವನ್ನು ನೋಡುವುದಿಲ್ಲ. 

೧೪೩. ಅನೇಕತೀರ್ಥಗಳಲ್ಲಿ ಸ್ನಾನಮಾಡಿದುದರಿಂದೇನು? ದುಸ್ಸಾಧ್ಯವಾದ 
ತಪಸ್ಸನ್ನಾಚರಿಸಿದುದರಿಂದ ಫಲವೇನು? ಒಮ್ಮೆ ಮನುಷ್ಯರು ಮತ್ಸ್ಯೋದರಿ 
ಯಲ್ಲಿ ಸ್ನಾನವನ್ನು ಮಾಡಿದಮೇಲೆ ಅವರಿಗೆ ಪುನಃ ತಾಯಿಯರ ಗರ್ಭದಲ್ಲಿ 
ವಾಸಮಾಡುವ ಭಯವೆಲ್ಲಿಯದು? 

೧೪೪. ಮನುಷ್ಯರಿಂದಲೂ, ಜೇವತೆಗಳಿಂದಲೂ, ಮಹರ್ಷಿಗಳಿಂದಲೂ 
ಸ್ಥಾಪಿತಗಳಾದ ಲಿಂಗಗಳಿರುವ ಕ್ಷೇತ್ರಗಳು ಎಲ್ಲೆಲ್ಲಿರುವುವೊ, ಅವೆಲ್ಲವುಗಳನ್ನು 
ಸೇವಿಸುವುದಕ್ಕಿಂತಲೂ ಮತ್ಸ್ಯೋದರಿಯನ್ನು ಸೇರಿ ವಿಧ್ಯುಕ್ತವಾಗಿ ಸ್ನಾನ 
ಮಾಡಲು ಮನುಷ್ಯನು ಮೋಶ್ಚ! ಸ ಭಾಗಿಯಾಗುವನು. 

೧೪೫. ಭೂಲೋಕ, ಭುವರ್ಲೊೋಕ, ಸುವರ್ಲೋಕಗಳಲ್ಲಿ ಅನೇಕ ತೀರ್ಥ 
ಗಳು ನೆಲಸಿರುವುವು. ಆದರೆ ಅವುಗಳೆಸ್ಲವೂ ಸೇರಿದರೂ ಈ ತೀರ್ಥದ ಒಂದು 
ಕೋಟ್ಯಂಶಕ್ಕೂ ಸ೦ಿದೂಗಲಾರವೆಂಬುದು ನಿಶ್ಚಯವು. 


ಏಳೋನಸಪ್ತತಿತನೋ9ಧ್ಯಾಯಃ ಳಳ 


ಇತ್ಸಂ ತೀರ್ಥಂ ಕೃತಂ ತೇನ ವಿಭೋ ಕೈಲಾಸವಾಸಿನಾ । 


ಗಣಾಧಿಸೇನ ಸುಮಹತ್ಸುಮಹೋದಾರಕರ್ಮಣಾ ॥ ೧೪೬ ॥ 
ಭೂರ್ಭುವಃ ಸಂಜ್ಞ ಕಂ ಲಿಂಗಂ ಪರ್ವತಾದ್ದಂಧಮಾಡನಾತ್‌ | 
ಸ್ವಯಮಾನಿರಭೂದತ್ರ ತಸ್ಮಾತ್ರಾಚ್ಯಾಂ ಗಣಾಧಿಸಾತ್‌ ॥ ೧೪೭ ॥ 
ವಿಲೋಕ್ಯ ಭೂರ್ಜುವಂ ಲಿಂಗಂ ಭೂರ್ಭುನಃಸ್ಪರ್ಮಹಃ ಪರೇ । 
ನಿವಸಂತಿ ಜನಾಃ ಪುಣ್ಯಾಃ ಸುಚಿರಂ ದಿವ್ಯಭೋಗಿನಃ ॥ ೧೪೮ ॥ 
ಹಾಟಕೇಶಂ ಮಹಾಲಿಂಗಂ ಭೋಗವತ್ಯಾ ಸಮಾಯುತಂ | 
ಸಪ್ತಪಾತಾಲತಲತ ಇಹಾಯಾತಂ ಸ್ವಯಂ ನಿಭೋ ॥ ೧೪೯॥ 
ಶೇಷವಾಸುಕಮುಖ್ಯೆ ತ್ತೆ ತತ್ರಾಸಾದೋ ಮಹಾನಿಹ । 
ಮಣಿಮಾಣಿಕ್ಯರತ್ನೌಫೈರ್ನಿರಮಾಯಿ ಪ್ರಯತ್ನತಃ ॥ ೧೫೦ ॥ 
ತಲ್ಲಿಂಗಂ ಹಾಟಕಮಯಂ ರತ್ನಮಾಲಾಭಿರರ್ಚಿತಂ । 

ಈಶಾನೇಶ್ಚರತಃ ಸ್ರಾಚ್ಯಾಂ ಪೂಜನೀಯಂ ಪ್ರಯತ್ನತಃ ॥ ೧೫೧ ॥ 


A 


೧೪೬. ಎಲೈ ಸ್ವಾಮಿಯೆ! ಇಂತು ಏಳುಕೋಟಿ ಗಣಗಳಿಂದೊಡಗೂಡಿ 
ಉದಾಗಕರ್ಮನಿರತನೂ, ಕೈಲಾಸನಿವಾಸಿಯೂ ಆದ ಗಣಸತಿಯಿಂದ ಈ ತೀರ್ಥವು 
ಮಹಾಪ್ರಭಾವವುಳ್ಳದ್ದಾಗಿ ಮಾಡಲ್ಪಟ್ಟಿತು. 

೧೪೭. ಭೂರ್ಭುವಲಿಂಗನೆಂಬುದು ಗಂಧಮಾದನಪರ್ವತಪ್ರದೇಶದಿಂದ 
ಇಲ್ಲಿಗೆ ಬಂದು ಆ ಗಣಾಧಿಸತಿಗೆ ಪೂರ್ವದಿಕ್ಕಿನಲ್ಲಿ ತಾನೇ ಆವಿರ್ಭೂತವಾ 
ಗಿಸುವುದು. 

೧೪೮. ಈ ಭೂರ್ಭುವಲಿಂಗವನ್ನು ನೋಡಿದ ಜನರು ಭೂಲೋಕ, ಭುವ 
ರ್ಲೋಕ, ಸ್ವರ್ಗಲೋಕಗಳಿಗಿಂತಲೂ ಮೇಲೆ ಹೋಗಿ ಪುಣ್ಯವಂತರಾಗಿ ಬಹಳ 
ಕಾಲದವರೆಗೂ ದಿನ್ಯಭೋಗಗಳನ್ನನುಭವಿಸುತ್ತ ಇರುವರು. 

೧೪೯. ಪಾತಾಲಗಂಗೆಯಿಂದ ಇಲ್ಲಿಗೆ ಹಾಟಕೇಶ್ವರಲಿಂಗವು ಬಂದು ನೆಲಸಿ 
ರುವುದು. ಸ್ವಾಮಿಯೆ! ಅದು ಏಳು ಪಾತಾಳಗಳ ಅಡೋಭಾಗದಿಂದ ತಾನೇ 
ತಾನಾಗಿ ಅವತರಿಸಿರುವುದು. 

೧೫೦. ಶೇಷ, ವಾಸುಕಿಗಳೇ ಮೊದಲಾದ ಅನೇಕ ನಾಗರು ಅದಕ್ಕಾಗಿ 
ಇಲ್ಲಿ ಮಣಿ, ಮಾಜಿಕ್ಯ, ನವರತ್ನಗಳ ರಾಶಿಗಳಿಂದ ಮಹತ್ತರವಾದ ದೇವಾ 
ಲಯವೊಂದನ್ನು ಬಹುಪ್ರಯಾಸದಿಂದ ನಿರ್ಮಿಸಿರುವರು. 

೧೫೧. ಆ ಲಿಂಗವು ಚಿನ್ನದಿಂದಲೇ ಮಾಡಿದುದಾಗಿ ನವರತ್ನಗಳ ಮಾಲೆ 
ಗಳಿಂದಲೇ ಪೂಜಿಸಲ್ಪಡುತ್ತಿರುವುದು. ಈಶಾನೇಶ್ವರನಿಗೆ ಪೂರ್ವದಿಕ್ಕಿನಲ್ಲಿರುವ 
ಆ ಲಿಂಗವನ್ನು ಪ್ರತಿಯೊಬ್ಬನೂ ಪ್ರಯತ್ನಪೂರ್ವಕವಾಗಿ ಪೂಜಿಸತಕ್ಕದ್ದು. 


ಇಲ ಶ್ರೀ ಸ್ಥಾಂದಮಹಾಪುರಾಣಂ 


ಭಕ್ತಿಕೋಭ್ಯರ್ಚ್ಯ ತಲ್ಲಿಂಗಂ ನರಃ ಸರ್ವಸಮೃದ್ಧಿಮಾನ್‌ । 
ಭುಳ್ತ್ಯಾಘೋಗಾನಸಂಖ್ಯಾತಾನಂತೇ ನಿರ್ವಾಣಮೃಚ್ಛತಿ 8 ೧೫೨9 
ಆಕಾತಾಶ್ರಾರಕಾಲಿಂಗಂ ಜ್ಯೋತೀರೂಪಮಿಹಾಗತಂ | 

ಜ್ಞಾನವಾಪ್ಯಾಃ ಪುರೋಭಾಗೇ ತಲ್ಲಿಂಗಂ ತಾರಕೇಶ್ವರಂ 8೫ ೧೫೩ ॥ 
ತಾರಕಂ ಜ್ಞಾನಮಾಪ್ಯೇತ ತಲ್ಲಿಂಗಸ್ಯ ಸಮರ್ಚನಾತ್‌ । 

ಜ್ಞಾನವಾಸ್ಯಾಂ ನರಃ ಸ್ನಾತ್ವಾ ತಾರಕೇತಂ ನಿಲೋಕ್ಕ ಚ ॥ ೧೫೪ 8 
ಕೃತಸಂಧ್ಯಾದಿನಿಯಮಃ ಪರಿತರ್ಯ್ಯ ಪಿತಾಮಹಾನ್‌ । 

ಧೃತಮೌನವ್ರತೋ ಧೀಮಾನ್ಯಾವಲ್ಲಿಂಗನಿಲೋಕನಂ ॥ ೧೫೫ ॥ 
ಮುಚ್ಯತೇ ಸರ್ವಪಾಪೇಭ್ಯಃ ಪುಣ್ಯಂ ಪ್ರಾಪ್ನೋತಿ ಶಾಶ್ವತಂ । 

ಪ್ರಾಂತೇ ಚ ತಾರಕಂ ಜ್ಞಾನಂ ಯಸ್ಮಾದ್ದಾ ಇನಾದ್ವಿಮುಚ್ಯತೇ ॥ ೧೫೬ ೫ 
ಕಿರಾತಾಚ್ಚ ಕಿರಾತೇಶ ಇಹ ಚಾನಿರ್ಭಭೂನ ಹ । 

ಕಿರಾತರೂಪೋ ಭಗವಾನ್ಯತ್ರ ದೇವೋ ಭವತ್ತುರಾ 1 ೧೫೭ ॥ 

೧೫೨. ಆ ಲಿಂಗವನ್ನು ಭಕ್ತಿಯಿಂದ ಪೂಜೆಮಾಡಿದ ಮನುಷ್ಯನು ಸಮಸ್ತ 
ಸಮೃದ್ಧಿಗಳನ್ನೂ ಪಡೆಯುವನು. ಈ ಲೋಕದಲ್ಲಿ ಅಸಂಖ್ಯಾಕಗಳಾದ ಭೋಗ 
ಗಳನ್ನನುಭವಿಸಿ ಕಡೆಯಲ್ಲಿ ಮೋಕ್ಸವನ್ನು ಪಡೆಯುವನು. 

೧೫೩. ಆಕಾಶದಿಂದ ತಾರಕಲಿಂಗವು ಜ್ಯೋತೀರೂಪದಿಂದ ಇಲ್ಲಿಗೆ ಬಂದಿರು 
ವುದು. ಆ ತಾರಕೇಶ್ವರಲಿಂಗವು ಜ್ಞಾನವಾಸೀತೀರ್ಥಕ್ಕೆ ಮುಂಭಾಗದಲ್ಲಿಯೇ 
ಪ್ರತಿಸ್ಕಿತವಾಗಿರುವುದು. 

೧೫೪-೧೫೫. ಆ ಲಿಂಗವನ್ನು ಅರ್ಚನೆಮಾಡುವುದರಿಂದ ಮನುಷ್ಯನು 
ತಾರಕಜ್ಜಾ ನವನ್ನು ಪಡೆಯುವನು. ಜ್ಞಾನವಾಸಿಯಲ್ಲಿ ಸ್ನಾನವನ್ನು ಮಾಡಿ 
ಕೊಂಡು ಪ್ರತಿಯೊಬ್ಬ ಭಕ್ತನೂ ತಾರಕೇಶ್ವರಲಿಂಗವನ್ನು ಸಂದರ್ಶಿಸಿ, ಸಂ 
ವಂದನಾದಿ ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ಪಿತೃಪಿತಾಮಹಾದಿಗಳಿ 
ತರ್ಪಣಗಳನ್ನಿತ್ತು ಸಂತೋಷಗೊಳಿಸಿ, ಆ ಲಿಂಗದ ದರ್ಶನವಾಗುವವರೆಗೂ 
ಮೌನವುತವನ್ನು ಧಾರಣಮಾಡಿರಬೇಕು. 

೧೫೬. ಆತನು ಸಮಸ್ತಪಾತಕಗಳಿಂದಲೂ ಮುಕ್ತನಾಗುವನು. ಶಾಶ್ವತ 
ವಾದ ಪುಣ್ಯವನ್ನೂ ಸಂಪಾದಿಸುವನು. ಅಂತ್ಯದಲ್ಲಿ ತಾರಕಜ್ಞಾನವನ್ನು ಪಡೆದ" 
ಜ್ಞಾನದ ಮಾರ್ಗದಲ್ಲಿಯೇ ನಡೆದು ಸಂಸಾರದಿಂದ ಬಿಡುಗಡೆಯನ್ನೂ ಹೊಂದು 
ವನು. 

೧೫೭. ಕಿರಾತತೀರ್ಥದಿಂದ ಕಿರಾತೇಶ್ವರನು ಇಲ್ಲಿ ಆವಿರ್ಭಾವವನ್ನು ತಳೆ 
ದಿರುವನು. ಆ ತೀರ್ಥದ ಸಮೀಪದಲ್ಲಿಯೇ ಮಹಾದೇವನು ಅರ್ಜುನನಿಗಾಗಿ 
ಕಿರಾತನ ವೇಷವನ್ನು ಧರಿಸಿ ಬಂದನು. 








ವಾವ 


ಏಕೋನಸಪ್ತತಿತಮೋಶಿಧ್ಯಾಯಃ ear 


ತತ್ಕಿರಾತೇಶ್ವರಂ ಲಿಂಗಂ ಭಾರಭೂತೇಶ್ವ ರಾದಸು । 

ನಮಸ್ಕೃತ್ಯ ನರೋ ಜಾತು ನ ಮಾತುರುದರೇಶಯಃ 1 ೧೫೮ ॥ 
ಲಂಕಾಪುರ್ಯಾ ಸಮಾಗಚ ೈನ್ಮರುಕೇಶ್ವ ರಸಂಜ್ಞ ಕಂ। 

ಲಿಂಗಂ ಯದರ್ಚನಾತ್ಸುಂಸಾಂ ನ ಭಯಂ ರಕ್ಷಸಾಂ ಭವೇತ್‌ ॥ ೧೫೯ 8 
ನೈರ್ಜುತ್ಯಾಂ ದಿಶಿ ತಲ್ಲಿಂಗಂ ನೈರ್ಜುತೇಶ್ವರಸಂಜ್ಹ ಕಂ | 

ಪೌರಸ್ತ್ಯಾ ರಾಘವಾತ್ಸಶ್ಹ್ಚಾ ತ್ಪೂಜಿತಂ ಸರ್ವದುಷ್ಟಹೃತ್‌ ॥ ೧೬೦ ॥ 
ಪುಣ್ಯಂ ಜಲಪ್ರಿಯಂ ಲಿಂಗಂ ಜಲಲಿಂಗಂ ಸ್ಥ ಲಾದನಿ । 

ಆಯಾತಂ ತಚ್ಚ ಗಂಗಾಯಾ ಜಲಮಥ್ಯೇ ವ್ಯ ವಸ್ಥಿ ತಂ ॥ ೧೬೧॥ 
ತತ್ರಾಸಾದೋಣದ್ದು ತತರೋ ಮಧ್ಯೇಗಂಗಂ ಸಿರೀಶ್ಚ ತೇ! 
ಸರ್ವಧಾತುಮಯಃ ಶ್ರೇಷ್ಠಃ ಸರ್ವರತ್ನಮಯಃ ಶುಥಃ ೧೬೨ 
ಅದ್ಯಾಪಿ ದೃಶ್ಯತೇ ಕೈಶ್ಚಿತ್ಸುಣ್ಯಸಂಭಾರಗೌರವಾತ್‌ [ 

ಶ್ರೇಷ್ಠಂ ಅಿಂಗಮಿಹಾಯಾತಂ ತೀರ್ಥಾತ್ಕೋಟೀಶ್ವರಾದಪಿ ॥ ೧೬೩॥ 








೧೫೮. ಭಾರಭೂತೇಶ್ವರನಿಗೆ ಸಮೀಪದಲ್ಲಿರುವ ಆ ಕಿರಾತೇಶ್ವರಲಿಂಗವನ್ನು 
ನಮಸ್ಕರಿಸಿದ ಮಾನವನು ಎಂದಿಗೂ ತಾಯಿಯ ಗರ್ಭದಲ್ಲಿ ಪುನಃ ವಾಸಮಾಡು 
ವುದಿಲ್ಲ. 

೧೫೯. ಲಂಕಾಪುರಿಯಿಂದ ಇಲ್ಲಿಗೆ ಮರುಕೇಶ್ವರನಾಮಕವಾದ ಲಿಂಗವು 
ಆಗಮಿಸಿರುವುದು. ಅದನ್ನು ಅರ್ಚನೆ ಮಾಡುವುದರಿಂದ ಮನುಷ್ಯರಿಗೆಂದಿಗೂ 
ರಾಕ್ಸಸರ ಭಯನೆಂಬುದಿರುವುದಿಲ್ಲ. 

೧೬೦. ಈ ಕ್ಷೇತ್ರದ ನೈರ್ಜುತ್ಯದಿಕ್ಕಿನಲ್ಲಿ ನೈರ್ಜುತೇಶ್ವರಲಿಂಗವು ಪ್ರತಿಷ್ಠಿತ 
ವಾಗಿರುವುದು. ವಿಭೀಷಣನು ಪ್ರತಿಷ್ಠಿಸಿರುವ ರಾಮ ಚಂದ್ರಸ್ವಾಮಿಗೆ ಪಶ್ಚಿಮ 
ದಲ್ಲಿರುವ ಆ ಲಿಂಗವನ್ನು ಪೂಜಿಸಲು ಸಮಸ್ತ ದೋಷಗಳೂ ದೂರವಾಗುವುದು. 

೧೬೧. ಸ್ಕಳಲಿಂಗವೆಂಬ ಕ್ಸೇತ್ರದಿಂದ ಪವಿತ್ರವೂ ಜಲಪ್ರಿಯವೂ ಆದ 
ಜಲಲಿಂಗವೆಂಬುದು ಇಲ್ಲಿಗೆ ಬಂದಿರುವುದು. ಅದು ಗಂಗಾನದಿಯ ಪ್ರವಾಹದ 
ಮಧ್ಯ ದಲ್ಲಿಯೇ ಸ್ಥಾ ್ಸಪಿತವಾಗಿರುವುದು. 

೧೬೨. ಅದರೆ ಡೇವಾಲಯವಾದರೊ, ಸಕಲ ಧಾತುಗಳಿಂದಲೂ, ಸಮಸ್ತ 
ರತ್ನಗಳಿಂದಲೂ ನಿರ್ಮಿತವಾಗಿ ಶ್ರೇಷ್ಠವೂ ಮಂಗಳಕರವೂ ಆಗಿ ನೋಡುವವರಿಗೆ 
ಅದ್ಭುತವಾಗಿ ಕಾಣುತ್ತ ಗಂಗಾನದಿಯ ಮಧ್ಯ ದಲ್ಲಿ ಕಾಣುತ್ತಿರುವುದು. 

೧೬೩. ಇಂದಿಗೂ ಕೆಲವರಿಗೆ ಮಾತ್ರ ಔರ ಪುಣ್ಯಕರ್ಮಗಳ ಪರಿಪಾಕದ 
ಬಲದಿಂದ ಅದು ದೃಷ್ಟಿಗೆ ಬೀಳುತ್ತಿ ತ್ತಿರುವುದು. ಕೋಪೀಶ್ವರಸ್ಥಾನದಿಂದಲೂ ಇಲ್ಲಿಗೆ 
ಶ್ರೇಷ್ಠವಾದ ಲಿಂಗವು ಬಂದಿರುವುದು. 


೪೪6 ಶ್ರೀ ಸ್ಯಾಂದಮಹಾಪುರಾಣಂ 

ಕೋಟಲಿಂಗೇಕ್ಚಣೇ ಪುಣ್ಯಂ ತಲ್ಲಿಂಗಸ್ಯ ನಿರೀಳ್ಸೃಣಾತ್‌ । 

ಶ್ರೇಸ್ಮಂ ಜ್ಯೇಷ್ಮೇಶ್ವರಾತ್ಪಶ್ಚಾಚ್ಛೇಸ್ಮಸಿದ್ಧಿ ಪ್ರದಾಯಕಂ ॥ ೧೬೪ 8 
ವಡವಾಸ್ಯಾತ್ಸ್ಯಮುದ್ಧೂ ತಂ ಲಿಂಗಮತ್ರಾನಲೇಶ್ವರಂ । 


ನಲೇತೃರಾತ್ಪುರೋಭಾಗೇ ಪೂಜಿತಂ ಸರ್ವಸಿದ್ಧಿದಂ ॥ ೧೬೫ ॥ 
ಆಗತ್ಯ ವಿರಜಸ್ತೀರ್ಥಾಬ್ಹೇನದೇನಸ್ತ್ರಿಲೋಚನಃ । 

ಳಿಂಗೇ ತೃನಾದಿಸಂಸಿದ್ದೇ ಹ್ಯವತಸ್ಥೆ  ತ್ರಿನಿಷ್ಟಪೇ ॥ ೧೬೬ 0 
ಪುಣ್ಯೇ ಪಿಲಿಸಿಲಾತೀರ್ಥೇ ಸರ್ವೇಷಾಂ ತಾರಕಪ್ರದೇ । 

ಆನಿಶ್ಚಕ್ರೇ ಸ್ವಯಂ ದೇವ ಓಂಕಾರೋಮರಕಂಟಕಾತ್‌ ॥ ೧೬೭ ೫8 
ತದಾದ್ಯಂ ತಾರಕಕ್ಸೇತ್ರಂ ಯದಾ ಗಂಗಾ ನ ಚಾಗತಾ । 
ಯದೈನಾವಿರಭೂತ್ಯಾಶೀ ತ್ರೈಲೋಕ್ಕೋದ್ಭರಣಾಯ ವೈ ॥ ೧೬೮ ೫ 
ತದಾಪ್ರಭೃತಿ ತಲ್ಲಿಂಗಂ ಸ್ವಯಮಾನಿರಭೂತ್ತತಃ । 

ಮಹಿಮಾನಂ ನ ತಸ್ಯಾನ್ಯಃ ಪರಿನೇತ್ತಿ ವಿಭೋಯುತೇ ॥ ೧೬೯ F 


೧೬೪-೧೬೫. ಆ ಲಿಂಗವನ್ನುದರ್ಶನಮಾಡುವುದರಿಂದ ಕೋಟಲಿಂಗಗಳನ್ನು 
ದರ್ಶನಮಾಡಿದ ಪುಣ್ಯವು ಲಭಿಸುವುದು. ಶ್ರೇಷ್ಠವಾದ ಆ ಲಿಂಗವು ಜ್ಯೇಷ್ಕೇಶ್ವರ 
ನಿಗೆ ಪಶ್ಚಿ ಮದಲ್ಲಿ ನೆಲಸಿ ಸೇವಿಸುವವರಿಗೆ ಉತ್ತಮಸಿದ್ದಿಗಳನ್ನು ಕೈಗೂಡಿಸುವುದು, 
ವಡವಾಸ್ಯತೀರ್ಥದಿಂದ ಇಲ್ಲಿಗೆ ಅನಲೇಶ್ವರಲಿಂಗವು ಬಂದು ಆವಿರ್ಭವಿಸಿರುವುದು, 
ನಳೇಶ್ವರನಿಗೆ ಮುಂಭಾಗದಲ್ಲಿರುವ ಈ ಲಿಂಗವನ್ನು ಪೂಜಿಸಿದವರಿಗೆ ಸಕಲ ಸಿದ್ಧಿ 
ಗಳನ್ನೂ ಕೊಡುತ್ತಿರುವುದು. 

೧೬೬. ವಿರಜಸ್ತೀರ್ಥದಿಂದ (ನಾಭಿಗಯಾಕ್ಸೇತ್ರದಿಂದ) ದೇವೋತ್ತಮ 
ನಾದ ತ್ರಿರೋಚನೇಶ್ವರನು ಇಲ್ಲಿಗೆ ಬಂದು ಅನಾದಿಕಾಲದಿಂದಲೂ ನೆಲಸಿರುವ. 
ತ್ರಿವಿಷ್ವಪಲಿಂಗದಲ್ಲಿ ಸನ್ನಿಹಿತನಾಗಿರುವನು. 

೧೬೭. ಅಮರಕಂಟಕಕ್ಟೇತ್ರದಿಂದ ಓಂಕಾರೇಶ್ವರನೆಂಬ ಮಹಾದೇವನು. 
ತಾನಾಗಿಯೇ ಇಲ್ಲಿಗೈತಂದು ಸಮಸ್ತರಿಗೂ ಸಂಸಾರತಾರಕವೂ, ಪುಣ್ಯಪ್ರದವೂ. 
ಆದ ಪಿಲಿಪಿಲಾತೀರ್ಥದಲ್ಲಿ ಆನಿರ್ಭೂತನಾಗಿರುವನು. 

೧೬೮. ಈ ಲಿಂಗವು ಅನಾದಿಯಾದುದು. ಪ್ರಣವವೇ ಇದಕ್ಕೆ ಉಪಲಜ್ಛಿ 
ಸಾ ನವಾಗಿರುವುದು. ಮೂರುಲೋಕಗಳನ್ನುದ್ಧ ರಿಸುವುದಕ್ಕಾಗಿ ಗಂಗೆಯು. 
ಇಲ್ಲಿಗೆ ಬರುವುದಕ್ಕೂ ಕಾಶೀಕ್ಟೇತ್ರವು ನಿರ್ಮಾಣವಾಗುವುದಕ್ಕೂ ಮೊದಲೇ 
ಈ ಲಿಂಗವು ಇಲ್ಲಿ ಪ್ರತಿಸ್ಮಿತವಾಯಿತು. 

೧೬೯. ಈ ಮಹಾಲಿಂಗವು ತಾನೇ ಪ್ರಣವಾಕಾರವನ್ನು ತಾಳಿ ಇಲ್ಲಿ ಆವಿರ್ಭ 
'ವಿಸಿತು. ಮಹೇಶ್ವರನೊಬ್ಬನನ್ನುಳಿದು ಮತ್ತೆ ಯಾವನೂ ಆ ಓಂಕಾರೇಶ್ವರ 
ಲಿಂಗದ ಮಹಿಮೆಯನ್ನು ಸಮಗ್ರವಾಗಿ ತಿಳಿಯಲಾರನು. 


ಏಕೋನಸಪ್ತತಿತನೋರಿಧ್ಯಾಯಃ ಇಂಡಿ 


ಏತಾನ್ಯಾಯತನಾನೀಶ ಅನಿನಾಯ ಮಹಾಂತಿ ಚ । 
ಶೇಷಯಿತ್ವಾಂಶಮಾತ್ರಂ ಚ ತಸ್ಮಿನ್ಕೇತ್ರೇ ನಿಜೇ ನಿಜೇ ॥ ೧೭೦ ॥ 
ಇಹಾಯಾತಾನಿ ಪುಣ್ಯಾನಿ ಸರ್ವಭಾವೇನ ನಾನ್ಯಥಾ । 

ಪ್ರಾಸಾದಾಃ ಸರ್ವತಶ್ಚೈಸಾಂ ರಮ್ಯಾ ಅಭ್ರಂಲಿಹಾ ವಿಭೋ ॥ ೧೭೧॥ 


ಬಹುಧಾತುಮಯಾಶ್ಚಿ ತ್ರಾಃ ಸರ್ವರತ್ನಸಮುಜ್ಜ್ವಲಾಃ । * 
ಯೇಷಾಂ ಕಲಶಮಾತ್ರಸ್ಕ ದರ್ಶನಾನ್ಮುಕ್ತಿರಾಪ್ಯತೇ ॥ ೧೭೨ ॥ 
ಶೃತ್ವಾಪಿ ನಾನು ಚೈತೇಷಾಂ ಲಿಂಗಾನಾಂ ಸುರಸತ್ತಮ | 

ಅಸಿ ಜನ್ಮಸಹಸ್ರೋತ್ಥಾಃ ಕ್ಷೀಯಂತೇ ಪಾಸರಾಶಯಃ ॥ ೧೭೩ ॥ 


ಇದಾನೀಂ ಕೋ ನಿದೇಶೋತ್ರ ಮಯಾನುಷ್ಕೇಯ ಈಶಿತಃ । 
ಪ್ರಸಾದೀಕ್ರಿಯತಾಂ ಸೋಪಿ ಸಿದ್ಧೋ ಮಂತವ್ಯ ಏನ ಹಿ 1 ೧೭೪ ॥ 
ಸ್ಕಂದ ಉವಾಚ: 
ೈತ್ವೇತಿ ನಂದಿನೋ ವಾಕ್ಯಂ ದೇನದೇನೇಶ್ವರೋ ಹರಃ । 
ತ್ರದ್ಠಾಪ್ರಸಾದ್ಯ ಶೈಲಾದಿಮಿದಂ ಪ್ರೋವಾಚ ಕುಂಭಜ ॥ ೧೭೫ ॥ 





೧೭೦. ಮಹೇಶ್ವರನೆ! ಈ ಸಕಲ ಕ್ಷೇತ್ರಗಳಿಂದಲೂ ಮಾಹೇಶ್ವರಲಿಂಗ 
ಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಅಂಶಗಳನ್ನು ಮಾತ್ರ ಉಳಿಸಿ ಎಲ್ಲವೂ ಇಲ್ಲಿಗೆ 
ಬಂದು ಮಹಾಫಲದಾಯಕಗಳಾಗಿ ನೆಲಸಿರುವುವು. 

೧೭೧. ಈ ಪುಣ್ಯಲಿಂಗಗಳೆಲ್ಲವೂ ತಮ್ಮ ಸರ್ವಾಂಶದಿಂದ ಇಲ್ಲಿಗೆ ಬಂದಿರುವ 
ವಬ್ಬದೆ ಅನ್ಯಥಾ ಅಲ್ಲ. "ಎಲೈ ಸ ಸ್ವಾಮಿಯೆ! ಇವುಗಳಿಗಾಗಿ ನಿರ್ಮಿತಗಳಾಗಿರುವ 
ಪ್ರಾಸಾದಗಳೂ ಸಹ ಸರ್ವಪ್ರ ಕಾರದಿಂದಲೂ ಮನೋಹರಗಳೂ ಆಕಾಶವನ್ನು 
ಚುಂಬಿಸುವುವುಗಳೂ ಆಗಿ ಮೆಕೆಯುತ್ತಿರುವುವು. 

೧೭೨. ಅನೇಕ ಧಾತುಗಳಿಂದ ಕೂಡಿ ವಿಚಿತ್ರಗಳೂ ಸಕಲರತ್ನಗಳಿಂದ 
ಅಲಂಕೃತಗಳೂ ಆಗಿರುವುವು. ಅವುಗಳಲ್ಲಿ ಒಂಡೊಂದರ ಕಳಶವನ್ನು ನೋಡು 
ವುದರಿಂದಲೇ ಮೋಕ್ಬವು ಕರಗತವಾಗುವುದು. 

೧೭೩-೧೭೪. ದೇವದೇವೋತ್ತಮನೆ! ಈ ಮಹಾಲಿಂಗಗಳ ಹೆಸರು 
ಗಳನ್ನು ಕೇಳಿದರೂ ಸಹ ಸಾವಿರಾರು ಜನ್ಮಗಳಲ್ಲಿ ಸಂಚಿತಗಳಾದ ಪಾತಕಗಳು 
ಸ್ಲೆಯವನ್ನು ಹೊಂದುವುವು. ಈಗ ನನಗೆ ಅಪ್ಪಣೆಯೇನು? ನಾನು ಮಾಡಬೇಕಾದ 
ಕರ್ತವ್ಯದಲ್ಲಿ ನೀನೇ ಆಜ್ಞಾ ಸಿಸಬೇಕು. ಇನ್ನ ಇಚೆ ಕೈಯನ್ನು ಸಂತೋಷದಿಂದ 
ನನಗೆ ತಿಳಿಸಿದರೆ ಅದು ಸಿದ್ಧವೆಂದೇ ತಿಳಿಯುವುದಾಗಲಿ' 

೧೭೫. ಸೃಂದನು ಹೇಳುತ್ತಾನೆ ಎಲ್ಲ ಅಗಸ್ತ್ಯನೆ! ಇಂತೆಂದ ನಂದೀ 
ಶ್ವರನ ಮಾತುಗಳನ್ನು ಕೇಳಿ ದೇವದೇವನೂ ಲೋಕನಾಯಕನೂ ಆದ ಹರನು 
ಶ್ರಣ್ಛೆಕುಂದ ನಂದಿಯನ್ನು ಆದರಿಸಿ ಇಂತೆಂದು ಹೇಳತೊಡಗಿದನು. 


೪೪೨ . ಶ್ರೀ ಸ್ಥಾಂಡಮ ಹಾಪುರಾಣಂ 


ಹ 1 


ಶ್ರೀ ಜೀಷಡೇನೆ ಉವಾಚ :- 
ಸಾಢೂಕೃತಂ ತ್ವಯಾ ನಂದಿನ್ಸದಾನಂದನಿಧಾಯಕ । 
ವಿಧೇಹಿ ಮೇ ನಿದೇಶಂ ಚ ಚಂಡೀರ್ವ್ವಾಪಾರಯಾಧುನಾ 1 ೧೭೬॥ 
ನನಕೋಟ್ಠಿಸ್ತು ಚಾಮುಂಡಾ ಯಾ ಯತ್ರ ನಿವಸಂತಿ ಹಿ । 


ಸ್ಪದೇವ್ಛತಾಭಿಃ ಸಹಿತಾ ಭೂತವೇತಾಲಭೈರನೈಃ ॥ ೧೭೭ ॥ 

ತಾಃ ಪುರೀರಕ್ಸಣಾರ್ಥಾಯ ಸವಾಹನಬಲಾಯುಧಾಃ । 

ಪ್ರತಿದುರ್ಗಂ ದುರ್ಗರೂಪಾಃ ಪರಿತಃ ಪರಿವಾಸಯ ॥ ೧೭೮ ॥ 
ಸ್ಕಂದ ಉವಾಚ :-- 


ನಂದಿನಂ ಸಂನಿನೇಶ್ಯೇತಿ ಮೃಡಾನ್ಯಾ ಸಹಿತೋ ಮೃಡಃ । 

ಯಯೌ ತ್ರೈನಿಷ್ಟಪಂ ಶ್ಸೇತ್ರಂ ಮುಕ್ತಿಬೀಜಪ್ರರೋಹಣಂ 1॥ ೧೭೯॥ 
ಶಿಲಾಷತನಯೋಃಪ್ಯೈಶೀಂ ಮೂರ್ಥನಾಜ್ಞಾಂ ನಿಧಾಯ ಚ। 
ಆಹೂಯ ಸರ್ವತೋ ದುರ್ಗಾಃ ಪ್ರತಿದುರ್ಗಂ ನ್ಯನೇಶಯತ್‌ ೧೮೦ ॥ 
೬೪೬.1 ಚ ಪುಣ್ಯಾಯತನಗರ್ಭಿಣಂ । 


ನರಃ ಸ್ಫರ್ಗಾಪವರ್ಗೈಶ್ಚ ಸ್ಟಾ ಶಿಪ್ಲುಯಾಚ್ಛೃದ್ಧಯಾ ಕ್ರ ಕ್ರಮಾತ್‌ ॥ ೧೮೧ ॥ 


೧೭೬. ಮಹಾದೇವನು ಹೇಳುತ್ತಾನೆ: ನಿತ್ಯವೂ ತಮಗೆ ಅನಂದ 
ವನ್ನುಂಟುಮಾಡುತ್ತಿರುವ ಎಲೈ ನಂದಿಯೆ! ನೀನು ಮಾಡಿದುದು ಯುಕ್ತ 
ವಾಗಿಯೇ ಇರುವುದು. ಈಗ ನಾನು ಹೇಳುವಂತೆ ಮಾಡು. ಚಂಡಿಕೆಯರನ್ನು 
ಅವರವರ ಕಾರ್ಯದಲ್ಲಿ ನಿಯೋಗಿಸು. 

೧೭೭. ಒಂಬತ್ತುಕೋಟ ಸಂಖ್ಯೆಯ ಚಾಮುಂಡೆಯರು ತಮ್ಮ ಅನು 
ಯಾಯಿಗಳಾದ ಭೂತ, ಭೇತಾಳ, ಭೈರನಾದಿ ಗಣಗಳೊಡಗೂಡಿ ಎಲ್ಲೆಲ್ಲಿಯೂ 
ವಾಸಮಾಡುತ್ತಿರುವರಲ್ಲವೆ. 

೧೭೮. ಈ ಕ್ಷೇತ್ರವನ್ನು ರಕ್ಷಿ ಶ್ಸಿಸುವುದಕ್ಕಾಗಿ ವಾಹನ, ಸೈನ್ಯ, ಆಯುಧ 
ಗಳಿಂದ ಸಹಿತರೂ ದುರ್ಗಾರೂಪಿಣಿಯರೂ ಆದ ಅವರನ್ನೆಲ್ಲ ಸುತ್ತಲೂ ಇರುವ 
ಪ್ರತಿಯೊಂದು ಮರ್ಗದಲ್ಲಿಯೂ ವಾಸಿಸುತ್ತಿರುವಂತೆ ಅಕ್ಕೆ ಯನ್ನು ಮಾಡು. 

೧೭೯. ಸೃಂದನು ಹೇಳುತ್ತಾನೆ:--ಇಂತೆಂದು ನಂದೀಶ್ವರನಿಗೆ ಅಪ್ಪಣೆ 
ಯನ್ನು ಮಾಡಿ ಮಹಾದೇವನು ಪಾರ್ವತೀಸಮೇತನಾಗಿ ಮೋಕ್ಸ ಬೀಜಕ್ಕೆ 
ಅಂಕುರಪ್ರಾಯವೆನಿಸಿದ ಸ್ವರ್ಗಲೋಕವನ್ನು ಕುರಿತು ಪ್ರಯಾಣಮಾಡಿದನು. 

೧೮೦. ಶಿಲಾದ ಪುತ್ರನಾದ ನಂದಿಯೂ ಕೂಡ ಮಹೇಶ್ವರನ ಆಜ್ಞೆಯನ್ನು 
ತಲೆಯಲ್ಲಿ ಧರಿಸಿ ಎಲ್ಲೆಜೆಗಳಿಂದಲೂ ದುರ್ಗಿಯರನ್ನು ಬರಮಾಡಿಕೊಂಡು 
ಒಂದೊಂದು ದುರ್ಗದಲ್ಲಿಯೂ ಅವರನ್ನು ನೆಲೆಗೊಳಿಸಿದನು. 

೧೮೧. ಕ್ರಮವಾಗಿ ಪುಣ್ಯಕ್ಷೇತ್ರಗಳ ನಾಮಗಳನ್ನೊಳಕೊಂಡಿರುವ 


ಏಕೋನಸಪ್ತ್ರತಿತನೋಕಧ್ಯ್ಕಾಯಃ ೪೪4 


ತ್ವಾಸ್ಪಸಸ್ಟಿ ಮೇತಾಂ ನೈ ಮಹಾಯತನಸಂಶ್ರಯಾಂ | 
ಜಾತುಪ ್ರವಿಶೇನ್ಮ ರ್ತ್ಕೋ ಜನನ್ಯಾ ಘರ ದರೀಂ ॥ ೧೮೨ ॥ 


ಇತಿ ಶ್ರೀಸ್ಕಾ ದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ರಾ 6 ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಥೇ' 6 ಅಷ್ಪಷ ಪ್ಟಾ,ಯತನಸವಮಾಗನು 
ವರ್ಣನಂ''ನಾನೈಕೋನಸಪ್ತತಿತಮೋಂಧ್ಯಾಯಃ 


ಈ ಅಧ್ಯಾಯವನ್ನು ಶ್ರದ್ಧೆಯಿಂದ ಕೇಳಲು ಮನುಷ್ಯನು ಸ್ವರ್ಗಮೋಕ್ಬಗಳೆರಡನ್ನೂ 
ಸುಲಭವಾಗಿ ಸಾಧಿಸುವನು. 
೧೮೨. ಅರುವತ್ತೆಂಟು ಮಹಾಸ್ಥಾನಗಳ ಹೆಸರುಗಳಿರುವ ಈ ಅಧ್ಯಾಯ 


ವನ್ನು ಕೇಳಿದ ಮಾನವನು ಪುನಃ ತಾಯಿಯ ಗರ್ಭವೆಂಬ ಮಹಾಗುಹೆಯನ್ನು 
ಎಂದಿಗೂ ಪ್ರವೇಶಿಸುವುದಿಲ್ಲ. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದನುಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
"6 ಅನ್ಪಸಸ್ಟ್ಯ್ಯಾಯತನ ಸಮಾಗಮ ವರ್ಣನ''ವೆಂಬ 
ಅರುವತ್ತೊಂಬತ್ತನೆಯ ಅಧ್ಯಾಯವು ಮಂಗಿದುದು 


ಶ್ರಿ 
ಅಥ ಸಪ್ತತಿತಮೋಧ್ಯಾಯಃ 
ದೇವಕಾಧಿಷ್ಮಾನವರ್ಣನಂ 
ಅಗಸ್ತ್ಯ ಉವಾಚ :- 
ಕಾತ್ರಾ ಯನೇಯ ಕಥಯ ನಂದಿನಾ ವಿಶ್ವನಂದಿನಾ । 


ಯಥಾ ವ್ಯಾಪಾರಿತಾ ದೇವ್ಯೋ ದೇನದೇನನಿದೇಶತಃ Huon 

ಅನಿಮುಕ್ತಸ್ಯ ರಕ್ಸಾರ್ಥಂ ಯತ್ರ ಯಾ ದೇನತಾಃ ಸ್ಥಿ ತಾಃ । 

ಪ್ರಸಾದಂ ಕುರು ಮೇ ಜೀವ ತಾಃ ಸಮಾಚಕ್ಸ ತತ್ತ ತಃ ॥೨॥ 

ಇತ್ಯಗಸ್ತು ದಿತಂ ಶೃತ್ವಾ ಮಹಾದೇವತನೂದ್ಭ ವಃ । 

ಕಥಯಾಮಾಸ ಜೂ 'ಯತ್ರ ಸಿ ತಾಂಂನಂದವನೇ ಮುದಾ Han 
ಸ್ಕಂದ ಉವಾಚ: 

ವಾರಾಣಸ್ಕಾಂ ನಿಶಾಲಾಕ್ಟೀ ಕ್ಸೇತ್ರಸ್ಯ.ಸರನೇಷ್ಟದಾ | 

ವಿಶಾಲತೀರ್ಥಂ ಗಂಗಾಯಾಂ ಕೃತ್ವಾ`ಪೃಷ್ಠೇ ವ್ಯವಸ್ಥಿತಾ Hen 

ಸ್ನಾತ್ವಾ ವಿಶಾಲತೀರ್ಥೇ ವೈ ನಿಶಾಲಾಕ್ಸೀಂ ಪ್ರಣನ್ಯು ಚ। 

ನಿಶಾಲಾಂ ಲಭತೇ ಲಕ್ಷ್ಮೀಂ ಪರತ್ರೇಹ ಚ ಶರ್ಮದಾಂ ॥೫॥ 

ಕನ್ನಡದ ಅನುವಾದ 


ದೇ "ವತಾಧಿಷಕ್ಕಿನವರ್ಣನ 


೧. ಅಗಸ್ತ ಸ್ವನ ಕೇಳುತ್ತಾನೆ:--ಪಾರ್ವತೀನಂದನನೆ! ಲೋಕಾನಂದಕರ 
ನಾದ ಸರಯು” ಮಹಾದೇವನ ಅಪ ಸ್ರಣೆಯನ್ನನುಸರಿಸಿ ದುರ್ಗಾದೇವಿಯರನ್ನು 
ತಮ್ಮ ತಮ್ಮ ಕೆಲಸಗಳಲ್ಲಿ ಹೇಗೆ ನಿಯೋಜಿಸಿದನೆಂಬುದನ್ನು ವಿವರಿಸು. 

೨. ಅವಿಮುಕ್ತಕ್ಸೇತ್ರವನ್ನು ರಕ್ಷಿ ಕ್ಲಿಸುವುದಕ್ಕಾಗಿ ಯಾವ ದೇವಿಯರು 
ಎಲ್ಲಿ ಸ್ಥಾಪಿಸಲ್ಪಟ್ಟರು? ಸಣ್ಮುಖಸ್ವಾ ಮಿಯೆ! ನನ್ನಲ್ಲಿ ಅನುಗ್ರಹಮಾಡಿ ಅವರ 
ಹೆಸರುಗಳನ್ನೂ ಯಥಾರ್ಥವಾಗಿ ತಿಳಿಸುವವನಾಗು.. 

೩. ಇಂತೆಂದು ಅಗಸ್ತ್ಯನು ಹೇಳಿದುದನ್ನು ಕೇಳಿ ಮಹೇಶ್ವರನ ಪುತ್ರನಾದ 
ಸೃಂದನು ಆನಂದವನದಲ್ಲಿ ಯಾವ ದೇವಿಯರು. ಎಲ್ಲಿ ಸ್ಕಾ ಹಿತನಾಗಿರುವರೆಂಬು 
ದನ್ನು ಸಂತೋಷದಿಂದ ವಿವರಿಸಿದನು. 

೪. ಸ್ಪಂದನು ಹೇಳುತ್ತಾನೆ :—ವಾರಾಣಸೀಕ್ಲೇತ್ರಕ್ಕೆ ಪರಮಪ್ರಿಯ 
ವನ್ನುಂಟು ಮಾಡುವ ವಿಶಾಲಾಕ್ಸಿಯು ಗಂಗಾನದಿಯಲ್ಲಿರುವ ವಿಶಾಲತೀರ್ಥವನ್ನು 
ಹಿಂಭಾಗದಲ್ಲಿ ತಾಳಿರುವಂತೆ ಪ್ರತಿಸ್ಮಿತಳಾಗಿರುವಳು. 

೫, ಈ ವಿಶಾಲತೀರ್ಥದಲ್ಲಿ ಸ್ನಾನವನ್ನು ಮಾಡಿ ವಿಶಾಲಾಕ್ಟಿಗೆ ನಮಸ್ಕಾರ 


ಸಪ್ತತಿತಮೋ9ಧ್ಯಾಯಃ ೪೮ 


ಭಾದ್ರಕೃಷ್ಣ ತೃ ತೀಯಾಯಾಮುಸೋಷಣಪರೈರ್ಸಭಿಃ | 


ಕೃತ್ವಾ ಜಾಗರಣಂ ರಾತ್ರೌ ವಿಶಾಲಾಕ್ಸೀಸಮಿಾಪತಃ 1೬೧0 
ಪ್ರಾತರ್ಭೊೋಜ್ಯಾಃ ಪ್ರಯತ್ನೇನ ಚತುರ್ದಶಕುಮಾರಿಕಾಃ ॥: 

ಅಲಂಕೃತಾ ಯಥಾಶಕ್ತ್ಯಾ ಸ್ರಗಂಬರವಿಭೂಷಣೈಃ 1೭8 
ವಿಧಾಯ ಪಾರಣಂ ಪಶ್ಚಾತ್ಪುತ್ರಭೃತ್ಯಸನನ್ವಿತೈಃ 1 
ಸಂಯಗ್ವಾರಾಣಸೀನಾಸಫಲಂ ಲಭ್ಯೇತ ಕುಂಭಜ ॥೮॥ 
ತಸ್ಯಾಂ ತಿಥೌ ಮಹಾಯಾತ್ರಾ ಕಾರ್ಯಾ ಕ್ಷೇತ್ರನಿವಾಸಿಭಿಃ | 
ಉಪಸರ್ಗಪ್ರಶಾಂತ್ಕರ್ಥಂ ನಿರ್ವಾಣಕಮಲಾಪ್ತಯೇ ॥೯॥ 


ವಾರಾಣಸ್ಕಾಂ ವಿಶಾಲಾಕ್ಸ್ರೀ ಪೂಜನೀಯೌ ಪ್ರಯತ್ನತಃ । 
ಧೂಪೈರ್ದಿೀಪೈಃ ಶುಭೈರ್ಮಾಲ್ಯೆ ಎರುಪಹಾರೈರ್ಮನೋಹರೈಃ ॥ ೧೦ ॥. 
ಮಣಿಮುಕ್ತಾದ್ಯಲಂಕಾರೈರ್ನಿಚಿತ್ರೋಲ್ಲೋಚಚಾಮಕೈಃ | 
ಶುಭೈರನುಸಭುಕ್ತೈಶ್ಚ ದುಕೂಲೈರ್ಗಂಧವಾಸಿತೈಃ ॥ ೧೧॥ 





ವನ್ನು`ಮಾಡಲು ಪರಲೋಕದಲ್ಲಿಯೂ, ಇಹರೋಕದಲ್ಲಿಯೂ ಸೌಖ್ಯವನ್ನುಂಟು- 
ಮಾಡುತೆ ಅಪಾರವಾದ ಐಶ್ವರ್ಯವು ಮಾನವನಿಗೆ ಲಭಿಸುವುದು. 

೬. ಭಾದ್ರಪದಮಾಸದ ಕೃಷ್ಣತೃತೀಯೆಯದಿನ ಮನುಷ್ಯರು ಉಪವಾಸ 
ವನ್ನು ಮಾಡಿ ರಾತ್ರಿಯಲ್ಲಿ ವಿಶಾಲಾಕ್ಸಿಯ ಸಮ್ಮುಖದಲ್ಲಿಯೇ ಜಾಗರಣೆಯನ್ನು 
ಮಾಡಿ ಕಳೆಯಬೇಕು. 

೭. ಮಾರನೆಯ ದಿನ ಪ್ರಾತಃಕಾಲದಲ್ಲಿ ಪ್ರಯತ್ನಪೂರ್ವಕವಾಗಿ ಹದಿ- 
ನಾಲ್ಕುಜನ ಕನ್ಯೆಯರನ್ನು ಕರೆದು ಶಕ್ಕನುಸಾರವಾಗಿ ಹೂವುಗಳು, ವಸ್ತ್ರಗಳು, 
ಆಭರಣಗಳಿಂದ ಅವರನ್ನು ಅಲಂಕರಿಸಿ ಮೃಷ್ಟಾನ್ನಭೋಜನದಿಂದ ತೃಪ್ತಿಗೊಳಿಸ. 
ಬೇಕು. 

೮. ಎಲೈ ಕುಂಭಸಂಭವನೆ! ಬಳಿಕ ಭಕ್ತನಾದವನು ಮಕ್ಕಳು, ಸೇವಕರೇ 
ಮೊದಲಾದವರೊಡಗೂಡಿ ಪಾರಣೆಯನ್ನು ಮಾಡಲು ಅವನಿಗೆ ವಾರಾಣಸೀ 
ಸ್ರೇತ್ರದ ವಾಸವನ್ನು ಸಾಂಗವಾಗಿ ಮಾಡಿದ ಫಲವು ಲಭಿಸುವುದು. 

೯, ಆ ತಿಥಿಯ ದಿನದಲ್ಲಿಯೇ ಕ್ಸೇತ್ರವಾಸಿಗಳಾದವರು ಸಕಲಾರಿಷ್ಟಗಳ 
ನಿಷಾರಣೆಗಾಗಿಯೂ, ನೋಕ್ಬಲಕ್ರ್ಮ್ಮಿಯ ಪ್ರಾಪ್ತಿಗಾಗಿಯೂ ವಿಶಾಲಾಕ್ಷಿಗೆ- 
ಮಹೋತ್ಸವವನ್ನು ನೆರವೇರಿಸಬೇಕು. 

." ೧೦. ವಾರಾಣಸಿಯಲ್ಲಿರುವ ವಿಶಾಲಾಕ್ಸಿಯು ಪ್ರಯತ್ನದಿಂದಲಾದರೂ 
ಧ್ಯೂಪ, ದೀಪ, ಪನಿತ್ರಪುಸ್ಪ ಮಾಲೆಗಳು, ಮನೋಹರಗಳಾದ ನೈವೇದ್ಯಗಳು. 
ಮುಂತಾದುವುಗಳಿಂದ ಪೂಜಿಸಲ್ಪಡಬೇಕು. 

1 ೧೧. ಮುತ್ತುರತ್ನಗಳ ಆಭರಣಗಳಿಂದಲೂ, ವಿಚಿತ್ರಗಳಾದ. ಶ್ವೇತಚ್ಛೃತ್ರ, 


೪೪೬ ಶ್ರೀ ಸ್ಕಾಂದಮಹಾವುರಾಣಂ 


'ನೋಕ್ಚಲಕ್ಸ್ಮೀಸಮೃದ್ಧ್ಯರ್ಥಂ ಯತ್ರ ಕುತ್ರ ನಿವಾಸಿಭಿಃ ! 

ಅಸ್ಕಲ್ಪಮಸಿ ಯದ್ದತಂ ವನಿಶಾಲಾಕ್ಸ್ಯೈ ನರೋತ್ತಮೈಃ ॥ ೧೨ ॥ 
'ತದಾನಂತ್ಯಾಯ ಜಾಯೇತ ಮುನೇ ಲೋಕದ್ವಯೇಪಿ ಹಿ ! 
ವಿಶಾಲಾಫ್ಟೀ ಮಹಾಪೀಕೇ ದತ್ತಂ ಜಪ್ತಂ ಹುತಂ ಸ್ತುತಂ 1೧೩ 
ಮೋಕ್ಸಸ್ಸಸ್ಕ ಪರೀಪಾಕೋ ನಾತ್ರ ಕಾರ್ಯಾ ನಿಚಾರಣಾ । 


ವಿಶಾಲಾಕ್ಟೀಸಮರ್ಟಾತೋ ರೂಪಸಂಪೆತ್ತಿಯುಕ್ಟತಿಃ ॥ ೧೪ ॥ 
ಪ್ರಾಸ್ಕತೇಃತ್ರ ಕುಮಾರೀಭಿರ್ಗುಣಶೀಲಾದ್ಯಲಂಕೃತಃ । 

-ಗುರ್ವಿಣೀಭಿಃ ಸುತನಯೋ ವಂಧ್ಯಾಭಿರ್ಗರ್ಭಸಂಭವಃ HK ೧೫ 
'ಅಸೌಭಾಗ್ಯನತೀಭಿಶ್ಚ ಸೌಭಾಗ್ಯರೌಮಹದಾಪ್ಯತೇ । 

ವಿಧವಾಭಿರ್ನ ವೈಧನ್ಯಂ ಪುನರ್ಜನ್ಮಾಂತರೇ ಕೃಚಿತ್‌ ॥ ೧೬॥ 


ಸೀಮಂತಿನೀಭಿಃ ಪುಂಭಿರ್ವಾ ಪರಂ ನಿರ್ವಾಣಮಿಚ್ಛುಭಿಃ | 

ತೃತ್ವಾ ದೃಷ್ಟ್ಟಾರ್ಚಿತಾ ಕಾಶ್ಯಾಂ ನಿಶಾಲಾಕ್ಸ್ಯಭಿಲಾಷದಾ ॥ ೧೭೫ 
ಚಾಮರಗಳಿಂದಲೂ, ಪರಿಶುದ್ಧಗಳೂ, ಧರಿಸಲ್ಪಡದವುಗಳೂ, ಸುಗಂಧವಿಶಿಷ್ಟ 
-ಗಳೂ ಆದ ರೇಷ್ಮೆಯ ವಸ್ತ್ರಗಳಿಂದಲೂ ಆಕೆಯನ್ನು ಪೂಜಿಸಬೇಕು. 

೧೨. ಮೋಕ್ಬ್ಸಲಕ್ಸ್ಮಿಯ ಅನುಗ್ರಹವನ್ನು ಬಯಸುವ ಮನುಷ್ಯೋತ್ತಮರು 
ಇಲ್ಲಿಯೆ ವಾಸಮಾಡುತ್ತಿದ್ದರೂ ವಿಶಾಲಾಕ್ಷಿಗಾಗಿ ಕೊಟ್ಟ ಅತ್ಯಲ್ಪವಾದ 
ಉಪಾಯನವೂ ಕೂಡ ಇಹಪರಲೋಕಗಳೆರಡರಲ್ಲಿಯೂ ಅನಂತ ಫಲದಾಯಕ 
-ವಾಗುವುದರಲ್ಲಿ ಸಂದೇಹವಿಲ್ಲ. 

೧೩. ವಿಶಾಲಾಕ್ಸಿಯ ಮಹಾಪೀಠದ ಸನ್ನಿಧಿಯಲ್ಲಿ ಮಾಡಿದ ದಾನ 
ವಾಗಲಿ, ಜಪವಾಗಲಿ, ಹೋಮವಾಗಲಿ, ಎಲ್ಲದಕ್ಕೂ ಮೋಶ್ಸವೊಂದೇ ಫಲವೆಂಬ 
ವಿಷಯದಲ್ಲಿ ವಿಚಾರಿಸಬೇಕಾದ ಕಾರ್ಯವಿಲ್ಲವು. 

೧೪. ಈ ವಿಶಾಲಾಕ್ಸಿಯನ್ನು ಕುಮಾರಿಯರು ಪೂಜೆಮಾಡುವುದರಿಂದ 
ಕೂಪ, ಐಶ್ವರ್ಯಗಳುಳ್ಳ ವನೂ, ಗುಣಸೌಶೀಲ್ಯಾದಿಗಳಿಂದಲಂಕೃತನೂ ಆದ 
ಉತ್ತಮಪತಿಯು ಲಭಿಸುವನು. 

೧೫. ಈಕೆಯ ಸೇವೆಯಿಂದ ಗರ್ಭವತಿಯರು ಸತ್ಪುತ್ರರನ್ನು ನಡೆಯು 
ವರು. ಹುಟ್ಟುಬಂಜೆಯರಿಗೂ ಸಹ ಗರ್ಭವನ್ನು ಧರಿಸುವ ಸಂಭವವುಂಟಾಗು 
ವುದು. 

೧೬. ಸೌಭಾಗ್ಯರಹಿತರಾದ ಸ್ತ್ರೀಯರಿಗೂ ಮಹತ್ತರವಾದ ಧನಧಾನ್ಯಾದಿ 
ಸೌಭಾಗ್ಯಗಳ ಪ್ರಾಪ್ತಿಯಾಗುವುದು. ವಿಧವೆಯರಿಗೆ ಎಂದಿಗೂ ಜನ್ಮಾಂತರಗಳಲ್ಲಿ 
ವೈಧವ್ಯವು ಸಂಭವಿಸುವುದಿಲ್ಲ. 

೧೭. ಸುಮಂಗಲಿಯರಾಗಲಿ, ಪುರುಷರಾಗಲಿ ಸರ್ವೋತ್ತಮವಾದ 


ಸಪ್ತತಿತಮೋ$ಧ್ಯಾಯಃ ೪ಳಓ 


ತತೋಃನ್ಯಲ್ಗಲಿತಾತೀರ್ಥಂ ಗಂಗಾಕೇಶನಸನ್ನಿಧೌ । 

ತತ್ರಾಸ್ತಿ ಲಲಿತಾ ದೇವೀ ಕ್ಷೇತ್ರರಕ್ಸಾಕರೀ ಪರಾ . ॥ ೧೮ ॥ 
ಸಾ ಚ ಪೂಜ್ಯಾ ಪ್ರಯತ್ನೇನ ಸರ್ನಸಂಪತ್ಸಮೃದ್ಧ ಯೇ । 
ಲಲಿತಾಪೂಜಕಾನಾಂ ಚ ಜಾತು ನಿಘ್ನೋ ನ ಜಾಯತೇ 8೧೯ 
ಇಷೇ ಕೃಷ್ಣದ್ದಿತೀಯಾಯಾಂ ಲಲಿತಾಂ ಪರಿಪೂಜ್ಯ ವೈ । 


ನಾರೀ ವಾ ಪುರುಷೋ ವಾಪಿ ಲಭತೇ ನಾಂಛಿತಂ ಪದಂ nso 
ಸ್ನಾತಾ ಚ ಲಲಿತಾತೀರ್ಥೇ ಲಲಿತಾಂ ಪ್ರಣಿಪತ್ಯ ವೈ । 

ಲಭೇತ್ಸರ್ನತ್ರ ಲಾಲಿತ್ಯಂ ಯದ್ವಾ ತದ್ವಾನುಲಪ್ಯ ಚ ॥೨೧॥ 
ಮುನೇ ವಿಶ್ವಭುಜಾ ಗೌರೀ ವಿಶಾಲಾಕ್ಸೀಪುರಃ ಸ್ಥಿತಾ । 

ಸಂಹರಂತೀ ಮಹಾವಿಫ್ನುಂ ಕ್ಟೇತ್ರಭಕ್ತಿಜುಷಾಂ ಸದಾ ॥ ೨೨ ॥ 
ಶಾರದಂ ನವರಾತ್ರಂ ಚ ಕಾರ್ಯಾ ಯಾತ್ರಾ ಪ್ರಯತ್ನತಃ | 

ದೇವ್ಯಾ ನಿಶ್ಚಭುಜಾ ಯಾ ವೈ ಸರ್ವಕಾಮಸಮೃದ್ಧ ಯೇ ॥ ೨೩॥ 


ಮೋಕ್ಸವನ್ನಪಸೇಕ್ಸಿಸಲು ಅವರಿಂದ ಕೇಳಲ್ಪಟ್ಟರೂ, ನೋಡಲ್ಪಟ್ಟರೂ, ಪೂಜಿ 
ಸಲ್ಪಟ್ಟರೂ ವಿಶಾಲಾಕ್ಟಿಯು ಅವರ ಸಕಲಾಭೀಷ್ಟ ಗಳನ್ನೂ ಸಲ್ಲಿಸುವಳು. 

೧೮. ಬಳಿಕ ಗಂಗಾಕೇಶವಸ್ವಾಮಿಯ ಸನ್ನಿಧಿಯಲ್ಲಿ ಲಲಿತಾತೀರ್ಥವೆಂಬ 
ಮತ್ತೊಂದು ತೀರ್ಥವಿರುವುದು. ಅಲ್ಲಿ ಕ್ಲೇತ್ರಪಾಲಕಿಯೂ ಸರ್ವೋತ್ತಮೆಯೂ 
ಆದ ಲಲಿತಾದೇವಿಯು ನೆಲಸಿರುವಳು. 

೧೯. ಸಕಲೈಶೃರ್ಯಸಮೃದ್ಧಿ ಯನ್ನಪೇಕ್ಸಿಸುವವರು ಆಕೆಯನ್ನು ಪ್ರಯತ್ನ 
ದಿಂದ ಪೂಜಿಸಬೇಕು. ಲಲಿತಾದೇವಿಯನ್ನರ್ಚಿಸಿದವರಿಗೆಂದಿಗೂ ಕಾರ್ಯಗಳಲ್ಲಿ 
ವಿಫ್ನಗಳುಂಟಾಗುವುದಿನ್ಲ. 

೨೦. ಆಶ್ಚಯುಜಮಾಸದ ಕೃಷ್ಣಪಕ್ಷದ ದ್ವಿತೀಯೆಯ ದಿನದಲ್ಲಿ ಲಲಿತೆ 
ಯನ್ನು ಚೆನ್ನಾಗಿ ಪೂಜೆಮಾಡಿದ ಸ್ತ್ರೀಯರಾಗಲಿ, ಪುರುಷರಾಗಲಿ ತಮ್ಮ 
ಅಭೀಷ್ಟಗಳನ್ನು ಪಡೆಯುವರು. 

೨೧. ಲಲಿತಾತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಲಲಿತಾದೇವಿಗೆ ನಮಸ್ಕಂಸಿ 
ಎಷ್ಟು ಅಲ್ಪವಾಗಿ ಆಕೆಯನ್ನು ಸ್ತೋತ್ರಮಾಡಿದರೂ ಸರ್ವತ್ರದಲ್ಲಿಯೂ ಮನು 
ಸ್ಯರಿಗೆ ಸೌಭಾಗ್ಯವೇ ಲಭಿಸುತ್ತಿರುವುದು. 

೨೨. ಎಲೈ ಅಗಸ್ತ್ರಮಹ'ರ್ಷಿಯೆ! ವಿಶಾಲಾಕ್ಸಿಯ ಸಮ್ಮುಖದಲ್ಲಿಯೇ 
ನಿಶ್ವಭುಜಾಗೌರಿಯು ಸನ್ನಿಹಿತಳಾಗಿ ಕ್ಷೇತ್ರದಲ್ಲಿ ಭಕ್ತಿಭರಿತರಾಗಿರುವವರ ಮಹಾ 
ನಿಘ್ನಗಳನ್ನೈೆಲ್ಲ ನಾಶಗೊಳಿಸುತ್ತಿರುವಳು. 

೨೩. ಸಮಸ್ತ ಕಾಮಗಳನ್ನೂ ಪಡೆಯುವುದಕ್ಕಾಗಿ ಆ ವಿಶ್ವಭುಜಾಡೇನಿಗೆ. 
ಪ್ರಯತ್ನದಿಂದ ಶರನ್ನವರಾತ್ರಿಯ ದಿವಸಗಳಲ್ಲಿ ಮಹಾಯಾತೆ,ಯನ್ನೂ ಉತ್ಸವ. 
ವನ್ನೂ ನಡೆಸಬೇಕು. 


ಳಳ ಶ್ರೀ ಸ್ಥಾಂದಮಹಾಪುರಾಣಂ 


ಯೋ ಸೆ ವಿಶ್ವಭುಜಾಂ ದೇವೀಂ ವಾರಾಣಸ್ಕಾಂ ಮೇನ್ನರಃ । 


'ಕುಶೋ ಮಹೋಪಸರ್ಗೆಭ್ಯಸ್ತಸ್ಯ ಶಾಂತಿರ್ದುರಾತ್ಮನಾಂ ॥ ೨೪ ॥ 
ಯೈಸ್ತು ವಿಶ್ವಭುಜಾ ದೇನೀ'ನಾರಾಣಸ್ಕಾಂ ಸ್ತುತಾರ್ಚಿತಾ । 

ನ ಹಿ ತಾನ್ಪಿಫ್ನಸಂಘಾತೋ ಬಾಧತೇ ಸುಕೃತಾತ್ಮನಾಂ ॥ ೨೫ 
'ಅನ್ಕಾಸ್ತಿ ಕಾಶ್ಕಾಂ ವಾರಾಹೀ ಕ್ರತುವಾರಾಹಸನ್ನಿಧೌ । 

ತಂ ಪ್ರಣಮ್ಯ ನರೋ ಭಕ್ತ್ಯಾ ನಿಪದಬ್ಸೌ ನ ಮಜ್ಜತಿ ॥ ೨೬॥ 
ಶಿನಡೂತೀ ತು ತತ್ರೈನ ದ್ರಷ್ಟನ್ಯಾಃಪದ್ದಿನಾಶಿನೀ । 
“ಆನಂದನನರಕ್ಸಾರ್ಥಮುದ್ಯಚ್ಛೂಲಾರಿತರ್ಜಿನೀ ೫ ೨೩ ॥ 
ವಜ್ರಹಸ್ತಾ ತಥಾ ಚೈಂದ್ರೀ ಗಜರಾಜರಥಾಸ್ಥಿತಾ | 

“ಇಂದ್ರೇಶಾದ್ದಕ್ಸಿನೇ ಭಾಗೇಂರ್ಚಿತಾ ಸಂಪತ್ಕರೀ ಸದಾ ॥ ೨೮ ॥ 
ಸ್ಫಂದೇಶ್ವರಸನಿಖಾಪೇ ತು ಕೌಮಾರೀ ಬರ್ಹಿಯಾನಗಾ । 

'ಪ್ರೇಕ್ಸಣೀಯಾ ಪ್ರಯತ್ನೇನ ಮಹಾಫಲಸಮೃದ್ಧಯೇ ॥ ೨೯॥ 





೨೪. ಯಾವ ಮಾನವನು ವಾರಾಣಸಿಯಲ್ಲಿರುವ ಆ ವಿಶ್ವಭುಜಾದೇವಿಗೆ 
ನಮಸ್ಕಾರವನ್ನು ಮಾಡುವುದಿಲ್ಲವೊ, ಆ ದುರಾತ್ಮನಿಗೆ ಮಹಾವಿಫ್ನುಗಳಿಂದ 
ಬಿಡುಗಡೆಯೆಲ್ಲಿಯದು? 

೨೫. ಯಾರಿಂದ ಕಾಶೀಕ್ಬ್ಷೇತ್ರದಲ್ಲಿರುವ ವಿಶ್ವಭುಜಾದೇವಿಯು ಸ್ತುತಿಸ 
'ಲ್ಪಟ್ಟು ಪೂಜಿತಳಾಗುವಳೊ, ಆ ಪುಣ್ಯಾತ್ಮರನ್ನು ವಿಘ್ನಗಳ ಸಮೂಹಗಳೆಂದಿಗೂ 
ಬಾಧಿಸಲಾರವು. 

೨೬. ಕಾಶಿಯಲ್ಲಿ ಯಜ್ಞವರಾಹಸ್ವಾಮಿಯ ಸನ್ನಿಧಿಯಲ್ಲಿ ವಾರಾಹೀ 
ನಾಮಕಳಾದ ಮತ್ತೊಬ್ಬ ದೇವತೆಯಿರುವಳು. ಆಕೆಗೆ ಭಕ್ತಿಯಿಂದ ನಮಸ್ಕರಿಸಿದ 
ಮನುಷ್ಯನು ವಿಸತ್ತುಗಳೆಂಬ ಸಮುದ್ರದಲ್ಲಿ ಮುಳುಗುವುದಿಲ್ಲ. 

೨೭. ಅಲ್ಲಿಯೇ ನೆಲಸಿರುವ ಸರ್ವಾಪದ್ವಿನಿವಾರಕಳಾದ ಶಿವದೂತಿಯೂ 
-ಸಂದರ್ಶಿಸಲರ್ಹಳಾಗಿರುವಳು. ಆಕೆಯು ಆನಂದವನವನ್ನು ರಕ್ಷಿಸುವುದಕ್ಕಾಗಿ 
“ಶೂಲವನ್ನು ಎತ್ತಿಹಿಡಿದು ಶತ್ರುಗಳನ್ನು ಭಯಗೊಳಿಸುತ್ತಿರುವಳು. 

೨೮. ಬಳಿಕ ಐರಾವತವಾಹನವನ್ನೇರಿ ವಜ್ಪಾಯುಧವನ್ನು ಕೈಯಲ್ಲಿ 
ಹಿಡಿದಿರುವ ಇಂದ್ರಿಯೂ ಅಲ್ಲಿಯೇ ನೆಲಸಿರುವಳು. ಈಕೆಯು ಇಂದ್ರೇಶ್ವರನಿಗೆ 
“ದಕ್ಷಿಣಭಾಗದಲ್ಲಿ ಪ್ರತಿಸ್ಮಿ ತಳಾಗಿ ಪೂಜಿಸಿದವರಿಗೆ ನಿತ್ಯವೂ ಸರ್ವಸಂಪತ್ತುಗಳನ್ನು 
ಸೀಡುತ್ತಿರುವಳು. 

೨೯. ಸೃಂದೇಶ್ವರನ ಸಮಾಪದಲ್ಲಿರುವ ಕೌಮಾರಿಯು ನವಿಲಿನ ವಾಹನ 
“ವನ್ನು ಹೊಂದಿರುವಳು. ಕ್ಸೇತ್ರವಾಸದ ಮಹಾಫಲವನ್ನು ಪಡೆಯಬಯಸು 
ವವರೆಲ್ಲಕೂ ಈಕೆಯನ್ನು ಆವಶ್ಯಕವಾಗಿ ನೋಡಲೇಬೇಕು. 


ಸಪ್ತತಿತನೋಳಿಭ್ಯಾಯಃ ' ಈರ್‌ 
ಮಹೇಶ್ವ ರಾದ ಶ್ಲಿಣತೋ ಜೇವಿಲ ಮಾಹೇಶ್ವ ರೀ ಸಕೈಃ | 


ವೃಷಯಾನವತೀ ಪೂಜ್ಯಾ ಮಹಾವೃಷಸನ್ಮದ್ಧಿ ದಾ 8೩೦॥ 

ನಿರ್ವಾಣನರಸಿಂಹಸ್ಯ ಸಮಾಪೇ ನೋಳ್ಬಕಾಂಕ್ಸಿಭಿಃ । 

'ನಾರಸಿಂಹೀ ಸಮರ್ಚ್ಯಾ ಚ ಸಮುದ್ಯಚ್ಚ ಕ್ರರಮ್ಯಜೋಃ 8 ೩೧॥ 

ಪಂಸಯಾನವತೀ ಬ್ರಾಹ್ಮೀ ಬ್ರಹ್ಮೇಶಾತ್ಪಶ್ಚಿಮೇ ಸ್ಥಿತಾ । 

ತಲತ್ಯ. ಮಂಡಲುಜಲಹುಲಕಾತಾಡಿತಾಹಿತಾ 1 ೩೨॥ 

ಬ್ರಹ್ಮವಿ್ಯಾಸ ಚೋಧಾರ್ಥಂ ಕಾಶ್ಯಾಂ ಪೂಜ್ಯಾ ದಿನೇ ದಿನೇ । 
ಚ್ರಾಹ್ಮಣೈರ್ಯತಿಭಿರ್ನಿತ್ಯ 9 ನಿಜತತ್ತ್ವ್ಪಾವಜೋಧಿಭಿಃ ॥ ೩೩ ॥ 


ಶಾರ್ಜಜಾಪವಿನಿರ್ಮುಕ್ತ ಕ್ರಮಹೇಷುಭರಿತಸ್ತ ತಃ । 

ಉತ್ಸಾದಯಂತೀಂ ಪ್ರತ್ಕೂಹಾನ್ಯಾಶ್ಯಾಂ ನಾರಾಯಣೇಂ ಶ್ರಯೇಶ್‌ ॥ 
ಪ್ರತೀಚ್ಕಾಂ ಗೋಪಗೋವಿಂದಾದ್ಭ್ಯಾಮ್ಯಚ್ಚಕ್ರೋಚ್ಚತರ್ಜಿನೀಂ । 
ನಾರಾಯಣೀಂ ಯಃ ಪ್ರಣಮೇತ್ತಸ್ಯ ಕಾಶ್ಕಾಂ ಮಹೋದಯಃ ॥ ೩೫ ॥ 


೩೦. ಮಹೇಶ್ವರನಿಗೆ ದಕ್ಷಿಣದಿಕ್ಕಿನಲ್ಲಿ ಮಾಹೇಶ್ವರಿಯು ನೆಲಸಿರುವಳು. 
ವೃಷಭವಾಹನೆಯಾದ ಅಕೆಯನ್ನು ಮನುಷ್ಯರು ಪೂಜಿಸಲು ಅಸಂಖ್ಯಾತವಾದ 
ಗೋಸಂಪತ್ತಿಯನ್ನು ಪಡೆಯುವರು. 

೩೧. ಮೋಕ್ಸಾಭಿಲಾಸೆಯುಳ್ಳ ಜನರು ನಿರ್ವಾಣನರಸಿಂಹಡೇವನ 
ಸಮಾಪದಲ್ಲಿರುವ ನಾರಸಿಂಹಿಯನ್ನು ಪೂಜಿಸಬೇಕು. ಆಕೆಯು ಕೈಯಲ್ಲಿ 
ಷುದರ್ಶನಚಕ್ರವನ್ನು ಹಿಡಿದು ಕಂಗೊಳಿಸುತ್ತಿರುವಳು. 

೩೨. ಹಂಸವಾಹನಯುತಳಾದ ಬ್ರಾಹ್ಮಿಯು ಬ್ರಹ್ಮೇಶ್ವರನಿಗೆ ಪಶ್ಚಿಮದಲ್ಲಿ 
ಫಿಂತಿರುವಳು. ಕಮಂಡಲುವಿನ ಜಲವನ್ನು ಬಾಯಿಂದುಗುಳುವ ಮಾತ್ರದಿಂದಲೇ 
ಸಕಲ ಶತ್ರುಗಳನ್ನೂ ನಿಗ್ರಹಿಸುತ್ತಿರುವಳು. 

೩೩. ಆತ್ಮತತ್ತ್ವವನ್ನರಿಯಬೇಕೆನ್ನುವ ಅಭಿಲಾಷೆಯುಳ್ಳ ಬ್ರಾಹ್ಮಣರೂ 
ಸನ್ಯಾಸಿಗಳೂ ಬ್ರಹ್ಮನಿದ್ಯೆಯ ಪ್ರಬೋಧನೆಗೋಸ್ಕ್ಟರ ಕಾಶಿಯಲ್ಲಿರುವ ಈಕೆಯನ್ನು 
ಪ್ರಕಿದಿನದಲ್ಲಿಯೂ ಪೂಜಿಸಬೇಕು. 

೩೪. ಮತ್ತು ಶಾರ್ಜ್ಸವೆಂಬ ಧನುಸ್ಸಿನಿಂದ ಬಿಡಲ್ಪಟ್ಟ ಬಾಣಜಾಲಗಳಿಂದ 
ಕಾಶೀಕ್ಷೇತ್ರವಾಸಿಗಳ ಸಮಸ್ತ, ವಿಘ್ನಗಳನ್ನೂ ದಿಕ್ಕಾಪಾಲಾಗಿ ಚೆದರಿಸುತ್ತಿರುವ 
ನಾರಾಯಣಿಯನ್ನೂ ಜನರು ಆಶ್ರಯಿಸಬೇಕು. 

೩೫. ಗೋಪಗೋವಿಂದನಿಗೆ ಪಶ್ಚಿಮದಲ್ಲಿ ನಿಂತು ತರ್ಜನಿಯ ಬೆರಳಿನಿಂದ 
ಇತಕ್ರಾಯುಧವನ್ನು ತಿರುಗಿಸುತ್ತಿ ರುವ" ನಾರಾಯಣಿಗೆ ಯಾವನು ಪ್ರಣಾಮ 
ವನ್ನು ಮಾಡುವನೊ, ಅವನಿಗೆ ಕಾಶಿಯಲ್ಲಿ ಮಹಾನಿಭನವುಂಟಾಗುವುದು. 


15 


ಇಣಂ ಶಿ ಶ್ರೀ ಸ್ಕಾಂಡಮ ಹಾಫುರಾಣಂ 


ತತೋ ಗೌರೀಂ ನಿಕೂಸಾಕಿ ಕ್ಸೀಂ ಜೀವಯಾನ್ಯಾ ಉದಸ್ದಿಶಿ । 
ಪೂಜಯಿತ್ಸಾ ನರೋ ಭಕ್ತ್ಯಾ ವಾಂಛಿತಾಂ ಲಭತೇ ಶ್ರಿ ಯಂ 8 ೩೬॥ 


ಶೈಲೇಶ್ವರೀ ಸಮಭ್ಯರ್ಚ್ಯಾ ಶಿಕ ರಸಮಿಾಪಗಾ । 

ತರ್ಜಯಂತೀಚ ತರ್ಜನ್ಯಾ ಸಂಸರ್ಗಮುಪಸರ್ಗಜಂ 8೩೩೬ 
ಚಿತ್ರಕೂಪೇ ನರಃ ಸ್ನಾತ್ವಾ ವಿಚಿತ್ರಫಲದೇ ನೃಣಾಂ । 4 
ಚಿತ್ರಗುಪ್ತೇಶ್ವರಂ ನೀಕ್ಸ್ಯ ಚಿತ್ರಘಂಟಾಂ ಪ್ರಪೂಜ್ಯ ಚ 8ಷಿ೮॥ 
ಬಹುಷಾತಕಯುಕ್ತೋಸಿ ತ್ಯಕ್ತಧರ್ಮಪಥೋಪಿ ವಾ। ' 

ನ ಚಿತ್ರಗುಪ್ತಲೇಖ್ಯಃ ಸ್ಕಾಚ್ಹಿತ್ರಘಂಟಾರ್ಚಕೋ ನರಃ : '8೩೯॥ 
ಯೋಸಿದ್ವಾ ಪುರುಷೋ ವಾಸಿ ಚಿತ್ರಘಂಟಾಂ ನ ಯೋರ್ಚಯೇಶ್‌ । 
ಕಾಶ್ಯಾಂ ನಿಘ್ನಸಹಸ್ರಾಣಿ ತಂ ಸೇನಂತೇ ಪದೇ ಪದೇ 1೪೦ 
ಚೈತ್ರ ಕುಳ ತೃತೀಯಾಯಾಂ ಕಾರ್ಯಾ ಯಾತ್ರಾ ಪ್ರಯತ್ನತಃ । 
ಮಹಾಮುಜೋತ್ಸ ವಃ ಕಾರ್ಯೋ ನಿಶಿ ಹಾಗರಣಂ ತಥಾ 1೪೧1॥ 


೩೬. ಡೇವಯಾನಿಗೆ ಉತ್ತರದಿಕ್ಕಿನಲ್ಲಿರುವ ವಿರೂಪಾಕ್ಸಿಯೆಂಬ ಗೌರಿ 
ಯನ್ನು ಭಕ್ತಿಯಿಂದ ಪೂಜಿಸಿದ ಮನುಜನು ಅಪೇಕ್ಷಿಸಿದ ಸಕಲೈಶ್ವರ್ಯವನ್ನೂ 
ಅನಾಯಾಸವಾಗಿ ಪಡೆಯುವನು. 

೩೭. ಶೈಲೇಶ್ವರನಿಗೆ ಸಮಾಪದಲ್ಲಿರುವ ಶೈಲೇಶ್ವರಿಯೂ ಸಕಲರಿಗೆ. 
ಪೂಜಾರ್ಹಳಾಗಿರುವಳು. ಎತ್ತಿದ್ದ ಮುಂಬೆರಳಿನಿಂದ ವಿಫ್ಲೆಕೃತಗಳಾದ ಸಮಸ್ತ 
ದೋಷಗಳನ್ನೂ ದೂರಗೊಳಿಸುತ್ತಿರುವಳು. 

೩೮. ಮಾನವರಿಗೆ ವಿಚಿತ್ರಫಲಗಳನ್ನು ಕೊಡುವ ಚಿತ್ರಕೂಪದಲ್ಲಿ ಸ್ನಾನ. 
ವನ್ನು ಮಾಡಿ ಚಿತ್ರಗುಪ್ತೇಶ್ವರನನ್ನು ನೋಡಿ ಚಿತ್ರಘಂಟಿಯನ್ನು ಮಾನವನು 
ಪೂಜಿಸಬೇಕು. 

೩೯. ಈ ಚಿತ್ರಘಂಟಿಯನ್ನು ಪೂಜಿಸಿದ ಮನುಷ್ಯನು ಅನೇಕ ಪಾತಕ 
ಗಳನ್ನು ಮಾಡಿದವನಾದರೂ ಧರ್ಮಮಾರ್ಗವನ್ನು ತ್ಯಜಿಸಿದನನಾದರೂ ಜನರ 

ಕೃತ್ಯಗಳನ್ನುಲ್ಲೇಖಿಸುವ ಚಿತ್ರಗುಪ್ತನ ಬರವಣಿಗೆಗೆ ವಿಷಯನಾಗು 








೪೦. ಸ್ತ್ರೀಯಾಗಲಿ ಪುರುಷನಾಗಲಿ ಯಾರು ಈ ಚಿತ್ರಘಂಟೆಯನ್ನು 
ಪೂಜಿಸುವುದಿಲ್ಲವೊ, ಅವನಿಗೆ `ಕಾಶೀಕ್ಬೇತ್ರದಲ್ಲಿ ಅಡಿಗಡಿಗೂ ಸಾವಿರಾರು ವಿಘ್ನ 
ಗಳು ಮೇಲಿಂದಮೇಲೆ ಬರುತ್ತಿರುವುವು. 

೪೧. ಚೈತ್ರಮಾಸದ ಶುಕ್ಲ ತೃತೀಯೆಯಲ್ಲಿ ಆ ಚಿತ್ರಘಂಟಿಗೆ ಮಹಾ 
ಯಾತ್ರೆಯನ್ನು ನಡೆಸಬೇಕು. ಪ್ರಯತ್ನದಿಂದ ಮಹೋತ್ಸವವನ್ನು ನಡಿಸಿ 
ರಾತ್ರಿಯಲ್ಲಿ ಜಾಗರಣೆಯನ್ನೂ ಮಾಡಬೇಕು. 


ಸಪ್ತತಿತನೋಿಧ್ಯಾಯಃ ೪೫೮ 


ಮಹಾಪೂಜೋಪಕರಣೈಶ್ಲಿತ್ರಘಂಟಾಂ ಸಮರ್ಚ್ಯ ಚ । . 

ಶೃಣೋತಿ ನಾಂತಕಸ್ಕೇಹ ಘಂಟಾಂ ಮಹಿಷಕಂತಗಾಂ 8೪೨ ॥ 
ಚಿತ್ರಾಂಗದೇಶ್ವರಪ್ರಾಚ್ಯಾಂ ಚಿತ್ರಗ್ರೀನಂ ಪ್ರಣವ್ಯು ಚ । 

ನೆ ಜಾತು ಜಂತುರ್ನೀಕ್ಟೇತ ವಿಚಿತ್ರಾಂ ಯಮಯಾತನಾಂ ₹೫೪೩8 
'ಭದ್ರಕಾಲೀಂ ನರೋ ದೃಷ್ಟ್ವಾ ನಾಥದ್ರ ೦ ಪಶ್ಯತಿ ಕ್ವ ಚಿತ್‌ । 

ಭದ, ಪ್ರನಾಗಸ್ಯ ಪುರತೋ ಭದ್ರವಾಪ್ಯಾಂ `ಶತೋಡಕ! ೪ ೪೪॥ 
ಹರಸಿದ್ದಿಂ ಪ್ರಯತ್ನೇನ ಪೂಜಯಿತ್ವಾ ನರೋತ್ತಮಃ । 

ಮಹಾನಿದ್ಧಿ ನಾಸ್ನೋತಿ ಪ್ರಾಚ್ಯಾಂ ಸಿದ್ಧಿ ವಿನಾಯಕಾಶ್‌ ॥ ೪೫ ॥ 
ವಿಧಿಂ ಸಂಪೂಜ್ಯ ವಿಧಿನದಿ ವಿಷ್ಟ್ರರುಷಹಾರಕ್ಕೆಃ | 


ವಿವಿಧಾಂ ಲಭತೇ ಸಿದ್ಧಿಂ ನಿಧೀಶ್ವರಸಮಿಾಪಗಾಂ 1 ೪೬ ॥ 
ಪ್ರಯಾಗತೀರ್ಥೇ ಸುಸ್ನಾತೋ ಜನೋ ನಿಗಡಭೆಂಜನೀಂ ! 
ಸಭಾಜಯಿತ್ವಾ ನೋ ಜಾತು ನಿಗಡೈಃ ಪರಿಬಾಧ್ಯತೇ 1 ೪೭॥ 


೪೨. ಬಹುವಿಧಗಳಾದ ಪೂಜಾಸಾಮಗ್ರಿಗಳಿಂದ ಚಿತ್ರಘಂಟಿಯ ಪೂಜೆ 
'ಯನ್ನು ಮಾಡಿದವನು ಆಯುರವಸಾನದಲ್ಲಿ ಯಮಧರ್ಮರಾಜನ ವಾಹನವಾದ 
ಮಹಿಷದ ಕೊರಳಲ್ಲಿ ಕಟ್ಟಿರುವ ಘಂಟಿಯ ಧ್ವನಿಯನ್ನು ಕೇಳುವುದಿಲ್ಲ. 

೪೩. ಚಿತ್ರಾಂಗದೇಶ್ವರನಿಗೆ ಪಶ್ಚಿಮದಲ್ಲಿರುವ ಚಿತ್ರಗ್ರೀವಾದೇವಿಗೆ ನಮ 
ಸ್ಥಾರವನ್ನು ಮಾಡಲು ಯಾವ ಪ್ರಾಣಿಯೂ ಎಂದಿಗೂ ವಿಚಿತ್ರಗಳಾದ ಯಮ 
ಲೋಕದ ಯಾತನೆಗಳನ್ನನುಭವಿಸುವುದಿಲ್ಲ. 

೪೪. ಭದ್ರನಾಗನ ಮುಂದಿರುವ ಭದ್ರವಾಪಿಯಲ್ಲಿ ಸ್ನಾನಾಹ್ನಿಕಗಳನ್ನು 
ಮಾಡಿಕೊಂಡು ಭದ್ರಕಾಳಿಯನ್ನು ನೋಡಿದ ಮನುಷ್ಯನೆಂದಿಗೂ ಅಮಂಗಳ 
ಗಳನ್ನು ನೋಡುವುದಿಲ್ಲ. 

೪೫. ಸಿದ್ಧಿವಿನಾಯಕನ ಪೂರ್ವಕ್ಕಿರುವ ಹರಸಿದ್ಧಿ ಯನ್ನು ಪ್ರಯತ್ನದಿಂದ 
ಪೂಜಿಸಿದ ಮನುಜೋತ್ತಮನು ಸಮಸ್ತ ಕಾರ್ಯಗಳಲ್ಲಿಯೂ ಮಹಾಸಿದ್ಧಿ 
ಯನ್ನೇ ಪಡೆಯುತ್ತಿರುವನು. 

೪೬. ವಿಧೀಶ್ವರನ ಸಮಿಪದಲ್ಲಿ ನೆಲಸಿರುವ ವಿಧಿಯನ್ನು ವಿಧ್ಯುಕ್ಲರೀತಿ 
ಯಿಂದ ಬಹುವಿಧಗಳಾದ ಉಪಚಾರಗಳಿಂದ ಪೂಜೆಮಾಡಲು ಸರ್ವತೋಮುಖ 
ವಾದ ಸಿದ್ಧಿಯನ್ನು ನರನು ಪಡೆಯುವನು. 

೪೭. ಪ್ರಯಾಗತೀರ್ಥದಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿ 
ಯಾವ ಜನರು ನಿಗಡಭಂಜನಿಯನ್ನು ಪೂಜಿಸುವಕೊ, ಅವರು ಎಂದಿಗೂ 
ಶೃಂಖಲೆಗಳಿಂದ ಬಂಧಿತರಾಗುವುದಿಲ್ಲ. 


೪೫೨ ಶ್ರೀ ಸ್ಕಾಂತಮ ಹಾಪುರಾಣಂ 


ಭೌಮವಾರೇ ಸದಾ ಪೂಜ್ಯಾ ದೇವೀ ನಿಗಡಭಂಜನೀ । 

ಕೃತ್ತೈಕಭುಕ್ತಂ ಭಕ್ತ್ಯಾತ್ರ ಬಂವೀನೋಕ್ಸಣಕಾಮ್ಯಯಾ ॥ ೪೮ I 
ಸಂಸಾರಬಂಧವಿಚ್ಛಿತ್ತಿನುಸಿ ಯಚ್ಛತಿ ಸಾರ್ಚಿತಾ । 

ಗಣನಾ ಶೃಂಖಲಾದೀನಾಂ ಕಾ ಚ ತಸ್ಯಾಃ ಸಮರ್ಚನಾತ್‌ 1೪೯೧0 
ದೂರಸ್ಕೋಪಿ ಹಿ ಯೋ ಬಂಧುಃ ಸೋಪಿ ಕ್ಸಿಪ್ರಂ ಸಮೇಷ್ಠತಿ । 
ವಂದೀಪದಜುಸಾಂ ಪುಂಸಾಂ ಶ್ರದ್ಧಯಾ ನಾತ್ರ ಸಂಶಯಃ ॥೫೦॥ 
ಕಿಂಚಿನ್ನಿಯಮಮಾಲಂಬ್ಯ ಯದಿ ಸಾ ಪರಿವೇಸಿತಾ । 


ಕಾಮಾನ್ಫೂರಯತಿ ಕ್ಸಿಪ್ರಂ ಕಾಶೀಸಂದೇಹಹಾರಿಣೇ ॥ ೫೧೫ 
ಘನಟಂಕಕರಾ ದೇವೀ ಭಕ್ತ ಬಂಧನಭೇದಿನೀ 
ಕೆಂ ಕಂ ನ ಪೂರಯೇತ್ಕಾಮಂ ತೀರ್ಥರಾಜಸಮಾಪಗಾ ॥ ೫೨ 0 


ದೇವೀ ಪಶುಪತೇಃ ಪಶ್ಚಾದಮೃತೇಶ್ವರಸಸ್ನಿಧೌ । 
ಸ್ನಾತ್ವಾ ಚೈವಾಮೃತೇ ಕೂಪೇ ನಮನೀಯಾ ಪ್ರಯತ್ನತಃ ॥ ೫೩॥ 


೪೮, ಬಂಧನದಲ್ಲಿರುವವರ ಬಿಡುಗಡೆಯನ್ನಪೇಕ್ಸಿಸುವವರು ಮಂಗಳ 
ಮಾರದಲ್ಲಿ ಏಕಭುಕ್ತವನ್ನು ಮಾಡಿ ಇಲ್ಲಿ ಭಕ್ತಿಯಿಂದ ನಿಗಡಭಂಜನೀದೇವಿಯನ್ನು 
ಸದಾ ಪೂಜೆಮಾಡಬೇಕು. 

೪೯, ಆಕೆಯನ್ನು ಪೂಜಿಸಲು ಸಂಸಾರಬಂಧದ ಬಿಡುಗಡೆಯನ್ನೂ 
ಅನುಗ್ರಹಿಸುವಳು. ಆಕೆಯ ಪೂಜೆಯನ್ನು ಮಾಡಿದವರಿಗೆ ಯಾವ ವಿಧವಾದ 
ಶೃಂಖಲೆಗಳು ತಾನೆ ಗಣನೆಗೆ ಬರುವುವು? 

೫೦, ಶ್ರದ್ಧೆಯಿಂದ ನಿಗಡಭಂಜನೀಡೇವಿಯ ಪಾದಗಳಲ್ಲಿ ಭಕ್ತಿಯನ್ನಿಟ್ಟ 
ಮಾನವರಿಗೆ ದೂರದಲ್ಲಿರುವ ಬಂಧುವೂ ಸಹ ಕ್ಸಿಪ್ರದಲ್ಲಿಯೇ ಸಮಾಪಕ್ಕೆ ಬಂದು. 
ಸೇರುವನು. ಇದರಲ್ಲಿ ಸಂದೇಹವಿಲ್ಲ. 

೫೧. ಅತ್ಯಲ್ಪವಾದ ನಿಯಮವನ್ನು ಸ್ವೀಕರಿಸಿ ಆಕೆಯನ್ನು ಸೇವಿಸಿದರೂ, 
ಕಾಶೀಕ್ಸೇತ್ರದಲ್ಲಿ ಸದ್ದತಿಯ ಸಂಬಂಧವಾದ ಸಂದೇಹವನ್ನೆಲ್ಲ ನಾಶಮಾಡುವ. 
ಆಕೆಯು ಸದ್ಯದಲ್ಲಿಯೇ ಸೇವಕರ ಸಮಸ್ತ ಇಷ್ಟಾರ್ಥವನ್ನು ಪೂರೈಸುವಳು. 

೫೨, ಪ್ರಯಾಗತೀರ್ಥದ ಸಮಾಪದಲ್ಲಿ ನೆಲಸಿರುವವಳೂ, ಭಕ್ತರ ಬಂಧನ. 
ಗಳನ್ನು ಭೇದಿಸುವವಳೂ ಆದ ಘನಟಂಕಕರೆಯೆಂಬ ದೇವಿಯು ಭಕ್ತರ ಯಾವ. 
ಯಾವ ಅಭಿಲಾಷೆಗಳನ್ನು ಈಡೇರಿಸಲಾರಳು? 

.. ೫೩. ಪಶುಪತಿಗೆ. ಹಿಂದುಗಡೆಯಲ್ಲಿಯೂ ಅಮೃತೇಶ್ವರನ ಸಮ್ಮುಖ 
ದಲ್ಲಿಯೂ ದೇವಿಯೊಬ್ಬಳಿರುವಳು. ಅಮೃತಕೂಪದಲ್ಲಿ ಸ್ನಾನವನ್ನು ಮಾಡಿ 
ಅವಶ್ಯಕವಾಗಿ ಆಕೆಗೆ ನಮಸ್ಕರಿಸಬೇಕು. 


ಸಪ್ತತಿತಮೋ9ಧ್ಯಾಯಃ ೪೫೩ 


ಪೂಜಯಿತ್ವಾ ನರೋ ಭಕ್ತಾ ದೇಸತಾಮನಮೃತೇಶ್ವರೀಂ। 
ಅಮೃತತ್ವಂ ಭಜೇದೇವ ತತ್ಪಾದಾಂಬುಜಸೇವನಾತ್‌ ॥ ೫೪ ॥ 
ಧಾರಯಂತೀಂ ಮಹಾಮಾಯಾಮಮೃತಸ್ಯ ಕಮಂಡಲುಂ | 

ದಕ್ಸಿಣೇಃ ಭಯದಾಂ ವಾಮೇ ಧ್ಯಾತ್ವಾ ಕೋ ನಾಂಮೃತತ್ವಭಾಕ್‌ ॥೫೫॥ 
ಸಿದ್ಧಲಕ್ಷ್ಮೀ ಜಗದ್ಗಾತ್ರೀ ಪ್ಲ ಕ್ರತೀಚ್ಯಾಮಮೃತೇಶ್ವರಾತ್‌ । 

ಪ ಸ್ರ ಪಿತಾಮಹಲಿಂಗಸ್ಯೆ `ಫಕತಃ ಸಿದ್ಧಿದಾರ್ಚಿತಾ ॥ ೫೬ ॥ 
ಸ್ರಾಸಾದಂ ಸಿದ್ಧಲಕ್ಸ್ಮ್ಮ್ಯಾಶ್ಚ ನಿಲೋಕ್ಯ ಕಮಲಾಕೃತಿಂ । 

ಲಕ್ತಿ ೇವಿಲಾಸಸಂಬ್ಞ, ಂಚಕೋನ ಲಕ್ಷ್ಮೀಂ ಸಮಾಪ್ನ್ನಯಾತ್‌ ॥೫೭॥ 
ತತಃ ಕುಬ್ಬಾ ಜಗನ್ಮಾತಾ ನಲಕೂಬರಲಿಂಗತಃ | 


ಪೂಜನೀಯಾ ಪುರೋ ಭಾಗೇ ಪ್ರಪಿತಾನುಹಪಶ್ಚಿನೇ ॥ ೫೮ ॥ 
ಉಪಸರ್ಗಾನಶೇಷಾಂಶ್ಚ ಕುಬ್ದಾ ಹರತಿ ಪೂಜಿತಾ । 
ತಸ್ಮಾತ್ಯುಬ್ದಾ ಪ್ರಯತ್ನೇನ ಪೂಜ್ಯಾ ಕಾಶ್ಯಾಂ ಶುಭಾರ್ಥಿಭಿಃ ॥೫೯॥ 





೫೪. ಅಮೃತೇಶ್ವರಿಯೆಂಬ ಈ ದೇವಿಯನ್ನು ಭಕ್ತಿಯಿಂದ ಪೂಜೆಮಾಡಲು 
ಮಾನವನು ಆಕೆಯ ಪಾದಗಳ ಸೇವನೆಯಿಂದ ದೇವತೆಗಳ ಸದನಿಯನ್ನೇ 
ಪಡೆಯುವುದು ದಿಟವು. 

೫೫. ಮಹಾಮಾಯಾಸ್ವರೂಪಿಣಿಯಾಗಿ ಬಲಗೈಯಲ್ಲಿ ಅಮೃತದ ಕಳಶ 
ವನ್ನು ಧರಿಸಿಕೊಂಡು ಎಡಗೈಯಿಂದ ಅಭಯ ಮುದ್ರೆಯನ್ನು ಪ್ರದರ್ಶಿಸು 
ತ್ರಿರುವ ಆಕೆಯನ್ನು ಧ್ಯಾನಿಸಿದ ಯಾವನು ತಾನೆ ಅಮೃತತ್ವಕ್ಕೆ ಭಾಗಿಯಾಗು 
ವುದಿಲ್ಲ? 

೫೬. ಅಮೃ ತೇಶ್ವ ರನಿಗೆ ಪಶ್ಚಿಮದಲ್ಲಿಯೂ ಪಿತಾಮಹಲಿಂಗಕ್ಕೆ ಮುಂದು 
ಗಡೆಯಲ್ಲಿಯೂ ಇರುವ ರೋಕೇಶ್ವ ರಿಯಾದ ಸಿದ್ಧಲಕ್ಸ್ಮಿಯು ಪೂಜಿತಳಾದರೆ 
ಸಕಲ ಸಿದ್ಧಿಗಳನ್ನೂ ಕೊಡುವಳು. 

೫೭. ಕಮಲದ ಆಕಾರವುಳ್ಳದುದೂ ಲಕ್ಷ್ಮ್ಮೀವಿಲಾಸವೆಂದು ಪ್ರಸಿದ್ಧ 
ವಾದುದೂ ಆದ ಸಿದ್ಧ ಲಕ್ಷ್ಮಿಯ ಪ್ರಾಸಾದವನ್ನು ನೋಡಿದ ಮಾತ್ರ ದಿಂದಕ್ಕೇ 
ಐಶ್ವರ್ಯವನ್ನು ಯಾವನು ನಡೆಯುವುದಿಲ್ಲ? 

೫೮. ಬಳಿಕ ನಲಕೂಬರಲಿಂಗಕ್ಕೆ ಎದುರಿನಲ್ಲಿಯೂ ನಿತಾಮಹೇಶ್ವರನಿಗೆ 
ಪಶ್ಚಿಮದಲ್ಲಿಯೂ ಇರುವ ಲೋಕಮಾತೆಯಾದ ಕುಬ್ಹಾಜೇವಿಯು ಪೂಜೆಗೆ 
ಅರ್ಹಳಾಗಿ ನೆಲಸಿರುವಳು. 

೫೯. ಆಕೆಯು ಪೂಜೆಗೊಂಡರೆ ಸಮಸ್ತ ವಿಘ್ನಗಳನ್ನೂ ನಿಶ್ಶೇಷವಾಗಿ 
ನಾಶಮಾಡುವಳು. ಆದುದರಿಂದ ಶುಭಫಲಗಳನ್ನಿಚ್ಛೈ ಸುವವರು "ಪ್ರಯತ್ನ 
ಪೂರ್ವಕವಾಗಿ ಕುಬ್ಬಾ ದೇವಿಯನ್ನು ಪೂಜಿಸಬೇಕು. 


೪೫೪ ಶಿ 


ಶ್ರೀ ಸ್ಕಾಂದಮಹಾಪ್ರೆರಾಣಂ 


ಕುಬ್ಹಾಂಬರೇಶ್ವ್ಚ ಕಂ ಲಿಂಗಂ ನಅಕೂಬರೆಪಶ್ಚಿಮೇ ! 

ತ್ರಿರೋಕಸುಂದರೀ ಗೌರೀ ತತಾ ಶ್ರರ್ಕ್ಯಾಭೀತ್ಸ ವಾಯಸೀ 1 ೬೪ ॥ 
ತ್ರಿಲೋಕಸುಂದರೀ ಸಿದ್ಧಿಂ ಜೆದ್ಕಾತ್ರೈ ಲೋಕ್ಕಸುಂದರೀಂ 

ವೈಧವ್ಯಂ ನಾಪ್ಯತೇ ಕ್ವಾ ಹ ತಸ್ಕಾ ದೇ ಕೆನ್ನಾ ಸಮರ್ಜನಾತ್‌ 1 ೬೧॥ 
ದೀಪ್ತಾ ನಾಮ "ಮಹಾಶಕ್ತಿ 8 ಸಾಂಬಾದಿತ್ಯಸಮಾಪಗಾ | 
ಜೇದೀಪ್ಯಮಾನಲಕ್ಸಿ ಎಕಾ » ಜಾಯಂತೇ ತತ್ಸಮರ್ಚನಾತ್‌ ॥ ೬೨10 
ಶ್ರೀಕಂಠಸನ್ನಿಧೌ ದೇವೀ ಮಹಾಲಕ್ಸ್ಮ್ಮೀರ್ಜಗಜ್ಜನಿಃ | 

ಸ್ನಾತ್ವಾ ಶ್ರೀಕುಂಡತೀರ್ಥೀ ತು ಸಮಚ್ಯಾ ೯ ಜಗದಂಬಿಕಾ » ೬೩1 
ಪಿತೂ ್ರಸ್ಸಂತಪ್ಯ ೯ ವಿಧಿವತ್ತೀರ್ಥೇ ಶಿ ಶ್ರೀಕುಂಡಸಂಜ್ಞ ಕೇ। 

ದತ್ತಾ ದಾನಾನಿ ವಿಧಿವನ್ನ ಲಕ್ಸ್ಮ್ಮ್ಯಾ , ಸರಿಮುಚ್ಕ ತೇ ॥೬೪॥ 
ಲಕ್ಷ್ಮೀ ಕ್ಷೇತ್ರಂ ಮಹಾಪೀಠಂ ಸಾಧಕಸೆ ಹವ ಸಿದ್ಧ ದಂ। 

ಸಾಧಯುಂಸ್ಸ ತ್ರ ಮಂತ್ರಾಂಶ್ಚ ನರಃ ಸಿದ್ಧಿ ನಾವಾಸ್ತ್ನ ಯಾತ್‌ ॥ ೬೫॥ 


ಘರಾ ಕಸ ಹಡ್ಹ೨ತತತಿಸ ಸಸ ಈ್ಠಈ೪. ತಡ ತ್ಟ ಡಡ ಈವ ವವ... ವವ ವ _ವವ ವ ವೆವ ವವ. ವೆ್ವ_ವವೆ।ವ ವ. ಈ ಆಂತ. .ಉ, 


೬೦. ನಲಕೂಬರೇಶ್ವರನಿಗೆ ಪಶ್ಚಿಮದಲ್ಲಿ ಕುಬ್ಹಾಂಬರೇಶ್ವರವೆಂಬ ಲಿಂಗವು 
ಸ್ಥಾಪಿತವಾಗಿರುವುದು. ಅಲ್ಲಿರುವ ಸಕಲಾಭೀಷ್ಟದಾಯಿನಿಯಾದ ತ್ರಿಲೋಕ 
ಸುಂದರಿಯೆಂಬ ದುರ್ಗಿಯು ಸರ್ವರಿಗೂ ಸಂಪೂಜ್ಯಳಾಗಿರುವಳು. 

೬೧. ತ್ರಿಲೋಕಸುಂದರೀಡೇವಿಯು ಮೂರು ಲೋಕಗಳಲ್ಲಿಯೂ ಅತಿ 
ಶಯಿತನಾದ ಸಿದ್ಧಿ ಯನ್ನು ಅನುಗ್ರಹಿಸುವಳು. ಆ ದೇವಿಯನ್ನು ಪೂಜಿಸಿದ 
ಯಾವ ಸ್ತ್ರೀಯಳೂ ಎಂದಿಗೂ ವೈಧವ್ಯವನ್ನು ಹೊಂದುವುದಿಲ್ಲ. 

೬೨. ಸಾಂಬಾದಿತ್ಯನ ಸಮಾಪದಲ್ಲಿ ದೀಪ್ರಾನಾಮಕಳಾದ ಮಹಾಶಕ್ತಿಯು 
ಸ್ಕಾಪಿತಳಾಗಿರುವಳು. ಆಕೆಯ ಪೂಜೆಯಿಂದ ಮಾನವರು ಅತ್ಯಂತ ಪ್ರಕಾಶ 
ಮಾನವನಾದ ಕಾಂತಿಯುಳ್ಳವರಾಗಿರುವರು. 

೬೩. ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ರೋಕಜನನಿಯಾದ ಮಹಾಲಕ್ಷ್ಮಿ 
ಯೆಂಬ ದೇವಿಯಿರುವಳು. ಶ್ರೀಕಂಠಕುಂಡವೆಂಬ ತೀರ್ಥದಲ್ಲಿ ಮಜ್ಜನವನ್ನು 
ಮಾಡಿ ಆ ಜಗದಂಬೆಯ ಪೂಜೆಯನ್ನು ಕೈಗೊಳ್ಳಬೇಕು. 

೬೪. ಶ್ರೀಕುಂಡನಾಮಕವಾದ ಈ ತೀರ್ಥದಲ್ಲಿ ವಿಧಿಯಿಂದ ಪಿತೃಗಳಿಗೆ 
ತರ್ಪಣಗಳನ್ನಿತ್ತು ಸಂಕಲ್ಪ ಪೂರ್ವಕವಾಗಿ ದಾನಗಳನ್ನು ಕೊಡುವವನು 
ಎಂದಿಗೂ ಐಶ್ವ ರ್ಯಹೀನನಾಗುವುದಿಲ್ಲ. 

೬೫. & ಲಕ್ಷ್ಮ್ಮೀಕ್ಸೇತ್ರವು ಮಹಾಪೀಶವೆನಿಸಿ ಸಾಧಕರಿಗೆ ಕ್ಸಿಪ್ರದಲ್ಲಿಯೇ 
ಸಿದ್ಧಿ ಯನ್ನು ಮಾಡಿಕೊಡುವುದು. ಅಲ್ಲಿ ಮಂತ್ರಗಳ ಸಾಧನೆಗಳನ್ನು ಮಾಡು 
ವುದರಿಂದ ಮನುಷ್ಯನು ಮಂತ್ರಸಿದ್ದಿ ಯನ್ನು ಪಡೆಯುವನು. 


ಸಪ್ನತಿತಮೋ$ಧ್ಯಾಯಃ ೪೫೫ 


ಸಂತಿ ಪೀಠಾನ್ಯನೇಕಾನಿ ಕಾಶ್ಯಾಂ ಸಿದ್ಧಿ ಕರಾಣ್ಯಪಿ | 


ಮಹಾಲಕ್ಸ್ಮೀನೀಠಸಮಂ ನಾನ್ಯಲ್ಲಕ್ಷ್ಮೀಕರಂ ಪರಂ 8೬೬॥ 
ಮಹಾಲಕ್ರ್ಮ್ಯಸ್ಟಮಿಾಾಂ ಪ್ರಾಪ್ಯ ತತ್ರ ಯಾತ್ರಾಕೃತಾಂ ನೃಣಾಂ । 
ಸಂಪೂಜಿತೇಹ ನಿಧಿವತ್ಸದ್ಮಾ ಸದ್ಮ ನ ಮುಂಚತಿ 1&2 
ಉತ್ತರೇ ತು ಮಹಾಲಕ್ಸ್ಮ್ಮ್ಯಾ ಹಯಕಂಠೀ ಕುಠಾರಧೃಕ್‌ । 
ಕಾಶೀವಿಘ್ನಮಹಾವೃಕ್ಸಾಂಶ್ಛಿನತ್ತಿ ಪ್ರತಿವಾಸರಂ ॥ ೬೮ ॥ 
ಕೌರ್ಮಿ ಶಕ್ತಿರ್ಮಹಾಲಕ್ಷ್ಮೀದಕ್ಸಿಣೇ ಪಾಶಪಾಣಿಕಾ । 

ಬಧ್ನಾತಿ ನಿಘ್ನಸಂಘಾತಂ ಕ್ಲೇತ್ರಸ್ಕಾಸ್ಯ ಪ್ರತಿಕ್ಸೃಣಂ Narn 
ಸಾ ಪೂಜಿತಾ ಸುತಾ ಮರ್ಕ್ಸೈಃ ಕ್ಷೇತ್ರಸಿದ್ದಿಂ ಪ್ರಯಚ್ಛತಿ । 
ವಾಯವ್ಯಾಂ ಚ ಶಿಖೀ ಚಂಡೀ ಕ್ಷೇತ್ರರಕ್ಷಾಕರೀ ಪರಾ ॥೭೦॥ 


ಖಾದಂತೀ ವಿಘ್ನಸಂಘಾತಂ ಶಿಖೀ ಶಬ್ದಂ ಕರೋತಿ ಚ। 
ತಸ್ಯಾಃ ಸಂದರ್ಶನಾತ್ಪುಂಸಾಂ ನಶ್ಯಂತಿ ವ್ಯಾಧಯೋಂಖಿಲಾಃ ॥೭೧॥ 


೬೬. ಕಾಶೀಪ್ರದೇಶದಲ್ಲಿ ಸಿದ್ಧಿ ಪ್ರದಗಳಾಗಿರುವ ಅನೇಕ ಸನ್ಸಿಧಾನಗಳಿರು 
ವುವು. ಆದರೆ ಮಹಾಲಕ್ಷ್ಮೀ ಪೀಠಕ್ಕೆ ಸಮಾನವಾದುದಾಗಲಿ ಅದಕ್ಕಿಂತ 
ಉತ್ತಮವಾದುದಾಗಲಿ ಲಕ್ಷ್ಮ್ಮೀಪ್ರದವಾದುದು ಮತ್ತೊಂದಿಲ್ಲವು. 

೬೭. ಮಹಾಲಕ್ಷ್ಮಿಯ ಅಷ್ಟಮಿಯ ದಿನದಲ್ಲಿ ಅಲ್ಲಿ ಮಹಾ ಯಾತ್ರೆಯನ್ನು 
ಮಾಡುವ ಮನುಷ್ಯರಿಂದ ಪೂಜೆಯನ್ನು ತೈಕೊಂಡ ಮಹಾಲಕ್ಷ್ಮಿಯು ಅವರ 
ಮನೆಗಳನ್ನೆಂದಿಗೂ ತ್ಯಜಿಸುವುದಿಬ್ಲ. 

೬೮. ಮಹಾಲಕ್ಷ್ಮಿಗೆ ಉತ್ತರದಲ್ಲಿಯೇ ಹಯಕಂಠೀದೇವಿಯು ಕುಠಾರ 
ವನ್ನು ಧರಿಸಿ ನಿಂತಿರುವಳು. ಪ್ರತಿ ದಿನದಲ್ಲಿಯೂ ಕಾಶೀಕ್ಸೇತ್ರದ ವಿಘ್ನೆಗಳೆಂಬ 
ಮಹಾವೃಕ್ಸಗಳನ್ನು ಕತ್ತರಿಸಿಹಾಕುತ್ತಿರುವಳು. 

೬೯. ಮಹಾಲಕ್ಷ್ಮಿಗೆ ದಶ್ಬಿಣದಲ್ಲಿರುವ,ಕೌರ್ಮಿಯೆಂಬ ಶಕ್ತಿದೇವತೆಯನಿ 
ಪಾಶಹಸ್ತೆಯಾಗಿರುವಳು. ಆಕೆಯು ಕ್ಸಣಕ್ಸಣದಲ್ಲಿಯೂ ಈ ಕಾಶೀಕ್ಸೇತ್ರದ 
ವಿಫ್ನಸಮೂಹಗಳನ್ನು ಕಟ್ಟಿಹಾಕುವಳು. 

೭೦. ಆಕೆಯನ್ನು ಪೂಜಿಸಿ ಸ್ತೋತ್ರಮಾಡಲು ಮನುಷ್ಯರಿಗೆ ಕ್ಸೇತ್ರವಾಸದ 
ಸಿದ್ಧಿಯನ್ನು ಕೊಡುವಳು. ಕ್ಷೇತ್ರದ ವಾಯುವ್ಯದಿಕ್ಕಿನಲ್ಲಿ ಶಿಪಿಯೆಂಬ ಚಂಡಿಕೆ 
ಯೊಬ್ಬಳು ಕ್ಷೇತ್ರದ ಸಂರಕ್ಷಣೆಯನ್ನು ಮಾಡುತ್ತಿರುವಳು. 

೭೧. ತಿಪೀದೇವಿಯು ವಿಘ್ನಕೋಟಗಳನ್ನೆ ಲ್ಲ ಭಕ್ಬಣೆಮಾಡಿ ಗರ್ಜಿಸು 
ತ್ರಿರುವಳು. ಆಕೆಯ ಸಂದರ್ಶನವನ್ನು ಮಾಡುವುದರಿಂದ ಮನುಷ್ಯರಿಗೆ ಸಕಲ 
ವ್ಯಾಧಿಗಳೂ ನಾಶವಾಗುವುವು. 


೪೫೬ ಶಿ 


ಶ್ರೀ ಸ್ಮಾಂವಮ ಹಾಪುರಾಣಂ 


ಭೀಮಚಂಡ್ಯುತ್ತರದ್ವಾರಂ ಸದಾ ರಕ್ಸೇದತಂದ್ರಿತಾ । 


ಭೀಮೇಶ್ವರಸ್ಯ ಪುರತಃ ಪಾಶಮುದ್ದರಧಾರಿಣೇ 1೩೨! 
ಭೀಮಚಂಡೀಂ ನರೋ ದೃಷ್ಟ್ವಾ ಭೀಮಕುಂಡೇ ಕೃತೋದಕಃ । 
ಭೀಮಾಕೃತೀನ್ನ ನೈ ಪಶ್ಕೇದ್ಯಾಮ್ಯಾನ್ನೂತಾನ್ಯ್ಯಚಿತೃತೀ ॥೭೩॥ 
ಭಾಗವಕ್ಟ್ರೇಶ್ವರೀ ದೇವೀ ದಕ್ಸಿಣೇ ನೃಷಭಧ್ವಜಾತ್‌ । 

ಅಹರ್ನಿಶಂ ಭಕ್ಸಯತಿ ವಿಘ್ನ ಘತರುಪಲ್ಲವಾನ್‌ ॥೭೪॥ 


ತಸ್ಕಾ ದೇವ್ಯಾಃ ಪ್ರಸಾದೇನ ಕಾಶೀವಾಸಃ ಪ್ರಲಭ್ಯತೇ | 
ಅತಶ್ಭಾಗೇಶ್ವರೀಂ ದೇನೀಂ ಮಹಾಷ್ಟಮ್ಯಾಂ ಪ್ರಪೂಜಯೇತ್‌ ॥ ೭೫॥ 
ತಾಲಜಂಘೇಶ್ವರೀ ದೇವೀ ತಾಲವೃಕ್ಸಕೃತಾಯುಧಾ । 


ಉತ್ಸಾದಯತಿ ವಿಘ್ನಾಘಾನಾನಂದನನಮಧ್ಯಗಾನ್‌ ॥ ೭೬॥ 
ಸಂಗಮೇಶ್ವರಲಿಂಗಸ್ಯ ದಕ್ಸಿಣೇ ವಿಕಟಾನನಾಂ । 
ತಾಲಜಂಘೇಶ್ವರೀಂ ನತ್ವಾ ನ ವಿಫ್ನೈರಭಿಭೂಯತೇ 1 ೭೭॥ 


೭೨. ಭೀಮೇಶ್ವರನಿಗೆ ಸಮ್ಮುಖದಲ್ಲಿರುವ ಭೀಮಚಂಡಿಯು ಕ್ಷೇತ್ರದ 
ಉತ್ತರದ್ವಾರವನ್ನು ಯಾವಾಗಲೂ ಜಾಗರೂಕಳಾಗಿ ರಕ್ಷಿಸುತ್ತ ಕೈಗಳಲ್ಲಿ 
ಪಾಶ, ಮುದ್ಗರಗಳನ್ನು ಧರಿಸಿರುವಳು. 

೭೩. ಭೀಮಕುಂಡದಲ್ಲಿ ಸ್ನಾನಾದಿಗಳನ್ನು ಮಾಡಿ ಭೀಮಚಂಡಿಯನ್ನು 
ನೋಡಿದವನೇ ಪುಣ್ಯನಂತನೆನ್ನಬೇಕು. ಆ ಮನುಷ್ಯನೆಂದಿಗೂ ಭಯಂಕರ 
ರೂಪರಾದ ಯಮದೂತರನ್ನು ನೋಡುವುದಿಲ್ಲ. 

೭೪. ವೃಷಭಧ್ವಜನಿಗೆ ದಕ್ಷಿಣದಲ್ಲಿ ಛಾಗವಕ್ರೇಶ್ವರಿಯೆಂಬ ಡೇವಿಯಿರು 
ವಳು. ವಿಘ್ನ ಸಮೂಹಗಳೆಂಬ ಗಿಡದ ಚಿಗುರೆಲೆಗಳನ್ನು ಹಗಲುರಾತ್ರಿಗಳಲ್ಲಿಯೂ 
ಎಡಬಿಡದೆ ಭಕ್ಷಿಸುತ್ತಿರುವಳು. 

೭೫. ಆ ದೇವಿಯ ಪ್ರಸಾದದಿಂದಲೇ ಮನುಜರಿಗೆ ಕಾಶೀಕ್ಸೇತ್ರದ ವಾಸವು 
ಲಭಿಸುವುದು. ಆದುದರಿಂದ ಛಾಗೇಶ್ವರೀದೇವಿಯನ್ನು ಆಶ್ವಯುಜ ಶುಕ್ಲಪಕ್ಸದ 
ಅಷ್ಟಮಿಯ ದಿವಸದಲ್ಲಿ ಪೂಜಿಸಬೇಕು. 

೭೬. ತಾಲಜಂಫೇಶ್ವರಿಯೆಂಬ ದೇವಿಯು ತಾಲವೃಕ್ಸವನ್ನೇ ಆಯುಧ 
ವಾಗಿ ಕೈಯಲ್ಲಿ ಹಿಡಿದಿರುವಳು. ಆನಂದವನದ ಮಧ್ಯದಲ್ಲಿ ಸಂಭವಿಸುವ 
ಸಮಸ್ತ ವಿಫ್ನಗಳನ್ನೂ ಉಚ್ಚಾಟನೆಮಾಡುತ್ತಿರುವಳು. 

೭೭. ಸಂಗಮೇಶ್ವರಲಿಂಗಕ್ಕೆ ದಕ್ಸಿಣದಿಕ್ಕಿನಲ್ಲಿರುವ ವಿಕೃತಮುಖವುಳ್ಳ 
ತಾಲಜಂಫೇಶ್ವರಿಗೆ ನಮಸ್ಕಾರವನ್ನು ಮಾಡಿದ ನರನೆಂದಿಗೂ ವಿಘ್ನಪರಂಪಕೆ 
ಗಳಲ್ಲಿ ಮುಳುಗುವುದಿಲ್ಲವು. 


ಸಪ್ತತಿತಮೋ9ಧ್ಯಾಯಃ ೪೫೭ 


ಉದ್ದಾ ಲಕೇಶ್ವ ರಾಲ್ಲಿಂಗಾತ್ತೀರ್ಥ ಉದ್ದಾ ಲಕಾಭಿಢೇ । 
ಯಾಮ್ಯಾಂ ಚ ಯಮದಂಸ್ಟ್ರಾಖ್ಯಾ ಚರ್ನಯೇದಿ ದ್ವಿಫ್ನಸಂಹತಿಂ ॥ ೩೮ ॥ 
ಪ್ರಣತಾ ಯಮದಂಷ್ಟ್ರಾ ಯೈಸ್ತಿ (ರೇ ಚೋದ್ಹಾಲಕಾಭಿಭೇ । 


ಕೃ ತ್ವಾಪಿ ಸಾಪಸಂಘಾತಂ ನ ಯಮಾದ್ದಿ ಿಭ್ಯತೀಹೆ ತೇ ॥೭೯॥ 
ದಾರುಕೇಶ್ವರತೀರ್ಥೇ ತು ದಾರುಳೇಶಸಮಿಾಪತಃ । 
ಪಾತಾಲತಾಲುವದನಾಮಾಕಾಶೋಷ್ಮೀಂ ಧರಾಧರಾಂ Hon 


ಕಪಾಲಕರ್ತ್ರೀಹಸ್ತಾಂ ಚ ಬ್ರಹ್ಮಾ ಂಡಕನಲಪ್ರಿ ಯಾಂ । 
ತುಷ್ತೋದರೀಲ ಸ್ನ್ನಾ ಯುಬದ್ಟಾ 0 PSEC NSN ನಿಶ್ರುತಾಂ ॥ ೮೧ ॥ 
ಕ್ಸ್ಟೇತ್ರಸ | ಪೂರ್ವದಿಗ್ಭಾಗಂ ರಕ್ಡೆಂತೀಂ ನಿಘ್ನುಸಂಘತಃ । 


habe ಜ್ವಲತ್ಯೆ ೇಕರನೀಕ್ಬ ಣಾಂ 1 ೮೨॥ 
ಸಾರಾವಾರಪ್ರ ಸೃ ಮರಹಸ ಸನೃಸ್ತಾ rai 1 


ದ್ವೀಪಿಕೃತ್ತಿ ಸರೀಧಾನಾಂ ಕಟುಕಟ್ಟಾ ಟ್ಟ ಹಾಸಿನೀಂ 1 ೮೩ ॥ 

೭೮. ಉದ್ದಾಲಕೇಶ್ವರವೆಂಬ ಲಿಂಗಕ್ಕೆ ದಕ್ಷಿಣದಲ್ಲಿ ಉದ್ದಾ ಲಕತೀರ್ಥ 
ವೆಂಬುದೊಂದಿರುವುದು. ಅದರ ಸಮಾಪದಲ್ಲಿರುವ ಯಮದಂಸ್ಟ್ರಾನಾಮಕ 
ಳಾದ ಚಂಡಿಯು ವಿಫ್ನರಾಶಿಗಳನ್ನೆಲ್ಲ ಭಕ್ಷ ಣಮಾಡುವಳು. 

೭೯, ಉದ್ದಾಲಕನ ಹೆಸರಿನ ತೀರ್ಥದಲ್ಲಿರುವ ಯಮದಂಷ್ಟ್ರಾದೇವಿಗೆ 
ಯಾರು ಪ ಪ್ರಣಾಮಗಳನ್ನು ಮಾಡುವರೊ, ಅವರು ಪಾಸರಾಶಿಯನ್ನೇ ಮಾಡಿ 
ದ್ಹರೂ ಯಮಧರ್ಮರಾಜನಿಗೆ ಭಯಪಡುವುದಿಲ್ಲ. 

೮೦. ದಾರುಕೇಶ್ವರತೀರ್ಥದಲ್ಲಿ ದಾರುಕೇಶ್ವರನ ಸಮಾಪದಲ್ಲಿಯೇ 
ಪಾತಾಲವೇ ದವಡೆಯೂ, ಆಕಾಶವೇ ಮೇಲ್ದುಟಿಯೂ, ಭೂಮಿಯೇ ಕೆಳ 
ಮಯೂ ಆಗಿರುವ ಮುಖವುಳ್ಳ ದೇವಿಯೊಬ್ಬಳಿರುವಳು. 

೮೧. ಆಕೆಯು ಕಪಾಲವನ್ನೂ ಚೂರಿಯನ್ನೂ ಕೈಗಳಲ್ಲಿ ಹಿಡಿದು 
ಬ್ರಹ್ಮಾಂಡವನ್ನೇ ನುಂಗುವ ಆಶೆಯಿಂದಿರುವಳು. ಕೃಶವಾದ ಹೊಟ್ಟಿ ಯಿಂದಲೂ 
ನರಗಳು ಬಿಗಿದಿರುವ ದೇಹದಿಂದಲೂ ಕೂಡಿರುವ ಆಕೆಯು ಚರ್ಮಮುಂಡೆ 
ಯೆಂಬುದಾಗಿ ಪ್ರಖ್ಯಾತಳಾಗಿರುವಳು. 

೮೨. ಕ್ಷೇತ್ರದ ಪೂರ್ವದಿಕ್ಕನ್ನು ಸಮಸ್ತ ವಿಘ್ನಗಳಿಂದ ಆಕೆಯು ರಕ್ಷಿಸು 
ತ್ರಿರುವಳು. ಮೆರೆಯುತ್ತಿರುವ ಅಸಂಖ್ಯಾಕಗಳಾದ ಬಾಹುಗಳಿಂದಲೂ ತೀಕ್ಷ್ಮ 
ದೃಷ್ಟಿ ಯಿಂದ ಕೆಳಗೆ ನೋಡುತ್ತಿರುವ ಕಣ್ಣು ಗಳಿಂದಲೂ ಆಕೆಯು ಕೂಡಿರುವಳು. 

೮೩. ಅಸಂಖ್ಯಾಕವಾಗಿ ಕಾಣುತ್ತಿ ರುವ ಕೈಗಳಲ್ಲಿ ಚಕ್ರ, ಮೋದಕಗಳನ್ನು 
ಹಿಡಿದಿರುವವಳೂ, ಗಜಚರ್ಮವನ್ನೇ ವಸ್ತ್ರವಾಗಿ ಸ್ಪೀಕಂಸಿರುವವಳೂ, 
ತೀಕ್ಸವೂ ಕ್ರೂರವೂ ಆದ ಅಟ್ಟಹಾಸಧ್ವನಿಯುಳ್ಳ ವಳೂ ಆಗಿರುವಳು. 

F 


೪೫೮ ಶ್ರೀ ಸ್ಕಾಂದಮ ಹಾಪುರಾಣಂ 


ಮೃಣಾಲನಾಲವತ್ತೀನ್ರಂ ಚರ್ವಂತೀಮಸ್ಥಿ ಪಾಷಿನಃ । 
ಶೂಲಾಗ್ರಪ್ರೋತದುರ್ನ್ವತ್ತಕ್ಸೇತ್ರಡ್ರೋಹಿಕಲೇವರಾಂ ॥ ೮೪ ॥ 
ಕಸಾಲಮಾಲಾಭರಣಾಂ 'ಮಹಾಭೀಷಣರೂನಿಣೀಂ | 

ಚರ್ಮಮುಂಡಾಂ ನರೋ ನತ್ವಾ ಕ್ಲೇತ್ರನಿಫ್ಲೈರ್ನ ಬಾಧ್ಯತೇ ॥ ೮೫ ॥ 
ಯಥೈವ ಚರ್ಮಮುಂಡೈಷಾ ಮಹಾರುಂಡಾಪಿ ತಾದೃಶೀ | 


ಏತಾವಾನೇನ ಭೇದೋಸ್ಕಾ ರುಂಡಸ್ಪಗ್ಫೂಷಣಾ ತ್ವಿಯಂ ॥ ೮೬ ॥ 
ಕ್ಟೇತ್ರರಕ್ಸಾಂ ಪ್ರಕುರುತ ಉಭೇ ದೇವ್ಯೌ ಮಹಾಬಲೇ । 

ಹಸಂತ್ಯೌ ಕರತಾಲೀಭಿರನ್ಕೋನ್ಯಂ ದೋಃಪ್ರಸಾರಣಾತ್‌ ॥೮೭॥ 
ಹಯಗ್ರೀನೇಶ್ವರೇ ತೀರ್ಥೇ ಲೋಲಾರ್ಶಾದುತ್ತರೇ ಸದಾ । 
ಮಹಾರುಂಡಾ ಪ್ರಚಂಡಾಸ್ಕಾ ತಿಷ್ಠತೇ ಭಕ್ತನಿಪ್ನುಹೃತ್‌ ॥ ೮೮ ॥ 
ಚರ್ಮಮುಂದಾ ಮಹಾರುಂಡಾ ಕಥಿತೇ ಯೇ ತು ದೇವತೇ 
ತಯೋರಂತರತಸ್ತಿಸ್ಟೇಚ್ಞಾಮುಂಡಾ ಮುಂಡರೂಸಿಣೇ ॥೮೯॥ 


೮೪. ಪಾಪಿಗಳ ಮೂಳೆಗಳನ್ನು ಕಮಲದ ದಂಟನಂತೆ ಅನಾಯಾಸವಾಗಿ 
ಅಗೆದು ಚೂರ್ಣಿಸುತ್ತಿರುವಳು. ದುರಾಚಾರಿಗಳೂ ಕ್ಷೇತ್ರದ್ರೋಹಿಗಳೂ 
ಆದವರ ದೇಪಗಳನ್ಸೆಲ್ಲ ತನ್ನ ಶೂಲದ ಕೊನೆಯಲ್ಲಿ ಏರಿಸಿಕೊಂಡಿರುವಳು. 

೮೫. ಕಪಾಲಗಳ ಮಾಲೆಯನ್ನೇ ಆಭರಣವನ್ನಾಗಿಟ್ಟುಕೊಂಡು ಮಹಾ 
ಭಯಂಕರ ರೂಪಳಾದ ಈ ಚರ್ಮಮುಂದಾದೇವಿಗೆ ನಮಸ್ಕರಿಸಿದ ಮನುಷ್ಯನು 
ಕ್ಬೇತ್ರದಲ್ಲಿ ಯಾವ ವಿಘ್ನಗಳ ಬಾಧೆಗಣ ಸಿಕ್ಸುವುದಿಲ್ಲ. 

೮೬. ಈ ಚರ್ಮಮುಂಡಿಯು ಹೇಗೆ ಇರುವಳೊ, ಮಹಾರುಂಡೆಯೂ 
ಹಾಗೆಯೇ ಇರುವಳು. ಇವರಿಬ್ಬರಲ್ಲಿ ಇಷ್ಟುಮಾತ್ರ ಭೇದವಿರುವುದು. ಈವ'ಹಾ 
ರುಂಡೆಯು ತಲೆಗಳಿಲ್ಲದ ದೇಹಗಳ ಮಾತೆಯನ್ನು ಧರಿಸಿರು ವಳು. 

೮೭. ಮಹುಬಲಶಾಲಿಗಳಾದ ಈ ಇಬ್ಬರು ದೇವಿಯರೂ ನಗುತ್ತ 
ತ್ಛೈ ಚಪ್ಪಾಳೆಗಳನ್ನು ಹಾಕುತ್ತ, ಪರಸ್ಪರವಾಗಿ ಕೈಗಳನ್ನು ನೀಡುತ್ತ ಕ್ಷೇತ್ರದ 
ಸಂರಕ್ಬಣೆಯನ್ನು ವಣಡುತ್ತಿರುವರು. 

೮೮. ಭಕ್ತರವಿಫ್ನುಗಳನ್ನು ಪರಿಹರಿಸುವ ಮಹಾರುಂಡೆಯು ಯಾವಾಗಲೂ 
ಭಯಂಕರಮುಖವುಳ್ಳವಳಾಗಿ ಲೋಲಾರ್ಕನಿಗೆ ಉತ್ತರದಲ್ಲಿರುವ ಹಯಗ್ರೀ 
ನೇಶ್ವರತೀರ್ಥದಲ್ಲಿ ನೆಲೆಗೊಂಡಿರುವಳು. 

೮೯. ಮೇಲೆಹೇಳಿದ ಚರ್ಮಮುಂಡಾ ಮತ್ತು ಮಹಾರುಂಡಾ ಎಂಬಿಬ್ಬರು 
ದೇವತೆಗಳಿಗೂ ಮಧ್ಯದಲ್ಲಿಯೇ ಮುಂಡಗಳಿಂದಲೇ ನಿರ್ಮಿತವಾದ ದೇಹವುಳ್ಳವ 
ಳಂತೆ ತೋರುತ್ತಿರುವ ಚಾಮುಂಡಿಯು ಸ್ಥಿತಳಾಗಿರುವಳು. 


ಸಪ್ತತಿತಮೋ5ಧ್ಯಾಯಃ ೪೫೯ 


ಏತಾಸ್ತಿಸ್ಟಃ ಪ್ರಯಶ್ನೇನ ಪೂಜ್ಯಾಃ ಕ್ಟೇತ್ರನಿವಾಸಿಭಿಃ । 
ಧನಧಾನ್ಯ ಪ್ರದಾಶ್ಚೈತಾಃ ಪುತ್ರಸೌತ್ರಪ್ರದಾ ಇಮಾಃ non 
ಉಪಸರ್ಗಾನಮೂನ್‌ ಫ್ಲುಂತಿ ದದ್ಯುರ್ನೈಃಶ್ರೇಯಸೀಂ ಶ್ರಿಯಂ । 
ಸ್ಮೃತಾ ದೃಷ್ಟಾ ನತಾಃ ಸ್ಪೃಷ್ಟಾಃ ಪೂಜಿತಾಃ ಶ್ರದ್ಧ ಯಾ ನರೈಃ ॥ ೯೧॥ 
ಮಹಾರುಂಡಾ ಪ್ರತೀಚ್ಯಾಂ ಚ ದೇವೀ ಸ್ವಪ್ಲೇಶ್ವರೀ ಶುಭಾ । 


ಭವಿಷ್ಯಂ ಕಥಯೇತ್ಸ್ಪಸ್ನ್ನೇ ಭಕ್ತಸ್ಕಾಗ್ರೇ ಶುಭಾಶುಭಂ ॥೯೨॥ 
ತತ್ರ ಸ್ವಪ್ನೇಶ್ವರಂ ಲಿಂಗಂ ದೇವೀಂ ಸ್ವಪ್ಲೇಶ್ವರೀಂ ತಥಾ । 
ಸ್ನಾತ್ವಾಸಿಸಂಗಮೇ ಪುಣ್ಯೇ ಯಸ್ಮಿನೃಸ್ಮಿಂಸ್ಥಿತಾನಪಿ ॥೯೩॥ 
ಉಪೋಷಣಪರೋ ಧೀಮಾನ್ನಾರೀ ವಾ ಪುರುಷೋಪಿವಾ। 

ಸಂಪೂಜ್ಯ ಸೃಂಡಿಲಶಯಃ ಸ್ವಪ್ನೇ ಭಾವಿ ನಿಲೋಕಯೇತ್‌ ॥ ೯೪॥ 
ಅದ್ಯಾಪಿ ಪ್ರತ್ಯಯಸ್ತತ್ರ ಕಾರ್ಯ ಏಷ ವಿಜಾನತಾ । 

ಭೂತಂ ಭಾವಿ ಭವತ್ಸರ್ನಂ ನದೇತ್ಸಸ್ನೇತ್ವರೀ ನಿಶಿ ॥ ೯೫ ॥ 





೯೦. ಕಾಶೀಕ್ಟೇತ್ರದಲ್ಲಿ ವಾಸಮಾಡುವವರು ಈ ಮೂರು ಡೇವತೆಯರನ್ನೂ 
ಅವಶ್ಯಕನಾಗಿ ಪೂಜಿಸಬೇಕು. ಇವರೇ ಧನಧಾನ್ಯಸಮೃದ್ಧಿ ಯನ್ನು ಕೊಡುವರು. 
ಇವರೇ ಪುತ್ರಪೌತ್ರಾದಿ ವಂಶವೃದ್ಧಿಯನ್ನೂ ಅನುಗ್ರಹಿಸುವರು. 

೯೧. ಈ ಮೂವರೇ ಸಕಲ ವಿಘ್ನೆಗಳನ್ನೂ ನಾಶಗೊಳಿಸಿ ಮೋಕ್ಸ್ಪಾಖ್ಯವಾದ 
ಐಶ್ವರ್ಯವನ್ನು ಕೊಡುವರು. ಆದುದರಿಂದ ಮನುಷ್ಯರು ಇವರನ್ನು ಭಕ್ತಿ 
ಯಿಂದ ಸ್ಮರಿಸಬೇಕು. ನೋಡಬೇಕು. ನಮಸ್ಕರಿಸಬೇಕು. ಸ್ಪರ್ಶಿಸಬೇಕು. 
ಪೂಜಿಸಬೇಕು. 

೯೨, ಮಹಾರುಂಡಾದೇವಿಗೆ ಪಶ್ಚಿಮದಲ್ಲಿ ಪರಮಮಂಗಳೆಯಾದ ಸ್ವಪ್ನೇ 
ಶ್ವರಿಯೆಂಬ ದೇವಿಯಿರುವಳು. ಆಕೆಯು ಭಕ್ತನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು 
ಮುಂದೆ ಬರಲಿರುವ ಶುಭಾಶುಭಗಳನ್ನು ತಿಳಿಸುವಳು. 

೯೩೯೪. ಪುಣ್ಯತವ" ವಾದ ಅಸಿಗಂಗಾಸಂಗಮದಲ್ಲಿ ಸ್ನಾನವನ್ನು ಮಾಡಿ 
ಯಾವ ತಿಥಿಯಲ್ಲಿಯೇ ಆದರೂ ಸ್ವಪ್ನೇಶ್ವರಲಿಂಗವನ್ನೂ ಸ್ವಪ್ನೇಶ್ವರೀದೇವಿಯನ್ನೂ 
ಪೂಜಿಸಿ ಬುದ್ಧಿ ವಂತರಾದ ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಉಪವಾಸವ್ರತ 
ವನ್ನಾಚರಿಸಿ ನೆಲದಮೇಲೆ ಮಲಗಿರಲು ಸ್ವಪ್ನದಲ್ಲಿ ಮುಂದೆಯಾಗುವುದೆಲ್ಲವನ್ನೂ 
ಪ್ರತ್ಯಕ್ಸವಾಗಿ ನೋಡುವರು. 

೯೫. ಇಂದಿಗೂ ಸಹ ಪ್ರಾಜ್ಞನಾದ ಮನುಷ್ಯನು ಈ ವಿಷಯದಲ್ಲಿ ಪೂರ್ಣ 
ವಿಶ್ವಾಸವನ್ನಿಡತಕ್ಕದ್ದು. ಸ್ಪಷ್ನೇಶ್ವರಿಯು ರಾತ್ರಿಯಲ್ಲಿ ಸ್ವಪ್ನದಲ್ಲಿ ಕಾಣಿಸಿ 
ಕೊಂಡು ಹಿಂದೆ ನಡೆದುದನ್ನೂ, ಮುಂದೆ ನಡೆಯುವುದನ್ನೂ, ಈಗ ನಡೆಯು 
ತಿರುವುದನ್ನೂ ಎಲ್ಲವನ್ನೂ ಹೇಳುವಳು. 


೪೩೬೦ ಶ್ರೀ ಸ್ಕಾಂದಮೆ ಹಾಪುರಾಣಂ 


ಅಷ್ಟಮ್ಯಾಂ ಚ ಚತುರ್ದಶ್ಯಾಂ ನನಮ್ಯಾಂ ನಿಶಿ ವಾ ದಿನಾ | 

ಪ್ರಯತ್ನತಃ ಸಮರ್ಚ್ಯಾ ಸಾ ಕಾಶ್ಯಾಂ ಜ್ಞಾ ನಾರ್ಥಿಭಿರ್ನರೈಃ 1೯೬॥ 
ಸೃಸ್ನೇಶ್ಚರ್ಯಾಶ್ಚ ನಾರುಣ್ಯಾಂ ದುರ್ಗಾದೇನೀ ವ್ಯವಸ್ಥಿತಾ । 

ಕ್ಸೇತ್ರಸ್ಯ ದಕ್ಸಿಣಂ ಭಾಗಂ ಸಾ ಸದೈವಾಭಿರಕ್ಟತಿ Fa 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಥೇ "" ದೇವತಾಧಿಷ್ಕಾನವರ್ಣನಂ'' 
ನಾಮ ಸಸ್ತತಿತನೋಂಧ್ಯಾಯಃ 


೯೬. ಆದುದರಿಂದ ಭವಿಷ್ಯದ್ವ್ಯಾನವನ್ನು ಅಸೇಕ್ಬಿ ಸುನ ನರರು ಅಷ್ಟಮಿ, 
ನವಮಿ, ಅಥವ ಚತುರ್ದಶಿಯ ತಿಥಿಗಳಲ್ಲಿ ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ 
ಕಾಶಿಯಲ್ಲಿರುವ ಈಕೆಯನ್ನು ಪ್ರಯತ್ನದಿಂದ ಅರ್ಚಿಸಬೇಕು. 

೯೭. ಈ ಸ್ವಪ್ನೇಶ್ವರಿಗೆ ಪಶ್ಚಿಮದಲ್ಲಿ ದುರ್ಗಾದೇವಿಯು ಪ್ರತಿಸ್ಕಿತಳಾಗಿರು 
ವಳು. ಆಕೆಯು ಸರ್ವಕಾಲದಲ್ಲಿಯೂ ವಾರಾಣಸೀಕ್ಸೇತ್ರದ ದಕ್ಷಿಣಭಾಗವನ್ನು 
ಚೆನ್ನಾಗಿ ಸಂರಕ್ಷಿಸುತ್ತಿರುವಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದನುಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
ಚ ದೇನತಾಧಿಸ್ಮಾನ ವರ್ಣನ''ನೆಂಬ 
ಎಪ್ಪತ್ತನೆಯ ಅಧ್ಯಾಯವು ಮಂಗಿದುದು 


ಶ್ರೀಃ 
ಅಫ್ಸೆಕಸಪ್ರತಿತಮೋಧ್ಯಾಯಃ 
ದುರ್ಗಾಪರಾಕ್ರಮನರ್ಣನಂ 
ಅಗಸ್ತ್ಯ ಉವಾಚ: -- 
ಕಥಂ ದುರ್ಗೇತಿ ನೈ ನಾಮ ದೇವ್ಯಾ ಜಾತಮುಮಾಸುತ | 
ಕಥಂ ಚ ಕಾಶ್ಯಾಂ ಸಾ ಸೇವ್ಯಾ ಸಮಾಚಕ್ಟೇತಿ ಮಾಮಿಹ non 
ಸ್ಕಂದ ಉವಾಚ. 
ಕಥಯಾವಿಂ ಮಹಾಬುದ್ಧೇ ಯಥಾ ಕಲಶಸಂಭವ ! 
ದುರ್ಗಾ ನಾಮ ಭವೇದ್ದೇನ್ಯಾ ಯಥಾ ಸೇನವ್ಯಾ ಚ ಸಾಧಕ್ಕೆಃ ॥೨॥ 
ದುರ್ಗೋನಾಮ ಮಹಾದೈತ್ಯೋ ರುರುದೈತ್ಯಾಂಗಜೋಭವತ್‌ । 
ಯಶ್ಚ ತಪ್ಪಾ ತಸಸ್ತೀವ್ರಂ ಪುಂಭ್ಯೋ ಜೇಯತ್ವಮಾಪ್ತವಾನ್‌ ॥ ೩ 
ತತಸ್ತೇನಾಖಿಲಾ ಲೋಕಾ ಭೂರ್ಭುವಸ್ವರ್ಮುಖಾ ಅಪಿ । 
ಸ್ವಸಾತೃತಾ ನಿನಿರ್ಜಿತ್ಯ ರಣೇ ಸ್ವಭುಜಸಾರತಃ ॥೪॥ 
ಸ್ವಯಮಿಂದ್ರಃ ಸ್ವಯಂ ವಾಯುಃ ಸ್ವಯಂ ಚಂದ್ರಃ ಸ್ವಯಂ ಯಮಃ । 
ಸ್ಹಯಮಗ್ಗಿಃ ಸ್ವಯಂ ಪಾಶೀ ಧನದೋಭೂತ್ಸೃಯಂ ಬಲೀ ॥೫॥ 
ಕನ್ನಡದ ಅನುವಾದ 
ದುರ್ಗಾಸರಾಕ್ರಮನರ್ಣನವು 

ಗ ಅಗಸ್ತ್ಯನು ಹೇಳುತ್ತಾನೆ:--ಪಾರ್ವತೀನಂದನನೆ! ದೇವಿಗೆ ದುರ್ಗೆ 
ಯೆಂಬ ಹೆಸರು ಹೇಗೆ ಪ್ರಾಪ್ತವಾಯಿತು? ಕಾಶಿಯಲ್ಲಿ ಆಕೆಯನ್ನು ಯಾವ 
ಪ್ರಕಾರದಿಂದ ಸೇವಿಸಬೇಕು? ಇದೆಲ್ಲವನ್ನೂ ನನಗೆ ವಿವರವಾಗಿ ಹೇಳುವವನಾಗು. 

೨, ಸೃಂದನು ಹೇಳುತ್ತಾನೆ :-ಮಹಾಬುದ್ಧಿ ವಂತನಾದ ಕುಂಭೋದ್ಭವನೆ! 
ಕೇಳು. ದೇವಿಗೆ ದುರ್ಗೆಯೆಂಬ ಹೆಸರು ಬಂದ ಪ್ರಕಾರವನ್ನೂ ಸಾಧಕರು 
ಆಕೆಯನ್ನು ಹೇಗೆ ಸೇವಿಸಬೇಕೆಂಬುದನ್ನೂ ನಿರೂಸಿಸುವೆನು. 

೩. ಪೂರ್ವದಲ್ಲಿ ರುರುವೆಂಬ ರಾಶ್ಚಸನ ಮಗನಾದ ದುರ್ಗನೆಂಬ ಮಹಾ 
ಥೈತ್ಯನೊಬ್ಬನು ಅವತರಿಸಿದ್ದನು. ಆತನು ಉಗ್ರವಾದ ತಪಸ್ಸನ್ನಾಚರಿಸಿ 
ಸಮಸ್ತ ಪುರುಷರಿಂದ ಅಜೇಯನಾಗುವಂತೆ ವರವನ್ನು ಪಡೆದಿದ್ದನು. 

೪. ಮತ್ತು ಭೂಲೋಕ, ಭುವರ್ಲೋಕ, ಸ್ವರ್ಗಗಳೇ ಮುಂತಾದ 
ಹದಿನಾಲ್ಕು ಲೋಕಗಳನ್ನೂ ತನ್ನ ಭುಜಪರಾಕ್ರಮದಿಂದ ಜಯಿಸಿ ಆ ರಾಕ್ಷಸನು 
ಯುದ್ಧದುರ್ಮದನಾಗಿ ಬ್ರಹ್ಮಾಂಡವನ್ನೇ ವಶಗೊಳಿಸಿಕೊಂಡಿದ್ದನು. 

೫. ಬಲಶಾಲಿಯಾದ ತಾನೇ ಎಲ್ಲರ ಅಧಿಕಾರಗಳನ್ನೂ ವಹಿಸಿಕೊಂಡು, 


೪೬೨ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ಫಯವಿಖಾಶಾನರುದ್ರಾರ್ಕವಸೂನಾಂ ಪೆದಮಾದಡೇ । 


ತತ್ಸಾಧ್ವಸಾದ್ವಿಮುಕ್ತಾನಿ ತಪಾಂಸ್ಯತಿತಪಸ್ತಿಭಿಃ ॥೬॥ 
ನ ನೇದಾಧ್ಯಯನಂ ಚಕ್ರುರ್ಬ್ರಾಹ್ಮಣಾಸ್ತದ್ಭಯಾರ್ದಿತಾಃ । 
ಯಜ್ಞನಾಬಾ ವಿನಿರ್ಧ್ವಸ್ತಾಸ್ತದ್ಭಟೈರತಿದುಸ್ಸಹೈಃ nan 
ವಿಧ್ವಸ್ತಾ ಬಹುಶಃ ಸಾಧ್ವ್ಯಸ್ತೈರಮಾರ್ಗಕೃತಾಸ್ಪದೈಃ । 

ಪ್ರಸಭಂ ಚ ಪರಸ್ವಾನಿ ಅಸಹೃತ್ಯ ದುರಾಸದಾಃ nen 
ಅಭೋಕ್ಸಿಷುರ್ಮುರಾಚಾರಾಃ ಕ್ರೂರಕರ್ಮಪರಿಗ್ರಹಾಃ । 

ನದ್ಯೋ ನಿಮಾರ್ಗಗಾ ಆಸಣ್ಣು ೩ಲಿಂತಿ ನ ತಥಾಗ್ನಯಃ ॥೯॥ 
ಜ್ಯೋತೀಂಷಿ ನ ಪ್ರದೀಪ್ಯಂತಿ ತದ್ಭಯಾಕುಲಿತಾನ್ಯಹೋ | 
ದಿಗಧೂವಸನಾನ್ಯಾಸನ್ಸಿಚ್ಛಾಯಾನಿ ಸಮಂತತಃ ॥ ೧೦೫ 
ಧರ್ಮಕ್ರಿಯಾ ವಿಲುಪ್ತಾಶ್ಚ ಪ್ರನೃತ್ತಾಃ ಸುಕೃತೇತರಾಃ । 

ತ ಏನ ಜಲಧೀಭೂಯ ವವೃಷುರ್ನಿಜಲೀಲಯಾ ॥ ೧೧॥ 








ಇಂದ್ರನೂ, ವಾಯುವೂ, ಚಂದ್ರನೂ, ಯಮನೂ, ಅಗ್ನಿಯೂ, ವರುಣನ, 
ಕುಬೇರನೂ ಆಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. 

೬. ತಾನೇ ಈಶಾನ, ರುದ್ರ, ಸೂರ್ಯ, ಅಷ್ಟವಸುಗಳ ಪದವಿಗಳನ್ನು 
ಆಕ್ರಮಿಸಿಕೊಂಡಿದ್ದನು. ಆತನ ಸರಾಕ್ರಮದ ಫಲವಾಗಿ ತಪಸ್ವಿಗಳು ತಮ್ಮ 
ತಮ್ಮ ತಪೋವ್ರತಗಳನ್ನೂ ಸಹ ತ್ಯಜಿಸಿದ್ದರು. 

೭. ಅವನ ಭಯದಿಂದ ಕೂಡಿದವರಾಗಿ ಬ್ರಾಹ್ಮಣರು ತಮ್ಮ ವೇದಾ 

ಯನಗಳನ್ನೂ ಮಾಡುತ್ತಿರಲಿಲ್ಲ. ಅತ್ಯಂತ ದುಸ್ಸಾಧ್ಯರಾದ ಅವನ ಪರಿವಾರ 
ದವರಿಂದ ಅವರ ಯಜ್ಞ ವಾಟಕೆಗಳೆಲ್ಲವೂ ಧ್ವೃಂಸಗೊಳಿಸಲ್ಪಟ್ಟುವು. 

೮. ದುರಾಚಾರಗಳಲ್ಲಿ ಸ್ವೇಚ್ಛೆಯಾಗಿ ವರ್ತಿಸಲು ಅವಕಾಶವನ್ನು ಪಡೆದ 
ಅವರಿಂದ ಅನೇಕ ಸಾಧ್ವೀಮಣೆಯಯ ಭಂಗಗೊಳಿಸಲ್ಪಟ್ಟರು. ಬಲಾತ್ಕಾರದಿಂದ 
ಪರರ ಸ್ವತ್ತುಗಳನ್ನು ಕಸಿದುಕೊಂಡು ಅವರು ದುರ್ಗ್ರಾಹ್ಯರಾಗಿದ್ದರು. 

೯. ದುಷ್ಟಾಚಾರನಿರತರೂ ಕ್ರೂರಕರ್ಮಗಳನ್ನು ಮಾಡುವವರೂ ಆಗಿ 
ಅವರು ಸರ್ವಸ್ವವನ್ನೂ ತಾವೇ ಉಸಭೋಗಿಸುತ್ತಿದ್ದರು. ಅವರ ಭಯದಿಂದ 
ನದಿಗಳೂ ಉತ್ಪ್ಸಥಗಾಮಿಗಳಾದುವು. ಅಗ್ನಿಗಳು ಮುನ್ನಿನಂತೆ ಜ್ವಲಿಸುತ್ತಿರಲಿಲ್ಲ. 

೧೦. ಅವರ ಭಯದ ವ್ಯಾಕುಲತೆಯಿಂದ ಸೂರ್ಯಚಂದ್ರರೇ ಮೊದಲಾದ 

ೇತಿಗಳೂ ಬೆಳಗುತ್ತಿರಲಿಲ್ಲ. ದಿಕ್ಕಾಮಿನಿಯರ ವಸ್ತ್ರ ಗಳೆಲ್ಲವೂ ಯಾವಾಗಲೂ 
ಕಾಂತಿಹೀನಗಳಾಗಿರುತ್ತಿದ್ದು ವು. 

೧೧. ಧರ್ಮಕಾರ್ಯಗಳೆಲ್ಲವೂ ಲೋಸಗೊಂಡುವು. ಅಧರ್ಮಗಳು 
ಬಹಳವಾಗಿ ವೃದ್ಧಿ ಯನ್ನು ಹೊಂದಿದುವು. ಅವುಗಳೇ ತಮ್ಮ ಸ್ವೇಚ್ಛೆಯಿಂದ 
ಮೇಘಾಕಾರಗಳನ್ನು ಹೊಂದಿ ಫಲಗಳೆಂಬ ಮಳೆಯನ್ನು ಕರೆಯುತ್ತಿ ದ್ದವು. 


ಏಕಸಪ್ತತಿತಮೋಕಧ್ಯಾಯಃ ೪೬ತ್ಲಿ 


ಸಸ್ಯಾನಿ ತದ್ಭಯಾತ್ಸೂತೇ ತ್ವನುಪ್ತಾಹಿ ವಸುಂಧರಾ । 


ಸದೈನ ಫಲಿನೋ ಜಾತಾಸ್ತರವೋಪ್ಯವಕೇಶಿನಃ ॥ ೧೨ ॥ 

ಬಂದೀಕೃತಾಃ ಸುರರ್ಷೀಣಾಂ ಪತ್ನ್ಯಸ್ತೇನಾತಿದರ್ಪಿಣಾ । 

ದಿವೌಕಸಃ ಕೃತಾಸ್ತೇನ ಸಮಸ್ತಾಃ ಕಾನನೌಕಸಃ ॥ ೧೩ ॥ 

ಮರ್ಶ್ಯಾ ಆಮುರ್ಶ್ಯಾನ್ಸೃಗೃಹಂ  ಪ್ರಾಪ್ತಾನಪಿ ಭಯಾರ್ದಿತಾಃ । 

ಆಸಿ ಸಂಭಾಸಮಾತ್ರೇಣ ನಾರ್ಚಯಂತಿ ನಿಷಜ್ಜುಷಃ ॥ ೧೪ ॥ 
ಸ್ತಂದ ಉವಾಚ:- 

ನ ಕೌಲೀನಂ ನ ಸದ್ವೃತ್ತಂ ಮಹತ್ತ್ವಾಯ ಪ್ರಕಲ್ಪತೇ । 

ಏಕಮೇವ ಪದಂ ಶ್ರೇಯಃ ಪದಭ ಶೋ ಹಿ ಲಾಘವಂ ॥ ೧೫ ॥ 

ವಿಪದ್ಯಾಪಿ ಹಿತೇ ಧನ್ಯಾ ನ ಯೇ ದೈನ್ಯಪ್ರಣೋದಿತಾಃ । 

ಧನ್ಸೈರ್ಮಲಿನಚಿತ್ತಾನಾಮಾಲಭಂತೇಂಗಣಂ ಕ್ವಚಿತ್‌ ॥ ೧೬ ॥ 

ಫಂಚತ್ವಮೇನ ಹಿ ವರಂ ಲೋಕೇ ಲಾಘವನರ್ಜಿತಂ । 

ನಾಮರತ್ವಮಸಪಿ ಶ್ರೇಯೋ ಲಾಘನೇನ ಸಮನ್ವಿತಂ ॥ ೧೭ ॥ 


೧೨. ಆ ರಾಕ್ಸಸೇಶ್ವರನ id ಭೂಮಿಯು ಬೀಜವಾಪನೆಯಿಲ್ಲ 
ದೆಯೇ ಸಸ್ಯಗಳನ್ನು "ಯುತ ಶ್ರಿದ್ದಳು. ಫಲಕಾಲವನ್ನು ಮೀರಿ ಮುದಿಯಾದ 
ಮರಗಳೂ ಸಹ ನಿತ್ಯವೂ ಫಲಗಳನ್ನು ಕೊಡುತ್ತಿದ್ದುವು. 

೧೩. ಅತ್ಯಂತ ದರ್ಪದಿಂದೊಡಗೂಡಿದ ಅವನಿಂದ ಡೇವರ್ಷಿಗಳ ಪತ್ತಿ 
ಯರೂ ಬಂಧನಕ್ಕೊಳಗಾಗಿದ್ದರು. ಮತ್ತು ಅವನಿಂದ ಸಮಸ್ತ ದೇವತೆಗಳೂ 
ನಿರ್ಜಿತರಾಗಿ ವನವಾಸಕ್ಕೆ ಕಳುಹಿಸಲ್ಪಟ್ಟರು. 

೧೪. ಅವನ ಭಯದಿಂದ ಮುಳುಗಿದವರೂ, ಅವನಿಂದ ವಿಪತ್ತನ್ನು 
ನಿರೀಕ್ಷಿಸುವವರೂ ಆಗಿ ಮನುಷ್ಯರು ತಮ್ಮ ಮನೆಗಳಿಗೆ ಸಾಕ್ಟ್ರಾತ್ತಾಗಿ ಬಂದ 
ದೇವತೆಗಳನ್ನೂ ಉಚಿತ ಸ್ವಾಗತದ ಮಾತುಗಳಿಂದಲೂ ಸತ್ಯರಿಸುವಂತಿರಲಿಲ್ಲ. 

೧೫. ಸ್ಥಂದನು ಹೇಳುತ್ತಾನೆ: ಆ ಮುಗ್ಯಣ್ಯತ್ಯನೆ ಆಳ್ವಿಕೆಯಲ್ಲಿ ಸತ್ಕುಲ 
ಜನನವಾಗಲಿ, ಸೆದಾಚಾರಗಳಾಗಲಿ ಮಹತ್ತ ತೌ ಕಾರಣಗಳಲ್ಲ. ಐಶ್ವ ರ್ಯ 
ವೊಂದೇ ಔನ್ನತ್ಯ ತ್ಯಕ್ಕೆ ಕಾರಣವೂ ದಾರಿದ್ರ ತಮೊ ಪದಭ ಂಶಕ್ಕೆ ಸಾಕ ಇರೂ 
ಆಗಿದ್ದುವು. 

೧೬. ನಿಪತ್ತುಗಳಲ್ಲಿ ಸಿಕ್ಕಿದ್ದರೂ ಸಹ ಯಾರು ದೌರ್ಭಾಗ್ಯ ದಿಂದ ಚೋದಿತ 
ರಾಗಿ ಧನಾಶೆಯಿಂದ ದುಸ್ಪಚಿತ್ರ (ವುಳ್ಳ ವರ ಮನೆಗಳ ಬಾಗಿಲುಗಳನ್ನು ಕಾಯು 
ವುದಿಲ್ಲವೊ, ಅವರೇ ಚರಮಥನ್ಯರಿನಿಸುವರು. 

೧೭. ಮರ್ಯಾದೆಯನ್ನು. ಕಳೆದುಕೊಂಡವನಿಗೆ ಲೋಕದಲ್ಲಿ ಮರಣವೇ 
ತೆ ಶ್ರೇಯಸ್ಕರವು. ಅವಮರ್ಯಾಜಿಯಿಂದ ಕೂಡಿದ ಸ್ವ ರ್ಗಲೋಕವಾಸ ವೂ ಸಹ 
ಮನುಷ್ಯನಿಗೆಂದಿಗೂ ತ್ರೆ ಶ್ರೇಯಸ ಸ್ಸನ್ನುಂಟುಮಾಡಲಾರದು. 


೪೬೪ ಶ್ರಿ 


ತ ಏನ ಲೋಕೇ ಜೀನಂತಿ ಪುಣ್ಯಭಾಜಸ್ತ ಏನ ವೈ। 

ವಿಪದ್ಯಾಪಿ ನ ಗಾಂಭೀರ್ಯಂ ಯಜ್ಜೇತೋಳಭ್ಳಿಃ ಪರಿತ್ಯಜೇತ್‌ ॥ ೧೮ 8 
ಕದಾಚಿತ್ಸಂಪದುದಯಃ ಕದಾಚಿದ್ದಿಪದುದ್ದಮುಃ । 

ದೈವಾದ್ದೃಯಮಪಿ ಸ್ಪ್ರಾಪ್ಯ ಧೀರೋ ಧೈರ್ಯಂ ನ ಹಾಪಯೇತ್‌ ॥೧೯೬ 
ಉದಯಾಸುದಯ್‌ೌ ಪ್ರಾಜ್ಞ್ಛೈರ್ದ್ರಷ್ಟವ್ಕೌ ಪುಷ್ಪದಂತಯೋಃ । 
ಸದೈಕರೂಪತಾತ್ಯಾಜ್ಯಾ ಹರ್ಷಾಹರ್ಷೌ ತತೋಧೃವೌ ॥೨೦॥ 
ಯಸ್ರ್ವಾಪದಂ ಸಮಾಸಾದ್ಯ ದೈನ್ಯಗ್ರಸ್ತೋ ವಿಪದ್ಯತೇ 

ತಸ್ಯ ಲೋಕದ್ವಯಂ ನಷ್ಟಂ ತಸ್ಮಾದ್ದೈನ್ಯಂ ವಿವರ್ಜಯೇತ್‌ ॥೨೦॥ 
ಆಪದ್ಯಪಿ ಹಿ ಯೇ ಧೀರಾ ಇಹಲೋಕೇ ಪರತ್ರ ಚ । 


[3 'ಸ್ಯಾಂಡಮಹಾಪುರಾಣಂ 


ನ ತಾನ್ಸುನಃ ಸ್ಪ ಶೇದಾಪತ್ತದ್ದೆ ಯರ್ಯೇಣಾನಧೀರಿತಾ ॥ ೨೨ ॥ 
ಭ ಫಷ್ಟರಾಜ್ಯಾಶ್ಚ ನಿಜುಧಾ ಮುಹೇಶಂ ಶರಣಂ ಗತಾಃ । 
ಸರ್ವಜ್ಞೇನ ತತೋ ದೇನೀ ಪ್ರೇರಿತಾಃಸುರಮರ್ದನೇ ॥೨೩॥ 


೧೮. ಯಾವ ಪುಣ್ಯಪುರುಷರ ಚಿತ್ತವೆಂಬ ಮಹಾಸಮುದ್ರವು ಮಹಾ 
ವಿಷತ್ತುಗಳಲ್ಲಿಯೂ ತನ್ನ ಗಾಂಭೀರ್ಯವನ್ನು ತ್ಯಜಿಸುವುದಿಲ್ಲವೊ, ಅವರೇ 
ಲೋಕದಲ್ಲಿ ಜೀವಂತರು. ಅವರೇ ಪುಣ್ಯಭಾಗಿಗಳು. 

೧೯. ಕೆಲವುವೇಳೆ ಐಶ್ವರ್ಯವು ಪ್ರಾಪ್ತವಾಗುವುದು. ಕೆಲವು ಸಮಯ 
ಗಳಲ್ಲಿ ವಿಷತ್ತುಗಳೇ ಮೇಲೆ ಮೇಲೆ ಒದಗುವುವು. ಅದೃಷ್ಟದ ಪರಿಣಾಮವಾಗಿ. 
ಎರಡನ್ನೂ ಹೊಂದಿದ ಧೀರನು ತನ್ನ ಮನಸ್ಸಿನ ಸ್ಕೈರ್ಯವನ್ನು ಬಿಡಬಾರದು. 

೨೦. ಪ್ರಾಜ್ಞರಾದವರು ಸೂರ್ಯಚಂದ್ರರ ಉದಯಾಸ್ತಮಾನಗಳನ್ನು 
ಕುರಿತು ಚಿಂತಿಸಬೇಕು. ಅವುಗಳಂತೆಯೇ ಹರ್ಷದುಃಖಗಳೂ ಕ್ಪಣಿಕಗಳಾದು 
ದರಿಂದ ಸೂರ್ಯಚಂದ್ರರಂತೆ ತಾವೂ ತಮ್ಮ ಸತ್ಯಸ್ವರೂಪವನ್ನು ತ್ಯಜಿಸ 
ಬಾರದು. 

೨೧. ಯಾವನು ಆಪತ್ತುಗಳು ಬರಲು ದೈನ್ಯದಿಂದ ಕೂಡಿದವನಾಗಿ ಆತ್ಮ 
ಹತ್ಯೆಯನ್ನು ಮಾಡಿಕೊಳ್ಳುವನೊ, ಅವನಿಗೆ ಉಭಯಲೋಕಗಳೂ ನಷ್ಟಗಳಾಗು 
ವುವು. ಆದುದರಿಂದ ಮನಸ್ಸಿನ ದೈನ್ಯವನ್ನು ಯಾವಾಗಲೂ ಬಿಡಬೇಕು. 

, 4೨. ಅಸತ್ಕಾಲದಲ್ಲಿಯೂ ಯಾವ ಮಾನವರು ಧೈರ್ಯವನ್ನವಲಂಬಿಸಿರು 
ವರೊ, ಅವರ ಧೈರ್ಯದಿಂದ ಪರಾಜಿತವಾದ ವಿಪತ್ತುಗಳು ಇಹದಲ್ಲಾಗಲಿ 
ಪರದಲ್ಲಾಗಲಿ ಪುನಃ ಅವರನ್ನು ಪೀಡಿಸುವುದಿಲ್ಲ. 

೨೩. ಇಂತು ರಾಜ್ಯಾಧಿಕಾರವನ್ನು ಕಳೆದುಕೊಂಡ ದೇವತೆಗಳು ಮಹೇ 
ಶ್ವರನನ್ನು ಶರಣುಹೊಕ್ಳರು. ಸರ್ವಜ್ಞ ನಾದ ಆತನು ವರದ ಸೂಕ್ಸ್ಮ್ಮನನ್ನರಿತು 
ರಾಶ್ಸಸನನ್ನು ನಿಗ್ರಹಿಸಲು ದೇವಿಯನ್ನು ಪ್ರೇರಿಸಿದನು. 


ಏಕಸಪ್ತತಿತಮೋ9ಧ್ಯಾಯಃ ೪೬೫ 


ಮಹೇಶ್ವರೀಂ ಸಮಾಸಾದ್ಯ ಭವಾನ್ಯಾಜ್ಞಾಂ ಪ್ರಹೃಷ್ಣವತ್‌ । 
ಅನುರ್ಶ್ಯಾಯಾಂಭಯಂ ದತ್ತಾ ಸಮರಾಯೋಪಚಕ್ರಮೇ ॥೨೪॥ 
ಕಾಲರಾತ್ರಿಂ ಸಮಾಹೂಯ ಕಾಂತ್ಯಾ ತ್ರೈಲೋಕ್ಕಸುಂದರೀಂ । 
ಪ್ರೇಷಯಾಮಾಸ ರುದ್ರಾಣೀ ತಮಾಹ್ವಾತುಂ ಸುರದ್ರುಹಂ ॥ ೨೫ ॥ 
ಕಾಲರಾಶ್ರೀ ಸಮಾಸಾದ್ಯ ತಂ ದೈತ್ಯಂ ದುಷ್ಪಚೇಷ್ಟಿತಂ 

ಉವಾಚ ದೈತ್ಯಾಧಿಸತೇ ತ್ಯಜ ತ್ರೈಲೋಕ್ಕಸಂಪದಂ ॥ ೨೬ ॥: 
ತ್ರಿಲೋಕೀಂ ಲಭತಾನಿಂದ್ರಸ್ತ್ಯೃಂ ತು ಯಾಹಿ ರಸಾತಲಂ | 
ಪ್ರವರ್ತಂತಾಂ ಕ್ರಿಯಾಃ ಸರ್ವಾ ವೇದೋಕ್ತಾ ವೇದವಾದಿನಾಂ ॥ ೨೭ 
ಅಥ ಚೇದ್ದರ್ವಲೇಶೋಸ್ತಿ ತದಾಯಾಹಿ ಸಮಾಜಯೇ । 


ಅಥವಾ ಜೀನಿತಾಕಾಂಕ್ಸೀ ತದಿಂದ್ರಂ ಶರಣಂ ವ್ರಜ ॥ ೨೮ ॥ 
ಇತಿ ವಕ್ತುಂ ಮಹಾದೇವ್ಯಾ ಮಹಾಮಂಗಲರೂಪಯಾ | 
ತ್ವದಂತಿಕೇ ಪ್ರೇಸಿತಾಹಂ ಮೃತ್ಯುಸ್ತೇ ತದುಪೇಶ್ಚಯಾ ॥೨೯॥: 





೨೪. ಮಹಾದೇವನ ಆಜ್ಞೆಯನ್ನು ಸಂತೋಷದಿಂದ ಸ್ವೀಕರಿಸಿ ಭವಾನೀ 
ದೇವಿಯು ದೇವತೆಗಳೆಲ್ಲರಿಗೂ ಅಭಯವನ್ನಿತ್ತು ಆ ರಾಕ್ಸಸನೊಡನೆ ಯುದ್ಧ 
ವನ್ನು ಮಾಡಲನುವಾಗಿ ನಿಂತಳು. 

೨೫. ದೇಹಕಾಂತಿಯಿಂದ ತ್ರಿರೋಕಸುಂದರಿಯೆಸಿಸಿದ ಕಾಲರಾತ್ರಿಯನ್ನು 
ಹತ್ತಿರಕ್ಕೆ ಕರೆದು ಪಾರ್ವತಿಯು ಆ ರಾಕ್ಸಸನನ್ನು ಯುದ್ಧಕ್ಕೆ ಕರೆಯುವಂತೆ 
ಹೇಳಿಕೊಟ್ಟು ಕಳುಹಿಸಿದಳು. 

೨೬. ಕಾಲರಾತ್ರಿ ಯಾದರೊ ದುರಾಚಾರನಿರತನಾಗಿದ್ದ ಆ ದೈತ್ಯನ ಬಳಿಗೆ 
ಬಂದು ಹೇಳತೊಡಗಿದಳು. ಎಲೈ ರಾಕ್ಸಸಾಧಿಸತಿಯೇ! ನಿನ್ನ ಅಧೀನದಲ್ಲಿರ:ವ 
ಮೂರುಲೋಕಗಳ ಐಶ್ವರ್ಯವೆಲ್ಲವನ್ನೂ ತ್ಯಜಿಸು. 

೨೭. ಈ ಸ್ವರ್ಗ, ಮರ್ತ್ಯ, ಪಾತಾಲಲೋಕಗಳ ಆಧಿಪತ್ಯವನ್ನು 
ಮಹೇಂದ್ರನು ಪಡೆಯಲಿ. ನೀನು ರಸಾತಲಕ್ಕೆ ಹೊರಡು. ವೇದವಾದಿಗಳಾದ 
ಆಸ್ತಿಕಜನರ ವೇಡೋಕ್ತಕರ್ಮಗಳೆಲ್ಲವೂ ಎಂದಿನಂತೆ ನಡೆದುಬರಲಿ. 

೨೮. ಅಥವ ನಿನಗೇನಾದರೂ ಪೌರುಷವಿರುವುದಾದಕೆ ಯುದ್ಧವನ್ನು 
ಮಾಡಲು ಮುಂದಕ್ಕೆ ಬಾ. ಇಲ್ಲದಿದ್ದರೆ ಪ್ರಾಣಗಳ ಮೇಲಿನ ಆತೆಯಿಂದ 
ಮಹೇಂದ್ರನನ್ನೇ ಶರಣು ಹೋಗುವವನಾಗು. 

ರ್ತಿ. ಈ ಮಾತುಗಳನ್ನು ಹೇಳುವುದಕ್ಕಾಗಿಯೇ ನಾನು ಸರ್ವಮಂಗಳ 
ಸ್ವರೂಪಿಣಿಯಾದ ಮಹಾದೇವಿಯಿಂದ ನಿನ್ನ ಬಳಿಗೆ ಕಳುಹಿಸಲ್ಪಟ್ಟ ರುವೆನು. 
ಈ ಸಂದೇಶವನ್ನು ಉಪೇಶ್ಸೆಮಾಡಿದರೆ ನಿನಗೆ ಮರಣವು ನಿಶ್ಚಯವು. 


೪೬೬ ಶ್ರೀ ಸತ್ಕಿಂದಮ ಹಾಪುರಾಣಂ 


ಅತೋ ಯದುಚಿತಂ ಕರ್ತುಂ ತದ್ವಿಧೇಹಿ ಮಹಾಸುರ । 


ಪರಂ ಹಿತಂ ಚೇಚ್ಛ ಎನಿಯಾಜ್ಞೀವಗ್ರಾಹಂ ತತೋ ವ್ರಜ 1 4on 
ಇತ್ಯಾಕರ್ಜ್ಯ ವಚೋ ದೇವ್ಯಾ ಮಹಾಕಾಲ್ಯಾಃ ಸ ದೈತ್ಯರಾಟ್‌ I 
ಪ್ರಜಜ್ವಾಲ ತದಾ ಕ್ರೋಧಾದ್ದ ಎಪ್ಯತಾಂ ಗೃಹ್ಯತಾನಿಯಂ ॥೩೧॥ 
ತ್ರೈಲೋಕ್ಯನೋಹಿನೀ ಹ್ಯೇಷಾ ಪ್ರಾಪ್ತಾ ಮದ್ಭಾಗ್ಯಗೌರವೈಃ । 
ತ್ರೈಲೋಕ್ಕರಾಜ್ಯಸಂಪತ್ತಿನಲ್ಲ್ಯಾಃ ಫಲನಿದಂ ಮಹತ್‌ ॥ ೩೨ ॥ 


ಏತದರ್ಥಂ ಹಿ ದೇವರ್ಷಿನೃಪಾ ಬಂದೀಕೃತಾ ಮಯಾ । 
ಅನಾಯಾಸೇನ ಮೇ ಪ್ರಾಪ್ತಾ ಗೃಹಮೇಷಾ ಶುಭೋದಯಾತ್‌ ॥ ೩೩ ॥ 
ಅವಶ್ಯಂ ಯಸ್ಯ ಯೋಗ್ಯಂ ಯತ್ತತ್ತಸ್ಯೇಹೋಪತಿಷ್ಠತೇ । 
ಅರಣ್ಯೇ ನಾ ಗೃಹೇ ವಾಸಿ ಯಶೋ ಭಾಗ್ಯಸ್ಯ ಗೌರವಾತ್‌ ॥ ೩೪॥ 
ಅಂತಃಪುರಚರಾ ಏತಾಂ ನೆಯಂತ್ವಂತಃಪುರಂ ಮಹತ್‌ । 


ಅನಯಾ ಸದಲಂಕೃತ್ಯಾ ಮಮರಾಷ್ಟ್ರಮಲಂಕೃತಂ i ೩೫ ॥ 


೩೦. ಎಲ್ಲೆ ಮಹಾಸುರನೆ! ಆದುದರಿಂದ ನಿನಗೆ ಯಾವುದು ಉಚಿತ 
ವೆಂದು ತೋರುವುದೊ ಅದನ್ನು ಮಾಡು. ಆದರೆ ನನ್ನ ಹಿತವಾಕ್ಕವನ್ನು 
ಕೇಳುವೆಯಾದರೆ ಆಕೆಯನ್ನೇ ಶರಣುಹೊಕ್ಕು ಜೀವವನ್ನುಳಿಸಿಕೊ. 

೩೧. ಮಹಾಕಾಳರಾತ್ರೀದೇನಿಯ ಈ ಮಾತುಗಳೆಲವನ್ನೂ ಕೇಳುತ್ತಿರು 
ವಂತೆಯೇ ಆ ರಾಕ್ಚಸರಾಜನು ಕೋಪದಿಂದ ಉರಿಯುತ್ತ ಸರಿವಾರದವರನ್ನು 
ಪುರಿತು ಇಂತಂದನು. ಇವಳನ್ನು ಹಿಡಿಯಿರಿ, ಹಿಡಿಯಿರಿ. 

೩೨. ಮೂರು ಲೋಕಗಳನ್ನೂ ಮೋಹಗೊಳಿಸುತ್ತಿರುವ ಇವಳು ಇಂದು 
ನನ್ನ ಭಾಗ್ಯಗೌರವದ ಫಲವಾಗಿ ಲಭಿಸಿದಳು. ನನ್ನ ತ್ರಿಲೋಕಾಧಿಸತ್ಯವೆಂಬ 
ಒಳ್ಳಿಗೆ ಇವಳ ಲಾಭವೇ ಮಹತ್ತರವಾದ ಫಲವಾಗಿರುವುದು. 

೩೩. ಇವಳಿಗೋಸ್ಟರವಾಗಿಯೇ ದೇವತೆಗಳನ್ನೂ , ಮಹರ್ಷಿಗಳನ್ನೂ 
ರಾಜರನ್ನೂ ನಾನು ಸೆರೆಯಲ್ಲಿಡಿಸಿದೆನು. ನನ್ನ ಪೂರ್ವಪುಣ್ಯದ ಶುಭೋದಯ 
ದಿಂದಲೇ ಇವಳು ಅನಾಯಾಸವಾಗಿ ನನ್ನ ಮನೆಯಲ್ಲಿಯೇ ಸಿಕ್ಟಿರುವಳು. 

೩೪. ಯಾವನಿಗೆ ಪೂರ್ವ ಪುಣ್ಯದ ಬಲದಿಂದ ಯಾವುದು ಲಭಿಸಬೇಕಾಗಿ 
ರುವುದೊ, ಅವನು ಅರಣ್ಯದಲ್ಲಿದ್ದರೂ, ಮನೆಯಲ್ಲಿದ್ದರೂ ಆ ಕರ್ಮಫಲವು 
ಅವನಿಗೆ ಅವಶ್ಯಕವಾಗಿ ಲಭಿಸುವುದು. 

೩೫. ನನ್ನ ಅಂತಃಪುರದ ದಾಸಿಯರು ಇವಳನ್ನು ವಿಶಾಲವಾದ ಅಂತಃ 
ಪುರಕ್ಕೆ ಕರೆದೊಯ್ಯಲಿ. ಈ ಸ್ತ್ರೀರತ್ನವೆಂಬ ಭೂಷಣದಿಂದ ನನ್ನ ರಾಷ್ಟ್ರವೆಲ್ಲವೂ 
ಅಲಂಕೃತವಾಯಿತೆಂದು ತಿಳಿಯುವೆನು. 


ಏಕಸಪ್ತತಿತಮೋ9ಧ್ಯಾಯಃ ೪೬೭ 


ಅಹೋ ಮಹೋದಯತ್ಚಾದ್ಯ ಜಾತೋ ಮನು ಮುಹಾಮತೇಃ । 
ಕೇವಲಂ ನ ಮಮೈಕಸ್ಯ ಸರ್ವದೈತ್ಯಾನ್ಹಯಸ್ಯ ಚ ॥ ೩೬॥ 
ನೃತ್ಯಂತು ಪಿತರಶ್ಹಾದ್ಯ ನೋದಂತಾಂ ಬಾಂಧವಾಃ ಸುಖಂ । 

ಮೃತ್ಯುಃ ಕಾಲೋಂತಕೋ ದೇವಾಃ ಪ್ರಾಪ್ಲುಯಾಂತ್ವದ್ಯ ಮೇ ಭಯಂ ॥ 
ಇತಿ ಯಾವತ್ಸಮಾಯಾತಾಸ್ತಾಂ ನೇತುಂ ಸೌವಿದಲ್ಲಕಾಃ । 


ತಾನತ್ತಯಾ ಕಾಲರಾತ್ರ್ಯಾ ಪ್ರತ್ಯುಕ್ತೋ ದೈತ್ಯಪುಂಗವಃ 1 ೩೮ ॥. 
ಕಾಲರಾಶ್ರ್ಯುವಾಚ :-. 

ದೈತ್ಯರಾಜ ಮಹಾಪ್ರಾಜ್ಞ ನೈತದ್ಯುಕ್ತಂ ಭವಾದೃಶಾಂ | 

ವಯಂ ದೂತ್ಯಃ ಪರನಶಾ ರಾಜನೀಶಿನಿದುತ್ತವು ॥೩೯॥ 


ಅಲ್ಟೋಃಸಿ ದೂತಸಂಜಬಾಧಾಂ ನ ವಿದಧ್ಯಾತ್ಮದಾಚನ | 

ಕಿಂ ಪುನದ್ಯೇ ಭವಾದೃಕ್ಸಾ ಮಹಾಂತೋ ಬಲಿನೋ ಧಿಪಾಃ ॥೪೦॥ 
ದೂತೀಷು ಕೋ ನುರಾಗೋಯಂ ಮಹಾರಾಜಾಲ್ಫಿಕಾಸ್ತಿಹ । 
ಅನಾಯಾಸೇನ ಚ ವಯಮಾಯಾಸ್ಕಾಮಸ್ತದಾಗಮಾತ್‌ ॥ ೪೧ ॥. 





೩೬. ಮಹಾ ಪ್ರಾಜ್ಞನಾದ ನನಗೆ ಇಂದು ಮಹೋತ್ಸವವೇ ಉಂಟಾ 
ದಂತಾಯಿತು. ಕೇವಲ ನನಗೆ ಮಾತ್ರವೇ ಅಲ್ಲ. ಸಮಸ್ತ ರಾಕ್ಸಸಕುಲಕ್ಕೂ 
ಇಂದಿನ ದಿನವು ಶುಭದಿವಸವೇ ಎಂದು ನಿಶ್ಚಯಿಸುವೆನು. 

೩೭. ಇಂದು ಪಿತೃದೇವತೆಗಳೆಲ್ಲರೂ ನರ್ತನಗಳನ್ನು ಮಾಡಲಿ. ಬಂಧು 
ಬಳಗದವರೆಲ್ಲರೂ ಸೌಖ್ಯಸಂತೋಷಗಳುಳ್ಳವರಾಗಲಿ. ಮೃತ್ಯುವಿಗೂ, ಕಾಲ 
ನಿಗೂ, ಅಂತಕನಿಗೂ, ದೇವತೆಗಳಿಗೂ ಇಂದು ನನ್ನ ಭಯವುಂಟಾಗಲಿ. 

೩೮. ಇಂತೆಂದ ಅವನ ಮಾತುಗಳನ್ನು ಕೇಳಿ ಅಂತಃಪುರದ ಕಂಚುಕಿಗಳು 
ಅವಳನ್ನು ಕರೆದುಕೊಂಡು ಹೋಗಲು ಬರುತ್ತಿರುವಂತೆಯೇ ಆ ಕಾಲರಾತ್ರಿಯು 
ರಾಕ್ಚಸೇಂದ್ರನನ್ನು ಕುರಿತು ಇಂತೆಂದು ಪ್ರತ್ಯುತ್ತರವನ್ನಿತ್ತಳು. 

೩೯. ಕಾಲರಾತ್ರಿಯು ಹೇಳುತ್ತಾಳೆ:--ಎಲೈ ರಾಕ್ಸಸೇಂದ್ರನೆ! ನೀನು 
ಮಹಾ ಪ್ರಾಜ್ಞನು. ರಾಜಫೀತಿವಿಶಾರದರಲ್ಲಿ ಅಗ್ರಗಣ್ಯನು. ನಿನ್ನಂತಹವರಿಗೆ 
ಈ ಕಾರ್ಯವು ತಕ್ಕುದಲ್ಲ. ನಾವು ಸ್ವಾಮಿನಿಯ ಸಂದೇಶವನ್ನು ತಿಳಿಸುವ 
ದೂತಿಕೆಯರು ಮಾತ್ರ. ಅವಳಿಗೆ ಪರವಶರು. 

೪೦, ಅಲ್ಪರಾಜನಾದರೂ ಎಂದಿಗೂ ದೂತನಿಗೆ ಯಾವ ವಿಧವಾದ ಬಾಧೆ 
ಯನ್ನೂ ಮಾಡಬಾರದೆಂದಮೇಲೆ ಮಹಾತ್ಮರೂ, ಬಲಿಷ್ಕರೂ, ಅಧಿಕಾರ 
ಸಹಿತರೂ ಆದಂತಹ ನಿನ್ನ ಸಮಾನರ ವಿಷಯವನ್ನು ಬೇರೆ ಹೇಳಬೇಕೆ? 

೪೧. ಮಹಾರಾಜನೆ! ಅಲ್ಪರಾದ ನನ್ನಂತಹ ದೂತಿಕೆಯರಲ್ಲಿ ನಿನಗೇಕೆ 
ಇಂತಹ ಅನುರಾಗವುಂಟಾಯಿತು? ನಮ್ಮ ನಾಯಕಿಯು ನಿನ್ನಲ್ಲಿಗೆ ಬರುವ 





೪೬೪ ತ್ರೀ ಸ್ಕಾಂದಮಹಾವಪುರಾಣಂ 


ವಿಜಿತ್ಯ ಸಮರೇ ತಾಂ ತು ಸ್ವಾಮಿನೀಂ ನುಮ ಡೈತ್ಯಪ । 
ಮಾದೃಶೀನಾಂ ಸಹಸ್ರಾಣಿ ಸರಿಭುಂಕ್ಸ 4 ಯಥೇಚ್ಛ ಯಾ ॥ ೪೨॥ 
ಅದ್ಕೆ ಎನ ತೇ ಮಹಾಸೌಖ್ಯಂ ಭಾವಿ ತಸ್ಯಾ ನಿಲೋಕನಾತ್‌ | 


“ಜಾಂಧವಾನಾಂ ಸುಖಂ ತೇಂದ್ಯ ಭವಿತಾ ಸಹಪೂರ್ವಜೈಃ ॥ ೪೩॥ 
ಸಂಪತ ಕ್ಲ್ಯಂತೇಂದ್ಯ ತೇ ಕಾಮಾಃ ಸರ್ವೇ ಯೇ ಚಿರಚಿಂತಿತಾಃ । 

ಅಬಲಾ ಸಾ ಚ ಮುಗ್ಗಾ ಚ ತಸ್ಯಾಸ್ಟ್ರಾತಾ ನ ಕಶ್ಚನ ॥ ೪೪ ॥ 
ಸರ್ವರೂಪನುಯಾ ಚ್ಚ ವತಾಂ ಭವ್‌ನ ಶ್ಲ ಷ್ಟುಮರ್ಹತಿ । 

ಅಹಂ ಹಿ ದರ್ಕಯಿಷ್ಕಾ ಮಿ ಯತ್ರ ಸಾಸ್ತ್ರಿ ಜಗತ್ನ ಶ್ಬನಿಃ ॥ ೪೫ ॥ 
ಧೃತಾಯಾಮಸಿ ಚೈಕಸ್ಯಾಂ ಕಸ್ತೇ ಕಾನೋ ಭವಿಸ್ಯತಿ | 

ಅಹಂ ತೇ ಸನ್ನಿಧಿಂ ಕೈನ ತ್ಯಕ್ಷಾ, $ನ್ಯುದ್ಯದಿನಾವಧಿ ॥ ೪೬ ॥ 
ತತೋ ನಿವಾರಯೈತಾನ್ಮಾಮಾಡಿತ್ಸೂನ್ಸೌನಿದಲ್ಲಕಾನ್‌ । 

ಇತಿ ಶೃತ್ವಾ ವಚಸ್ತಸ್ಯಾಃ ಸ ಕಾನುಕ್ರೋಧಮೋಹಿತಃ ॥ ೪೭॥ 





ಳಾದರೆ ಅವಳೊಡನೆಯೇ ನಾವೂ ಸಹ ಅನಾಯಾಸವಾಗಿಯೇ ನಿನ್ನ ಅಂತಃ 
ಪುರಕ್ಕೆ ಬರುವೆವು. 

೪೨, ರೈತ್ಯೇಂದ್ರನೇ! ನನ್ನ ಒಡತಿಯಾದ ಆ ದೇವಿಯನ್ನು ಯುದ್ಧದಲ್ಲಿ 
'ಜಯಿಸಿದಕೆ ನನ್ನಂತಹ ಸಾವಿರಾರು ದಾಸಿಯರನ್ನು ನೀನು ಮನಬಂದಂತೆ ಉಪ 
ಭೋಗಿಸಲು ಶಕ್ತನಾಗುವೆ. 

೪೩. ಆಕೆಯನ್ನು ನೋಡುವುದರಿಂದ ಇಂದೇ ನಿನಗೆ ಮಹಾ ಸೌಖ್ಯವು 
ಪ್ರಾಪ್ತವಾಗಲಿರುವುದು. ನಿನ್ನ ಬಂಧುಬಳಗದವರಿಗೂ ಅವರ ಪೂರ್ವಜರಿಗೂ 
ಸಹ ಸುಖವುಂಟಾಗುವುದು. 

೪೪-೪೫. ನೀನು ಬಹುಕಾಲದಿಂದಲೂ ಮನಸ್ಸಿನಲ್ಲಿ ಅಪೇಕ್ಸಿಸುತ್ತಿದ್ದ 
ಅಭಿಲಾಷೆಗಳೆಲ್ಲವೂ ಇಂದು ನಿನಗೆ ಕೈ ಗೂಡುವುವು. ನಮ್ಮ ರಾಣಿಯಾದರೊ, 
ಅಬಲೆಯು (ವಿಷ್ಣುವಿನಂತೆ ಪರಾಕ್ರಮವಂತಳು ಅಥವ ಅಪರಿಮಿತ ಬಲ 
ಶಾಲಿಯು) ಮತ್ತು, ಮುಗ್ಗೆಯು (ಸರ್ವಾಂಗ ಸುಂದರಿಯು). ಅವಳಿಗೆ ಬೇಕಿ 
ಯಾರೊಬ್ಬ ರಕ್ಟುಕನೂ ಇರುವುದಿಲ್ಲ. ಅವಳು ಸರ್ವರೂಪವನ್ನು ಧರಿಸಿರುವಳು. 
ಅವಳನ್ನು ನೀನು ಅವಶ್ಯಕವಾಗಿ ನೋಡಲೇಬೇಕು. ಲೋಕದಲ್ಲಿ ಸೌಂದರ್ಯದ 
ಗಣಿಯೆನಿಸಿದ ಆಕೆಯಿರುವ ಸ್ಥ ಳವನ್ನು ನಾನೇ ನಿನಗೆ ತೋರಿಸುವೆನು. 

೪೬. ಏಕಾಕಿನಿಯಾದ ನನ್ನನ್ನುಮಾತ್ರ ಹಿಡಿದುಕೊಂಡುದರಿಂದ ನಿನಗೆ 
ಯಾವ ಪ್ರಯೋಜನವಾದೀತು? ನಾನೇ ಇಂದು ಮೊದಲುಕೊಂಡು ನಿನ್ನ ಸನ್ನಿಧಿ 
ಯನ್ಸೆಂದಿಗೂ ತೃಜಿಸುವುದಿಲ್ಲ. 

೪೭-೪೯. ಆದುದರಿಂದ ನನ್ನನ್ನು ಕರೆದುಕೊಂಡುಹೋಗಲು ಸುತ್ತುವರೆ 


ಏಕಸಪ್ತತಿಕನೋಧ್ಯಾಂಯಃ ೪೬೯ 


ತಾಮೇನ ಬಹ್ವಮಂಸ್ತೈಕಾಂ ದೂತೀಂ ಮೃತ್ಯೋರಿನಾಸುರಃ । 


ಶುದ್ಧಾ ಂತರಕ್ಷಿ ಇಕ್ತಿ ತಾಂ ಶುದ್ದಾಂತಂ ಪ್ರಾ ಪಯಂತ್ತ ರಂ 1 ೪೮ ॥ 
ಇತಿ ತೇನ ಸಮಾಧಿಷ್ಟಾ 1 ಸರ್ವೇ ನರ್ಷನೆರಾ ಮುಸೇ I 
ತಾಂ ಧರ್ತುಮುದ್ಯ ಮಂ ಚಕ್ರುರ್ಬಲೇನ ಬಲನತ್ತರಾಃ ॥೪೯॥ 


ಸಾತಾನ್ನಸಿ ಚಕಾರಾಶು ಹುಂಕಾರಣನಿತಾಗ್ನಿನಾ | 

ತತೋ ಶೈತ್ಯ ಪತಿಃ ಕ್ರುದ್ಧೋ ದೃಷ್ಟ್ಯಾ ತಾನ್ಸಸ್ಮಸಾತೃತಾನ್‌  ॥ ೫೦ ॥ 
ಕ್ಟ ಕಣೇಸೈನ ತಯಾ ದೂತ್ಕಾ ದೈತ್ಯಾ ನ್ವ ,ಯೊತಸಂನಿಂತಾನ್‌ | 

ದೃಶಾ ನ್ಯಾಪಾರಯಾಮಾಸ ನತ ದುರ್ಮುಖಂ ಖರಂ ॥ ೫೧॥ 
ಸಿೀರಸಾಣೆ ಪಾಶಸಾಣಿಂ ಸುರೇಂದ್ರದಮನಂ ಹನುಂ । 


ಯಜ್ಞಾ ರಿಂ ಖಡ್ಗಲೋಮಾನಮುಗ್ರಾಸ್ಯಂ ದೇವಕಂಪನಂ 1 ೫೨॥ 
ಬದ್ದಾ 4 ಸಾಶೈರಿಮಾಂ ದುಷ್ಟಾಮಾನಯಂತ್ಶ್ವಾ ಶು ಡಾನವಾಃ | 
ವಿಧ್ಧಸ್ತಕೇಶನೇಶಾಂ ಚ ನಿಸ್ಪ್ರಸ್ತಾಂಬರಭೂಷಣಾಂ ॥ ೫೩ / 


ದಿರುವ ಇವರನ್ನೆಲ್ಲ ಹಿಂದಕ್ಕೆ ಕಳಿಸು. ಇಂತೆಂದ ಆ ಕಾಳರಾತ್ರಿಯ ಮಾತು 
ಗಳನ್ನು ಕೇಳಿ ಕಾಮದಿಂದಲೂ ಕೋಪದಿಂದಲೂ ನೋಹಗೊಂಡ : ಆ ರಾಕ್ಸಸನು 
ಮೃತ್ಯುದೇವತೆಯ ದೂತಿಕೆಯಂತಿದ್ದ ಏಕಾಕಿನಿಯಾದ ಅವಳನ್ನೇ ಬಹುತ! 
ಅಪೇಕ್ತಿಸುವವನಾದನು. ಮತ್ತು ತನ್ನ ಅಂತಃಪುರದ ರಕ ಕರನ್ನು ಕರೆದು 
«ಇವಳನ್ನು ಶೀಘ್ರವಾಗಿ ಅಂತಃಪುರದೊಳಕ್ಕೆ ಕೊಂಡುಹೋಗಿರಿ'' ಎಂದು ಅಪ್ಪಣೆ 
ಯನ್ನಿತ್ತನು. ಎಲೈ ಮುನಿಯೆ! ಇಂತೆಂದು ಆತನಿಂದ ಆದೇಶವನ್ನು ಪಡೆ 
ದವರಾಗಿ ಅತ್ಯಂತ ಬಲಶಾಲಿಗಳಾದ ಅಂತಃಪುರದ" ನಪುಂಸಕರೆಲ್ಲರೂ ಅವಳನ್ನು 
ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋಗಲು ಪ್ರಯತ್ನವನ್ನು ಮಾಡಿದರು. 

೫೦. ಆಕೆಯಾದರೊ, ಅವರನ್ನೆಲ್ಲ ಕ್ರಣಮಾತ್ರದಲ್ಲಿಯೇ ಹುಂಕಾರದಿಂದ 
ಜನಿಸಿದ ಬೆಂಕಿಯಿಂದ ಸುಟ್ಟು ಬಿಟ್ಟಳು. ಅವರೆಲ್ಲರೂ ಭಸ್ಮೀಭೂತರಾದುದನ್ನು 
ನೋಡಿ ಆ ರಾಕ್ಸಸೇಶ್ವರನು ಮಹಾಕೋಪವನ್ನು ತಾಳಿದರು. 

೫೧-೫೨. ಮುವ್ವತ್ತುಸಾನಿರ ಸಂಖ್ಯೆಯುಳ್ಳ ತನ್ನ ರಾಕ್ಟಸಕನ್ನೆಲ್ಲ 
ಆ ದೂತಿಯು ನಾಶಮಾಡಿದುದನ್ನು ಕಂಡು ದುರ್ಗರಾಕ್ಟಸನು ದುರ್ಧರ, 
ದುರ್ಮುಖ, ಖರ, ಸೀರಪಾಣಿ, ಪಾಶಪಾಣಿ, ಸುಕೇಂದ್ರಶತ್ತು, ಹನು, 
ಯಜ್ಞಶತ್ರು, ಖಡ್ಗಲೋಮ, ಉಗ್ರಾಸ್ಯ, ದೇವಕಂಪನರೆಂಬ ನಾಯಕರನ್ನು 
ಕಣ್ಣುಸಂಜ್ಞೆಯಿಂದಲೇ ಕಾರ್ಯದಲ್ಲಿ ನಿಯೋಜಿಸಿದನು. 

೫೩. ಎಲೈ ರಾಕ್ಟುಸರಿರಾ! ಪಾಶಗಳಿಂದ ಇವಳನ್ನು ಬಿಗಿದುಕಟ್ಟ ಕೆದರಿದ 
ಕೂದಲುಗಳುಳ್ಳವಳೂ ಸಡಲಿದ ವಸ್ತ್ರಾಭರಣಗಳುಳ್ಳವಳೂ ಆದ ಇವಳನ್ನು 
ತೀಘ್ರವಾಗಿ ಸೆಳೆದು ತನ್ನಿರಿ. 





೪೭೦ ಶ್ರೀ ಸ್ಥಾಂದಮಾಹಾಪುರಾಣಂ 


ಇತಿ ದೈತ್ಯಾಧಿಸಾದೇಶಾದ್ಜುರ್ಧರಪ್ರಮುಖಾಸ್ತತಃ। 
ಸಾಶಾಸಿಮುದ್ಧರಥರಾಸ್ತಾಮಾದಾತುಂ ಕೃತೋಷ್ಯಮಾಃ ॥ ೫೪ ॥ 
ಗಿರೀಂದ್ರಗುರುವರ್ಷ್ಮಾಣಃ ಶಸ್ತ್ರಾಸ್ಟ್ರೋದ್ಯತಸಾಣಯಃ । 


ದಿಗಂತಂ ತೇ ಪರಿಪ್ರಾಪ್ತಾಸ್ತ ದುಚ್ಛ್ಯಾಸಾನಿಲಾಹತಾ ॥ ೫೫ ॥ 
ತೇಸೂಡ್ಡೀನೇಷು ದೈತ್ಯೇಷು ಶತಕೋಟಮಿತೇಷು ಚ । 

ಸಿರ್ಜಗಾಮ ತತಃ ಸಾ ತು ಕಾಲರಾಶ್ರಿರ್ನ್ಬಭೋಂಧ್ವಗಾ ॥ ೫೬॥ 
ತತಸ್ತಾಂತು ವಿನಿರ್ಯಾಂತೀಮನುಜಗ್ಮುರ್ಮಹಾಸುರಾಃ । 
ಕೋಟಕೋಟ ಸಹಸ್ರಾಣಿ ಪೂರಯಿತ್ವಾ ತು ರೋದಸೀ ॥೫೭॥ 
ದುರ್ಗೊೋನಾಮ ಮಹಾದೈತ್ಯಃ ಶತಕೋಟರಥಾವೃತಃ । 
ಗಜಾನಾಮರ್ಜುದಶತದ್ದಯೇನ ಪರಿವಾರಿತಃ ॥ ೫೮ ॥ 
ಕೋಟ್ಯರ್ಬುದೇನ ಸಹಿತೋ ಹಯಾನಾಂ ವಾತರಂಹಸಾಂ । 
ಪದಾತಿಭಿರಸಂಖ್ಯಾತೈಃ ಪಚ್ಚೂರ್ಣಿತಶಿಲೋಚ್ಚಯ್ಯೈಃ ॥೫೯॥ 


೫೪. ಇಂತೆಂದ ರಾಕ್ಸಸೇಂದ್ರನ ಅಪ್ಪಣೆಯಂತೆ ದುರ್ಧರನೇ ಮೊದಲಾದ 
ರಾಕ್ಟೃಸರು ಪಾಶಗಳು, ಕತ್ತಿಗಳು, ಮುದ್ಧರಗಳು ಮುಂತಾದ ಆಯುಧಗಳನ್ನು 
ತೆಗೆದುಕೊಂಡು ಅವಳನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಮಾಡಿದರು. 

೫೫. ಪರ್ವತೋತ್ತಮಗಳಂತೆ ಸ್ಥೂಲಗಳಾದ ದೇಹಗಳುಳ್ಳವರೂ, 
ಶಸ್ತ್ರಾಸ್ತ್ರಗಳನ್ನು ಕೈಗಳಲ್ಲಿ ಎತ್ತಿ ಹಿಡಿದವರೂ ಆದ ಆ ರಾಕ್ಸೃಸರೆಲ್ಲರೂ ಆಕೆಯ 
ಉಸಿರಿನ ಗಾಳಿಯ ಹೊಡೆತದಿಂದಲೇ ದಿಕ್ಕುಗಳ ಕೊನೆಗಳನ್ನು ಹೋಗಿ ಸೇರಿದರು. 

೫೬. ಇಂತು ನೂರುಕೋಟ ಸಂಖ್ಯೆಯ ಆ ರಾಕ್ಟೃಸರೆಲ್ಲರೂ ದಿಕ್ಕಾಪಾಲಾಗಿ 
ಚೆದರಿಹೋಗಲು ಆ ಕಾಳರಾತ್ರಿಯು ಆಕಾಶಮಾರ್ಗನ್ನು ಸೇರಿ ದುರ್ಗದೈತ್ಯನ 
ಆಸ್ಥಾ ನದಿಂದ ಹೊರಡಲನುವಾದಳು. 

೫೭. ಬಳಿಕ ಹೊರಡುತ್ತಿರುವ ಆಕೆಯನ್ನು ಸಾವಿರ ಕೋಟ ಕೋಟ 
ಸಂಖ್ಯೆಯ ರಾಶ್ಸಸಶ್ರೇಷ್ಠರು ಭೂಮ್ಯಾಕಾಶಗಳ ಅಂತರವೆಲ್ಲವನ್ನೂ ಆವರಿಸಿ 
ಕೊಂಡು ಅನುಸರಿಸಿ ಹೊರಡುವವರಾದರು. 

೫೮೨೫೯. ದುರ್ಗನಾಮಕನಾದ ಆ ಮಹಾದೈತ್ಯನೂ ನೂರು ಕೋಟ 
ರಥಗಳಿಂದ ಪರಿವಾರಿತನಾಗಿ ಹೊರಟನು. ಎರಡುನೂರು ಅರ್ಬುದ ಸಂಖ್ಯೆಯ 
ಮದ್ದಾ ನೆಗಳಿಂದಲೂ, ವಾಯುವೇಗದಿಂದೋಡುವ ಒಂದುಕೋಟಿ ಅರ್ಬುದ 
ಶುದುರೆಗಳ ಸಮೂಹದಿಂದಲೂ, ಪಾದಘಾತದಿಂದ ಮಹಾಶಿಲೆಗಳನ್ನೂ ಧೂಳಿ 
ಗೊಳಿಸುತ್ತಿರುವ ಲೆಕ್ಕವಿಲ್ಲದ ಸದಾತಿದಳದಿಂದಲೂ, ಅವನು ಪರಿನಾರಿತ 


ನಾಗಿದ್ದನು. 


ಏಕಸಪ್ತತಿತಮೋತಧ್ಯ್ಮಾಯಃ ೪೭೧ 


ಉದಾಯುಧೈರ್ಮಹಾಭೀಮೈಃ ಕೃತತ್ರಿಜಗೆತೀಭಯ್ಕೆಃ । 
ಸಮೇತಃ ಸ ಮಹಾದೈತ್ಯೋ ದುರ್ಗ ಕ್ರುದ್ಧೊ ೀ ನಿನಿರ್ಯಯೌ ॥೬೦॥ 
ಅಥ ದೃಷ್ಟ್ಯಾ ನ ಮರನಶೇನೀ ನಿಂಧ್ಯಾಚಲಕೃ ತಾಲಯಾಂ I 


ಆಗತ್ಯ ಕಾಲರಾತ್ರ್ಯಾ ಚ ನಿನೇದಿತತದಾಗತಂ ॥೬೧॥ 
ಮಹಾಭುಜಸಹಸ್ತಾಥ್ಯಾಂ ಮಹಾತೇಜೋಇಭಿಬೃಂಹಿತಾಂ । 
ತತ್ತದ್ಧೋರಪ್ರಹರಣಾಂ ರಣಕೌತುಕಸಾದರಾಂ 0೬೨ 
ಪ್ರೋದ್ಯಚ್ಚಂದ್ರಸಹಸ್ರಾಂಶುನಿರ್ಮಾರ್ಜಿತಶುಭಾನನಾಂ । 
ಲಾನಣ್ಯವರ್ಥಿನಿರ್ಗಚ್ಛಚ್ಚಂಚಚ್ಚಂದ್ರೈಕಚಂದ್ರಿಕಾಂ ॥೬೩॥ 
ಮಹಾಮಾಣಿಕ್ಯನಿಚಯರೋಜಿಃಖಚಿತನಿಗ್ರಹಾಂ | 
ಕ್ರೈಲೋಕ್ಯರಮೃನಗರೀಸುಪ್ರಕಾಶಪ್ರದೀಸಿಕಾಂ ॥ ೬೪॥ 
ಹರನೇತ್ರಾಗ್ನಿನಿರ್ದಗೃಕಾನುನೀರಾತುನೀರುಧಂ | 

ಲಸತೌ ಿಂದರ್ಯಸಂಭಾರಜಗನ್ಮೊ ೀಹಮಹೌಸಷಧಿಂ ॥ ೬೫ ॥ 





೬೦. ಜಟ ತ್ತಿ ಬಡಿದವರೂ,  ಹುಹಾಭಯಂಕರಸ್ವೆ ರೂಪರೂ, 
ಮೂರುಲೋಕಗಳಿಗೂ ಭಯವನ್ನುಂಟುಮಾಡುವವರೂ ಆದ ಸ ೈನ್ಯ ಗಳಿಂದ 
ಸಮೇತನಾಗಿ ಕೋಪದಿಂದ ಆ ದುರ್ಗರಾಕ್ಟಸನೂ ಹೊರಟನು. 

೬೧. ವತ್ತ, ವಿಂಧ್ಯಾ ಚಲದಲ್ಲಿ ಸಾಸಮಾಡಿಕೊಂಡಿದ್ದ ಆ ಭನಾನೀಡೇವಿ 
ಯನ್ನು ಕಂಡನು. ಕಾಳ ರಾತ್ರಿ ಯೂ ಅಲ್ಲಿಗೆ ಬಂದು ಅವನು ಮಾಡಿದ ಅಸರಾಧ 
ವನ್ನೇ ಒಡತಿಗೆ ಬಿನ್ನ ವಿಸಿದಳು. 

೬೨. ಆ ದೇವಿಯು ಸಾವಿರಾರು ಬಲಿಷ್ಕಗಳಾದ ಮಹಾಃ ಭುಜಗಳುಳ್ಳವಳೂ, 
ಮಹಾತೇಜಸ್ಸಿನಿಂದ ಉಜ್ಜ್ವಲಿಸುತಿ ರುವವಳೂ, ಕೈಗಳಲ್ಲಿ ಅನೇಕ ವಿಧಗಳಾದ 
ಘೋರಾಯುಧಗಳನ್ನು ಜಡಿದಿರುವನಳೂ, ಗ ದ ತಂಬ” ಕೌತುಕವನ್ನು ಆದರ 
ದಿಂಡೆದುರುನೋಡುತ್ತಿರುವವಳೂ ಆಗಿದ್ದಳು. 

೬೩. ಪೂರ್ಣಚಂದ್ರನ ಸಹಸ್ರಾರು ಕಿರಣಗಳಿಂದ ಶುಭ್ರಗೊಳಿಸಲ್ಪಟ್ಟ 
ಮುಖಕಮಲವುಳ್ಳವಳೂ, ಸೌಂದರ್ಯನೆಂಬ ಸಮುದ್ರದಿಂದ ಮೇಲಕ್ಕೇಳು 
ತ್ತಿರುವ ಉಜ್ಜ _ಲಚಂದ್ರನ ಬಿಳದಿಂಗಳಿನಂತಿರುವವಳೂ ಆಗಿದ್ದ ಳು. 

೬೪. ನುಹಾಮಾಣಿಕ್ಟಾ ್ರಿಭರಣಗಳ ಸಮೂಹದ ಕಾಂತಿಯಿಂದ ಕೆತ್ತಿ ತ್ತಿದ್ದ 
ವಿಗ್ರ ಹದಂತಿರುವವಳೂ, ಮೂ ಲೋಕಗಳೆಂಬ ಮನೋಹರ ನಗರಗಳನ್ನು 
ಪ್ರಶಾಶಗೊಳಿಸುವ ಪ್ರದೀಪವೂ ಆಗಿ ತೋರುತ್ತಿದ್ದಳು. 

೬೫. ಮಹೇಶ್ವ ರನ ಕಣ್ಣಿನ ಬೆಂಕಿಯಿಂದ ಸುಟ್ಟುಹೋದ ಮನ್ಮಥನನ್ನು 
ಪುನರುಜ್ಜಿ ಗೊಳಿಸುವ ಔನಧಲತೆಯಂತೆಯೂ, ಉತ್ತಮ ಸೌಂದರ್ಯ 
ಸಾಮಗ್ರಿ "ಗಳಿಂದ ಮೂರುಲೋಕಗಳನ್ನು ಸಮ್ಮೋಹನಗೊಳಿಸುವ ಉತ್ತಮೌ 
ಷಧದಂತೆಯೂ ಕಂಗೊಳಿಸುತ್ತಿದ್ದಳು. 


೪೭೨ ಶ್ರೀ ಸ್ಕ್ಯಾಂದಮಹಾವುರಾಣಂ 


ನಿಷಮೇಸುಶರೈರ್ಭಿನ್ನಹೃದಯೋ ದೈತ್ಯಪುಂಗನಃ । 


ಆದಿಸ್ಟವಾನ್ಮಹಾಸೈನ್ಯನಾಯಕಾನುಗ್ರಶಾಸಿನಃ ॥ ೬೬ ॥ 
ಅಯಿ ಜಂಭ ಮಹಾಜಂಭ ಕುಜಂಭ ವಿಕಟಾನನ । 

ಲಂಜೋದರ ಮಹಾಕಾಯ ಮಹಾದಂಸ್ಟ್ರ ಮಹಾಹನೋ "ke 
ಪಿಂಗಾಕ್ಸ್ಸ ಮಹಿಷಗ್ರೀನ ಮಹೋಗ್ರಾತ್ಯುಗ್ರನಿಗ್ರಹ । 

ಕ್ರೂರಾಕ್ಸ ಕ್ರೋಧನಾಕ್ರಂದ ಸಂಕ್ರಂದನ ಮಹಾಭಯ ॥೬೮॥ 
ಜಿತಾಂತಕ ಮಹಾಬಾಹೋ ಮಹಾವಕ್ಟ್ರ ಮಹೀಧರ । 

ದುಂದುಭೇ ದುಂದುಭಿರನ ಮಹಾದುಂದುಭಿನಾಸಿಕ ॥೬೯॥ 
ಉಗ್ರಾಸ್ಯ ದೀರ್ಫದಶನ ಮೇಘಕೇಶ ವೃಕಾನನ । 

ಸಿಂಹಾಸ್ಯ ಸೂಕರಮುಖ ಶಿವಾರಾನ ಮಹೋತ್ಕಟ 1೭೦೪ 
ಶುಕತುಂಡ ಪ್ರಚಂಡಾಸ್ಯ ಭೀಮಾಕ್ಸ ಕ್ಸುದ್ರಮಾನಸ । 

ಉಲೂಕನೇತ್ರ ಕಂಕಾಸ್ಯ ಕಾಕತುಂಡ ಕರಾಲವಾಕ್‌ Heo 
ದೀರ್ಫಗ್ರೀನ ನುಹಾಜಂಘ ಕ್ರಮೇಲಕಶಿರೋಧರ । 

ರಕ್ತಬಿಂದೋ ಜಪಾನೇತ್ರ ವಿದ್ಯುಜ್ಜಿಹ್ಹಾಗ್ನಿತಾಸನ ॥ ೭೨೪ 


ಧೂಮ್ರಾಕ್ಸ ಧೂಮ್ರನಿಶ್ಚಾಸ ಚಂಡ ಚಂಡಾಂಶುತಾಪನ । 
ಮಹಾಭೀಷಣಮುಖ್ಯಾಶ್ಚ ಶೃಣ್ವಂತ್ಕಾಜ್ಞಾಂ ಮಮಾದರಾತ್‌ ॥ ೭೩॥ 


೬೬. ಇಂತಹ ನೋಹನರೂಪವುಳ್ಳ ಆಕೆಯನ್ನು ಕಂಡು ಮನ್ಮಥನ ಬಾಣ 
ಗಳಿಗೆ ಗುರಿಯಾಗಿ ಕದಡಿದ ಮನಸ್ಸುಳ್ಳ ಆ ರಾಕ್ಟಸೇಶ್ವರನು ಉಗ್ರಶಾಸನ 
ವನ್ನಿತ್ತು ತನ್ನ ಮಹಾಸೈನ್ಯದ ನಾಯಕರಿಗೆ ಅಪ್ಪಣೆಮಾಡಿದನು. 

೬೭-೭೩. ಎಲ್ಲೆ ಜಂಭ, ಮಹಾಜಂಭ, ಕುಜಂಭ, ವಿಕಟಾನನ, 
ಲಂಬೋದರ, ಮಹಾಕಾಯ, ಮಹಾದಂಷ್ಟ, ಮಹಾಹನು, ಪಿಂಗಾಕ್ಟ್ವ 
ಮಹಿಷಕಂಠ, ಅತ್ಯಂತ ಉಗ್ರಶರೀರನಾದ ಮಹೋಗ್ರ, ಕ್ರೂರಾಕ್ಟ, ಕ್ರೋಧನ, 
ಮಹೇಂದ್ರನಿಗೆ ಮಹಾಭಯವನ್ನುಂಟುಮಾಡುವ ಆಕ್ರಂದ್ಕ ಅಂತಕನನ್ನು 
ಜಯಿಸಿದ ಮಹಾಬಾಹು, ಮಹಾವಕ್ವ, ಮಹೀಧರ, ದುಂದುಭಿಯಂತೆ 
ಗಂಭೀರಧ್ವನಿಯುಳ್ಳ ದುಂದುಭಿ, ಮಹಾದುಂದುಭಿನಾಸಿಕ, ಉಗ್ರಾಸ್ಯ, 
ದೀರ್ಫ್ಥದಶನ, ಮೇಘಕೇಶ, ವೃಕಾನನ, ಸಿಂಹಾಸ್ಯ, ಸೂಕರಮುಖ, ಶಿವಾರಾವ, 
ಮಹೋತ್ಕಟ, ಶುಕತುಂಡ, ಪ್ರಚಂಡಾಸ್ಯ, ಭೀಮಾಕ್ಸೃ ಕ್ಪುದ್ರಮಾನಸ್ಕ 
ಉಲೂಕನೇತ್ರ, ಕಂಕಾಸ್ಯ, ಕಾಕತುಂಡ, ಕರಾಳಭಾಷಿ, ದೀರ್ಫಗ್ರೀವ, 
ಒಂಟಿಯ ಕತ್ತುಳ್ಳು ಮಹಾಜಂಘ, ರಕ್ತಬಿಂದು, ಜಪಾನೇತ್ರ, ವಿದ್ಯುಜ್ಞಿಹ್ವ, 
ಅಗ್ನಿತಾಪನ, ಧೂಮ್ರಾಕ್ಟ), ಧೂಮ್ರನಿಶ್ಚ್ವಾಸ, ಚಂಡ, ಸೂರ್ಯತಾಪನ, 
ಮಹಾಭೀಷಣರೇ ಮುಖ್ಯರಾದ ಸೇನಾನಾಯಕರಿರ! ಈ ನನ್ನ ಅಪ್ಪಣೆಯನ್ನು 
ಆದರದಿಂದ ಕೇಳಿರಿ. 


ಏಕಸಪ್ತತಿತಮೋಳ9ಧ್ಯಾಯಃ ೪೭೩ 


ಭನತ್ಸ್ಬೇತೇಷು ಚಾನ್ಯೇಷು ಯ ಏತಾಂ ವಿಂಧ್ಯವಾಸಿನೀಂ । 

ಫೃತ್ವಾ ನೇಷ್ಕತಿ ಬುದ್ಧ್ಯಾ ವಾ ಬಲೇನಾಪಿ ಚೃಲೇನ ವಾ ॥ ೭೪ ॥ 
ತಸ್ಕಾಹಮಿಂದ್ರಪದನೀಮದ್ಯ ದಾಸ್ಕಾಮ್ಯಸಂಶಯಂ | 

ವೃಷ್ಟ್ಟೈತಾಂ ಸುಂದರೀಮದ್ಯ ಮನೋ ಮೇ ವ್ಯಾಕುಲಂ ಭವೇತ್‌ ॥೭೫॥ 
ಯಾಂತು ಕ್ಸಿಪ್ರಂ ನ ಯಾವನ್ಮೇ ಸಂಚೇಷುಶರಪೀಡಿತಂ | 


ಮನೋ ನಿಹ್ವಲತಾಂ ಗಚ್ಛೇದೇತತ್ಭ್ರಾಸ್ತೇರಭಾವತಃ ॥ ೭೬॥ 
ಇತ್ಯಾಕರ್ಣ್ಯ ವಚಸ್ತಸ್ಯ ದುರ್ಗಸ್ಯ ದನುಜೇಶಿತುಃ । 

ಪ್ರೋಚುಃ ಸರ್ವೇ ತದಾ ದೈತ್ಯಾಃ ಪ್ರಬದ್ಧಕರಸಂಪುಟಾಃ ॥1೭೭॥ 
ಅವಧೇಹಿ ಮಹಾರಾಜ ಕಿಮೇತತೃರ್ಮ ದುಷ್ಕರಂ | 
ಅನಾಥಾಯಾಸ್ತಥೈಕಸ್ಯಾ ಅಬಲಾಯಾ ವಿಶೇಷತಃ ॥ ೭೮ ॥ 
ಅಸ್ಕಾ ಆನಯನೇ ಕೋಂಯಂ ಮಹಾಯತ್ನವಿಧಿಃ ಪ್ರಭೋ | 

ಹೋ ಸ್ಮಾನ್ಛ್ರಲಯಕಾಲಾಗ್ನಿಮಹಾಜ್ಚಾಲಾವಲೀಸಮಾನ್‌ ॥೭೯॥ 
ಸಹೇತ ತ್ರಿಷು ಲೋಕೇಷು ತ್ವತ್ರಸಾದಾತೃ ತೋದ್ಯ ಮಾನ್‌ | 
ಯದಾದೇಶೋ ಭವೇದದ್ಯ ತದೇಂದ್ರಂ ಸಮರುದ್ದಣಂ ॥ ೮೪೦॥ 


೭೪-೭೬. ಇಲ್ಲಿ ನೆರೆದಿರುವ ನಿಮ್ಮಲ್ಲಾಗಲಿ ಇತರರಲ್ಲಿಯಾಗಲಿ ಯಾವನು 
ಈ ವಿಂಧ್ಯಪರ್ವತನಿವಾಸಿನಿಯನ್ನು ಧೈರ್ಯದಿಂದಲಾಗಲಿ, ಬುದ್ಧಿ ಯಿಂದಾಗಲಿ, 
ಪರಾಕ್ರಮದಿಂದಾಗಲಿ, ಹಟದಿಂದಾಗಲಿ ಸೆಳೆದುಕೊಂಡು ಬರುವನೊ, ಆವನಿಗೆ 
ನಾನು ಮಹೇಂದ್ರನ ಪದವಿಯನ್ನು ಇಂದೇ ಕೊಡುವೆನು. ಇದರಲ್ಲಿ ಸಂದೇಹ 
ಪಡಬೇಡಿ. ಇಂದು ಈ ಸುಂದರಿಯನ್ನು ನೋಡಿ ನನ್ನ ಮನಸ್ಸು ವ್ಯಾಕುಲ 
ಗೊಂಡಿರುವುದು. ಆದಕಾರಣ ಮನ್ಮಥನ ಬಾಣಗಳಿಗೆ ತುತ್ತಾದ ನನ್ನ ಮನಸ್ಸು 
ಅವಳನ್ನು ಹೊಂದಲಾರದೆ ಕೆಟ್ಟು ಹೋಗುವುದಕ್ಕೆ ಮುಂಚೆಯೇ ವೇಗವಾಗಿ 
ನೀವೆಲ್ಲರೂ ಅವಳ ಬಳಿಗೆ ಹೊರಡಿರಿ. 

೭೭. ರಾಕ್ಟಸರಾಜನಾದ ದುರ್ಗನ ಮಾತುಗಳನ್ನು ಕೇಳಿ ಆ ದೈತ್ಯರೆಲ್ಲರೂ 
ಸೈಗಳನ್ನು ಮುಗಿದುಕೊಂಡು ಆಗ ಅವನಿಗೆ ಹೇಳತೊಡಗಿದರು. 

೭೮. ಎಲೈ ಮಹಾರಾಜನೆ! ನಮ್ಮ ಮಾತುಗಳನ್ನು ಲಾಲಿಸು. ಇದು 
ಯಾವ ಮಹಾಕಾರ್ಯವು? ಇವಳು ರಕ್ಪಕರಿಲ್ಲದನಳು. ಏಕಾಕಿರಿಯು. 
ಅಲ್ಲದೆ ಅಬಲೆಯೂ ಆಗಿರುವಳಲ್ಲವೆ. 

೭೯-೮೧. ಸ್ವಾಮಿಯೆ! ಇವಳನ್ನು ಕರೆತರುವುದಕ್ಕಾಗಿ ಇಷ್ಟು ಮಹಾ 
ಪ್ರಯತ್ನದ ಅವಶ್ಯಕತೆಯೇನು? ಪ್ರಳಯಕಾಲದ ಬೆಂಕಿಯ ಜ್ವಾಲೆಗಳ ಸಮೂ 
ಹಕ್ಳೆ ಸಮಾನರೂ, ನಿನ್ನ ಅನುಗ್ರಹದಿಂದ ಕಾರ್ಯದಲ್ಲಿ ಉದ್ಯುಕ್ತರಾದವರೂ 
ಆದ ನಮ್ಮನ್ನು ಮೂರು ಲೋಕಗಳಲ್ಲಿಯೂ ಯಾರು ತಾನೆ ಎದುರಿಸುವವರಿರು 
ವರು? ಈಗಲೇ ನಿನ್ನ ಅಸ್ಪಣೆಯಾಗುವುದಾದಕೆ ಸಕಲ ಡೇವಗಣಗಳೊಡನೆಯೂ, 


೪೭೪ ಶ್ರೀ ಸ್ಕಾಂದಮಹಾಪುರಾಣಂ 


ಸಾಂತಃಪುರಂ ಸಮಾಸನೀಯ ಕ್ಲಿ ಪ್ಲುಮಸ್ತೃತ್ಸದಾಗ್ರತಃ । 
ಭೂರ್ಭುನಸ್ವರಿದಂ ಸರ್ವಂ ತ್ವದಾಜ್ಞಾ ವಶನರ್ತಿತಂ neon 
ಮಹರ್ಜನಸ್ತಪಃ ಸತ್ಯಲೋಕಾಸ್ತ್ಯದಧಿಕಾರಿಣಃ । » 
ತತ್ರಾಸ್ಕಸಾಧ್ಯಂ ನಾಸ್ಮಾಕಂ ತ್ವನ್ನಿದೇಶಾನ್ಮಹಾಸುರ ॥ ೮೨೩ 
ವೈಕುಂಶನಾಯಕೋ ನಿತ್ಯಂ ತ್ವದಾಜ್ಞಾ ಪರಿಪಾಲಕಃ | 

ಯಾನಿ ರಮ್ಯಾನಿ ರತ್ನಾನಿ ತಾನಿ ಸಂಪ್ರೇಸಯನ್ಮುದಾ ॥ ೮೩ ॥ 
ಅಸ್ಮಾಭಿರೇವ ಸಂತ್ಯಕ್ತಃ ಕೈಲಾಸಾಧಿಪತಿಃ ಸ ವೈ । 
ವಿಷಾಶೀ ಚಾತಿನಿಃಸ್ಟತ್ವಾದ್ಭಸ್ಮಕೃತ್ಯಹಿಭೂಷಣಃ 1 ೮೪ ॥ 
ಅರ್ಧಾಂಗೇನಾಸ್ಮದ್ಭಯಶೋ ಯೋಪಷಿದೇಕಾ ನಿಗೂಹಿತಾ । 

ತಸ್ಯ ಗ್ರಾಮೇಸಪಿ ಸಕಲೇ ದ್ವಿತೀಯೋ ನ ಚತುಷ್ಬದಃ ॥ ೮೫ ॥ 
ಏಕೋ ಜರದ್ದನಃ ಸೋಪಿ ನಾನ್ಯಸ್ಮಾತ್ಸರಿಜೀವತಿ । 

ಶ್ಮಶಾನವಾಸಿನಃ ಸರ್ವೇ ಸರ್ನೇ ಕೌಪೀನವಾಸಸಃ ॥ ೮೬ ॥ 


ಅಂತಃಪುರಸ್ತ್ರೀಯರೊಡನೆಯೂ ಕೂಡಿದ ಮಹೇಂದ್ರನನ್ನೇ ಕ್ಷಣಮಾತ್ರದಲ್ಲಿ 
ಸೆಳೆದು ತಂದು ನಿನ್ನ ಪಾದಗಳ ಮುಂದೆ ಕೆಡಹುನೆವು. ಭೂಲೋಕ, ಭುವ 
ರ್ಲೋಕ, ಸ್ವರ್ಗಲೋಕಗಳೆಲ್ಲವೂ ನಿನ್ನ ಆಜ್ಞೆಯನ್ನನುಸರಿಸಿಯೇ ನಡೆದು 
ಬರುತ್ತಿರುವುವು. 

೮೨. ಮಹಲರ್ಲೋಕ, ಜನಲೋಕ, ತಸೋಲೋಕ, ಸತ್ಯಲೋಕಗಳೂ 
ಕೂಡ ನಿನ್ನ ಅಧಿಕಾರಕ್ಕೇ ಒಳಪಟ್ಟಿರುವುವು. ಮಹಾದೈತ್ಯನೆ! ಅವುಗಳಲ್ಲಿಯೂ 
ನಿನ್ನ ಅಪ್ಪಣೆಯನ್ನು ಪಾಲಿಸುವ ನಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. 

೮೩. ವೈಕುಂಠಾಧಿಸತಿಯಾದ ಶ್ರೀಮನ್ನಾರಾಯಣನೂ ಸಹ ಸಂತೋಷ 
ದಿಂದ ತನ್ನಲ್ಲಿರುವ ಮನೋಹರ ಅಮೂಲ್ಯ ರತ್ನಗಳನ್ನು ನಿನಗೆ ಕಾಣಿಕೆಯಾಗಿ 
ಕಳುಹಿಸಿ ರಿತ್ನವೂ ನಿನ್ನ ಅಪ್ಪಣೆಗಳನ್ನೇ ಪರಿಪಾಲಿಸುತ್ತಿರುವನು. 

೮೪. ಕೈಲಾಸಾಧಿಪತಿಯಾದ ಈಶ್ವರನೂ ನಮ್ಮ ಉಸಪೇಕ್ಸೆಯಿಂದಲೇ ತನ್ನ 
ಸ್ಥಾನದಲ್ಲಿರುವವನಲ್ಲದೆ ಬೇರೆಯಲ್ಲ. ಅವನು ವಿಷಪಾನಮಾಡುವವನು. ಸರಾ 
ಕ್ರಮರಹಿತನು. ಭಸ್ಮನನ್ನೂ, ಗಜಚರ್ಮವನ್ನೂ, ಹಾವುಗಳನ್ನೂ ಮೈಗೆ 
ಅಲಂಕರಿಸಿಕೊಂಡಿರುವನು. 

೮೫. ನಮ್ಮ ಭಯದಿಂದಲೇ ಯಾವಾಗಲೂ ಅರ್ಧದೇಹದಲ್ಲಿ ಒಬ್ಬ ಸ್ತ್ರೀಯ 
ಳನ್ನಾಲಿಂಗಿಸಿಕೊಂಡಿರುವನು. ಅವನ ನಿವಾಸವನ್ನೆಲ್ಲ ಹುಡುಕಿದರೂ ಎರಡ 
ನೆಯ ಚತುಷ್ಟಾ ದಪ್ರಾಣಿಯು ಯಾವುದೂ ಇಲ್ಲ. 

೮೬. ಅಲ್ಲಿರುವುದೆಂದರೆ ಅವನ ವಾಹನವಾದ ಮುದಿಯೆತ್ತೊಂದೆ. ಅದೂ 
ಸಹ ಮತ್ತೆ ಯಾರನ್ನೂ ಆಶ್ರಯಿಸುವಂತಿಲ್ಲ. ಅವನ ಪರಿವಾರದವರಾದಕೊ, 
ಎಲ್ಲರೂ ಸ್ಮಶಾನವಾಸಿಗಳೇ. ಎಲ್ಲರೂ ಕೌಪೀನಮಾತ್ರವನ್ನು ಧರಿಸಿರುವವರೆ. 


ಏಕಸಪ್ತತಿತಮೋ$ಧ್ಕಾಯಃ ೪೭೫ 


ಸರ್ವೇ ನಿಭೂತಿಧವಲಾಃ ಸರ್ವೇಃಸ್ಯೇಕಕಪರ್ದಿನಃ । 


ಸಮಸ್ತೇ ನಗರೇ ತಸ್ಯ ವಸಂತ್ಯೇನಂನಿಧಾ ಗಣಾಃ ॥ ೮೭ ೫ 
ತೇಸಾಂ ಗಣಾನಾಂ ಕಿಂ ಕುರ್ಮೊೋ ದರಿದ್ರಾಣಾಂ ವಯಂ ವಿಭೋ । 
ಸಮುದ್ರಾ ರತ್ನಸಂಭಾರಂ ಪ್ರತ್ಯಹಂ ಪ್ರೇಷಯಂತಿ ಚ ॥ ೮೪ ॥ 
ನಾಗಾ ನರಾಕಾಶ್ಚಾಸ್ಮಾಕಂ ಸಾಯಂ ಸಾಯಂ ಸ್ವಯಂ ಪ್ರಭೋ 1 
ಪ್ರದೀಪಯಂತಿ ಸತತಂ ಫಣಾರತ್ನಪ್ರದೀಪಕಾಃ 1 ೮೯॥ 
ಕಲ್ಪದ್ರುಮಃ ಕಾನುಗವೀ ಚಿಂತಾಮಣಿಗಣಾ ಬಹು । 

ತನ ಪ್ರಸಾದಾದಸ್ಮಾಕಮಪಿ ತಿಸ್ಮಂತಿ ವೇಶ್ಮಸು ॥೯೦॥ 
ವಾಯುರ್ವ್ಯಜನತಾಂ ಯಾತಸ್ತ್ಟ್ವಾಂ ಸೇವೇತ ಪ್ರಯತ್ನತಃ । 
ಸ್ವಚ್ಛಾನ್ಯಂಬೂನಿ ವರುಣಃ ಪ್ರತ್ಯಹಂ ಪೂರಯತ್ಯಹೋ ॥1೯೧॥ 


ವಾಸಾಂಸಿ ಕ್ಸಾಲಯೇದಗ್ನಿಶ್ಚ ಂದ್ರಶೃತ್ರಧರಃ ಸ್ವಯಂ | 
ಸೂರ್ಯಃ ಪ್ರಕಾಶಯೇನ್ನಿತ್ಯಂ ಕ್ರೀಡಾವಾಪ್ಯಂಬುಜಾನಿ ಚ ॥ ೯೨॥ 

೮೭. ಎಲ್ಲರೂ ವಿಭೂತಿಲೇಪನದಿಂದ ಬೆಳ್ಳಗಿರುವ ದೇಹಗಳಿಂದೊಡಗೂಡಿ 
ರುವರು. ತಲೆಗೂದಲನ್ನು ಜಡೆಮುಡಿಹಾಕಿರುವರು. ಆ ಮಹೇಶ್ವರನ 
ಲೋಕದಲ್ಲೆಲ್ಲ ಈ ವಿಧರಾದ ಗಣಗಳೇ ವಾಸಮಾಡುತ್ತಿರುವರು. 

೮೮, ಮಹಾರಾಜನೆ! ದರಿದ್ರರಾದ ಆತನ ಗಣಗಳಿಂದ ನಮಗೆ 
ಪ್ರಯೋಜನವೇನು? ಅವರನ್ನು ಕಟ್ಟಿಕೊಂಡು ಏನು ಮಾಡೋಣ? ಸಪ್ತ 
ಸಮುದ್ರಗಳ ಅಧಿಪತಿಗಳೂ ನಿತ್ಯವೂ ತಮ್ಮಲ್ಲಿರುವ ನವರತ್ನ ಸಂಭಾರಗಳನ್ನು 
ಕಳುಹಿಸುತ್ತಿರುವರು. 

೯. ಪ್ರಭುವೆ! ನೀಚರಾದ ನಾಗರೂ ಪ್ರತಿದಿನದ ಸಾಯಂಕಾಲ 
ದಲ್ಲಿಯೂ ನಮ್ಮ ಮನೆಗಳನ್ನು ತಮ್ಮ ಹೆಡೆಗಳೊಳಗಿನ ರತ್ನಗಳೆಂಬ ದೀಪಗಳಿಂದ 
ತಾವೇ ಪ್ರಕಾಶಗೊಳಿಸುತ್ತಿರುವರು. 

೯೦. ನಿನ್ನ ಅನುಗ್ರಹದಿಂದ ಅನೇಕಗಳಾದ ಕಲ್ಪವೃಕ್ಸೃ ಕಾಮಧೇನು, 
ಚಿಂತಾಮಣಿಗಳ ಸಮೂಹಗಳು ನಮ್ಮ ಮನೆಗಳ ಅಂಗಳಗಳಲ್ಲಿಯೇ ಯಾವಾ 
ಗಲೂ ಸನ್ನಿಹಿತಗಳಾಗಿರುವುವು. 

೯೧. ನಾಯುದೇವನೇ ಬೀಸಣಿಗೆಯಾಗಿ ನಿನ್ನನ್ನು ಭಯಭಕ್ಕಿಗಳಿಂದ 
ಸೇವಿಸುತ್ತಿರುವನು. ವರುಣನು ನಿತ್ಯವೂ ಪರಿಶುದ್ಧ ಗಳಾದ ಜಲಗಳನ್ನು ಪಾಕ 
ಶಾಲೆಯಲ್ಲಿ ಸಿದ್ಧಗೊಳಿಸುತ್ತಿರುವನು. 

೯೨. ಅಗ್ನಿಯು ವಸ್ತ್ರಗಳನ್ನು ಶುಭ್ರ ಗೊಳಿಸುತ್ತಿರುವನು. ಚಂದ್ರನು 
ತಾನೇ ತ್ರೇತಚ್ಛತ್ರವನ್ನು ಹಿಡಿದಿರುವನು. ನಿನ್ನ ಉದ್ಯಾನದ ಕ್ರೀಡಾಸರೋವರ 
ಗಳಲ್ಲಿರುವ ಕಮಲಗಳನ್ನು ಸೂರ್ಯನು ನಿತ್ಯವೂ ಅರಳಿಸುತ್ತಿರುವನು. 


೪೩೬ ಶ್ರೀ ಸ್ಕಾಂಡಮಹಾಸುರಾಣಂ 


ಕಸ್ತ್ಯತ್ರಸಾದಂ ನೇಕ್ಸೇತ ಮರ್ತ್ಯಾಮರ್ತೋರಗೇಷು ಚ । 

ಸರ್ವೇ ತ್ವಾಮುಪಜೀನಂತಿ ಸುರಾಸುರಖಗಾದಯಃ ॥೯೩॥ 
ಪಶ್ಯ ನಃ ಪೌರುಷಂ ರಾಜನ್ನಾನಯಾಮೋ ಬಲಾದಿಮಾಂ | 

ಇತ್ಯುಕ್ತ್ವಾ ಯುಗಪತ್ಸರ್ನೇ ಕ್ಪುಬ್ಧಾಸ್ತೋಯಧಯೋ ಯಥಾ ॥ ೯೪ ॥ 
ಸಂವರ್ತಕಾಲಮಾಸಾದ್ಯ ಸ್ಲಾವಿತುಂ ಜಗತೀಮಿಮಾಂ । 


ರಣತೂರ್ಯನಿನಾದಶ್ಚ ಸಮುತ್ತಸ್ಥೌ ಸಮಂತತಃ I ೯೪೫॥ 
ಕೋಮಾಂಚಿತಾ ಯಚ್ಛ್ರನಣಾತ್ಕಾತರಾ ಅಪ್ಯಕಾತರಾ 

ತತೋ ದೇವಾ ಭಯತ್ರಸ್ತಾಶ್ಚಕಂಸೇ ಚ ನಸುಂಧರಾ ॥ ೯೬॥ 
ಕ್ಲುಬ್ಮಾ ಅಂಬುಧಯಃ ಸರ್ವೇ ಹೇತುರ್ನಕ್ಸತ್ರಮಾಲಿಕಾಃ । 
ರೋಡಸೀಮಂಡಲಂ ವ್ಯಾಪ್ತಂ ತೇನ ತೂರ್ಯರವೇಣ ವೈ ॥೯೭॥ 
ತತೋ ಭಗವತೀ ದೇನೀ ಸ್ಪಶರೀರಸಮುದ್ಧವಾಃ | 
ಶಕ್ತೀರುತ್ಸಾದಯಾಮಾಸ ಶತಶೋಃಥ ಸಹಸ್ರಶಃ ॥ ೯೮॥ 
ತಾಭಿಃ ಶಕ್ತಿಭಿರೇತೇಷಾಂ ಬಲಿನಾಂ ದಿತಿಜನ್ಮನಾಂ । 

ಪ್ರತ್ಯೇಕಂ ಪರಿತೋ ರುಷ್ಧ ಉದ್ದೇಲಃ ಸೈನ್ಯ ಸಾಗರಃ ॥೯೯॥ 


ದ ರಾನಾ 


೯೩. ಮರ್ತ್ಯಲೋಕ, ದೇವಲೋಕ, ನಾಗಲೋಕಗಳಲ್ಲಿ ಯಾವನು ನಿನ್ನ 
ಸುಪ್ರಸನ್ನತೆಯನ್ನು ಎದುರುನೋಡುವುದಿಲ್ಲ? ದೇನ, ರಾಕ್ಬಸ, ಪಕ್ಷಿಗಳೆಲ್ಲರೂ 
ನಿನ್ನ ಅನುಗ್ರ ಹದಿಂದಲೇ ಜೀವಿಸುತ್ತಿರುವರು. 

೯೪೯೫. ರಾಜೇದದ್ರನೆ! ನಮ್ಮ ಪೌರುಷವನ್ನಾದರೂ ನೋಡು. ಬಲ 
ದಿಂದಲೇ ಇವಳನ್ನು ಕರೆದುಕೊಂಡು ಬರುವೆವು. ಇಂತೆಂದು ಆ ರಾಕ್ಸಸರೆಲ್ಲರೂ 
ಪ್ರಳಯಸಮಯದಲ್ಲಿ ಸಮಸ್ತ, ಭೂಮಂಡಲನನ್ನೂ ಮುಳುಗಿಸಲು ಉಕ್ಕಿ 
ಬರುವ ಸಪ್ತಸಮುದ್ರಗಳಂತೆ ಒಮ್ಮೆಯೇ ಹೊರಟರು. ಸರ್ವತ್ರದಲ್ಲಿಯೂ 
ಯುದ್ಧ ಕೈ ಸನ್ನದ್ಧ ರನ್ನಾಗಿ ಮಾಡುವ ರಣವಾದ್ಯಗಳು ಭೋರ್ಗರೆದುವು. 

೯೬, ಆ ಶಬ್ದವನ್ನು ಕೇಳುವುದರಿಂದಲೇ ಮಹಾಧೈರ್ಯಶಾಲಿಗಳೂ ಸಹ 
ರೋಮಾಂಚವನ್ನು ತಳೆದು ಕಾತರರಾದರು. ಆಗ ದೇವತೆಗಳೂ ಭಯದಿಂದ 
ನಡುಗಿದರು. ಭೂಡೇವಿಯೂ ಕಂಪಿಸಿದಳು. 

೯೭. ಸಕಲ ಸಮುದ್ರಗಳೂ ಉಕ್ಕಿ ಬಂದುವು. ಆಕಾಶದಿಂದ ನಕ್ಸತ್ರಗಳು 
ಮಳೆಗರೆದುವು. ಆ ತೂರ್ಯವಾದ್ಯಗಳ ಧ್ವನಿಯಿಂದ ಭೂಮ್ಯಾಕಾಶಗಳ 
ಅಂತರಾಳವೆಬ್ಲವೂ ವ್ಯಾಪ್ತವಾಯಿತು, 

೯೮-೯೯, ಆಗ ಸರ್ವಶಕ್ತಳಾದ ದೇವಿಯು ತನ್ನ ಶರೀರದಿಂದಲೇ ನೂರು 
ಗಟ್ಟಲೆಯಾಗಿಯೂ ಸಾವಿರಗಟ್ಟಲೆಯಾಗಿಯೂ ಅನೇಕ ಶಕ್ತಿಯರನ್ನು ಹೊರ 
ಗೆಡವಿದಳು. ಈ ಬಲಿಷ್ಮರಾದ ದಾನವರ ಮಿತಿಮೀರಿದ ಸೈನ್ಯಸಮುದ್ರವೆಲ್ಲವೂ 





ಏಕಸಪ್ತತಿತಮೋ9ಧ್ಯಾಲಯುಃ ೪೭೭ 


ಶಸ್ತ್ರಾಸ್ಟ್ರಾಣಿ ಮಹಾಜೈತ್ಯೈರ್ಯಾನ್ಯುತ್ಸೃಷ್ಫಾನಿ ಸಂಗರೇ। 


ತಾಭಿಃ ಶಕ್ತಿಭಿರುಗ್ರಾಣಿ ತೃಣೇಕೃತ್ಯೋಜ್ಚೈತಾನ್ಯರಂ ॥ ೧೦೦ 
ತತೋತಿಕೋಪಪೂರ್ಣಾಸ್ತೇ ಜಂಭಮುಖ್ಯಾಃ ಸುರಾರಯಃ । 
ಅಸಿಚಕ್ರಭುಶುಂಡೀಭಿರ್ಗದಾಮುದ್ಧ ರತೋಮಕೈಃ ॥ ೧೦೧ ॥ 
ಭಿಂದಿಪಾಲೈಶ್ಚ ಪರಿಫೈಃ ಕುಂತೈಃ ಶಲೈೈಶ್ಚ ಶಕ್ತಿಭಿಃ । 

ಅರ್ಧಚಂದ್ರೆಃ ಕ್ಸುರಸ್ಪೈಶ್ಚ ನಾರಾಚೈಶ್ಚ ಶಿಲೀಮುಖೈಃ ॥ ೧೦೨ ॥. 
ಮಹಾಭಲ್ಲೈಃ ಪರಶುಭಿರ್ಭಿದುರೈರ್ಮರ್ಮಜೇದಿಭಿಃ । 
ವೃಕ್ಸೋಸಲಮಹಾವರ್ಷೈರ್ವವೃಷುರ್ಜಲದಾ ಇವ ॥ ೧೦೩ ॥. 


ಅಥ ಸಾ ವಿಂಧ್ಯನಿಲಯಾ ಮಹಾಮಾಯಾ ಮಹೇಶ್ವರೀ । 
ಆದಾಯೋದ್ಧಂಡಕೋದಂಡಂ ವಾಯವ್ಯಾಸ್ಟ್ರೇಣ ಹೇಲಯಾ ॥ ೧೦೪ ॥ 
ದೈತ್ಯಾಸ್ತ್ರಶಸ್ತ್ರಜಾಲಾನಿ ಪರಿಚಿಕ್ಸೇಪ ದೂರತಃ । 

ತತೋ ನುಹಾಸುರೋ ದುರ್ಗೋ ನೀಕ್ರ್ಯ ಸೈನ್ಯಂ ನಿರಾಯುಧಂ॥೧೦೫॥ 


ಬೇಕೆ ಬೇಕೆಯಾಗಿ ಆ ಶಕ್ತಿಯರಿಂದ ಸುತ್ತುವರೆಯಲ್ಪಟ್ಟು ತಡೆಯನ್ನು 
ಹೊಂದಿತು. 

೧೦೦. ಬಳಿಕ ಮಹಾಯುದ್ಧವುರವಣಿಸಿತು. ಆ ಯುದ್ಧದಲ್ಲಿ ಮಹಾ 
ದೈತ್ಯರು ಯಾವ ಯಾವ ಶಸ್ತ್ರಗಳನ್ನೂ ಅಸ್ತ್ರಗಳನ್ನೂ ಪ್ರಯೋಗಿಸಿದಕೊ, 
ಅವುಗಳೆಲ್ಲವನ್ನೂ ಆ ಶಕ್ತಿಯರು ಹುಲ್ಲುಕಡ್ಡಿಗಳಂತೆ ಮುರಿದು ಬಿಸುಟರು. 

೧೦೧-೧೦೩. ಇದರಿಂದ ಅತ್ಯಂತಕೋಪಷಗೊಂಡವರಾಗಿ ಜಂಭನೇ ಮೊದ 
ಲಾದ ರಾಕ್ಸಸರೆಲ್ಲರೂ ಕತ್ತಿ, ಚಕ್ರ, ಭುಸುಂಡಿ, ಗದೆ, ಮುದ್ದರ, ತೋಮರ, 
ಭಿಂಡಿಸಾಲ, ಸಂಘ, ಕುಂತ, ಶಲ್ಯ, ಶಕ್ತಿ, ಅರ್ಧಚಂದ್ರ, ಕ್ಸುರಪ್ರ, ಬಾಣ 
ಗಳು, ಶಿಲೀಮುಖ, ಮಹಾಭಲ್ಲ, ಗಂಡಗೊಡಲಿ, ಮರ್ಮಭೇದಿಗಳಾದ ವಜ್ರಾಸ್ತ್ರ 
ಗಳು, ಮಹಾವೃಕ್ಸಗಳು, ಶಿಲೆಗಳು, ಮುಂತಾದುವುಗಳಿಂದ ಪ್ರಳಯಕಾಲದ 
ಮೇಘಗಳಂತೆ ಮಳೆಯನ್ನು ಸುರಿಸತೊಡಗಿದರು. 

೧೦೪-೧೦೫. ಮಹಾಮಾಯಾಸ್ವರೂಪಿಣಿಯೂ ಮಹೇಶ್ವರನ ಅನ 
ಪಾಯಿನಿಯೂ ಆದ ವಿಂಧ್ಯವಾಸಿನಿಯು ಪ್ರಚಂಡವಾದ ತನ್ನ ಬಿಲ್ಲನ್ನು ತೆಗೆದು 
ಕೊಂಡು ಅವಲೀಲೆಯಿಂದಲೇ ಅದರಲ್ಲಿ ವಾಯವ್ಯಾಸ್ತ್ರನನ್ನು ಸಂಧಿಸಿ ದೂರ: 
ದಿಂದಲೇ ಆ ರಾಕ್ಚಸರ ಅಸ್ತ್ರಶಸ್ತ್ರ ಸಮೂಹಗಳೆಲ್ಲವನ್ನೂ ನಾಶಗೊಳಿಸಿದಳು. 
ಆಗ ಮಹಾದೈತ್ಯನಾದ ದುರ್ಗನು ತನ್ನ ಸೈನ್ಯನೆಬ್ಲವೂ ಆಯುಧಹೀನವಾಗಿರು. 
ವುದನ್ನು ಕಂಡನು. 


ಇ ಶ್ರೀ ಸ್ಕಾಂದಮಹಾಪುರಾಣಂ 


"ಜ್ವಲಂಶೀಂ ಶಕ್ತಿಮಾದಾಯ ತಾಂ ದೇನೀಂ ಪ್ರತಿ ಸೋಂಕ್ಸಿಪಶ್‌ । 
ತಾಂತು ಶಕ್ತಿಂ ಸಮಾಯಾಂತೀಂ ಮಹಾವೇಗವತೀಂ ರಣೇ ॥ ೧೦೬8 
ನಿಜಚಾಪವಿನಿರ್ಮುಕ್ತೈರ್ಬಾಣೈ ಶ್ಹೂರ್ಣೀಚಕಾರ ಸಾ। 

ಭಗ್ಗಾಂ ಶಕ್ತಿಂ ಸಮಾಲೋಕ್ಯ ತತೋ ದುರ್ಗೋ ಮಹಾಸುರಃ॥ ೧೦೭ ॥ 
`ಚಕ್ರಂ ಚ ಪ್ರೇಷಯಾಮಾಸ ದೈತ್ಯಚಕ್ರಾತಿಹರ್ಷದಂ । 


ತಚ್ಚ ದೇವ್ಯಾ ಶರಶಶೈರಂತರೈ ವಾಣುವತೃತಂ ॥ ೧೦೪ ॥ 
ತತಃ ಶಾರ್ಜಂ ಸಮಾದಾಯ ಧನುಃ ಶಕ್ರಧನುರ್ಯಥಾ ! 

ಹೃದಿ ವಿವ್ಯಾಧ ಬಾಣೇನ ತಾಂ ದೇನೀಮಮರಾರ್ದನಃ ॥ ೧೦೯ ॥ 
ಸ ಚ ಬಾಣಸ್ತಯಾ ದೇವ್ಯಾ ನಿಜಬಾಣೈರ್ಮಹಾಜವೈಃ । 

ನಿವಾರಿತೋಪಿ ವೇಗೇನ ತಾಂ ದೇನೀಮಭ್ಯಗಾನ್ಮುನೇ ॥ ೧೧೦ ॥ 
ತತಃ ಕೋದಂಡದಂಡೇನ ಆಶುಗೇನ ತಮಾಶುಗಂ | 

ಹತ್ವಾ ನಿವಾರಯಾಮಾಸ ಕಾಲದಂಡಮಿವಾಪರಂ ॥ ೧೧೧ ॥ 


೧೦೬-೧೦೮. ಆಗ ಆ ರಾಕ್ಸಸನು ಜ್ವಲಿಸುತ್ತಿರುವ ಶಕ್ಟ್ಯಾಯುಧ 
ವೊಂದನ್ನು ತೆಗೆದುಕೊಂಡು ಭಗವತಿಯ ಕಡೆಗೆ ಬೀಸಿದನು. ಯುದ್ಧರಂಗದಲ್ಲಿ 
ಮಹಾವೇಗದಿಂದ ತನ್ನ ಕಡೆಗೆ ಬರುತ್ತಿರುವ ಆ ಶಕ್ತಿಯನ್ನು ಆಕೆಯು ತನ್ನ 
ಬಿಲ್ಲಿನಿಂದ ಹೊರಟ ತೀಕ್ಷ್ಮ ಬಾಣಗಳಿಂದ ಪುಡಿಪುಡಿಮಾಡಿದಳು. ಇಂತು ತನ್ನ 
ಶಕ್ತಿಯು ಭಗ್ಗವಾದುದನ್ನು ಕಂಡು ಮಹಾರಾಕ್ಟಸನಾದ ದುರ್ಗನು ದೈತ್ಯ 
ಸಮೂಹಕ್ಕೆಲ್ಲ ಮಹಾಸಂತೋಷವನ್ನುಂಟುಮಾಡುವ ಚಕ್ರಾಯುಧವನ್ನು ಕಳು 
ಹಿಸಿದರು. ಅದೂ ಸಹ ದೇವಿಯು ಬಿಟ್ಟ ನೂರಾರು ಬಾಣಗಳಿಂದ ಮಧ್ಯ 
ಮಾರ್ಗದಲ್ಲಿಯೇ ಚೂರಾಗಿಬಿದ್ದಿತು. 

೧೦೯. ಬಳಿಕ ದೇವಮರ್ದನನಾದ ಅವನು ಮಹೇಂದ್ರನ ಧನುಸ್ಸಿಗೆ 
'ಸಮಾನವಾದ ಶಾರ್ಜ್ಸವೆಂಬ ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಹೂಡಿ 
ಜೀವಿಯ ಹೃದಯ ಪ್ರದೇಶಕ್ಕೆ ಗುರಿಯಿಟ್ಟು ಹೊಡೆದನು. 

೧೧೦. ಎಲೈ ಮುನಿಯೆ! ಆ ಬಾಣವಾದರೊ, ದೇವಿಯ ಅತ್ಯಂತವೇಗಾ 
ಸ್ವಿತಗಳಾದ ಅನೇಕ ಬಾಣಗಳಿಂದ ತಡೆಯಲ್ಪಟ್ಟರೂ ವೇಗದಿಂದ ಅವಳನ್ನು 
ಸಮಾಪಿಸುತ್ತಲೇ ಬರುತ್ತಿದ್ದಿತು. 

೧೧೧. ಆಗ ದೇವಿಯು ಎರಡನೆಯ ಯಮದಂಡವೊ ಎಂಬಂತೆ ಸಮಾಪಿ 
ಸುತ್ತಿದ್ದ ಆ ಬಾಣವನ್ನು ವೇಗವಾಗಿ ಬೀಸಿದ ಬಿಲ್ಲಿನ ಕೋಲಿನಿಂದಲೇ ಹೊಡೆದು 
ವಿನತ್ತನ್ನು ತಪ್ಪಿಸಿಕೊಂಡಳು. 


ಏಕಸಪ್ತತಿತಘೋಧ್ಯಾಯಃ ೪೭೯ 


ತಸ್ಥಿನ್ನಿಮುಖತಾಂ ಯಾತೇ ಮಾರ್ಗಣೇ ದುರ್ಗಮಾಸುರಃ । 


ಕೃದ್ಧ 8 ಶೂಲಂ ಸಮಾದಾಯ ಸಂವರ್ತಾನಲಸುಪ್ರಭಂ ॥ ೧೧೨ ॥ 
ಮಹಾನೇಗೇನ ಚಿಕ್ಷೇಪ ತಾಂ ತೇವೀಮಭಿ ದೈತ್ಯಪಃ | 

ಸರಾಪತಚ್ಚ ತಚ್ಛೂಲಂ ನಿಜಶೂಲೇನ ಚಂಡಿಕಾ ॥ ೧೧೩ ॥ 
ಅಂತರೈನ ಸ್ರ ಚಿಚೆ ಸೀದ ಸಹದೈ ತ್ಯಜಯಾಶಯಾ । 

ತಸ್ಮಿನ್ನಸಿ ಮಹಾಶೂಲೇ ದೇನೀಶೂಲಾನಹೇಲಿತೇ ॥ ೧೧೪ ॥ 
ಗದಾಮಾದಾಯ ದೈತ್ಯ ಂದ್ರಃ ಸಹಸಾಭಿಪಸಾತ ಹ। 

ಆಜಘಾನ ಚ ತಾಂ ದೇವೀಂ ಭುಜಮೂಲೇ ಮಹಾಬಲಃ ॥ ೧೧೫ ॥ 
ಸಾಪಿ ದೇನೀಭುಜಂ ಪ್ರಾಪ್ಯ ಗಿರೀಂದ್ರಶಿಖರಾಕೃತಿಃ | 

ಗದಾಶು ಸರಿಪುಸ್ಫೋಟ ಶತಧಾ ಚ ಸಹಸ್ರಧಾ ॥ ೧೧೬ ॥ 
ತದಾ ದೇವ್ಯಾ ಸ ದೈತ್ಯೇಂದ್ರೋ ವಾಮಸಾದತಲೇನ ಹಿ । 

ಆತಾಡಿತಃ ಪಸಾತೋರ್ವ್ಯಾಂ ಹೃದಿ ಗಾಢಂ ಪ್ರಪೀಡಿತಃ ॥ ೧೧೭ ॥ 


ತಕ್ಟಹಾದೇವ ದೈತ್ಯೇಂದ್ರಃ ಪತಿತ್ವಾ ಪುನರುತ್ನಿ ತಃ । 
ಬಭೂವ ಸಹಸಾ ದೃಶ್ಯೋ ದೀಪೋ ವಾತಹತೋ ಯಥಾ ॥೧೧೮॥ 

೧೧೨-೧೧೫. ಇಂತು ತನ್ನ ಬಾಣವು ನಿಷ್ಟಲವಾಗಿ ಪರಿಣಮಿಸಲು 
ಆ ದುರ್ಗಮಹಾಡೆ ೈತ್ಯನು ಮಹಾ ಕೋಪಾವಿಷ್ಟ ನಾಗಿ ಪ್ರಳಯಾಗ್ನಿಯ ತೇಜಸ್ಸಿ 
ನಿಂದೊಡಗೂಡಿದ ಮತ್ತೊಂದು ಶೂಲವನ್ನು ತೆಗೆದುಕೊಂಡು ದೇವಿಗೆ ಅಭಿಮುಖ 
ವಾಗಿ ಮಹಾವೇಗದಿಂದ ಬಿಸುಟನು. ಚಂಡಿಕೆಯು ತನ್ನ ಕಡೆಗೆ ಬರುತ್ತಿರುವ 
ಆ ಶೂಲವನ್ನು ತನ್ನ ಶೂಲದಿಂದ ಹೊಡೆಯಲು ಅದು ಮಧ್ಯದಲ್ಲಿಯೇ ಮುರಿದು 
ಬಿದ್ದಿತು. ಅದರೊಡನೆ ರಾಕ್ಚಸನ ವಿಜಯದ ಆಶೆಯೂ ಮುರಿದುಬಿದ್ದಿತು. 
ಆ ಮಹಾಶೂಲವೂ ಸಹ ದೇವಿಯ ಶೂಲದಿಂದ ಲೀಲಾಮಾತ್ರವಾಗಿ ನಿಗ್ರಹಿಸ 
ಲ್ಪಡಲು ರಾಕ್ಸಸೇಂದ್ರನು ಗದೆಯನ್ನು ತೆಗೆದುಕೊಂಡು ಸಂಭ್ರಮದಿಂದ 
ಮೇಲೆರಗಿ ಬಂದನು. ಮತ್ತು ಮಹಾಬಲಶಾಲಿಯಾದ ಅವನು ದೇವಿಯನ್ನು 
ಭುಜಮೂಲ ಪ್ರದೇಶದಲ್ಲಿ ಹೊಡೆದನು. 

೧೧೬. ಮಹಾಪರ್ವತದ ಕೋಡುಗಲ್ಲಿನಂತೆ ಆಕಾರವುಳ್ಳ ಆ ಗದೆಯು 
ಮಹಾದೇವಿಯ ಭುಜವನ್ನು ಸೋಕಿದ ಮಾತ್ರಕ್ಕೇ ನೂರಾರು ಸಾವಿರಾರು 
ಚೂರುಗಳಾಗಿ ಮುರಿದುಬಿದ್ದಿತು. 

೧೧೭, ಆಗ ದೇವಿಯು ತನ್ನ ಎಡಗಾಲಿನಿಂದ ಆ ರಾಕ್ಸಸನನ್ನು ಬಲವಾಗಿ. 
ಒದೆದಳು. ಅದರಿಂದ ಅವನು ಹೃದಯದಲ್ಲಿ ಬಲವಾಗಿ ಪೆಟ್ಟನ್ನು ತಿಂದು 
ಸಂಕಟಿಗೊಂಡು ನೆಲಕ್ಕೆ ಉರುಳಿದನು. 

೧೧೮. ಆ ರಾಕ್ಸಸೇಂದ್ರನು ಕ್ಲಣಮಾತ್ರದಲ್ಲಿಯೇ ನೆಲಕ್ಕೆ ಬಿದ್ದು ಪುನಃ 


ಇ೮ಂ ಶ್ರೀ ಸ್ಕಾಂಹೆನುಹಾಪುರಾಣಂ 


ತಾನಜ್ಜಗಜ್ಜನನ್ಶಾ ತಾಃ ಸ್ರೇರಿತಾ ನಿಜಕಕ್ತ್ರಯಃ । 
ವಿಚೇರುರ್ದ್ಶೈತ್ಯಸೈನೈೇಸು ಸಂವರ್ಕೇ ಮೃತ್ಯುಸೈನ್ಯನತ್‌ ॥ ೧೧೯॥ 
ಇತಿ ಶ್ರೀ ಸ್ಕಾಂದೇ ನುಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 


ಚತುರ್ಥೇ ಕಾಶೀಖಂಡೇ ಉತ್ತರಾರ್ಥೇ ""ದುರ್ಗಾಪರಾಕ್ರಮವರ್ಣನಂ' 
ನಾಮ್ಕೈಕಸಪ್ರತಿತಮೋಧ್ಯಾಯಃ 





ಮೇಲಕ್ಕೈದ್ದು ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿದ ದೀಪದ ಜ್ವಾಲೆಯಂತೆ ತೂಗಾ 
ಡುತ್ತ ಸಂಭ್ರಾಂತನಾಗಿ ಕಾಣುತ್ತಿದ್ದುದು. 

೧೧೯. ಅಷ್ಟರಲ್ಲಿಯೇ ಲೋಕಮಾತೆಯಾದ ವಿಂಧ್ಯವಾಸಿನಿಯ ಪ್ರೇರಣೆ 
ಯನ್ನು ಹೊಂದಿದ ಆಕೆಯ ಶಕ್ತಿಯರೆಲ್ಲರೂ ಪ್ರಳಯಕಾಲದಲ್ಲಿ ಜೀವರನ್ನು 
ಸದೆಬಡಿಯುವ ಯಮಧರ್ಮರಾಜನ ಸೈನ್ಯದವರಂತೆ ರಾಶ್ಸಸಸೈನ್ಯದವರಲ್ಲಿ 
ಸ್ವೇಚ್ಛೆಯಾಗಿ ಓಡಾಡುತ್ತಿದ್ದರು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧನಾದ 
ಶ್ರೀ ಸ್ಯಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
4 ದುರ್ಗಾಪರಾಕ್ರಮನರ್ಣನ''ನೆಂಬ 
ಎಪ್ಪತ್ತೊಂದನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ ॥ 
ಅಥ ದ್ವಿಸಪ್ರತಿತಮೋಧ್ಯಾಯಃ 
ದುರ್ಗಾವಿಜಯವರ್ಣನಂ 

ಅಗಸ್ತ್ಯ ಉವಾಚ :- 
ಸಾರ್ವತೀಹೃದಯಾನಂದ ಸ್ಕಂದ ಸರ್ವಜ್ಞನಂದನ । 
ಕಾಃ ಕಾಸ್ತು ಶಕ್ತಯಸ್ತಾ ವೈ ತಾಸಾಂ ನಿಮಾನಿ ಮೇ ವದ ॥೧॥ 

ಸ್ವಂದ ಉವಾಚ :-. 
ತಾಸಾಂ ಪರಮಶಕ್ತೀನಾಮುಮಾವಯವಸಂಭವಾಂ । 
ಆಖ್ಯಾಮ್ಯಾಖ್ಯಾನ್‌ ಶೃಣು ಮುನೇ ಕುಂಭಸಂಭವ ತತ್ತ್ವತಃ ॥೨॥ 
ತ್ರೈಲೋಕ್ಕವಿಜಯಾ ತಾರಾ ಕ್ಷಮಾ ತ್ರೈಲೋಕ್ಯಸುಂದರೀ । 
ತ್ರಿಪುರಾ ತ್ರಿಜಗನ್ಮಾತಾ ಭೀಮಾ ತ್ರಿಪುರಭೈರನೀ nan 
ಕಾಮಾಖ್ಯಾ ಕಮಲಾಕ್ಲೀ ಚ ಧೃತಿಸ್ತ್ರಿ ಪುರತಾಸನೀ | 
ಜಯಾ ಜಯಂತೀ ವಿಜಯಾ ಜಲೇಶೀ ಚಾಪರಾಜಿತಾ 1೪॥ 
ಶಂಖಿನೀ ಗೆಜವಕ್ತಾ ಚ ಮಹಿಷಫ್ಲೀ ರಣಪ್ರಿಯಾ । 
ಶುಭಾ ನಂದಾ ಕೋಟರಾಕ್ಸೀ ವಿದ್ಯುಜ್ಜಿಹ್ಹಾ ಶಿನಾರವಾ HB 
ತ್ರಿನೇತ್ರಾ ಚ ತ್ರಿವಕ್ಟ್ರಾ ಚ ತ್ರಿಪದಾ ಸರ್ವಮಂಗಲಾ । » 
ಹುಂಕಾರಹೇತಿಸ್ತಾಲೇಶೀ ಸರ್ಸಾಸ್ಯಾ ಸರ್ವಸುಂದರೀ ॥೬॥ 


ಕನ್ನಡದ ಅನುವಾದ 
ದುರ್ಗಾಬೀನಿಯ ವಿಜಯವರ್ಣನ 

೧. ಅಗಸ್ತ್ಯನು ಕೇಳುತ್ತಾನೆ:--ಸಾರ್ವತಿಯ ಮನಸ್ಸಿನ ಆನಂದಕ್ಕೆ 
ಕಾರಣನಾದ ಷಣ್ಮುಖನೆ! ಸರ್ವಜ್ಞನಾದ ಮಹೇಶ್ವರನ ಪುತ್ರನೆ! ಆ ಶಕ್ತಿಯರು 
ಯಾರು ಯಾರು? ಅವರ ಹೆಸರುಗಳನ್ನು ನನಗೆ ತಿಳಿಸು. 

೨. ಸೃಂದನು ಹೇಳುತ್ತಾನೆ:--ಆಗಸ್ತ್ರಮಹಾಮುನಿಯೆ! ಉಮಾ 
ದೇವಿಯ ಶರೀರದಿಂದುದ್ಬವಿಸಿದ ಆ ಪರಮ ಶಿಕ್ಷಿಯರ ಹೆಸರುಗಳನ್ನು ಯಥಾರ್ಥ 
ವಾಗಿ ತಿಳಿಸುವೆನು. ಶ್ರದ್ಧೆಯಿಂದ ಕೇಳು. 

೩-೧೩. ತೈಲೋಕ್ಯವಿಜಯೆ, ತಾರಿ, ಕ್ಸಮಾ, ತ್ರಿಲೋಕಸುಂದರಿ, 
ತ್ರಿಪುರಾ, ತ್ರಿರೋಕಮಾತಾ, ಭೀಮಾ, ತ್ರಿಪುರಭೈರವಿ, ಕಾಮಾಖ್ಯ, ಕಮ 
ಲಾಕ್ಲಿ, ಧೃತಿ, ತ್ರಿಪುರತಾಪಿನಿ, ಜಯಾ, ಜಯಂತಿ, ವಿಜಯಾ, ಜಲೇಶ್ಶಿ 
ಅಪರಾಜಿತಾ, ಶಂಖಿನಿ, ಗಜವಕ್ತಾ, ಮಹಿಷಫ್ಲಿ, ರಣಪ್ರಿಯಾ, ಶುಭಾ, 
ನಶಿದಾ, ಕೋಟರಾಕ್ಷಿ ವಿದ್ಯುಜ್ಞಿಹ್ವಾ, ಶಿನಾರವಾ, ತ್ರಿನೇತ್ರಾ, ತ್ರಿವಕ್ರಾ; 
ಕ್ರಿನದಾ, ಸರ್ವಮಂಗಳಾ, ಹುಂಕಾರಹೇತಿ, ತಾಲೇಶಿ, ಸರ್ಪಾಸ್ಯಾ, ಸರ್ವ 

16 


೪೮೨ ಶ್ರೀ ಸ್ಕಾಂದಮಹಾಪುರಾಣಂ 


ಸಿದ್ಧಿರ್ಬುದ್ಧಿಃ ಸ್ವಧಾ ಸ್ವಾಹಾ ಮಹಾನಿದ್ರಾ ಶರಾಸನಾ । 


ಪಾಶಪಾಣಿಃ ಖರಮುಖೀ ವಜ್ರತಾರಾ ಷಡಾನನಾ ॥೩॥ 
ಮಯೂರವದನಾ ಕಾಕೀ ಶುಕೀ ಭಾಸೀ ಗರುತ್ಮತೀ I 

ಪದ್ಮಾವತೀ ಪದ್ಮಕೇಶೀ ಪದ್ಮಾಸ್ಕಾ ಪದ್ಮವಾಸಿನೀ Hen 
ಅಕ್ಸರಾ ತ್ರ್ಯಕ್ಸರಾ ತಂತುಃ ಪ್ರಣನೇಶೀ ಸ್ವರಾತ್ಮಿಕಾ । 

ತ್ರಿವರ್ಗಾ ಗರ್ನರಹಿತಾ ಅಜಪಾ ಜಪಹಾರಿಣೇ ॥೯॥ 
ಜಪಸಿದ್ಧಿಸ್ತ ಸಸ್ಸಿದ್ಧಿರ್ಯೋಗಸಿದ್ಧಿ8 ಪರಾಮೃತಾ । 

ಮೈತ್ರೀಕೃನ್ನಿತ್ರನೇತ್ರಾ ಚ ರಕ್ಟೋಫ್ಲೀ ದೈತ್ಯತಾಪಿನೀ ॥ ೧೦॥ 
ಸ್ತಂಭನೀ ನೋಹನೀ ಮಾಯಾ ಬಹುಮಾಲಾ ಬಲೋತ್ಕಟಾ । 
ಉಚ್ಜಾಟನೀ ಮಹೋಲ್ಕಾಸ್ಕಾ ದನುಜೇಂದ್ರಕ್ಸಯಂಕರೀ ॥ ೧೧॥ 
ಶ್ಲೇಮಂಕರೀ ಸಿದ್ಧಿಕರೀ ಛಿನ್ನಮಸ್ತಾ ಶುಭಾನನಾ । 

ಶಾಕಂಭರೀ ನೋಕ್ಸಲಕ್ಮೀಸ್ತ್ರಿನರ್ಗಫಲವಾಯಿನೀ 1 ೧೨ ॥ 


ವಾರ್ತಾಲೀ ಜಂಭಲೀ ಕ್ಲಿನ್ನಾ ಅಶ್ವಾರೂಢಾ ಸುರೇಶ್ವರೀ । 
ಜ್ವಾಲಾಮುಖೀಪ್ರಭೃತಯೋ ನನಕೋಟ್ಕೋ ಮಹಾಬಲಾಃ ॥ ೧೩॥ 
ಬಲಾನಿ ಬಲಿನಾಂ ತಾಭಿರ್ದಾನವಾನಾಂ ಸ್ಥಲೀಲಯಾ । 

ಸಂಕ್ಸಿಸ್ತಾನಿ ಜಗಂತೀವ ಪ್ರಲಯಾನಲಹೇತಿಭಿಃ ॥ ೧೪ ॥ 








ಸುಂದರಿ, ಸಿದ್ಧಿ, ಬುದ್ಧಿ, ಸ್ವಧಾ, ಸ್ವಾಹಾ, ಮಹಾನಿದ್ರಾ, ಶರಾಸನಾ, 
ಪಾಶಪಾಣಿ, ಖರಮುಖಿ, ವಜ್ರತಾರಾ, ಷಡಾನನಾ, ಮಯೂರವದನಾ, 
ಕಾಕೀ, ಶುಕೀ, ಭಾಸೀ, ಗರುತ್ಮತೀ, ಪದ್ಮಾನತೀ, ಪದ್ಮಕೇಶೀ, ಪದ್ಮಾಸ್ಯಾ, 
ಪದ್ಮವಾಸಿನೀ, ಅಕ್ಬರಾ, ತ್ರಿಪುರಾ, ತಂತು, ಸ್ರ್ರಣವೇಶೀ, ಸ್ವರಾತ್ಮಿಕಾ, 
ಕ್ರಿವರ್ಗಾ, ಗರ್ವರಹಿತಾ, ಅಜಪಾ, ಜಪಹಾರಿಣೀ, ಜಪಸಿದ್ಧಿ, ತಪಸ್ಸಿದ್ಧಿ, 
ಯೋಗಸಿದ್ದಿ, ಪರಾಮೃತಾ, ಮೈತ್ರೀಕೃತ್‌, ಮಿತ್ರನೇತ್ರಾ, ರಕ್ಸೋಸ್ಸೀ, 
ದೈತ್ಯತಾಸಿನೀ, ಸ್ವಂಭನೀ, ಮೋಹಿನೀ, ಮಾಯಾ, ಬಹುಮಾಯಾ, ಬಲೋ 
ತೃಟಾ, ಉಚ್ಚ್ವಾಟನೀ, ಮಹೋಲ್ಯಾಸ್ಯಾ, ದನುಜೇಂದ್ರಕ್ಸುಯಂಕರಿ, 
ಕ್ಲೇಮಂಕರಿ, ಸಿದ್ಧಿ ಕರಿ, ಛಿನ್ನಮಸ್ತಾ, ಶುಭಾನನಾ, ಶಾಕಂಭರೀ, ಮೋಕ್ಷ 
ಲಕ್ಷ್ಮಿ, ಕ್ರಿವರ್ಗಫಲದಾಯಿನಿ, ವಾರ್ತಾಲಿ, ಜಂಭಲಿ, ಕ್ಲೆನ್ನಾ, ಅಶ್ವಾರೂಢಾ, 
ಸುರೇಶ್ಚರೀ, ಜ್ವಾಲಾಮುಖಿ ಇವರು ಮೊದಲಾಗಿ ಮಹಾಬಲಶಾಲಿಗಳಾದ 
ಒಂಬತ್ತುಕೋಟ ಶಕ್ತಿಯರಿದ್ದರು. 

೧೪. ಪ್ರಳಯಾಗ್ನಿಯ ಜ್ವಾಲೆಗಳಿಂದ ಹದಿನಾಲ್ಕು ಲೋಕಗಳು ಸುಟ್ಟು 
ಸಂಕುಚಿತಗಳಾಗುವಂತೆ ಮಹಾಬಲಿಷ್ಕರಾದ ರಾಕ್ಷಸರ ಸೈನ್ಯನೆಲ್ಲವೂ ೬ 
ಶಕ್ತಿಯರ ಲೀಲೆಯಿಂದಲೇ ಕ್ಚಯನನ್ನು ಹೊಂದಿತು. 


ದ್ವಿಸಪ್ತತಿತೆವೋ$ಧ್ಯಾಯಃ॥ ೪ಳತ್ಲಿ 


ತಾನತ್ಸ ದುರ್ಗೊ ದೈತ್ಯೇಂದ್ರಃ ಪಯೋದಾಂತರತೋ ಬಳೀ । 

ಚೆಕಾರ ಕರಕಾವೃಸ್ಟಿಂ ವಾತ್ಕಾ ವೇಗವತೀಂ ಬಹು 1 ೧೫ ಗ 
ತತೋ ಭಗವತೀ ದೇನೀ ಶೋಷಣಾಸ್ತ್ರಪ್ರಯೋಗತಃ । 

ವೃಷ್ಟಿಂ ನಿನಾರಯಾಮಾಸ ವರ್ನೋಪಲನುಯಾಂ ಕ್ಲಣಾತ್‌ ॥ ೧೬॥ 
ಯೋಸಿನ್ಮನೋರಥವತೀ ಷಂಡಂ ಪ್ರಾಪ್ಯ ಯಥಾಫಲಾ । 


ಸಾ ದೈತ್ಯಕರಕಾವೃಷ್ಟಿರ್ದೇವೀಂ ಪ್ರಾಪ್ಯ ತಥಾಭವತ್‌ ॥ ೧೭ ॥ 
ಅಥ ದೈತೇಯರಾಜೇನ ಬಾಹುಸಂಕರ್ಷಕೋಪತಃ | 

ಉತ್ಪಾಟ್ಯ ಶೈಲಶಿಖರಂ ಪರಿಕ್ಸಿಪ್ತಂ ನಭೋಜ್ಲಣಾತ್‌ ॥ ೧೮ ॥ 
ಅದ್ರೇಃ ಶೃಂಗಂ ಸುವಿಸ್ತೀರ್ಣಮಾಪತತ್ಪರಿನೀಕ್ಸ್ಯ ಸಾ। 
ತತಕೋಟಿಪ್ರಹಾರೇಣ ಕೋಟಿಶಃ ಸಕಲಂ ವ್ಯಧಾತ್‌ ॥೧೯॥ 


ಆಂದೋಲ್ಯ ಮೌಲಿಮಸಕೃತ್ಯುಂಡಲಾಭ್ಯಾಂ ವಿರಾಜಿತಂ । 
ಗಜೀಭೂಯಾಶು ದುದ್ರಾನ ತಾಂ ದೇನೀಂ ಸಮರೇಃಸುರಃ ॥೨೦॥ 
ಶೈಲಾಕಾರಂ ತಮಾಯಾಂತಂ ದೃಷ್ಟ್ವಾ ಭಗನತೀ ಗಜಂ ! 
ಖದ್ಭ್ಯಾ ಪಾಶೇನ ಜವತಃ ಖಡ್ಗೇನ ಕರಮಚ್ಛಿನತ್‌ ॥1೨೧॥ 


೧೫. ಅಷ್ಟರಲ್ಲಿ ರಾಕ್ಸಸೇಶ್ವರನಾದ ದುರ್ಗನು ತನ್ನ ಮಾಯೆಯಿಂದ 
ಮೇಘಮಂಡಲದ ಮಧ್ಯದಲ್ಲಿ ಸೇರಿ ಬಿರುಗಾಳಿಯೊಡಗೂಡಿದ ಅಪರಿಮಿತವಾದ 
ಆನೆಕಲ್ಲುಗಳ ಮಳೆಯನ್ನು ಸೈನ್ಯದಮೇಲೆ ಸುರಿಸಿದನು. 

೧೬. ಆಗ ಭಗವತಿಯು ಶೋಷಣಾಸ್ತ್ರವನ್ನು ಪ್ರಯೋಗಮಾಡಿ ಕ್ಸಣ 
ಮಾತ್ರದಲ್ಲಿಯ ಆ ಮಳೆಯನ್ನು ತಡೆದು ನಿಲ್ಲಿಸಿದಳು. 

೧೭. ಬಹಳ ಕುತೂಹಲದಿಂದ ಯುಕ್ತಳಾದ ಸ್ತ್ರೀಯು ನಪುಂಸಕನನ್ನು 
ಸೇರಿ ಹೇಗೆ ವೃರ್ಥಮನೋರಥಳಾಗುವಳೊ, ಹಾಗೆಯೇ ಆ ಆನೆಕಲ್ಲಿನ 
ಮಳೆಯೂ ದೇವಿಯ ಸಮಿಸಾಪವನ್ನು ಸೇರಿ ನಿಷ್ಟಲವಾಯಿತು. 

೧೮. ಆಗ ದೈತ್ಯರಾಜನು ಕೋಪದಿಂದ ತೋಳುಗಳನ್ನು ಹಿಸುಕಿಕೊಳ್ಳುತ್ತ 
ವಿಶಾಲವಾದ ಒಂದು ಪರ್ವತದ ಕೊನೆಯನ್ನೇ ಕಿತ್ತು ಅಂತರಿಕ್ಚದಿಂದಲೇ 
ಅದನ್ನು ದೇನಿಯ ಮೇಲೆ ಎಸೆದನು. 

೧೯. ಬಹಳ ವಿಶಾಲವಾದ ಆ ಬೆಟ್ಟದ ಶೃಂಗವು ಮೇಲೆಬೀಳುತ್ತಿರುವುದನ್ನು 
ಕಂಡು ದೇನಿಯು ವಜ್ರಾಯುಧದ ಪ್ರಹಾರದಿಂದ ಅದನ್ನೆಲ್ಲವನ್ನೂ ಕೋಟಭಾಗ 
ಗಳಾಗಿ ಕತ್ತರಿಸಿಹಾಕಿದಳು. 

೨೦. ಚಿನ್ನದ ಕುಂಡಲಗಳಿಂದಲಂಕೃತವಾದ ತನ್ನ ತಲೆಯನ್ನು ಮತ್ತೆ 
ಮತ್ತೆ ತೂಗುತ್ತ ಆ ರಾಕ್ಟೃಸನು ನೆಲಕ್ಕಿಳಿದು ಆನೆಯ ರೂಪವನ್ನು ಸ್ವೀಕರಿಸಿ 
ರಣಭೂಮಿಯಲ್ಲಿ ವೇಗದಿಂದ ದೇವಿಗೆ ಅಭಿಮುಖವಾಗಿ ಓಡಿಬಂದನು. 

೨೧. ಪರ್ವತಸಮಾನವಾದ ದೇಹದಿಂದ ಕೂಡಿದುದಾಗಿ ತನ್ನ ಮೇಲೆರಗು 


160 


೪೮೪ ಶ್ರೀಸ್ಕಾ ಧಮ ಹಾಪುರಾಣಂ 


ತತೊೋತ್ಯ ಂತಂ ಸ ಚೀತೃತ್ಯ ದೇವ್ಯಾ ಕೃತ್ತಕರಃ ಕರೀ । 

ಅಕಿಂಚಿತ್ಯರತಾಂ ಪ್ರಾಪ್ಯ ಮಾಹಿಷಂ ವಪುರಾದದೇ ॥ ೨೨ ಓ 
ಅಚಲಾಂ ಸಚಲಾಂ Ne ಸ ಚಕ್ರೇ ಖುರಘಾತತಃ । 

ಶಿಲೋಜಚ್ಚ ಯಾಂಶ್ಚ ಬಹುಶಃ ಶೃಂಗಾಭ್ಯಾಂ ಸೊೋಕ್ಲಿಪದೃಲೀ ॥ ೨೩% 
ನಿಶ್ಚಾಸನಾತಾನಿಹತಾಃ ಪೇತುರುರ್ವ್ಯಾಂ ಮಹಾಡ್ರುಮಾಃ । 
ಉದ್ವೇಲಿತಾಃ ಸಮಭವನ್ಸಸ್ತಾಪಿ ಜಲರಾಶಯಃ ॥ ೨೪ ॥ 
ಮಹಾಮಹಿಸರೂಸೇಣ ತೇನ ತ್ರೈಲೋಕ್ಯಮಂಡಪಃ । 
ಆಂದೋಲಿತೋಂತಿಬಲಿನಾ ಯುಗಾಂತೇ ವಾತ್ಯಯಾ ಯಥಾ ॥ ೨೫॥ 
ಬ್ರಹ್ಮಾಂಡಮಪ್ಯಕಾಂಡೇನ ತದ್ಭಯೇನ ಸಮಾಕುಲಂ । 


ದೃಷ್ಟ್ವಾ ಭಗವತೀ ಕ್ರುದ್ಧಾ ತ್ರಿಶೂಲೇನ ಜಘಾನ ತಂ ॥ ೨೬ ॥. 
ತ್ರಿಶೂಲಘಾತನಿಭ್ರಾಂತಃ ಪತಿತ್ವಾ ಪುನರುತ್ಮಿತಃ | 
ತಂ ತ್ಯಕ್ತ್ವಾ ಮಾಹಿಷಂ ನೇಷಮಭೂದ್ಭಾಹುಸಹಸ್ರಭೃತ್‌ ॥ ೨೭॥ 





ತ್ರಿರುವ ಆನೆಯನ್ನು ಕಂಡು ಭಗವತಿಯು ಶೀಘ್ರವಾಗಿ ಪಾಶದಿಂದ ಅದನ್ನು 
ಕಟ್ಟ ತನ್ನ ಕತ್ತಿಯಿಂದ ಅದರ ಸೊಂಡಿಲನ್ನು ಕತ್ತರಿಸಿಹಾಕಿದಳು. 

೨೨. ಆಗ ಬಹುವಾಗಿ ಚೀತ್ಯಾರನನ್ನು ಮಾಡುತ್ತ ಸೊಂಡಿಲನ್ನು ಕಳೆದು 
ತೊಂಡು ಆ ರಾಕ್ಸಸನು ಮತ್ತೇನನ್ನೂ ಮಾಡಲಾರದೆ ಎಮ್ಮೆಯ ರೂಪವನ್ನು 
ತೆಗೆದುಕೊಂಡು ಬಂದನು. 

೨೩. ಅವನು ತನ್ನ ಗೊರಸುಗಳ ಹೊಡೆತದಿಂದ ಅಚಲವೆನಿಸಿದ ಭೂಮಿ. 
ಯನ್ನೂ ಚಲಿಸುವಂತೆ ಮಾಡುತ್ತ ಬಲಶಾಲಿಯಾದುದರಿಂದ ಅನೇಕ ಕೋಡು 
ಗಲ್ಲುಗಳ ಸಮೂಹಗಳನ್ನೂ ತನ್ನ ಕೊಂಬುಗಳಿಂದ ಎತ್ತಿಹಾಕುತ್ತಿದ ನು. 

೨೪. ಅವನ ನಿಟ್ಟು ಸಿರಿನ "ಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಮಹಾನ್ನ ಕ್ಷಗಳೂ 
ಭೂಮಿಯಲ್ಲಿ ಮುರಿದುಬಿದ್ದು ವು... ಏಳು ಸಮುದ್ರ ಗಳೂ ಆ ಗಾಳಿಯ. ರಭಸಕ್ಕೆ 
ತುತ್ತಾಗಿ ಅಲ್ಲಕಲ್ಲೊ (ಲವಾಗಿ ಮೇರೆದಪ್ಪಿ ಉಕ್ಕಿ ಹೋದುವು. 

೨೫. ಅತ್ಯಂತ ಬಲಿಷ್ಠನಾದ ಆ ಮ ರೂಪವನ್ನು ತಳೆದ 
ಆ ರಾಕ್ಸಸನಿಂದ ಬ್ರಹ್ಮಾಂಡವೆಂಬ ಮಂಟಪವೆಲ್ಲವೂ ಪ್ರಳಯಕಾಲದ ಬಿರು. 
ಗಾಳಿಗೆ ಸಿಕ್ಕಿದಂತೆ ತೂಗಾಡತೊಡಗಿತು. 

೨೬. ನಿಷ್ಕಾರಣವಾಗಿಯೇ ಬ್ರಹ್ಮಾಂಡವು ಅವನ ಭಯದಿಂದ ವ್ಯಾಕುಲ 
ಗೊಂಡಿತು. ಇದನ್ನು ಕಂಡು ಕೋಪಗೊಂಡ ಆ ಭಗವತಿಯು ತನ್ನ ತ್ರಿಶೂಲದಿಂದ 
ಆ ಮಹಿಷವನ್ನು ಹೊಡೆದಳು. 

೨೭. ,ಆ ರಾಕ್ಚಸನಾದರೊ ಆ ತ್ರಿಶೂಲದ ಹೊಡೆತದಿಂದ ಸಂಭ್ರಾಂತನಾಗಿ. 
ನೆಲಕ್ಕೆ ಬಿದ್ದು. ಪುತಃ.- ಮೇಲಕ್ಕೆದ್ದನು. ಅಲ್ಲದೆ ಅವನು ಮಹಿಷರೂಪವನ್ನು, 
ತ್ಯಜಿಸು ಸಾವಿರ; ಜಾಹುಸಳಿಂದೊಡಗೂಡಿಹವನಾಗಿ ಮತ್ತೆ ಕಾಣಿಸಿಕೊಂಡನು. 


ದ್ವಿಸಪ್ತತಿತಫ್ಕೋಳಿಧ್ಯಾಯಃ ೪೮೩ 
ಸ ದುರ್ಗೋ ನಿತರಾಂ ದುರ್ಗೊೋ ವಿಬಭೌ ಸಮರಾಜಿರೇ । 


ಆಯುಧಾನಾಂ ಸಹಸ್ರಾಣಿ ಬಿಭ ತ್ಯಾಲಾಂತಕೋಪನಮಃ 1 ೨೮ 8 
ಅಥ ತೂರ್ಣಂ ಸ ದೈತ್ಯೇಂದ್ರಸ್ತಾಂ ದೇವೀಂ ರಣಕೋವಿದಾಂ । 
ಮಹಾಬಲಃ ಪ್ರಗೃಹ್ಯಾಶು ನೀತವಾನ್ನಗನಾಂಗಣಂ ॥೨೯॥ 
ತತೋ ನಭೋಂಗಣಾದ್ದೂರಾತ್ಮಿಪ್ತ್ಯಾ ಸ ಜಗದಂಬಿಕಾಂ । 
ಕ್ಷಣಾತ್ಯಲಂಬಜಾಲೇನ ಚ್ಛಾದಯಾಮಾಸ ನೇಗವಾನ್‌ 408 
ಅಥಾಂತರಿಕ್ಟಗಾ ದೇವೀ ತಸ್ಯ ಮಾರ್ಗಣಮಧ್ಯಗಾ । 

ನಿದ್ಯುನ್ಮಾಲೇವ ನಿಬಭೌ ಮಹಾಭ್ರ ಹಟಲೀಧೃತಾ Nao 
ತಾಂ ನಿಧೂಯ ಶರವ್ರಾತಂ ನಿಜೇಷುನಿಕರೈರಲಂ । 

ಮಹೇಷುಣಾಥ ನಿನ್ಯಾಧ ಸಾ ತಂ ದೈತ್ಯಜನೇಶ್ವರಂ ॥ ೩೨॥ 
ಹೃದಿ ವಿದ್ಠಸ್ತಯಾ ದೇವ್ಯಾ ಸ ಚ ತೇನ ಮಹೇಷುಣಾ । 
ವ್ಯಾಘೂರ್ಣಮಾನನಯನಃ ಕ್ಸಿತಿಮಾಪಾತಿನಿಹ್ಟಲಃ ॥ ೩೩ ॥ 





೨೮. ಯಾವಾಗಲೂ ಅಜೇಯನಾಗಿದ್ದ ಆ ದುರ್ಗರಾಕೃಸೇಂದ್ರನು 
ಕೈಗಳಲ್ಲಿ ಸಾವಿರಾರು ಆಯುಧಗಳನ್ನು ಹಿಡಿದುಕೊಂಡು ಯಮನನ್ನು ಹೋಲು 
ವವನಾಗಿ ಯುದ್ಧರಂಗದಲ್ಲಿ ಪ್ರಕಾಶಿಸುತ್ತಿದ್ದನು. 

೨೯. ಮತ್ತು ಯುದ್ಧಶಾಸ್ತ್ರದಲ್ಲಿ ನಿಪುಣಳಾದ ದೇವಿಯನ್ನು ನಿಮಿಷಮಾತ್ರ 
ದಲ್ಲಿಯೇ ಹಿಡಿದುಕೊಂಡು ಮಹಾ ಬಲಶಾಲಿಯಾದುದರಿಂದ ಆಕೆಯನ್ನು ಆಕಾಶ 
ಮಾರ್ಗದಲ್ಲಿ ಎತ್ತಿಕೊಂಡು ಹೋದನು. 

೩೦. ಬಳಿಕ ಆಕಾಶದಿಂದಲೇ ಲೋಕಮಾತೆಯನ್ನು ಮೂರಕ್ಕೆ ಬಿಸುಟು 
ತನ್ನ ಹಸ್ತಲಾಘವವನ್ನು ತೋರಿಸುತ್ತ ಕ್ಪಣಮಾತ್ರದಲ್ಲಿಯೇ ಆಕೆಯನ್ನು 
ಬಾಣಗಳ ಮಳೆಯನ್ನು ಕರೆದು ಮರೆಮಾಡಿದನು. 

೩೧. ಆಗ ದೇವಿಯು ಅಂತರಿಕ್ಸುದಲ್ಲಿ ಅವನ ಬಾಣಗಳ ಮಧ್ಯದಲ್ಲಿ ನಿಂತು 
ಮಹಾ ಮೇಘಗಳ ಗುಂಪಿನ ಮಧ್ಯದಲ್ಲಿ ಹೊಳೆಯುತ್ತಿರುನ ಮಿಂಚಿನಬಳ್ಳಿಯಂತೆ 
ಪ್ರಕಾಶಮಾನಳಾಗಿದ್ದಳು. 

೩೨. ಮತ್ತು ಆ ಬಾಣಸಮೂಹವನ್ನೆಲ್ಲ ತನ್ನ ಬಾಣಗಳಿಂದ ನಿಮಿಷ 
ಮಾತ್ರದಲ್ಲಿಯೇ ಜೆದರಿಸಿ ಆ ರಾಶ್ಟಸರಾಜನನ್ನು ಮಹತ್ತರವಾದ ಒಂದು 
ಭಾಣದಿಂದ ವ್ಯಥೆಗೊಳಿಸಿದಳು. 

೩೩. ಡೇವಿಯ ಮಹಾಸ್ತ್ರದಿಂದ, ಹೃದಯಪ್ರದೇಶದಲ್ಲಿ ಪೆಟ್ಟನ್ನು ತಿಂದ 
ಆ ಮಹಾಸುರನು ಸಂಕಟಿಗೊಂಡು ಕಣ್ಣುಗಳು ಕೆಂಪೇರಿ ತಿರುಗುತ್ತಿರಲು ಪ್ರಜ್ಞೆ 
ತಪ್ಪಿ ಭೂಮಿಯಲ್ಲಿ ಬಿದ್ದುರುಳಿಡನು. 


೪೮೬ ಶ್ರೀ ಸ್ಕಾಂದಮಹಾಪುರಾಣಂ 


ಮಹಾರುಧಿರಧಾರಾಭಿಃ ಸ್ರವಂತೀಂ ಚ ಪ್ರವರ್ತಯನ್‌ । 

'ತಸ್ಮಿಸ್ನಿಪತಿತೇ ದುರ್ಗೇ ಮಹಾದುರ್ಗಪರಾಕ್ರಮೇ ॥ ೩೪॥ 
ದೇವದುಂದುಭಯೋ ನೇದುಃ ಪ್ರಹೃಷ್ಟಾನಿ ಜಗಂತಿ ಚ । 
ಸೂರ್ಯಾಚಂದ್ರಮಸೌ ಸಾಗ್ನೀ ತೇಜೋ ನಿಜಮವಾಪತು8 ॥ ೩೫॥ 
ಪುಷ್ಪವೃಷ್ಟಿಂ ಪ್ರಕುರ್ವಂತಃ ಪ್ರಾಪ್ತಾ ದೇವಾ ನುಹರ್ಷಿಭಿಃ । 


ತುಷ್ಟುವುಶ್ಚ ಮಹಾದೇವೀಂ ಮಹಾಸ್ತುತಿಭಿರಾದರಾತ್‌ ॥ ೩೬॥ 
ದೇವಾ ಊಚುಃ: 

ನನೋ ದೇನಿ ಜಗದ್ಭಾತ್ರಿ ಜಗತ್ರಯಮಹಾರಣೇ | 

ಮಹೇಶ್ವರಮಹಾಶಕ್ತೇ ದೈತ್ಯದ್ರುಮಕುಶಾರಿಕೇ ॥೩೭॥ 

ತ್ರೈಲೋಕ್ಕವ್ಯಾಪಿನಿ ಶಿನೇ ಶಂಖಚಕ್ರಗಧಾಧರಿ । 

ಸ್ವಶಾರ್ಜ್ಗವ್ಯಗ್ರಹಸ್ತಾಗ್ರೇ ನಮೋ ನಿಷ್ಣುಸ್ವರೂಪಿಣಿ ॥ ೩೮ ॥ 

ಹಂಸಯಾನೇ ನಮಸ್ತುಭ್ಯಂ ಸರ್ವಸೃಷ್ಟಿನಿಧಾಯಿನಿ | 

ಪ್ರಾಚಾಂ ವಾಚಾಂ ಜನ್ಮಭೂಮೇ ಚತುರಾನನರೂಪಿಣಿ ॥೩೯॥ 





೩೪-೩೫. ಮತ್ತು ತನ್ನ ದೇಹದಿಂದ ಅಪಾರವಾದ ರಕ್ತದ ಧಾರೆಗಳನ್ನು 
ಸುರಿಸಿ ಒಂದು ನದಿಯನ್ನೇ ಉಂಟುಮಾಡಿದನು. ಇಂತು ಮಹತ್ತರವೂ 
ಅಜೇಯವೂ ಆದ ಪರಾಕ್ರಮವುಳ್ಳ ದುರ್ಗರಾಕ್ಸಸನು ಸಂಹೃತನಾಗಲು ದೇವಕಿ 
ಗಳ ಮಂಗಳವಾದ್ಯಗಳೆನ್ಲವೂ ಮೊಳಗಿದುವು. ಲೋಕಗಳೆಲ್ಲವೂ ಸಂತೋಷ 
ಗೊಂಡುವು. ಸೂರ್ಯಚಂದ್ರರೂ ಅಗ್ಲಿದೇವನೂ ತಮ್ಮ ಮುನ್ನಿನ ತೇಜಸ್ಸನ್ನು 
ಪಡೆದರು. 

೩೬. ದೇವತೆಗಳು ಮಹರ್ಷಿಗಳೊಡಗೂಡಿ ಪುಸ್ಪವೃಪ್ಪಿಗಳನ್ನು ಸುರಿಸುತ್ತ 
ಆ ಯುದ್ಧಭೂಮಿಗೆ ಬಂದರು. ಅವರು ಅನೇಕ ಮಹಾಸ್ತೋತ್ರಗಳಿಂದ 
ಆ ಮಹಾದೇವಿಯನ್ನು ಭಕ್ತಿಪೂರ್ವಕವಾಗಿ ಸ್ತೋತ್ರಮಾಡಿದರು. 

೩೭. ದೇವತೆಗಳು ಹೇಳುತ್ತಾರೆ :-ದೇವಾಧಿದೇವತೆಯೆ ! ಲೋಕರಕ್ಸಕಳೆ! 
ಮೂರು ಲೋಕಗಳ ಉತ್ಪತ್ತಿಗೆ ಕಾರಣಳಾದವಳೆ ! ತ್ರಿರೋಕಸಂಹಾರಕನಾಡ 
ಮಹೇಶ್ವರನಿಗೂ ಶಕ್ತಿಯಾಗಿರುವವಳೆ! ದೈತ್ಯರ ವನಕ್ಕೆ ಕೊಡಲಿಯಂತಿರು 
ವವಳೆ! ನಿನಗೆ ನಮಸ್ಕಾರಗಳನ್ನು ಮಾಡುವೆವು. 

೩೮. ಮೂರು ರೋಕಗಳಲ್ಲಿಯೂ ವ್ಯಾಪಿಸಿರುವವಳೂ, ಮಂಗಳಸ್ವರೂಪಿ 
ಜೆಯೂ, ಶಂಖ, ಚಕ್ರ, ಗಡೆಗಳನ್ನು ಹಿಡಿದಿರುವವಳೂ, ಶಾರ್ಜವೆಂಬ 
ಧನುಸ್ಸನ್ನು ಕೈಯಲ್ಲಿ ಹಿಡಿದಿಸುವವಳೂ, ವಿಷ್ಣುಸ್ವರೂಪಿಣಿಯೂ, ಆದ ನಿನಗೆ 
ನಮಸ್ಕಾರವು. 

೩೯. ಡೆಂಸವಾಡನವನ್ನಲಂಕರಿಸಿ ಸಮಸ್ತ್ರ ಬ್ರಹ್ಮಾಂಡವನ್ನೂ ಸೃಷ್ಟಿ 


ದ್ವಿಸಪ್ತತಿತವೋನಿಧ್ಮಾಯಃ ೪೮೭ 


ತ ಕೈಮೈಂದ್ಧಿ € ತಂ ಚೆ ಕೌಜೇರೀ ವಾಯವೀ ತ್ವ ತ್ವಮಂಬುಸಾ । 
ತ್ವಂ ಯಾಖಮಾ 'ಫೈರ್ಬುತೀ ತ್ವ ತ್ನಂ ಚೆ ತ್ವೃಮೈ ಶೀ ತಂ (4 ಸಾರಾ neon 
ಶಕಾಂಕಕೌಮುದೀ ತ್ವಂ ಚ ಸಾರೀ ಶಕ ಸ ಮೇವ ಚ। 


ವಿಸ 
ಸರ್ವದೇವನುಯಾ ಶಕ್ತಿಸ್ತ್ಯಮೇನ ಪರಮೇಶ್ವರೀ ॥೪೧॥ 
ತ್ವಂ ಗೌರೀತ್ಸಂ ಚ ಸಾವಿಶ್ರೀ ತ್ವಂ ಗಾಯತ್ರೀ ಸರಸ್ವತೀ | 
ಪ್ರಕೃತಿಸ್ತ್ತ್ಯಂ ಮತಿಸ್ತ್ಟಂ ಚೆ ತ್ವನುಹಂಕೃತಿರೂಪಿಣೀ ॥ ೪೨ ॥ 
ಚೇತಸ್ಸ್ಪರೂಸಿಣೇತ್ವಂ ವೈ ತ್ವಂ ಸರ್ವೇಂದ್ರಿಯರೂಸಿಣೇ। 
ಪಂಚತನ್ಮಾತ್ರರೂಪಾ ತ್ವಂ ಮಹಾಭೂತಾತ್ಮಿಕೇಂಂಬಿಕೇ ॥ ೪೩॥ 


ಶೆಬಾ _ದಿರೂಪಿಣೇ ತ್ವಂ ವೈ ಕರಣಾನುಗ್ರ ಹಾತ್ಚ ಮು । 
ಬ್ರ ಹಾ ್ಲಿಂಡಕತ್ರಿ ೀ ತ್ವಂ ನ ಬ್ರಹ್ಮಾ ಂಡಾಂತಸ್ತ್ವ ನೇವ ಹಿ 1 ೪೪ ॥ 
ಸ್ಯ 0 ಪರಾಸಿ a ತ್ವಂ ಫ್‌ ದೇವಿ ಸರಾ I 


ಗ 
ಪರಾಪರಾಣಾಂ ಪರಮಾ ಪರಮಾತ್ಮ: ಸ್ಟ ರೂಪಿಣೀ ॥ ೪೫ ॥ 


ಮಾಡ. ವವಳಾಗಿ, ಅನಾದಿಸಿದ್ದ ಗಳಾದ ಗಳ EE 
ಚತುರ್ಮುಖಬ ಬ್ರಹ್ಮರೂಪಿಣಿಯೂ ಆದ ನಿನ್ನನ್ನು ನಮಸ್ಪರಿಸುವೆನು. 

೪೦. ನೀನೇ ಮಹೇಂದ್ರನಿಗೂ, ಕುಬೇರನಿಗೂ, ವಾಯುವಿಗೂ, ವರುಣ 
ನಿಗೂ, ಯಮನಿಗೂ, ನಿರ್ಹತಿಗೂ, ಈಶಾನನಿಗೂ ಅಗ್ನಿಗೂ ಶಕ್ತಿಯಾಗಿರುವೆ. 

೪೧. ನೀನು ಚಂದ್ರಸೂರ್ಯರಲ್ಲಿದ್ದು ಚಂದ್ರನ ಜೆಳದಿಂಗಳೂ, ಸೂರ್ಯನ 
ತಾಸವೂ ಆಗಿರುವೆ. ಸಮಸ್ತ ದೇವತಾಮಯಳಾದ ನೀನೇ ಪರಮೇಶ್ವರನ 
ಶಕ್ತಿಸ್ತರೂಪಿಣಿಯಾಗಿರುವೆ. 

೪೨. ನೀನೇ ಗೌರಿಯು, ಸಾವಿತ್ರಿಯು, ಗಾಯತ್ರಿಯು, ಸರಸ್ವತಿಯು, 
ಕ್ರಿಗುಣಾತ್ಮಕವಾದ ಪ್ರಕೃತಿಯು, ಬುದ್ಧಿಯು, ಅಹಂಕಾರರೂಸಿಣಿಯೂ ನೀನೆ. 

೪೩. ಜೀವರಲ್ಲಿ ಚೇತನಸ್ವರೂಪಳಾದವಳೇ ನೀನು. ಸಕಲೇಂದ್ರಿಯಗಳೂ 
ನಿನ್ನ ರೂಪಗಳೇ ಆಗಿರುವುವು. ಎಲೌ ಪಾರ್ವತಿಯೆ! ನೀನೇ ಪಂಚತನ್ಮಾತ್ರೆಗಳ 
ರೂಪದಿಂದಲೂ ಮಹಾಭೂತಗಳೆ ಅಂತರ್ಯಾಮಿನಿಯಾಗಿಯೂಕಾಣಿಸುತ್ತಿರುವೆ. 

೪೪. ನೀನೇ ಶಬ್ದಾದಿ ವಿಷಯಗಳ ರೂಪವನ್ನು ತಾಳಿರುವೆ. ಇಂದ್ರಿಯ 
ಗಳಿಗೆ ಅಭಿಮಾನಿದೇವತೆಯಾಗಿರುವೆ. ಬ್ರಹ್ಮಾಂಡಕ್ಕೆ ಸೃಷ್ಟಿಕಾರಕಳಾಗಿರುವೆ. 
ಬ್ರಹ್ಮಾಂಡದ ಸರ್ವಸ್ತದಲ್ಲಿಯೂ ವ್ಯಾಫಿಸಿರುವವಳು ನೀನೆ. 

೪೫. ದೇವೇಶ್ವರಿಯಾದ ನೀನೇ ಸರ್ವಶಕ್ಕಳು. ವರವೆನಿಸಿದ ಮಹೆತ್ತೂ 
ಅಪರಗಳೆನಿಸಿದ ಅದರ ವಿಕಾರಗಳಾದ ಅಹಂಕಾರಾದಿಗಳೂ ಥಿನ್ನ ರೂಪಗಳೇ 
ಆಗಿರುವುವು. ಈ ಸರಾಪರಗಳೆರಡಕ್ಕೂ ಅತೀತಳಾದ ನೀನೇ ಪರಮಾತ್ಮ 
ಸ್ವರೂಪಿಣಿಯೂ ಆಗಿ ತೋರುತ್ತಿರುನೆ. 





೪೪೮ ಶ್ರೀ ಸ್ಮಾಂಧಮಳಾಪುರಾಣಂ 


ಸರ್ವರೂಪಾ ತೃಮಿಾಶಾನಿ ತ್ವಮರೂಪಾಸಿ ಸರ್ವಗೇ ! 

ತ್ವಂ ಚಿಚ್ಛಕ್ತರ್ಮಹಾಮಾಯೇ ತ್ವಂ ಸ್ವಾಹಾ ತ್ವಂ ಸ್ವಧಾಮೃತೇ ॥ ೪೬ ॥ 
ನಷಡ್ಕೌಷಟ್ಟರೂಸಾಸಿ ತ್ವಮೇವ ಪ್ರಣವಾತ್ಮಿಕಾ । 
ಸರ್ವಮಂತ್ರಮಯಾ ತ್ವಂ ವೈ ಬ್ರಹ್ಮಾದ್ಯಾಸ್ತ್ಯತ್ಸನುದ್ಧವಾಃ ॥೪೭॥ 
ಚತುರ್ವರ್ಗಾತ್ಮಿಕಾ ತ್ವಂ ವೈ ಚತುರ್ನರ್ಗಫಲೋದಯೇ । 


ತ್ವತ್ತಃ ಸರ್ವಮಿದಂ ವಿಶ್ವಂ ತ್ವಯಿ ಸರ್ವಂ ಜಗನ್ನಿಧೇ ॥ ೪೮ i 
ಯದ್ದೃಶ್ಯಂ ಯದದೃಶ್ಯಂ ಚ ಸ್ಥೂಲಸೂಕ್ಷ್ಮಸ್ಟರೂಪತಃ I 
ತತ್ರ ತ್ವಂ ಶಕ್ತಿರೂಪೇಣ ಕಿಂಚಿನ್ನ ತ್ವದೃತೇ ಕ್ವಚಿತ್‌ ॥೪೯॥ 


ಮಾತಸ್ತ್ವಯಾದ್ಯ ವಿನಿಪತ್ಯ ಮಹಾಸುರೇಂದ್ರಂ 
ದುರ್ಗಂ ನಿಸರ್ಗನಿಬುಧಾರ್ಪಿತದೈತ್ಯಸೈನ್ಯಂ | 
ತ್ರಾತಾಃ ಸ್ಮ ದೇನಿ ಸತತಂ ನಮತಾಂ ಶರಣ್ಯೇ 
ತೃತ್ತೋಪರಃ ಕ ಇಹ ಯಂ ಶರಣಂ ವ್ರಜಾಮಃ ॥ ೫೦ ॥ 

೪೬. ನೀನೇ ಸರ್ವಸ್ವರೂಪಳಾಗಿರುವೆ. ಮಹೇಶ್ವರನ ಮಹಿಷಿಯಾಗಿರುವೆ. 
ಕೂಪರಹಿತಳೂ ಆಗಿ ಸರ್ವದಲ್ಲಿಯೂ ವ್ಯಾಪ್ತಳಾಗಿರುವೆ. ನೀನೇ ಜ್ಞಾನಶಕ್ತಿಯು. 
ಮಹಾಮಾಯೆಯ. ನೀನೇ ಸ್ವಾಹಾದೇವಿಯು, ಸ್ವಭೆಯು, ಅಮೃತ 
ರೂಪಿಣಿಯೂ ನೀನೆ. 

೪೭. ನೀನೇ ವಷಟ್ಕಾರ, ಮೌಷಟ್ವಾರ ಸ್ವರೂಸಳಾಗಿರುವೆ. ನೀನೇ ಪ್ರಣ 
ವಾತ್ಮಿಕೆಯು. ನೀನು ಸರ್ವಮಂತ್ರಮಯಳಾಗಿರುವೆ. ಬ್ರಹ್ಮಾದಿ ದೇವತೆ 
ಡಳೆಲ್ಲರೂ ನಿನ್ಸಿಂದಲೇ ಸಂಭೂತರಾಗಿರುವರು. 

೪೮. ನೀನು ಚತುರ್ವಿಧ ಪುರುಷಾರ್ಥರೂಸಳಾಗಿ ಅವುಗಳನ್ನು ಕೂಡು 
ವುದರಿಂದ ಫಲಸ್ತರೂಪಿಣಿಯೂ ಆಗಿರುವೆ. ಫಿನ್ಸಿಂದಲೇ ಈ ಸಕಲ ಬ್ರಹಾಂಡವೂ 
ಉದ್ಭ್ಛೂತವಾಗಿರುವುದು. ನಿನ್ನಲ್ಲಿಯೇ ಸಕಲ ಜಗತ್ತೂ ಲಯವನ್ನು 
ಹೊಂದುವುದು. 

ರ್ಗ. ಸ್ಥೂಲ ಮತ್ತು ಸೂಕ್ಷ್ಮರೂಪಗಳಿಂದ ಯಾನ ಪದಾರ್ಥಗಳು ನೇತ್ರ 
ಗಳಿಗೆ ಕಾಣುತ್ತಿರುವುವೊ ಮತ್ತು ಕಾಣದಿರುವುವೊ, ಅವುಗಳಲ್ಲೆಲ್ಲ ನೀನು ಶಕ್ತಿ 
ರೂಪದಿಂದ ನೆಲಸಿರುವೆ. ನಿನ್ನನ್ನುಳಿದು ಮತ್ತೊಂದು ತತ್ತ್ವವಿಸ್ಲ. 

೫೦. ಓ ಜಗನ್ಮಾತೆಯೆ! ರಾಕ್ಚಸೋತ್ತಮನಾದ ಈ ದುರ್ಗಾಸುರನನ್ನು 
ಕೊಂದು ನೀನು ರಾಶ್ಚಸಸೈನ್ಯವನ್ನೆಲ್ಲ ಆಜಾನಸಿದ್ಧರಾದ ಬ್ರಹ್ಮಾದಿದೇವತೆಗಳ 
ವಶಕ್ಕೆ ಒಪ್ಪಿಸಿರುವೆ. ನಿನ್ಸಿಂದ ನಾವು ಸಂರಕ್ಷಿತರಾಗಿರುವೆವು. ಎಲೌ ದೇವಿಯ! 
ನಿತ್ಯವೂ ನಮಸ್ಕರಿಸುತ್ತಿರುವವರಿಗೆ ನೀನು ಶರಣ್ಯಳಾಗಿರುವೆ. ನಾವು ಶರಣು 
ಹೋಗಬೇಕೆಂದರೆ ನಿನ್ನನ್ನುಳಿದು ಮತ್ತೆ ಯಾನ ದೇವತೆಯಿರುವನು? 








ದ್ವಿಸಪ್ತತಿತನೋಳಿಢ್ಕಾಯಃ ೪೪೯ 


ಲೋಕೇ ತ ಏವ ಧನಧಾನ್ಯಸಮೃದ್ಧಿ ಭಾಜ 

ಸ್ತೇ ಪುತ್ರಸೌತ್ರ ಸುಕಲತ್ರಸುಮಿತ್ರವಂತಃ । 
ತೇಷಾಂ ಯಶಃ ಪ್ರಸರಚಂದ್ರಕರಾನದಾತಂ 

ವಿಶ್ವಂ ಭನೇದ್ಭವಸಿ ಯೇಸು ಸುದೃಕ್ಕೃಮಾಶೇ ॥೫೧॥ 
ತ್ವದ್ಭಕ್ತಿಚೇತಸಿ ಜನೇನ ವಿಪತ್ತಿಲೇಶಃ 

ಕ್ಲೇಶಃ ಕ್ವ ನಾನುಭವತೀ ನತಿಕೃತ್ಸು ಪುಂಸು । 
ತ್ವನ್ನಾಮುಸಂಸೃತಿಜುಷಾಂ ಸಕಲಾಯುಷಾಂ ಕ್ರ 

ಭೂಯಃ ಪುನರ್ಜನಿರಿಹ ತ್ರಿಪುರಾರಿಪತ್ನಿ ॥ ೫೨ ॥ 
ಚಿತ್ರಂ ಯಡತ್ರ ಸಮರೇಸಹಿ ದುರ್ಗದೈತ್ಯ 

ಸ್ಪೃದ್ಧೃಷ್ಟಿಸಾತಮಧಿಗಮ್ಯ ಸುಧಾನಿಧಾನಂ । 
ಮೃುತ್ಕ್ಯೋರ್ನಶತ್ವಮಗನುದ್ದಿದಿತಂ ಭವಾನಿ 

ದೃಷ್ಟೋಃಪಿ ತೇ ದೃಶಿಗತಃ ಕುಗತಿಂ ನ ಯಾತಿ ॥ ೫೩ ॥ 
ತ್ವಚ್ಛಸ್ತ್ರನಹ್ನಿಶಲಭತ್ವವಿಂತಾ ಅನೀಹ 

ದೈತ್ಯಾಃ ಪತಂಗರುಚಿಮಾಪ್ಯ ದಿವಂ ವ್ರಜಂತಿ । 





೫೧. ಓ ಸರ್ವೇಶ್ವರಿಯೆ ! ಯಾರಲ್ಲಿ ನೀನು ನಿನ್ನ ಕೃಪಾದೃಷ್ಟಿಯನ್ನು 
ಪ್ರಸರಿಸುವೆಯೊ. ಅವರೇ ಲೋಕದಲ್ಲಿ ಧನಧಾನ್ಯಗಳ ಸಮೃದ್ಧಿಗೆ ಪಾತ್ರರಾಗು 
ವರು. ಅವರೇ ಪುತ್ರ, ಪೌತ್ರ, ಭಾರ್ಯಾ, ಬಾಂಧವರಿಂದೊಡಗೂಡಿರುವರು. 
ಅವರ ಯಶಸ್ಸೆಂಬ ಚಂದ್ರಮಂಡಲದ ಶುಭ್ರಕಿರಣಗಳಿಂದ ಪ್ರಸಾರಿತವಾಗಿ 
ಭೂಲೋಕವೆಲ್ಲವೂ ಪ್ರಕಾಶಮಯವಾಗಿರುವುದು. 

೫೨. ನಿನ್ನ ಭಕ್ತಿಯಿಂದ ಭರಿತವಾದ ಅಂತಃಕರಣವುಳ್ಳ ಜನರಿಗೆ ಕಷ್ಟಗಳ 
ಲೇಶವೂ ಸಂಭವಿಸುವುದಿಲ್ಲ. ನಿನಗೆ ನಮಸ್ಕಾರಗಳನ್ನು ಮಾಡುತ್ತಿರುವ 
ಮನುಜರಿಗೆ ಕ್ಲೇಶಗಳೆಲ್ಲಿಯವು? ತಮ್ಮ ಸಕಲ ಆಯುಷ್ಯವೂ ತ್ರಿಪುರಧ್ವಂಸಕನ 
ಪತ್ನಿಯಾದ ನಿನ್ನ ನಾಮಗಳನ್ನು ಸ್ಮರಿಸುವುದರಲ್ಲಿಯೇ ಆಸಕ್ತರಾಗಿರುವ ಪರಮ 
ಭಕ್ತರಿಗೆಂದಿಗೂ ಪುನರ್ಜನ್ಮವು ಹೇಗೆ ಪ್ರಾಪ್ತವಾದೀತು? 

೫೩. ಎಲ” ಭವಾನಿಯೆ! ಇದು ಬಹಳ ವಿಚಿತ್ರವಾಗಿರುವುದು. ಅಮೃತ 
ಭರಿತವಾದ ನಿನ್ನ ಕಟಾಕ್ಬದೃಷ್ಟಿಗೆ ವಿಷಯನಾಗಿದ್ದರೂ ಯುದ್ಧರಂಗದಲ್ಲಿ 
ಈ ದುರ್ಗರಾಕ್ಟೃಸನು ಮೃತ್ಯುವನ್ನು ಪಡೆದನಲ್ಲವೆ. ಎಂತಹ ದುಷ್ಟನಾದರೂ 
ನಿನ್ನ ಕಣ್ಣುಗಳಿಗೆ ಕಾಣಿಸುವವನಾದರೆ ಎಂದಿಗೂ ದುರ್ಗತಿಯನ್ನು ಪಡೆಯು 
ವುದಿಲ್ಲವೆಂಬುದು ಲೋಕವಿದಿತವಾಗಿರುವುದಲ್ಲವೆ. 

೫೪. ನಿನ್ನ ಶಸ್ತ್ರವೆಂಒ ಬೆಂಕಿಯಲ್ಲಿ ಶಲಭತ್ವವನ್ನು ಹೊಂದಿದ ರಾಕ್ಸಸಕೂ 
ಸೂರ್ಯನ ತೇಜಸ್ಸಿನಿಂದ ಕೂಡಿದವರಾಗಿ ಸ್ವರ್ಗಲೋಕವನ್ನು ಸೇರುವರು. 


೪೯೦ ಶ್ರೀ ಸ್ಕಾಂದಮಹಾಪುರಾಣಂ 


ಸಂತಃ ಖಲೇಷ್ಟಪಿ ನ ದುಷ್ಟಧಿಯೋ ಯತಃ ಸ್ಯುಃ 

ಸಾಧುಸ್ಕಿವ ಪ್ರಣಯಿನಃ ಸ್ವಪಥಂ ದಿಶಂತಿ ॥ ೫೪ ॥ 
ಪ್ರಾಚ್ಯಾಂ ಮೃಡಾನಿ ಪರಿಪಾಹಿ ಸದಾ ನತಾನ್ನೋ 

ಯಾಮ್ಯಾಮಿನ ಪ್ರತಿಪದಂ ವಿಷದೋ ಭವಾನಿ । 
ಪ್ರತ್ಯಗ್ನಿಶಿ ತ್ರಿಪುರತಾಪನಸತ್ನಿ ರ್ಟ 

ತ್ವಂ ಸಾಹ್ಯುದೀಜಿ ನಿಜಭಕ್ತಜನಾನ್ಮಹೇಶಿ ॥ ೫೫ ॥ 
ಬ್ರಹ್ಮಾಣಿ ರಕ್ಸ ಸತತಂ ನತಮೌಲಿದೇಶಂ 

ತ್ವಂ ವೈಷ್ಣನಿ ಪ್ರತಿಕುಲಂ ಪರಿಸಾಲಯಾಧಃ । 
ರುದ್ರಾಗ್ನಿನೈರ್ಯತಿಸದಾಗತಿದಿಕ್ಟು ಸಾಂತು 

ಮೃತ್ಯುಂಜಯಾತ್ರಿನಯನಾ ತ್ರಿಪುರಾ ತ್ರಿಶಕ್ತ್ಯಃ ॥ ೫೬ ॥ 
ಪಾತು ತ್ರಿಶೂಲಮಮಲೇ ತವ ಮೌಲಿಜಾನ್ನೋ 

ಭಾಲಸ್ಥಲಂ ಶಶಿಕಲಾ ಮೃದುಮಾಭ್ರುವೌ ಚ । 
ನೇತ್ರೇ ತ್ರಿಲೋಚನನಧೂರ್ಗಿರಿಜಾ ಚ ನಾಸಾ 

ಮೋಷ್ಮಂ ಜಯಾ ಚ ವಿಜಯಾ ತ್ವಧರಪ್ರದೇಶಂ ॥೫೭॥ 





ಸಾಧುಗಳು ಎಂದಿಗೂ ಖಲರಲ್ಲಿಯೂ ಮಷ್ಟಬುದ್ದಿಯನ್ನು ತೋರಿಸು ವುದಿಸ್ಸವಷ್ಟೆ. 
ಇತರ ಸಾಧುಗಳಲ್ಲಿ ಹೇಗೆಯೊ, ಹಾಗೆಯೇ ಅವರಲ್ಲಿಯೂ, ಪ್ರೀತಿಯನ್ನೇ 
ತೋರುತ್ತ ಅವರಿಗೆ ತಮ್ಮ ಖುಜುಮಾರ್ಗವನ್ನು ಉಪದೇಶಮಾಡುವರು. 

೫೫. ಓ ಮೃಡಾನಿಯೆ! ಸದಾ ನಮಸ್ಕರಿಸುತ್ತಿರುವ ನಮ್ಮನ್ನು ಪೂರ್ವ 
ದಿಕ್ಕಿನಲ್ಲಿ ರಕ್ಷಿಸು. ಭವಾನಿಯೆ! ದಕ್ಷಿಣದಿಕ್ಕಿನಲ್ಲಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು 
ವಿಪತ್ತುಗಳಿಂದ ಕಾಪಾಡು. ತ್ರಿಪುರಗಳನ್ನು ಸುಟ್ಟ ಮಹಾದೇವನ ರಾಣಿಯೆ ! 
ಪಶ್ಚಿಮದಲ್ಲಿ ನಮ್ಮನ್ನು ರಕ್ಷಿಸುತ್ತಿರು. ಮಹೇಶ್ವರಿಯೆ ! ನಿನ್ನ ಭಕ್ತಜನರಾದ. 
ನಮ್ಮನ್ನು ನೀನೇ ಉತ್ತರದಿಕ್ಕಿನಲ್ಲಿ ನಿಂತು ಪರಿಪಾಲಿಸುತ್ತಿರುವವಳಾಗು. 

೫೬. ಬ್ರಹ್ಮಾಣಿಯೆ ! ನಿನಗೆ ಶರಣಾಗತವಾಗಿರುವ ಊರ್ಧ್ವಲೋಕಗಳೆಸ್ಲ 
ವನ್ನೂ ನಿತ್ಯವೂ ಕಕ್ತಿಸು. ವೈಷ್ಣನಿಯೆ! ನೀನು ಅಥೋಲೋಕಗಳಲ್ಲಿರುವ 
ಭಕ್ತರ ಪ್ರತಿಯೊಂದು ಕುಲವನ್ನೂ ಪಾಲಿಸು. ಸೃಷ್ಟಿ, ಸ್ಥಿತಿ, ಲಯಗಳನ್ನು 
ಮಾಡುನ ನಿನ್ನ ಶಕ್ತಿಯರಾದ ಮೃತ್ಯುಂಜಯಾ, ತ್ರಿನಯನಾ ಮತ್ತು ತ್ರಿಪುಕಿ 
ಯರೆಂಬುವರು ಈಶಾನ, ಆಗ್ನೇಯ, ನೈಜುತ್ಯ ಮತ್ತು ವಾಯುವ್ಯ ದಿಕ್ಕುಗಳಲ್ಲಿ 
ನಮ್ಮನ್ನು ಕಾಸಾಡಲಿ. 

೫೭. ಎಲೌ ಪಾಪರಔಿತಳೆ! ನಿನ್ಸ ತ್ರಿಶೂಲವು ನಮ್ಮ ಶಿರಃಪ್ರದೇಶಗಳನ್ನು 
ರಕ್ಷಿಸುತ್ತಿರಲಿ,  ಮೌಳಿಯೊಳೆಗಿನ ಚಂದ್ರನ ಮೃದುಕಾಂತಿಯು ನಮ್ಮ ಹಣೆ 


ದ್ರ 
ಗಳನ್ನೂ ಹುಬ್ಬುಗಳವರೆಗೂ ರಕ್ಸಿಸಲಿ. ತ್ರಿನೇತ್ರನ ರಾಣಿಯು ನೇತ್ರಗಳನ್ನೂ, 


ದ್ವಿಸಪ್ತತಿ್ಸಮ್ಮೋಳ9ಧ್ಯಾಯಃ ೪೯೧: 


ಶ್ರೋತ್ರದ್ವಯಂ ಶೃತಿರವಾ ದಶನಾವಲಿಂ ಶ್ರೀ 

ಶ್ಹಂಡೀ ಕಪೋಲಯುಗಲಂ ರಸನಾಂ ಚ ವಾಣೀ । 
ಸಾಯಾತ್ಸದೈವ ಚಿಬುಕಂ ಜಯಮಂಗಲಾ ನಃ 

ಕಾತ್ಯಾಯನೀ ವದನಮಂಡಲಮೇನ ಸರ್ವಂ ॥ ೫೮ ॥. 
ಕಂಠಪ್ರದೇಶಮವತಾದಿಹ ನೀಲಕಂಠೀ 

ಭೂದಾರಶಕ್ತಿರನಿಶಂ ಚ ಕೃಕಾಟಕಾಯಂ । 
ಕೌರ್ಮಂ ಸದೇಶಮನಿಶಂ ಭುಜದಂಡಮೈಂದ್ರೀ 

ಪದ್ಮಾ ಚ ಪಾಣಿಫಲಕಂ ನತಿಕಾರಿಣಾಂ ನಃ ॥೫೯॥ 
ಹಸ್ತಾಂಗುಲೀಃ ಕಮ್ರಾಲಜಾ ವಿರಜಾ ನಖಾಂಶ್ಚ 

ಕಕ್ಸ್ಟಾಂತರಂ ತರಣಿಮಂಡಲಗಾ ತಮೋಫ್ಲೀ । 
ವಕ್ಚಸ್ಥ ಅಂ ಸ್ಸ ಲಚರೀ ಹೃದಯಂ ಧರಿತ್ರೀ 

ಕುಕ್ತಿದ್ದಯಂ ತ್ವನತು ನಃ ಕ್ಷಣದಾಚರಷ್ಲೀ 1 ೬೦॥ 
ಅವ್ಯಾತ್ಸದೋದರದರೀಂ ಜಗದೀಶ್ವರೀ ನೋ 

ನಾಭಿಂ ನಭೋಗತಿರಜಾ ತ್ಹಥ ಪೃಷ್ಠದೇಶಂ | 
ಸಾಯಾತ್ಕಟಂ ಚ ವಿಕಟಾ ಪರಮಾ ಸ್ಫಿಚೌ ನೋ 

ಗುಹ್ಯಂ ಗುಹಾರಣಿರಪಾನಮುಪಾಯಪಂತ್ರೀ 1೬೧॥ 





ಗಿರಿಜೆಯು ಮೂಗನ್ನೂ, ಜಯಾದೇವಿಯ ಮೇಲ್ಬುಔಯನ್ನೂ ವಿಜಯೆಯು 
ಕೆಳದುಟಿಯ ಪ್ರದೇಶವನ್ನೂ ಪಾಲಿಸಲಿ. 

೫೮. ವೇದಸಂಸ್ತುತೆಯು ಕಿವಿಗಳೆರಡನ್ನೂ, ಮಹಾಲಕ್ಷ್ಮಿಯು ದಂತ 
ಪಜ್ತುಯನ್ನೂ, ಚಂಡಿಕೆಯು ಎರಡು ಕೆನ್ನೆಗಳನ್ನೂ, ಸರಸ್ವತಿಯು ನಾಲಿಗೆ 
ಯನ್ನೂ, ಜಯಮಂಗಳೆಯು ನಿತ್ಯವೂ ನಮ್ಮ ಗಲ್ಲವನ್ನೂ[ fa 





ಮುಖನಮಂಡಲವೆಲ್ಲವನ್ನೂ ಪಾಲಿಸುತ್ತಿರಲಿ. 

೫೯. ನೀಲಕಂಠಿಯು ನಮ್ಮ ಕಂಠಪ್ರದೇಶವನ್ನು ಕಾಸಾಡೆಲಿ. ವಾರಾಹಿ 
ಯೆಂಬ ಶಕ್ತಿಯು ಕುತ್ತಿಗೆಯ ಹಿಂಭಾಗವನ್ನು ರಕ್ಷಿಸಲಿ. ರ್ಮಶಕ್ತಿಯು 
ನಿತ್ಯವೂ ಭುಜಪ್ರದೇಶನನ್ನೂ, ಇಂದ್ರಾಣಿಯು ಭುಜದಂಡಗಳನ್ನೂ, ಪದ್ಮೆಯು 
ನಮಸ್ವರಿಸುತ್ತಿರುವ ನಮ್ಮ ಮುಂಗೈೈಗಳನ್ನೂ ಕಾಪಾಡಲಿ. 

೬೦. ಕಮಲಜಾತೆಯು ಕೈಬೆರಳುಗಳನ್ನೂ, ವಿರಜಾದೇವಿಯು ಉಗುರು 
ಗಳನ್ನೂ, ಸೂರ್ಯಮಂಡಲಾಂತರ್ಗತಳಾದ ತಮೋಫ್ಲಿಯು ಪಕ್ಕಗಳನ್ನೂ, 
ಸ್ಥಲಚರಿಯು ವಕ್ಸಸ್ಸಳವನ್ನೂ, ಧರಿತ್ರಿಯು ಹೃದಯವನ್ನೂ, ರಾಕ್ಟೃಸಮರ್ದಿ 
ನಿಯಾ ಎರಡ" ಹೊಟ್ಟಿಗಳನ್ನೂ ಸಂರಕ್ಸಿಸಲಿ. | 

೬೧, ಜಗದೀಶ್ವರಿಯು ನಿತ್ಯವೂ ನಮ್ಮ ಉದರವೆಂಬ ಗುಹೆಯನ್ನೂ, 


ಇ೯೨ ಶ್ರೀ ಸ್ಕಾಂಪನ್ಸು ಹಾಪುರಾಣಂ 


ಊರುದ್ವಯಂ ಚ ವಿಪುಲಾ ಲಲಿತಾ ಚ ಜಾನೂ 
ಜಂಘೇ ಜವಾನತು ಕಕೋರತರಾತ್ರ ಗುಲ್ಫ್‌ । 
ಪಾದೌ ರಸಾತಲಚರಾಂಗುಲಿದೇಶಮಗ್ರಾ 


ಚಾಂದ್ರೀ ನಖಾನ್ಸದತಲಂ ತಲವಾಸಿನೀ ಚ ॥ ೬೨ ॥ 
ಗೃಹಂ ರಕ್ಟತು ನೋ ಲಕ್ಷ್ಮೀಃ ಕ್ಷೇತ್ರಂ ಸ್ಪೇಮಕರೀ ಸದಾ । 
ಪಾತು ಪುತ್ರಾಸ್ಟ್ರಿಯಕರೀ ಪಾಯಾದಾಯುಃ ಸನಾತನೀ ॥ ೬೩ ॥ 
ಯಶಃ ಪಾತು ಮಹಾಡೇವೀ ಧರ್ಮಂ ಪಾತು ಧನುರ್ಧರೀ | 
ಕುಲದೇನೀ ಕುಲಂ ಪಾತು ಸದ್ಗತಿಂ ಸದ್ದತಿಪ್ರದಾ ॥ ೬೪ ॥ 
ರಣೇ ರಾಜಕುಲೇ ದ್ಯೂತೇ ಸಂಗ್ರಾಮೇ ಶತ್ರುಸಂಕಣೇ । 
ಗೃಹೇ ವನೇ ಜಲಾದೌ ಚ ಶರ್ವಾಣೀ ಸರ್ವತೋನವತು ॥ ೬೫ ॥ 
ಇತಿ ಸ್ತುತ್ವಾ ಜಗದ್ಭಾತ್ರೀಂ ಪ್ರಣೇಮುಶ್ಚ ಪುನಃ ಪುನಃ । 
ಸರ್ವೇ ಸವಾಸವಾ ದೇವಾಃ ಸರ್ಷಿಗಂಧರ್ವಜಚಾರಣಾಃ ॥ ೬೬॥ 





ನಭೋಗಾಮಿಯು ನಾಭಿಯನ್ನೂ, ಅಜಿಯು ಪೃಷ್ಠಭಾಗವನ್ನೂ, ವಿಕಟೆಯ: 
ನಡುವನ್ನೂ, ಸರಮೆಯು ಜಘನಗಳನ್ನೂ, ಗುಹಮಾತೆಯು ಗುಹ್ಯೇಂದ್ರಿಯ 
ವನ್ನೂ, ಅಪಾಯಹಂತ್ರಿಯು ಗುದದ್ವಾರವನ್ನೂ ಪಾಲಿಸುತ್ತಿರಲಿ. 

೬೨, ವಿಪುಲೆಯು ಎರಡು ತೊಡೆಗಳನ್ನೂ, ಲಲಿತೆಯು ಮೊಣಕಾಲು 
ಗಳನ್ನೂ ಜವೆಯು ಕೆಳಗಾಲುಗಳನ್ನೂ, ಕಠೋರರೂಪಳು ಮೇಲುಪಾದ 
ಗಳನ್ನೂ, ರಸಾತಲಸಂಚಾರಿಣಿಯು ಅಂಗಾಲುಗಳನ್ನೂ, ಉಗ್ರಳು ಕಾಲ್ಫೆರಳು 
ಗಳನ್ನೂ, ರೋಹಿಣಿಯು ಕಾಲುಗುರುಗಳನ್ನೂ, ತಲಲೋಕವಾಸಿನಿಯು ಪಾದ 
ತಲಗಳನ್ನೂ ಪಾಲಿಸಲಿ. 

೬೩. ನಮ್ಮ ಮನೆಗಳನ್ನು ಮಹಾಲಕ್ಸ್ಮ್ಮಿಯೂ, ಕ್ಷೇತ್ರಗಳನ್ನು ನಿತ್ಯವೂ 
ಕ್ಲೇಮಕರಿಯೂ, ಪ್ರಿಯಕರಿಯು ಪುತ್ರಪೌತ್ರರನ್ನೂ, ಸನಾತನಿಯು ಆಯುಷ್ಯ 
ವನ್ನೂ ಕಾಪಾಡುತ್ತಿರಲಿ. 

೬೪. ಮಹಾದೇವಿಯು ನಮ್ಮ ಕೀರ್ತಿಯನ್ನು ಕಾಪಾಡಲಿ. ಧನುರ್ಥ 
ರಿಯು ಧರ್ಮಕಾರ್ಯಗಳನ್ನು ಪಾಲಿಸಲಿ. ಕುಲದೇವಿಯು ಕುಲವನ್ನುದ್ಧರಿಸಲಿ. 
ಸದ್ಗತಿಪ್ರದೆಯು ನಮಗೆ ಸದ್ಗತಿಯನ್ನು ಕೊಡುವವಳಾಗಲಿ. 

೬೫. ಯುದ್ಧರಂಗದಲ್ಲಿಯೂ, ರಾಜಾಸ್ಥಾನಗಳಲ್ಲಿಯೂ, ದ್ಯೂತಮಂಟಪ 
ದಲ್ಲಿಯೂ, ಕಲಹಗಳಲ್ಲಿಯೂ, ಶತ್ರುಗಳಿಂಜೊದಗುವ ಸಂಕಟಗಳಲ್ಲಿಯೂ, 
ಮನೆಯಲ್ಲಿಯೂ, ಅರಣ್ಯದಲ್ಲಿಯೂ, ಜಲಾಶಯಾದಿಗಳಲ್ಲಿಯೂ ಶರ್ವಾಣಿಯು 
ನಮ್ಮನ್ನು ಸರ್ವವಿಧದಿಂದಲೂ ಕಾಪಾಡಲಿ. 

: ೬೬, ಇಂತೆಂದು ಜಗದಾಧಾರಳಾದ ಆ ದೇವಿಯನ್ನು ಸ್ತೋತ್ರಮಾಡಿ 


ದ್ವಿಸಪ್ತತಿತಮೋ9ಧ್ಯಾಯಃ ೪೯4 


ತತಸ್ತು ಸ್ಟಾ ಜಗನ್ಮಾತಾ ತಾನಾಹ ಸುರಸತ್ತಮಾನ್‌ । 

ಸ್ವಾಧಿಕಾರಾನ್ಸುರಾಃ ಸರ್ವೇ ಶಾಸತು ಪ್ರಾಗ್ಯಥಾ ತಥಾ ॥೬೭॥ 

ತುಷ್ಟಾ ಹಮನಯಾ ಸ್ತುತ್ಯಾ ನಿತರಾಂ ತು ಯಥಾರ್ಥಯಾ । 

ವರಮನ್ಶಂ ಪ್ರದಾಸ್ಯಾಮಿ ತಚ್ಛುಣುಧ್ವಂ ಸುರೋತ್ತಮಾಃ ॥೬೮॥ 
ದುರ್ಗೋವಾಚ :-- 

ಯಃ ಸ್ತೋಷ್ಯತಿ ತು ಮಾಂ ಭಕ್ತ್ಯಾ ನರಃ ಸ್ತುತ್ಯಾನಯಾ ಶುಚಿಃ । 


ತಸ್ಯಾಹಂ ನಾಶಯಿಷ್ಯಾಮಿ ವಿಷದಂ ಚ ಪದೇ ಪದೇ ॥೬೯॥ 
ಏತತ್ಸ್ಪೋತ್ರಸ್ಯ ಕನಚಂ ಪರಿಧಾಸೃತಿ ಯೋ ನರಃ । 

ತಸ್ಯ ಕೃಚಿದ್ಧಯಂ ನಾಸ್ತಿ ವಜ್ರಪಂಜರಗಸ್ಯ ಹಿ ॥೭೦॥ 
ಅದ್ಯ ಪ್ರಭೃತಿ ಮೇ ನಾಮ ದುರ್ಗೇತಿ ಖ್ಯಾತಿಮೇಷ್ಯತಿ । 

ಮರ್ಗದೈತ್ಯಸ್ಯ ಸಮರೇ ಪಾತನಾದತಿದುರ್ಗಮಾತ್‌ ॥೭೧॥ 
ಯೇ ಮಾಂ ದುರ್ಗಾಂ ಶರಣಗಾ ನ ತೇಷಾಂ ದುರ್ಗತಿಃ ಕೃಚಿತ್‌ । 
ಮುರ್ಗಾಸ್ತುತಿರಿಯಂ ಪುಣ್ಯಾ ವಜ್ರಪಂಜರಸಂಚ್ಞಿಕಾ ॥ ೭೨ ॥ 


ಇಂದ್ರನೇ ಮೊದಲಾದ ದೇವತೆಗಳೂ, ಮಹರ್ಷಿಗಳೂ, ಗಂಧರ್ವರೂ, ಚಾರ 
ಣರೂ ಮತ್ತೆ ಮತ್ತೆ ಪ್ರೃಣಾಮಗಳನ್ನುಮಾಡಿದರು. 

೬೭. ಆಗ ಸಂತುಷ್ಟಲಾದ ಲೋಕಮಾತೆಯು ಆ ದೇವೋತ್ತಮರನ್ನ್ನು 
ಕುರಿತು ಹೇಳತೊಡಗಿದಳು. ದುರ್ಗಿಯು ಹೇಳುತ್ತಾಳೆ:--"ಎಲೈ ದೇವತೆಗಳಿರಾ! 
ಪೂರ್ವದಲ್ಲಿದ್ದಂಶೆಯೇ ನೀವೆಲ್ಲರೂ ನಿಮ್ಮ ನಿಮ್ಮ ಅಧಿಕಾರಗಳನ್ನುವಹಿಸಿಕೊಂಡು 
ಲೋಕಗಳನ್ನು ಶಾಸನಮಾಡುತ್ತಿರಿ. 

೬೮. ನಾನು ಯಥಾರ್ಥವಾದ ಈ ಥಿಮ್ಮು ಸ್ತೋತ್ರದಿಂದ ಸಂತೋಷ 
ಗೊಂಡಿರುವೆನು. ಎಲೈ ಸುರೋತ್ತಮರಿರಾ! ನಿಮಗೆ ಮತ್ತೊಂದು ವರವನ್ನೂ 
ಕೊಡುವೆನು. ಅದನ್ನು ಶ್ರದ್ಧೆಯಿಂದ ಕೇಳಿರಿ. 

೬೯. ಯಾವ ಮನುಷ್ಯನು ಶುಚಿರ್ಭೂತನಾಗಿ ನನ್ನನ್ನು ಈ ಸ್ತೋತ್ರ 
ದಿಂದ ಭಕ್ತಿಪೂರ್ವಕವಾಗಿ ಸ್ಮುತಿಸುವನೊ, ಅವನಿಗೆ ಅಡಿಗಡಿಗೂ ಸಂಭವಿಸುವ 
ನಿಸತ್ತುಗಳೆಲವನ್ನೂ ನಾನು ನಾಶಮಾಡುತ್ತಿರುವೆನು. 

೭೦-೭೧. ಯಾವನು ಈ ಸ್ತೋತ್ರವೆಂಬ ಕವಚವನ್ನು ಧರಿಸಿ ಮೈಯನ್ನು 
ರಕ್ಷಿಸಿಕೊಳ್ಳುವನೊ, ಅವನು ವಜ್ರಪಂಜರದಲ್ಲಿರುವನು. ಅವನಿಗೆ ಎಲ್ಲಿಯೂ 
ಭಯವು ಸಂಭವಿಸುವುದಿಲ್ಲ... ದುರ್ಗದೈತ್ಯನನ್ನು ಯುದ್ಧದಲ್ಲಿ ನಿಗ್ರಹಿಸಿದ 
ಮಹಾ ದುಸ್ಸಾಧ್ಯವಾದ ಕಾರ್ಯವನ್ನು ಮಾಡಿದುದರಿಂದ ಇಂದು ಮೊದಲು 
ಮರ್ಗೆಯೆಸಂಬುದಾಗಿ ನನ್ನ ಹೆಸರು ಪ್ರಖ್ಯಾತಿಯನ್ನು ಪಡೆಯುವುದು. 

೭೨. ಯಾನ ಮಾನವರು ದುರ್ಗಿಯಾದ ನನಗೆ ಶರಣುಹೋಗುವರೊ, 


೪೯೪ ಶ್ರೀ ಸ್ಕಾಂದೆಮಹಾಪುರಾಣಂ 


ಅನಯಾ ಕವಚಂ ಕೃಶ್ವಾ ಮಾ ಬಿಭೇತು ಯಮಾದನಿ । 


ಭೂತಪ್ರೇತಸಿಶಾಚಾಶ್ಚ ಶಾಕಿನೀಡಾಕಿನೀಗಣಾಃ ॥ ೭೩0 
ರುಾಟಿಂಗಾ ರಾಕ್ಚಸಾಃ ಕ್ರೂರಾ ನಿಷಸರ್ಪಾಗ್ನಿ ದಸ್ಯವಃ । 

ನೇತಾಲಾಶ್ಚಾ ಪಿ ಕಂಕಾಲಗ್ರ ಹಾ ಬಾಲಗ್ರಹಾ ಅಸಿ ॥ ೭೪ ॥ 
ವಾತಪಿತಾ ದಿಜನಿತಾಸ್ತ ಥಾ ಚ ನಿಷಮುಜ್ಬ ರಾಃ । 

ದೂರಾದೇನ ಪ್ರಲಾಯಂತೇ ಶೃತ್ವಾ ಶೃ ತಿಮಿಮಾಂ ಶುಭಾಂ ॥ ೭೩೫ ॥ 
ವಚ್ರಪಂಜರನಾಮೈತಕ್ಟೊ_ೀತ್ರಂ ದುರ್ಗಪ್ರಶಂಸನಂ | 
ಏತತ್ಸೋತ್ರಕೃತತ್ರಾಣೇ ವಜ್ರಾದನಿ ಭಯಂ ನಹಿ ॥ ೭೬॥ 
ಅಷ್ಟಜಪ್ಟೇನ ಚಾನೇನ ಯೋಭಿಮಂತ್ರಜಲಂ ಪಿಬೇತ್‌ । 
ತಸ್ಕೋಡರಗತಾ ಪೀಡಾ ಕ್ಕಾಪಿ ನೋ ಸಂಭನಿಸ್ಯತಿ ೭೭ 
ಗರ್ಭಸೀಡಾ ತು ನೋ ಜಾತು ಭವಿಷೃತ್ಯಭಿಮಂತ್ರಣಾತ್‌ । 

ಜಾಲಾನಾಂ ಪರಮಾ ಶಾಂತಿರೇತತ್ಸೋತ್ಪಾಂಬುಷಾನತಃ ॥ ೭೮ ॥ 


ಅನರಿಗೆಂದಿಗೂ ದುರ್ಗತಿಯುಂಟಾಗುವುದಿಬ್ಲ. ಈ ದುರ್ಗಾಸ್ತೋತ್ರವು ವಜ್ರ 
ಪಂಜರಸ್ತುತಿಯೆಂಬ ಹೆಸರುಳ್ಳದ್ದಾಗಿ ಪರಮಪುಣ್ಯತಮವಾಗಿರುವುದು. 

೭೩-೭೫. ಇದರ ಕವಚವನ್ನು ಧರಿಸಿದವನು ಯಮಧರ್ಮರಾಜನಿಗೂ 
ಭಯ ಪಡಬೇಕಾದುದಿಲ್ಲ. ಭೂತಗಳು, ಪ್ರೇತಗಳು, ಪಿಶಾಚೆಗಳು, ಶಾಕಿಠಿ 
ಯರು, ಡಾಕಿನಿಯರ ಸಮೂಹಗಳು, ರುಭಾಟಂಗರೆಂಬ ಪಿಶಾಚರು, ಕ್ರೂರ 
ರಾಕ್ಷಸರು, ವಿಷಸರ್ಪಗಳು, ಅಗ್ನಿ, ಕಿರಾತರು, ಬೇತಾಳರು, ಕಂಕಾಲರು, 
ನನಿಗ್ರ ಹೆಗಳಲ್ಲಿ ದುಷ | ನಾದವುಗಳು, ವಾತಸಿತ್ತಾದಿಗಳಿಂದ ಹುಟ್ಟದ ಜ್ವರಗಳು, 
ವಿನಮಜ್ವರಗಳು ಇವುಗಳೆಲ್ಲವೂ ಪರಮಪವಿತ್ರವಾದ ಈ ಸ್ತೋತ್ರ ವನ್ನು, ಕೇಳಿದ 
ಮಾತ್ರ ದಿಂದಲೇ ದೂರಕ್ಕೆ ಓಡಿಹೋಗುವುವು.. 

೭೬. ದುರ್ಗಾದೇವಿಯನ್ನು ಪ್ರಶಂಸೆಮಾಡುವ ಈ ಸ್ತೋತ್ರಕ್ಕೆ ವಜ್ರ 
ಪಂಜರವೆಂದು ಹೆಸರಾಗಿರುವುದು. ಈ ಸ್ತೋತ್ರದಿಂದ ರಕ್ಷಣೆಯನ್ನು ಮಾಡಿ 
ಕೊಂಡವರಿಗೆ ವಜ್ರಾಯುಧದಿಂದಲೂ ಭಯವುಂಟಾಗುವುದಿಲ್ಲ. 

೭೭. ಈ ಸ್ತೋತ್ರದಿಂದ ಎಂಟುಸಲ ಅಭಿಮಂತ್ರಿಸಲ್ಪಟ್ಟ ಜಲವನ್ನು 

ಯಾವನು ವಾನಮಾಡುವನೊ, ಅವನ ಹೊಟ್ಟೆ ಯೊಳಗಿನ ಹೀಡೆಯು ನಾಶನಾಗಿ 
ಪುನಃ ಎಂದಿಗೂ ಅದು ತಲೆಶೋರುವುದಿಲ್ಲ. 
, ಪಿ. ಇದರಿಂದ ಗರ್ಭಿಣಿಯರಿಗೆ ಅಭಿಮಂತ್ರಣಮಾಡಲು ಗರ್ಭಕ್ಕೆ ಯಾವ 
ವಿಧವಾದ ಕ್ಲೇಶವೂ ಉಂಟಾಗು ವುದಿಲ್ಲ. ಈ ಸ್ತೋತ್ರದ ಅಭಿಮಂತ್ರಣಮಾಡಿದ 
ಜಲದ ಪಾನದಿಂದ ಬಾಲಗ್ರ ಹದೋಷಗಳೂ ನಾಶವಾಗಿ ಮಕ್ಕಳಿಗೆ ಶಾಂತಿ 
ಯುಂಟಾಗುವುದು. 


ದ್ವಿಸಸ್ತತಿತಮೊ5ಧ್ಯಾಯ॥ ೪೯೫ 


ಯತ್ರ ಸಾನ್ನಿಧ್ಯಮೇತಸ್ಯ ಸ್ತನಸ್ಯೇಹ ಭವಿಷ್ಯತಿ । 

ಏತಾಸ್ತು ಶಕ್ತಯಃ ಸರ್ವಾಃ ಸರ್ವತ್ರ ಸಹಿತಾ ಮಯಾ ॥೭೯॥ 

ರಕ್ಸಾಂ ಪರಿಕರಿಷ್ಯಂತಿ ಮದ್ಭಕ್ತಾನಾಂ ಮಮಾಜ್ಞ ಯಾ। 

ಇತಿ ದತ್ತಾ ನರಾನ್ಹೇನೀ ದೇನೇಭ್ಯೋಂಂತರ್ಹಿತಾ ತದಾ । 

ತೇಪಿ ಸ್ವರ್ಗೌಕಸಃ ಸರ್ವೇ ಸ್ವಂ ಸ್ವಂ ಸ್ವರ್ಗಂ ಯಯುರ್ಮುದಾ ॥೮೦॥ 
ಸ್ಕಂದ ಉವಾಚ: 

ಇತ್ಸಂ ದುರ್ಗಾಭನನ್ನಾನು ತಯಾ ದೇವ್ಯಾ ಮಹಾಮುನೇ । 

ಕಾಶ್ಯಾಂ ಸೇನ್ಯಾ ಯಥಾ ಸಾ ಚ ತಚ್ಛೃಣುಷ್ಟ ನದಾನಿ ತೇ ॥ ೮೧॥ 

ಅಷ್ಟಮ್ಯಾಂ ಚ ಚತುರ್ದಶ್ಯಾಂ ಭೌನುವಾರೇ ವಿಶೇಷತಃ । 


ಸಂಪೂಜ್ಯಾ ಸತತಂ ಕಾಶ್ಯಾಂ ದುರ್ಗಾ ದುರ್ಗತಿನಾಶಿನೀ ॥ ೮೨ ॥ 
ನವರಾತ್ರಂ ಪ್ರಯತ್ನೇನ ಪ್ರತ್ಯಹಂ ಸಾ ಸಮರ್ಚಿತಾ । 
ನಾಶಯಿಷ್ಯತಿ ನಿಘಕ್ನಿಘಾನ್ಸುಮತಿಂ ಚ ಪ್ರದಾಸ್ಕತಿ ॥ ೮೩ ॥ 


ಅದತ ಮ ಮ ಮತು ಮಿ ಸೂಪು: 


೭೯. ಭೂಲೋಕದಲ್ಲಿ ಎಲ್ಲೆಲ್ಲಿ ಈ ಸ್ತೋತ್ರಪಠನರೂಪವಾದ ಸಾನ್ನಿಧ್ಯ 
ವುಂಟಾಗುತ್ತಿರುವುದೊ, ಅಲ್ಲೆಲ್ಲವೂ ನನ್ನೊಡನೆ ಕೂಡಿದ ಈ ಸಕಲ ಶಕ್ತಿಗಳೂ 
ಸಹ ಪ್ರಸನ್ನಗಳಾಗಿಯೇ ಸೆಲಸಿರುವುವು. 

೮೦. ನನ್ನ ಆಜ್ಞೆಯನ್ನನುಸರಿಸಿ ಅವುಗಳು ನನ್ನ ಭಕ್ತರಿಗೆ ಯಾವಾಗಲೂ 
ಸಂರಕ್ಷಣೆಯನ್ನು ಕೊಡುತ್ತಿರುವುವು.?' ಇಂತೆಂದು ಅಲ್ಲಿ ನೆರೆದಿದ್ದ ದೇವತೆಗಳಿಗೆ 
ವರಗಳನ್ನು ಕೊಟ್ಟು ಆ ದುರ್ಗಿಯು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದಳು. 
ಆ ದೇವತೆಗಳೆಲ್ಲರೂ ಸಹ ಸಂತೋಷಗೊಂಡವರಾಗಿ ತಮ್ಮ ತಮ್ಮ ಸ್ವರ್ಗಗಳಿಗೆ 
ಹೊರಟುಹೋದರು. 

೮೧. ಸ್ಫಂದನು ಹೇಳುತ್ತಾನೆ :--ಅಗಸ್ತ್ಯಮ ಹಾಮುನಿಯೆ ! ವಿಂಧ್ಯವಾಸಿ 
ನಿಗೆ ಈ ನಿಧವಾಗಿ ದುರ್ಗಿಯೆಂಬ ಹೆಸರುಂಟಾಯಿತು. ಕಾಶೀಕ್ಬೇತ್ರದಲ್ಲಿ 
ಆಕೆಯನ್ನು ಹೇಗೆ ಸೇವಿಸಬೇಕೆಂಬ ವಿಷಯವನ್ನು ನಿನಗೆ ಹೇಳುವೆನು, ಕೇಳು. 

೮೨. ಅಷ್ಟಮಿ ಅಥವ ಚತುರ್ದಶಿಗಳಿಂದ ಕೂಡಿದ ಮಂಗಳವಾರಗಳಲ್ಲಿ 
ವಿಶೇಷವಾಗಿ ಕಾಶಿಯಲ್ಲಿ ನೆಲಸಿ ದುರ್ಗತಿನಾಶಕಗಳಾಗಿರುವ ದುರ್ಗಾದೇವಿ 
ಯನ್ನು ಸತತವೂ ಪೂಜೆಮಾಡಬೇಕು. 

೮೩. ಆಶ್ವಯುಜಶುಕ್ಷಪಕ್ಸುದ ಪಾಡ್ಯಮಿ ಮೊದಲುಗೊಂಡು ನವರಾತ್ರಿಯ 
ದಿನಗಳಲ್ಲಿ ಪ್ರತಿನಿತ್ಯವೂ ಪ್ರಯತ್ನದಿಂದ ದೇವಿಯ ಪೂಚಯನ್ನು ಮಾಡಲು 
ಆಕೆಯು ಸಮಸ್ತವಿಫ್ನ ಸಮೂಹಗಳನ್ನೂ ನಾಶಮಾಡುವಳು ಮತ್ತು ಸದ್ಬುದ್ಧಿ 
ಯನ್ನೂ ಅನುಗ್ರಹಿಸುವಳು. 


೪೯ ಶ್ರೀ ಸ್ಕಾಂದಮಹಾಪುರಾಣಂ 


ಮಹಾಪೂಜೋಪಹಾರೈಶ್ಚ ನುಹಾಬಲಿನಿನೇದನೈಃ ! 


ದಾಸ್ಯತ್ಯಭೀಷ್ಟದಾ ಸಿದ್ಧಿಂ "ದುರ್ಗಾ ಕಾಶ್ಯಾಂ ನ ಸಂಶಯಃ ॥ ೮೪ ॥ 
ಪ್ರ ತಿಸಂವತ್ಸ ರಂ ತಸ್ಯಾಃ 8 ಕಾರ್ಯಾ ಯಾತ್ರಾ ಪ್ರಯತ್ನತಃ । 

ಶಾರದಂ ನವರಾತ್ರ 0 ಚ ಸಕುಟುಂಬೈಃ ಹಲ ॥ ೮೫ ॥ 
ಯೋನ ಸಾನಂತ್ಸರೀಂ ಯಾತ್ರಾಂ ಜಾ ಜಾ? ಕುರುತೇ ಕುಧೀಃ । 
ಕಾಶ್ಯಾಂ ವಿಘ್ನಸಹಸ್ರಾಣಿ ತಸ್ಯ ಸ್ಯುಶ್ಚ ಸದೇ ಪದೇ ॥ ೮೬ ॥ 
ದುರ್ಗಾಕುಂಡೇ ನರಃ ಸ್ನಾತ್ವಾ ಸರ್ವದುರ್ಗಾರ್ತಿಹಾರಿಣೇಂ | 

ದುರ್ಗಾಂ ಸಂಪೂಜೃ ವಿಧಿನನ್ನನಜನ್ಮಾಘಮುತ್ಸ ಎಜೇತ್‌ ॥ ೮೭ ॥ 
ಸಾ ದುರ್ಗಾ ಶಕ್ತಿಭಿಃ ಸಾರ್ಧಂ ಕಾಶೀಂ ರಕ್ಷತಿ ಸರ್ವತಃ । 

ತಾಃ ಪ್ರಯತ್ನೇನ ಸಂಪೂಜ್ಯಾಃ ಕಾಲರಾತ್ರಿಮುಖಾ ನರೈಃ ॥ ೮೮ ॥ 
ರಕ್ಸಂತಿ ಕ್ಲೇತ್ರಮೇತದ್ದೈ ತಥಾನ್ಯಾ ನನಶಕ್ತಯಃ । 
ಉಪಸರ್ಗಸಹಸ್ರೇಭ್ಯಸ್ತಾ ವೈ ದಿಗ್ಲೇವತಾಃ ಕ್ರಮಾತ್‌ ॥ ೮೯॥ 


೮೪. ವಿಶೇಷ ಪೂಜಾಸಾಮಗ್ರಿಗಳಿಂದಲೂ, ಅನೇಕವಿಧಗಳಾದ ನೈವೇದ್ಯ 
ಗಳ ಸಮರ್ಪಣೆಯಿಂದಲೂ ಕಾಶಿಯಲ್ಲಿರುವ ಅಭೀಷ್ಟಪ್ರದಳಾದ ದುರ್ಗಾದೇವಿ 
ಯನ್ನು ಪೂಜಿಸಲು ಕಾರ್ಯಗಳಲ್ಲಿ ಸಿದ್ಧಿಯನ್ನು ಕೈಗೂಡಿಸುವಳು. ಇದರಲ್ಲಿ 
ಸಂದೇಹವಿಲ್ಲ. 

೮೫. ಉತ್ತರೋತ್ತರ ತೆ ಶ್ರೇಯಸ್ಸನ್ನ ಪೇಕ್ಸಿ] ಸುವನರು ತಮ್ಮ ಕುಟುಂಬ 
ಸಮೇತರಾಗಿ ಅಲ್ಲಿಗೆ ಹೋಗಿ ಪ್ರತಿವರ್ಷದಲ್ಲಿಯೂ ಶರನ್ನವರಾತ್ರಿ ಯ ದಿನಗಳಲ್ಲಿ 
ಆ ದೇವಿಗೆ ಮಹಾಯಾತೆ | ಯನ್ನು ಅವಶ್ಯಕವಾಗಿ ಮಾಡಿಸಬೇಕು. 

೮೬. ಯಾವ ಮಂದಬುದ್ದಿ ಯು ದುರ್ಗಾದೇವಿಗೆ ಪ್ರತಿವರ್ಷದಲ್ಲಿಯೂ 
ಈ ಯಾತ್ರೆಯನ್ನು ನಡೆಯಿ ಸುವುದಿನ್ಲಿವೊ, ಅವನಿಗೆ ಕಾಶೀಕೆ ಫ್ಲೀತ್ರದಲ್ಲಿ ಅಡಿಗಡಿಗೂ 
ವಿಘ್ನಸರಾಪರೆಗಳೇ ಬಂಡೊಡಗುತ್ತಿರುವುವು. 

೮೭. ದುರ್ಗಾಕುಂಡದಲ್ಲಿ ಸ್ಥಾ ್ಲಿನವನ್ನುಮಾಡಿಕೊಂಡು ಯಾವ ಮನುಜನು 
ದುಸ್ತರಗಳಾದ ಸಮಸ್ತ ಕಷ್ಟ ಗಳನ್ನೂ ಪರಿಹರಿಸುವ ದುರ್ಗಾದೇವಿಯನ್ನು ನಿಧಿ 
ಪ್ರಕಾರವಾಗಿ ಪೂಜಿಸುವನೊ ಅವನು ಒಂಬತ್ತು ಜನ್ಮಗಳಲ್ಲಿ ಮಾಡಿದ ಸಕಲ 
ಪಾತಕಗಳನ್ನೂ ಕಳೆದುಕೊಳ್ಳುವನು. 

೮೮, ಆ ದುರ್ಗಿಯೇ ಮೇಲೆ ಹೇಳಿದ ಶಕ್ತಿಯರೊಡಗೂಡಿ ಕಾಶೀಕ್ಟೇತ್ರ 
ವನ್ನು ಸಕಲ ದಿಕ್ಕುಗಳಲ್ಲಿಯೂ ಸಂರಕ್ಸಿಸುತ್ತಿರುವಳು. ಕಾಲರಾತ್ರಿಯೇ 
ಮುಂತಾದ ಅವರೆಲ್ಲರೂ ಮನುಷ್ಯರಿಗೆ ಅವಶ್ಯ ಕವಾಗಿಯೂ ಪೂಜ್ಯರಾಗಿರುವರು. 

ರ. ಅನರುತೆಯೇ ಬೇರೆ ನವಶಕ್ತಿ ಜಹಿ ಈ ಕ್ಬೇತ್ರ ತ್ರವನ್ನು ಅಸಂಖ್ಯಾತ, 
ಉಪದ್ರ ವಗಳಿಂದ ಸಂಗಕ್ಸಿಸುತ್ತಿರುವರು. ಅವರೇ ದಿಗ್ಗೆ ಗೇವಕೆಗಳು. ಅವರನ್ನು 
ಕ್ಟ ಮನಾಗಿ ನಿರೂಪಿಸಿರುವೆನು..' 


ದ್ವಿಸಪ್ತತಿಕನೋಳಿಧ್ಯಾಯಃ: ೪೯೭ 
ಕ 


ಶತನೇತ್ರಾ ಸಹಸ್ಪಾಸ್ಯಾ ತಥಾಂಯುತಭುಜಾಂ ಪರಾ । 


ಅಶ್ವಾರೂಢಾ ಗಜಾಸ್ಯಾ ಚ ತ್ವರಿತಾ ಶವವಾಹಿನೀ ॥೯೦॥ 
ವಿಶ್ವಾ ಸೌಭಾಗ್ಯಗೌರೀ ಚ ಸೃಷ್ಟಾ 8 ಸ್ರಾಚ್ಕಾ ದಿಮಧ್ಯತಃ | 

ಏತಾ ಯತ್ತೆ ನ ಸಂಪೂಜ್ಯಾಃ ಕ್ಸೇತ್ರ ತ್ರರಕ್ಷ್ನಐೇವತಾಃ ॥೯೧॥ 
ತಥೈನ ಭೈರನಾಶ್ಚಾ ಷ್ನೌ ದಿಕ ಶ್ಸ್ಪಷ್ಟಾಸು ಪ್ರ ಪ್ರತಿಷ್ಠಿತಾಃ । 

ರಕ್ಷಂತಿ ಸತತಂ ಕಾಶೀ ನಿರ್ವಾಣಶ್ರಿ (ಸಿಕೇತನಂ CN 
ರುರುಶ್ಚಂಡೋ ಸಿತಾಂಗಶ್ಚ ಕಪಾಲಿ ಕ್ರೋಧನಸ್ತಥಾ । 
ಉನ್ಮತ್ತಭೈರನಸ್ತದ್ವತ್ಯ ಎಮಾತ್ಸಂಹಾರಭೀಷಣ್ಯೆಃ ॥ ೯೩॥ 
ಚತುಃಷಸ್ಮಿಸ್ತು ನೇತಾಲಾ ಮಹಾಭೀಷಣಮೂರ್ತಯುಃ । 
ರುಂಡಮುಂಡಸ್ರಜಃ ಸರ್ವೇ ಕರ್ತೀಖರ್ಪರಪಾಣಯಃ ॥ ೯೪॥ 
ಶ್ವನಾಹನಾ ರಕ್ತಮುಖಾ ಜಾವ ಕ ಮಹಾಭುಜಾಃ । 

ನಗ್ಮಾ ವಿಮುಕ್ತ 'ಕೇಶಾಶ್ಚ ಪ್ರಮತ್ತಾ ರುಧಿರಾಸವೈಃ ॥೯೫॥ 


೯೧. Jip ಸಹಸ್ರಾಸ್ಯ್ಯ. ಅಯುತಭುಜಾ, ಅಶ್ವಾರೂಢಾ, 


ಬ ತ್ವರಿತಾ, ಶ ಶವವಾಹಿನೀ. ವಿಶ್ವಾ, ಸೌಭಾಗ್ಯಗೌರಿ-ಇವರೇ ದಿಗ್ಬೇವತೆ 
ಗಳು. ಕ್ರಮವಾಗಿ ಪೂರ್ವದಿಕ್ಕು ಮೊದಲುಕೊಂಡು ಕ್ಸೇತ್ರಮಧ್ಯವನ್ನೂ ಸಹ 
ಕಾಸಾಡುತ್ತಿರುವರು. ಕ್ಲೇತ್ರಪಾಲನದಲ್ಲಿ ನಿರತರಾಗಿರುವ ಈ ದೇವತೆಯರೂ 
ಪ್ರಯತ್ನಪೂರ್ವಕವಾಗಿ ಸಕಲರಿಗೂ ಪೂಜಾರ್ಹರಾಗಿರುವರು. 
೯೨. ಹಾಗೆಯೇ ಬಂಟು ದಿಕ್ಕುಗಳಲ್ಲಿಯೂ ಎಂಟುಮಂದಿ ಭೈರವರು 
ಷ್ಟಿತರಾಗಿರುವರು. ಅವರು ಮೋಕ್ಬ್ಚಲಕ್ಷ್ಮ್ಮಿಗೆ ನಿನಾಸವೆನಿಸಿದ ಈ ಕಾಶೀ 
ವನ್ನು ಬಹು ಜಾಗರೂಕತೆಯಿಂದ ಸಂರಕ್ಸಿಸುತ್ತಿರುವರು. 

೯೩. ಅವರ ಹೆಸರುಗಳನ್ನು ಪೂರ್ವದಿಕ್ಕಿನಿಂದ ಮೊದಲುಗೊಂಡು ಕ್ರಮ 
ವಾಗಿ ಹೇಳುವೆನು. ರುರು, ಚಂಡ, ಅಸಿತಾಂಗ, ಕಾಪಾಲಿ, ಕ್ರೋಧನ, 
ಉನ್ಮನ, ಭೈರವ, ಸಂಹಾರ ಮತ್ತು ಭೀಷಣ ಎಂಬುವರೇ ಅಷ್ಟಭೈ ರವರು. 

೯೪. ಇವರಿಗೆ ಸಹಾಯಕರಾಗಿ ಅರುವತ್ತು ನಾಲ್ಕು ಭೇತಾಳರಿರುವರು. 
ಅವರೆಲ್ಲರೂ ಮಹಾಭಯಂಕರ ಸ್ವರೂಪರು. ಎಲ್ಲರೂ ತಲೆಗಳನ್ನೂ ದೇಹಗಳನ್ನೂ 
ಮಾಲೆಗಳಾಗಿ ಧರಿಸಿ ಕತ್ತಿಗಳನ್ನೂ ತಲೆಗಳ ಕಪಾಲಗಳನ್ನೂ ಕೈಗಳಲ್ಲಿ ಹಿಡಿದಿ 
ರುವರು. 

4೫. ನಾಯಿಗಳನ್ನೇ ವಾಹನಗಳನ್ನಾಗಿ ಮಾಡಿಕೊಂಡು ಕೆಂಪು ಮುಖ 
ಗಳಿಂದಲೂ, ಉದ್ದಕೋರೆದಾಡೆಗಳಿಂದಲೂ ಬಲಿಷ್ಕಗಳಾದ ಭುಜಗಳಿಂದಲೂ 
ಕೂಡಿದವರಾಗಿರುವರು. ಮತ್ತು ವಸ್ತ ಸ್ರ್ರಹೀನರಾಗಿಯೂ, ಬಿರಿದ ಶಲಗೂಕಳುಸ್ಟ 
ವರಾಗಿಯೂ, ರಕ್ತಪಾನದಿಂದ ಪ ಗ್ರಮತ್ತ ರಾಗಿಯೂ ಇರುವರು. 


ಪ್ರತಿಷಿ 
ಕ್ರೇತ್ರ: 


ಯ್‌ 


೪೯೪ ಶ್ರೀ ಸ್ಕಾತಬಿಮಹಾಪುರಾಣಂ 


ನಾನಾರೂಪಧರಾಃ ಸರ್ವೇ ನಾನಾಶಸ್ತ್ರಾಸ್ತ್ರಸಾಣಯಃ । 


ತದಾಕಾರೈಶ್ಚ ತದ್ಭ ತೆ ಕಿ ಕೋಟಿಶಃ ಸನಾಂತಾಃ FN 
ನಿಮ್ಯುಜ್ಜಿಹ್ಟೋ ಲಿರಿಜ್ಜಿ ಸ್ವಃ ಕ್ರೂರಾಸ್ಯಃ ಕ್ರೂರಲೋಚನಃ । 
ಉಗ್ರೊ ೬ ವಿಕಟಿದಂಷ 8 ಸ್ರ್ರಶ್ನ "ನಕ್ರಾ 'ಸ್ಕೊ e ನಕ್ರ ಸಾಸಿಕಃ 1೯೭॥ 


ಜಂಭತೋ ಜೃಂಭಣಮುಂಖೋ ೪ ಜ್ವಾಲಾನೇತ್ರೋ ವೃಕೋದರಃ । 
ಗರ್ತನೇತ್ರೋ ನುಹಾನೇತ್ರಸ್ತುಚ್ಛನೇತ್ರೋಂತ್ರಮಂಡನಃ ॥೯೮॥ 
ಜ್ವಲತ್ಯೇಶಃ ಕಂಬುಶಿರಾಃ ಖರಗ್ರೀವೋ ಮಹಾಹನುಃ । 


ಮಹಾನಾಸೋ ಲಂಬಕರ್ಣಃ ಕರ್ಣಪ್ರಾನರಣೋನಸಃ ॥೯೯॥ 
ಇತ್ಯಾದಯೋ ಮುನೇ ಕ್ಲೇತ್ರಂ ದುರ್ವೃತ್ತರುಧಿರಪ್ರಿಯಾಃ । 
ತ್ರಾಸಯಂತೋ ದುರಾಚಾರಾನ್ರಕ್ಸಂತಿ ಪರಿತಃ ಸದಾ ॥ ೧೦೦॥ 
ತ್ರೈಲೋಕ್ಕನಿಜಯಾದ್ಯಾಶ್ಚ ಜ್ಹಾಲಾಮುಖ್ಯಂತಗಾಶ್ಚ ಯಾಃ । 
ಶಕ್ತಯೋಂತ್ರ ಮಯಾ ಖ್ಯಾತಾಃ ಮುನೇ ಕಲಶಸಂಭವ ॥ ೧೦೧॥ 


ತಾಃ ಕಾಶೀಂ ಸರಿರಕ್ಸಂತಿ ಚತುರ್ದಿಕ್ಪೂದ್ಯತಾಯುಧಾಃ | 
ತಾಃ ಸಮರ್ಚ್ಯಾಃ ಪ್ರಯತ್ನೇನ ಮಹಾನಿಘ್ನುಪ್ರಶಾಂತಯೇ ॥ ೧೦೨ ॥ 


೯೬. ಅವರೆಲ್ಲರೂ ಅನೇಕರೂಪಗಳನ್ನು ತಾಳಿರುವರು. ಹ್‌ 
ಶಸ್ತ್ರಗಳನ್ನೂ, ಅಸ್ತ್ರಗಳನ್ನೂ ಕೈಗಳಲ್ಲಿ ಹಿಡಿದಿರುವರು. ಒಬ್ಬೊಬ್ಬರೂ ತಮ್ಮ 
ಸ್ವರೂಪದಿಂದಲೇ ಇರುವ ಕೋಟಿಗಟ್ಟ ಲೆಅನುಚರರಿಂದ ಪರಿನಾರಿತರಾಗಿರುವರು., 

೯೭-೧೦೦. ವಿದ್ಯುಜ್ಜಿಹ್ವ, ಅಿಲಜ್ಜ ಹ್ವ, ಕ್ರೂರಾಸ್ಯ, ಕ್ರೂರಲೋಚನ, 
ಉಗ್ರ, ವಿಕಟದಂಷ್ಟ, ವಕ್ರಾಸ್ಯ , ನಕ್ರ ನಾನಕ ಜಂಭಕ, ಜೃಂಭಣಮುಖ, 
ಜ್ವಾಲಾನೇತ್ರ, ೫೬. ಗರ್ತನೇತ್ರ , ಮಹಾನೇತ್ರ , ತುಚ್ಛನೇತ್ರ, ಆಂತ್ರ 
ಮಂಡನ, ಜ ಜ್ವಲತ್ಯೇಶ, ಕೆಂಬುಶಿರ, ಬರ್ನಗ್ರಿ (ವ, ERE, ಮಹಾನಾಸ, 
ಲಂಬಕರ್ಣ, ಸ್‌ ್ರಿನರಣ, ಅನಸ--ಇವರೇ ಮುಂತಾದ ಅರುವತು ನಾಲ್ಕು 
ಭೇತಾಳರು ದುರಾಜಾರನಿರತರ ರಕ್ತವನ್ನು ಪಾನಮಾಡುವುದರಲ್ಲಿಯೇ ಆಸಕ್ತಿ 
ಯುಳ್ಳನರಾಗಿರುವರು. ಮಹಾಮುನಿಯೆ! ಇಂತು ಇವರು ದುಷ್ಟರಿಗೆಲ್ಲ 
ಭಯವನ್ನುಂಟುಮಾಡುತ್ತ ಸರ್ವಕಾಲದಲ್ಲಿಯೂ ಕಾಶಿಯನ್ನು ಸುತ್ತಲೂ 
ಕಾಪಾಡುತ್ತಿರುವರು. 

೧೦೧. ಎಲ್ಫೆ ಕಲಶೋದ್ಭವನೆ! ತೈಲೋಕ್ಯವಿಜಯಿಯೇ ಮೊದಲುಗೊಂಡು 
ಲಾಮು ಖಿಯವರೆಗಿನ ಶಕ್ತಿಯರನ್ನು ನಿನಗೆ ಹಿಂದೆ ನಿರೂಪಿಸಿದೆನಲ್ಲವೆ. 

೧೦೨. ಅವರು ವಾರಾಣಸೀಕ್ಷೆ ಶ್ಸೇತ್ರದ ನಾಲ್ಕು ದಿಕ್ಕುಗಳಲ್ಲಿಯೂ ಪ್ರತಿಷ್ಠಿತ 
ಕಾಗಿ ತಮ್ಮ ಆಯುಧಗಳನ್ನು ಎತ್ತಿ ಹಿಡಿದು ಸುತ್ತಲೂ ರಕ್ಷಿಸುತ್ತಿರುವರು. 
ಅಲ್ಲಿ ಸಂಭವಿಸಬಹುದಾದ ಮಹಾವಿಘ್ನಗಳನ್ನು ಶಮನಮಾಡಲು ಅವರನ್ನು 
ಸರ್ವಪ್ರಕಾರದಿಂದಲೂ ಅರ್ಚನೆಮಾಡಬೇಕು. 





ಜ್ಚಾ 


ದ್ವಿಸಪ್ತತಿತಮೋ$ಧ್ಯಾಯಃ ೪೯6 


ಭೈರನಾ ರುರುಮುಖ್ಯಾಶ್ಚ ಮಹಾಭಯನಿವಾರಕಾಃ । 


ಸಂಪೂಜ್ಯಾಃ ಸರ್ವದಾ ಕಾಶ್ಯಾಂ ಸರ್ವಸಂಪತ್ತಿಹೇತವಃ ॥ ೧೦೩ ॥ 
ವಿದ್ಯುಜ್ಞಿ ಹ್ಹಪ್ರಭೃತಯೋ ವೇತಾಲಾ ಉಗ್ರರೂಪಿಣಃ । 
ಅತ್ಯುಗ್ಪಾನಸಿ ನಿಘ್ನ್‌ಘಾನ್ದರಿಷ್ಯಂತ್ಯರ್ಜಿತಾ ಇಹ ॥ ೧೦೪ ॥ 
ತಥಾ ಭೂತಾನಲೀ ಚಾತ್ರ ನಾನಾಭೀಷಣರೂಪಿಣೇ । 
ಉದಾಯುಧಾಂವತಿ ಪುರೀಂ ಶತಕೋಟಿಮಿತಾ ಮುನೇ ॥ ೧೦೫ ॥ 


ನಿರ್ವಾಣಲಕ್ಸ್ಮೀಕ್ಬೇತ್ರಸ್ಯ ಸಾಲಯಿತ್ರೀ ಪಡೇ ಪದೇ । 

ಏತಾ ನೈ ದೇನತಾಃ ಪೂಜ್ಯಾಃ ಕಾಶ್ಯಾಂ ನಿರ್ವಾಣಕಾಂಕ್ಸಿಭಿಃ ॥ ೧೦೬ ॥ 
ಶೃತ್ಥಾಧ್ಯಾಯಮಿಮಂ ಪುಣ್ಯಂ ನರೋ ದುರ್ಗಜಯಾಭಿಧಂ | 
ನಾನಾಶಕ್ತಿಸಮಾಯುಕ್ತಂ ದುರ್ಗಮಾಶು ತರಿಷ್ಕತಿ ॥ ೧೦೩ ॥ 
ಯ ಏತೇ ಭೈರವಾಃ ಪ್ರೋಕ್ತಾ ಯೇ ನೇತಾಲಾ ಉದಾಹೃತಾಃ । 
ತೇಷಾಂ ನಾಮಾನಿ ಚಾಕರ್ಣ್ಳ್ಯ ನರೋ ನಿಫ್ಲೈರ್ನ ದೂಯತೇ ॥ ೧೦೮ ॥ 


೧೦೩. ರುರುವೇ ಮೊದಲಾದ ಭೈರವರೂ ಭಕ್ತರ ಮಹಾಭಯಗಳನ್ನು 
ನಿವಾರಿಸುತ್ತಿರುವರು. ಕಾಶಿಯಲ್ಲಿ ಅವರನ್ನು ಸರ್ವಕಾಲದಲ್ಲಿಯೂ ಪೂಜಿಸ 
ಬೇಕು. ಅವರೇ ಸಕಲೈಶ್ವರ್ಯಗಳ ಪ್ರಾಪ್ತಿಗೂ ಕಾರಣರಾಗಿರುವರು. 

೧೦೪. ವಿದ್ಯುಜ್ಜಿ ಹ್ವನೇ ಮುಂತಾದ ಭಯಂಕರರೂಪರಾದ ಭೇತಾಳರೂ 
ಸಹ ಇಲ್ಲಿ ನೆಲೆಗೊಂಡಿರುವರು. ಅವರನ್ನು ಭಕ್ತಿಯಿಂದ ಪೂಜಿಸಲು ಅತ್ಯುಗ್ರ 
ಗಳಾದ ಪಾಸಸಮೂಹಗಳನ್ನೂ ನಾಶಗೊಳಿಸುವರು. 

೧೦೫. ಎಲ್ಫೆ ಅಗಸ್ತ್ಯಮುನಿಯೆ! ಇದಲ್ಲದೆ ನಾನಾವಿಧ ಭಯಂಕರ 
ಸ್ವರೂಪಗಳನ್ನು ತಾಳಿರುವ ಭೂತಸಮೂಹನೂ ಇಲ್ಲಿರುವುದು. ನೂರುಕೋಟ 
ಸಂಖ್ಯೆಯುಳ್ಳ ಮಹಾಸೈನ್ಯವೂ ಸಹ ಸಜ್ಜಿತಗಳಾದ ಶಸ್ತ್ರಾಸ್ತ್ರಗಳನ್ನು ಹಿಡಿದು 
ಈ ಮಹಾಕ್ಸೇತ್ರವನ್ನು ಕಾಪಾಡುತ್ತಿರುವುದು. 

೧೦೬. ಕ್ಷೇತ್ರದ ಹೆಜ್ಜೆ ಹೆಜ್ಜೆಯ ಪ್ರದೇಶವನ್ನೂ ಮೋಕ್ಸಲಕ್ಷ್ಮಿಯು 
ಪಾಲಿಸುತ್ತಿರುವಳು. ಶಾಶ್ವತವಾದ ಮೋಕ್ಸಪದವಿಯನ್ನು ಪಡೆಯಲಪೇಶ್ಬಿಸು 
ವವರೆಲ್ಲರೂ ಕಾಶೀಕ್ಷೇತ್ರದಲ್ಲಿರುವ ಈ ಎಲ್ಲ ದೇವತೆಗಳನ್ನೂ ಪೂಜಿಸಬೇಕು. 

೧೦೭. ದುರ್ಗಾಜಯವೆಂಬ ಹೆಸರುಳ್ಳದುದೂ, ಅನೇಕ ವಿಧ ಶಕ್ತಿಯರ 
ನಾಮಾವಳಿಗಳಿಂದೊಡಗೂಡಿದುದೂ ಆದ ಪರಮಪಾವನವಾದ ಈ ಅಧ್ಯಾಯ 
ವನ್ನು ಶ್ರವಣಮಾಡಿದ ಮನುಷ್ಯನು ಮಹಾಕಷ್ಟವನ್ನೂ ಶೀಘ್ರವಾಗಿಯೆ ಕಡೆ 
ಹಾಯುವನು. 

೧೦೮. ಹಿಂದೆ ಯಾವ ಭೈರವರು ನಿರೂಸಿಸಲ್ಪಟ್ಟರೊ, ಯಾವ ಬೇತಾಲರ 
ಹೆಸರುಗಳು ಕೀರ್ತಿಸಲ್ಪಟ್ಟುವೊ, ಆ ಹೆಸರುಗಳನ್ನೆಲ್ಲ ಕೇಳಿದ ಮನುಜನು 
ಎಂದಿಗೂ ವಿಫ್ಲೆಗಳಿಂದ ಸರಿತಪಿಸುವುದಿಲ್ಲ. 


೫೦೦ ಶ್ರೀ ಸ್ಯಾಂದಮಹಾಪುರಾಣಂ 


ಅಷೃಷ್ಟಾ ಅಸಿ ಶೇ ಭೂತಾ ಏತದಾಖ್ಯಾನಪಾಕಕಂ । 


ರಕ್ಸಿಸ್ಯಂತಿ ಪ್ರಯತ್ನೇನ ಸಹಶ್ರೋತೃಜನೇನ ಚ ॥ ೧೦೯॥ 
ತಸ್ಮಾತ್ಸರ್ವಪ್ರಯತ್ನೇನ ಕಾಶೀಭಕ್ತಿಪರೈರ್ನಕೈಃ । 
ಶ್ರೋತವ್ಯಮಿದಮಾಖ್ಯಾನಂ ಮಹಾವಿಫ್ನನಿವಾರಣಂ ॥ ೧೧೦ ॥ 
ಗೃಹೇಃಪಿ ಯಸ್ಯ ಲಿಖಿತಮೇತತ್ಸ್ಸ್ಯಾಸ್ಕತಿ ಪೂಜಿತಂ । 

ತಸ್ಯಾಪದಾಂ ಸಹಸ್ರಾಣಿ ನಾಶಯಿಸ್ಯಂತಿ ದೇವತಾಃ ॥ ೧೧೧॥ 
ಕಾಶ್ಯಾಂ ಯಸ್ಯಾಸ್ತಿ ನೈ ಪ್ರೇಮ ತೇನ ಕೃತ್ಪಾಂಂದರಂ ಗುರುಂ । 
ಶ್ರೋತವ್ಯಮಿದಮಾಖ್ಯಾನಂ ವಜ್ರಪಂಜರಸನ್ನಿಭಂ ॥ ೧೧೨ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಚತುರ್ಥೇ ಕಾಶೀಖಂಡೇ ಉತ್ತರಾರ್ಥೇ «" ದುರ್ಗಾನಿಜಯವರ್ಣನಂ?' 
ನಾಮ ದ್ವಿಸಪ್ತತಿತನೋಂಧ್ಯಾಯಃ 


ಲ 


೧೦೯. ಆ ಭೂತಗಳು ಯಾರ ಕಣ್ಣುಗಳಿಗೆ ಕಾಣಿಸದಿದ್ದರೂ ಈ ಪುಣ್ಯ 
ಚರಿತ್ರೆಯನ್ನು ಪಠಿಸುವವನನ್ನೂ ಕೇಳುವ ಭಕ್ತಜನರನ್ನೂ ಸರ್ವಪ್ರಕಾರ 
ದಿಂದಲೂ ಕಾಪಾಡುತ್ತಿರುವರು. 

೧೧೦. ಆದುದರಿಂದಲೇ ಕಾಶೀಕ್ಸೇತ್ರದಲ್ಲಿ ಭಕ್ತಿಯನ್ಸಿಟ್ಟಿರುವ ಮನುಷ್ಯರು 
ಸರ್ವಪ್ರಯತ್ನದಿಂದಲೂ ಮಹಾವಿಘ್ನಗಳ ನಿವಾರಣೆಗೆ ಸದುಪಾಯವೆನಿಸಿದ 
ಈ ಉಪಾಖ್ಯಾನವನ್ನು ಕೇಳಬೇಕು. 

೧೧೧. ಈ ಆಖ್ಯಾನವು ಬರೆಯಲ್ಪಟ್ಟರುವ ಪುಸ್ತಕವು ಯಾರ ಮನೆಯಲ್ಲಿ 
ನಿತ್ಯವೂ ಪೂಜಿಸಲ್ಪಡುತ್ತಿರುವುದೊ, ಅವನಿಗೆ ನಿತ್ಯವೂ ಬಂದೊದಗುವ ಸಾವಿರಾರು 
ಆಪತ್ತುಗಳನ್ನು ದೇವತೆಗಳೆಲ್ಲರೂ ನಾಶಮಾಡುವರು. 

೧೧೨. ಕಾಶೀಕ್ಷೇತ್ರದಲ್ಲಿ ಯಾವ ಮಾನವನಿಗೆ ಅತ್ಯಂತವಾದ ಪ್ರೇಮವಿರು 
ವುದೋ, ಅವನು ಆದರದಿಂದ ಒಬ್ಬ ಪಂಡಿತನನ್ನು ಗುರುವಾಗಿ ಸ್ವೀಕರಿಸಿ ಆತನ 
ಮುಖದಿಂದ ವಜ್ರಸಂಜರಕ್ಕೆ ಸಮಾನವಾನ ಈ ಆಖ್ಯಾಯಿಕೆಯನ್ನು ಕೇಳಬೇಕು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ನಾಲ್ಕನೆಯ ಕಾಶೀಖಂಡದ ಉತ್ತರಾರ್ಧದಲ್ಲಿ 
1*ದುರ್ಗಾವಿಜಯ ವರ್ಣನ''ವೆಂಬ 
ಎಪ್ಪತ್ತೆರಡನೆಯ ಅಧ್ಯಾಯವು ಮುಗಿದುದು 


1703.47. ಬೆಂಗಳೂರು ಸಿಟಿ ಬೆಂಗಳೂರು ಪ್ರೆಸ್ಸಿನಲ್ಲಿ ಸೂಪರಿಂಟಿಂದೆಂಟರಾದ 
ಜಿ. ಶ್ರೀನಿವಾಸರಾಯರವರು ಮುದ್ರಿಸಿರುವರು 


